ಹಾವೇರಿ ಜಿಲ್ಲೆಯ ಸ್ನಾರಕ ಶಿಲ್ಪಗಳು 


(ಕನ್ನಡ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗಕ್ಕೆ 
ಪಿಎಚ್‌.ಡಿ. ಪದವಿಗಾಗಿ ಸಲ್ಲಿಸಿದ ಮಹಾಪ್ರಬಂಧ) 


ಸಂಶೋಧಕ 
ಯರಬಾಳ ಮದ್ದಾನಸ್ಟಾಮಿ ಕೊಟ್ರಪ್ಪ 


ಮಾರ್ಗದರ್ಶಕರು 
ಡಾ. ರಮೇಶ ನಾಯಕ 
ಪ್ರಾಧ್ಯಾಪಕರು 


ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಸಮಾಜವಿಜ್ಞಾನಗಳ ನಿಕಾಯ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವದ್ಯಾರಣ್ಯ-೫೮೩ಿ ೨: 


೨೦೨೧ 


ಸಂಶೋಧಕರ ಪಮಾಣಪತ್ರ 


"ಹಾವೇರಿ ಜಿಲ್ಲೆಯ ಸ್ನಾರಕ ಶಿಲ್ಲಗಳು” ಎಂಬ ಶೀರ್ಷಿಕೆಯ ಮಹಾಪ್ರಬಂಧವನ್ನು 


ಡಾ. ರಮೇಶ ನಾಯಕ, ಪ್ರಾಧ್ಯಾಪಕರು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಲಾಗಿದೆ. 


ಕನ್ನಡ ವಿಶ್ವವಿದ್ಯಾಲಯದ ಸಮಾಜವಿಜ್ಞಾನಗಳ ನಿಕಾಯದ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ಅಧ್ಯಯನ ವಿಭಾಗಕ್ಕೆ ಪಿಎಚ್‌.ಡಿ ಪದವಿಗಾಗಿ ಸಲ್ಲಿಸಿದ್ದೇನೆ. 


ಪ್ರಸ್ತುತ ಮಹಾಪ್ರಬಂಧವು ಮೂಲವಾಗಿದ್ದು, ಈ ಮೊದಲು ಯಾವುದೇ ಭಾಗವನ್ನು 
ಯಾವುದೇ ಪದವಿ ಅಥವಾ ಇತರೆ ಉದ್ದೇಶಗಳಿಗೆ ಬಳಸಿಕೊಂಡಿಲ್ಲವೆಂದು ಈ ಮೂಲಕ 


ಪಮಾಣಿಕರಿಸುತೇನೆ. 
ಪ್ರ ಸುಪ್ರ ಸಂಶೋದಕರು 


(ಯರಬಾಳ ಮದ್ದಾನಸ್ಹಾಮಿ ಕೊಟ್ಟಪ್ಪು 


ಖಿಎಜ್‌.ಡಿ ಸಂಶೋಧನ ವಿದ್ಯಾರ್ಥಿ 
_ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಸ್ಥಳ ಸನವ್ಯಾರಜ್ಯ ಕನ್ನಡ ವಿಶ್ವವಿದ್ಯಾಲಯ. ಹಂಪಿ 
ವಿದ್ಯಾರಣ್ಯ-ಖ೮೩ಿ ೨೭೬ 


ದಿನಾಂಕ : 10-12-2021 


ಮಾರ್ಗದರ್ಶಕರ ದೃಢೀಕರಣ ಪತ್ರ 


ಯರಬಾಳ ಮದ್ದಾನಸ್ಸಾಮಿ ಕೊಟ್ಟಪ್ಪ ಇವರು ಪಿಎಜ್‌.ಡಿ ಪದವಿಗಾಗಿ ನನ್ನ 


ಮಾರ್ಗದರ್ಶನದಲ್ಲಿ ಸಿದ್ದಪಡಿಸಿದ “ಹಾವೇರಿ ಜಿಲ್ಲೆಯ ಸ್ನಾರಕ ಶಿಲ್ಪಗಳು” ಎ೦ಬ ಶೀರ್ಷಿಕೆಯ 


ಮಹಾಪ್ರಬಂಧವನ್ನು ಕನ್ನಡ 'ವಿಶ್ವವಿದ್ಯಾಲಯದ ಸಮಾಜವಿಜ್ಞಾನಗಳ ನಿಕಾಯದ ಪ್ರಾಚೀನ 

ಅತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗಕ್ಕೆ ಪಿಎಚ್‌.ಡಿ ಪದವಿಗಾಗಿ ಸಲ್ಲಿಸಿದ್ದಾರೆ. 
ಪ್ರಸ್ತುತ ಮಹಾಪ್ರಬಂಧವು ಮೂಲವಾಗಿದ್ದು, ಈ ಮೊದಲು ಯಾವುದೇ ಭಾಗವನ್ನು 

ಯಾವುದೇ ಪದವಿ ಅಥವಾ ಇತರೆ ಉದ್ದೇಶಗಳಿಗೆ ಬಳಸಿಕೊಂಡಿಲ್ಲವೆಂದು ಈ ಮೂಲಕ 


ದೃಢೀಕರಿಸಲಾಗಿದೆ. 
ಮಾರ್ಗದರ್ಶಕರು 
gos 
(ಡಾ. ರಮೇಶ ನಾಯಕ) 


ದಿನಾಂಕ : 10-11-೦231 ಪ್ರಾಧ್ಯಾಪಕರು 

ಸಳ : ವಿದಾರಣ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 

® ಈ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ-೫೮೩ ೨೭೬ 


ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಪಗಳು 


(ಕನ್ನಡ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗಕ್ಕೆ 
ಪಿಎಚ್‌.ಡಿ. ಪದವಿಗಾಗಿ ಸಲ್ಲಿಸಿದ ಮಹಾಪ್ರಬಂಧದ ಸಾರಲೇಖ) 


೧.೧ ಅಧ್ಯಯನದ ಉದ್ದೇಶ 


ಮೊದಲಿನಿಂದಲೂ ಶಾಸನಗಳ ಅಧ್ಯಯನವೆಂದರೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿದ್ದ ನನಗೆ ಸ್ಮಾರಕ 
ಶಿಲ್ಲಗಳು ಸಹ ಶಾಸನಗಳ ವಿಶಿಷ್ಟ ಪ್ರಕಾರಗಳಾಗಿವೆ ಎಂಬ ಪರಿಕಲ್ಲನೆಯನ್ನು ಮೂಡಿಸಿ, ಅವುಗಳ ಬಗ್ಗೆ ಆಸಕ್ತಿ 
ತಳೆಯುವಂತೆ ಮಾಡಿದವರೆಂದರೆ ನನ್ನ ಮಾರ್ಗದರ್ಶಕರಾದ ರಮೇಶ ನಾಯಕ ಅವರು. ಸಮಯ 
ಸಿಕ್ಕಾಗಲೆಲ್ಲಾ ಇವುಗಳ ಬಗ್ಗೆ ಚರ್ಚಿಸುತ್ತಿದ್ದ ನಾನು ಹಾವೇರಿ ಜಿಲ್ಲೆಯಾದ್ಯಾಂತ ವಿಫುಲವಾಗಿ ಹರಡಿಕೊಂಡಿರುವ 
ಅಸಂಖ್ಯಾತ ಸ್ಮಾರಕ ಶಿಲ್ಲಗಳ ಬಗ್ಗೆ ಅವರೊಂದಿಗೆ ಸಮಾಲೋಚಿಸುತ್ತಿದ್ದೆ. ದೇಸೀಜ್ಞಾನ ಮತ್ತು ಗ್ರಾಮೀಣ 
ಜನಜೀವನದ ಅನುಭವದಿಂದಲೇ ಇಂಥ ಕುರುಹುಗಳೆಲ್ಲವು ಅವಿರ್ಭವಿಸುವವು. ಸ್ಮಾರಕ ಶಿಲಗಳು ಕೇವಲ 
ಸಾಕ್ಷಿಗಳು ಮಾತ್ರವಲ್ಲ. ಅವು ಗಾಮೀಣ ಪ್ರದೇಶದ ಜನಸಾಮಾನ್ಯರ ಬದುಕಿನ ಪ್ರತಿಬಿಂಬಗಳಾಗಿವೆ. ಹಾಗಾಗಿ 
ಅವುಗಳ ವಿಸ್ತಕತ ಅಧ್ಯಯನವನ್ನು ಕೈಗೊಳ್ಳುವಂತೆ ನನ್ನನ್ನು ಪ್ರೋತ್ಲಾಹಿಸಿದರು. ಅಲ್ಲದೇ ಹಾವೇರಿಯು ನಾನು 
ಕೆಲಸ ನಿರ್ವಹಿಸುತ್ತಿರುವ ಸ್ಥಳವಾಗಿದ್ದು, ಜಿಲ್ಲೆಯಾದ್ಯಂತ ವಿಫುಲವಾಗಿ ದೊರೆಯುವ ಆಕರ ಸಾಮಗಿಗಳು 
ಪ್ರಸ್ತುತ ಅಧ್ಯಯನವಮನ್ನು ಕೈಗೆತ್ತಿಕೊಳ್ಳಲು ಉತ್ತೇಜಿಸಿತು. 


ಈಗಾಗಲೇ ಒಪ್ಪಿತವಾದ ಚರಿತ್ರೆಯು ಸಾಮ್ರಾಟರ, ಮಾಂಡಳಿಕರ,, ಸಾಮಂತರ ಇತಿಹಾಸವನ್ನು 
ಹಾಡಿಹೊಗಳುತ್ತ ಬಂದಿದ್ದು, ಕೇವಲ ಅವರು ಮಾಡಿದ ಕಾಳಗಗಳ ದಾಖಲೆಯಾಗಿದೆ. ಇದರಿಂದಾಗಿ 
ಉದಾಸೀನಕ್ಕೊಳಗಾದ ತಳ ಸಮುದಾಯಗಳ ಐತಿಹಾಸಿಕ ಸಂಗತಿಗಳು ನಿರ್ಲಕ್ಷಕ್ಕೆ ಒಳಗಾಗಿ ಗೌಣವಾದವು. 
ಹಾಗಾಗಿ ಸಮಾಜದಲ್ಲಿ ಬದುಕಿ ಬಾಳಿದ ಸಾಮಾನ್ಯನೊಬ್ಬನ ಜೀವನ ಮಟ್ಟ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ 
ಸ್ಥಿತಿಗತಿ, ಧಾರ್ಮಿಕ ಪರಿಕಲ್ಪನೆಗಳು ಮತ್ತು ಸಾಧಿಸಿದ ಸಾಂಸ್ಕೃತಿಕ ಕೊಡುಗೆಗಳು ದಾಖಲಾಗದೆ ಹೋದವು. 
ಕಳೆದ ಕೆಲವಾರು ದಶಕಗಳಿಂದ ಇತಿಹಾಸವನ್ನು ನೋಡುವ ದೃಷ್ಠಿಕೋನ ಗಮನಾರ್ಹವಾದ ರೀತಿಯಲ್ಲಿ 
ಬದಲಾವಣೆಯನ್ನು ಪಡೆಯುತ್ತಿದೆ. ವಿಭಿನ್ನ ರಂಗದಲ್ಲಿ ಪ್ರಾವೀಣ್ಯತೆ ಪಡೆದ ವಿದ್ದಾಂಸರು ಇತಿಹಾಸ ಕ್ಷೇತ್ರದಲ್ಲಿ 
ಕಾರ್ಯನಿರತರಾಗಿದ್ದರಿಂದ ನಮಗೆ ಪರಿಚಯವೇ ಇಲ್ಲದ ನಮ್ಮ ನಾಡಿನ ಪ್ರಾಚೀನ ಜನಜೀವನದ ಅಧ್ಯಯನಕ್ಕೆ 
ಅವಶ್ಯಕವೆನಿಸಿದ ಆಕರಗಳ ಅಮೂಲ್ಯ ಭಂಡಾರವನ್ನೇ ತೆರದಂತಾಗಿದೆ. ಇತಿಹಾಸ ಅಧ್ಯಯನಗಳು ವಿಶಾಲ 
ವ್ಯಾಪ್ತಿಯಿಂದ ಕಿರುವ್ಯಾಪ್ತಿಯತ್ತ ಸರಿಯುತ್ತಿವೆ. ಒಂದರ್ಥದಲ್ಲಿ ಇದು ಮೂಲದತ್ತ ಸರಿಯುವ ಪ್ರಯತ್ನವಾಗಿದ್ದು, 
ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಜನಸಾಮಾನ್ಯರ ಜೀವನದ ವಿಶ್ಲೇಷಣೆಯನ್ನು ಮಾಡುವತ್ತ ಸಾಗಿ, 
ತನ್ನ ನಿಜವಾದ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ನಾಡಿನ ಇತಿಹಾಸವನ್ನು ಪುನರ್‌ ರಚಿಸುವಲ್ಲಿ ಪ್ರತಿ ಜಿಲ್ಲೆ, 


೧ 


ತಾಲೂಕು ಮತ್ತು ಹಳ್ಳಿಗಳ ಪಾತ್ರ ಅಮೂಲ್ಯವಾದದ್ದು, ಈ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಸಾಂಸ್ಕೃತಿಕ 
ಇತಿಹಾಸವನ್ನು ಸೃಜಿಸುವಲ್ಲಿ ಹಾವೇರಿ ಜಿಲ್ಲೆಯ ಪಾತ್ರವನ್ನು ನಿರೂಪಿಸುವ ಘನ ಉದ್ದೇಶವನ್ನು ಪ್ರಸ್ತುತ 
ಅಧ್ಯಯನವು ಹೊಂದಿದೆ. 


ಭಾರತದ ಇತಿಹಾಸವನ್ನು ಪುನರ್‌ ರಚಿಸುವಲ್ಲಿ ಶಾಸನಗಳೇ ಪ್ರಮುಖ ಆಧಾರಗಳಾಗಿವೆ. ಪ್ರಾಯಶಃ: 
ನಮ್ಮ ನಾಡಿನ ಜನಜೀವನ ಶಾಸನಗಳಲ್ಲಿ ಅಭಿವ್ಯಕ್ತ್ಷಗೊಂಡಿರುವಂತೆ ಮತ್ತೆಲ್ಲೂ ವ್ಯಕ್ತವಾಗಿಲ್ಲ. ಕರ್ನಾಟಕದ 
ಜನಜೀವನವನ್ನು ವಿವಿಧ ಆಯಾಮಗಳಿಂದ ಅಧ್ಯಯನ ಮಾಡುವ ಪ್ರತಿಯೊಬ್ಬ ಸಂಶೋಧಕನಿಗೂ 
ಶಾಸನಗಳು ಅಕ್ಷಯಪಾತ್ರೆಗಳಂತಿದ್ದು, ಅಗೆದಷ್ಟು ದೊರೆಯುವ ಮರಳು ರಾಶಿಯಂತೆ ಆಕರ ಸಾಮಗಿಗಳನ್ನು 
ಒದಗಿಸುತ್ತಲೇ ಇವೆ. ಕರ್ನಾಟಕದಲ್ಲಿ ದೊರೆಯುವಷ್ಟು ಶಾಸನಗಳು ತಮಿಳುನಾಡನ್ನು ಹೊರತುಪಡಿಸಿದರೆ 
ಭಾರತದ ಮತ್ತಾವ ರಾಜ್ಯಗಳಲ್ಲೂ ದೊರೆಯುವುದಿಲ್ಲ. ಪ್ರಾಚೀನ ಕನ್ನಡ ಶಾಸನಗಳಲ್ಲಿ ದಾನಶಾಸನಗಳನ್ನು 
ಬಿಟ್ಟರೆ ಸ್ಮಾರಕ ಶಿಲ್ಲಗಳೇ ಹೆಚ್ಚು. ಈ ರೀತಿ ಹೇರಳವಾಗಿ ದೊರೆಯುವ ಶಾಸನಗಳು ಮತ್ತು ಸ್ಮಾರಕಶಿಲ್ಲಗಳು 
ನಮ್ಮ ಜನರ ಅನಾದಾರಕ್ಕೆ ಒಳಗಾಗಿರುವುದು ದುರಾದೃಷ್ಟಕರ. ಇವು ಕಾಲಕಳೆಂದಂತೆ 
ನಾಮಾವಶೇಷವಾಗುವ ಹಾದಿಯಲ್ಲಿವೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ, ಸವಣೂರು, ರಾಣೇಬೆನ್ನೂರು ಮತ್ತು 
ಹಾವೇರಿ ತಾಲೂಕುಗಳಲ್ಲಿಯ ಅನೇಕ ಸ್ನಾರಕ ಶಿಲ್ಲಗಳು ಒಡೆದು ಎಲ್ಲಂದರಲ್ಲಿ ಬಿದ್ದಿವೆ. ಕೆಲವೆಡೆ ಅವುಗಳ 
ಕುರಿತು ಐತಿಹಾಸಿಕ ಜ್ಞಾನವಿಲ್ಲದೆ ಅವುಗಳನ್ನು ದೇವಾಲಯಗಳ ಬುನಾದಿಯಲ್ಲಿ ಹಾಕಿ ಕಟ್ಟಡ ಕಟ್ಟಲಾಗಿದೆ. 
ಇನ್ನೂ ಕೆಲವೆಡೆ ಅವು ದೇವಾಲಯ, ಕೆರೆ ಹೊಂಡ, ಬಾವಿಗಳ ಮೆಟ್ಟಿಲುಗಳಾಗಿವೆ. ಬಹುಪಾಲು ಸ್ಮಾರಕ 
ಶಿಲ್ಲಗಳು ಪೂಜಿಸಲ್ಲಟ್ಟುದರ ಪರಿಣಾಮವಾಗಿ ಅರಿಶಿಣ, ಕುಂಕುಮ, ವಿಭೂತಿ, ಹಾಲು, ಮೊಸರು, ಎಣ್ಣೆಗಳ 
ಅಭಿಷೇಕದಿಂದ ಜಿಡ್ಡುಗಟ್ಟಿವೆ. ಜನಸಮುದಾಯದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಸಾಂಸ್ಕೃಶಿಕ 
ಜೀವನದ ಕೈಗನ್ನಡಿಗಳಂತಿರುವ ಈ ಸ್ನಾರಕ ಶಿಲ್ಲಗಳ ಪ್ರತಿಯೊಂದು ಅಂಶಗಳನ್ನು ದಾಖಲಿಸಿ ಅವುಗಳ 
ಕುರಿತು ಮುಂದಿನ ತೆಲೆಮಾರಿಗೆ ತಿಳಿ ಹೇಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂತಹ ಅಮೂಲ್ಯ 
ಉದ್ದೇಶವನ್ನು ಪ್ರಸ್ತುತ ಅಧ್ಯಯನವು ಹೊಂದಿರುವುದು. 


ಭಾರತೀಯ ಮೂಲ ಸಂಸ್ಕೃತಿಯು ಇತರೆ ನಾಗರೀಕತೆಗಳೊಂದಿಗೆ ನಿರಂತರವಾಗಿ ಸಂಘರ್ಷಿಸುತ್ತಲೇ 
ಬಂದಿದೆ. ಈ ನಿರಂತರ ಸಂಘರ್ಷದ ನಡುವೆಯೂ ಅದು ತನ್ನ ಅಂತರಂಗದ ಪ್ರಾಚೀನ ಪರಂಪರೆಯ 
ಸತ್ನವನ್ನು ಇಂದಿಗೂ ಬಿಟ್ಟುಕೊಟ್ಟಿಲ್ಲ. ಇಂತಹ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನು ತಮ್ಮ ಒಡಲಾಳದಲ್ಲಿ 
ಗರ್ಭೀಕರಿಸಿಕೊಂಡಿರುವ ಪ್ರಮುಖ ಆಕರಗಳೆಂದರೆ ಶಾಸನಗಳು. ಕನ್ನಡ ಶಾಸನ ಪರಂಪರೆಯಲ್ಲಿ ದಾನ 
ಮತ್ತಿತರ ಪ್ರಕಾರಗಳಂತೆಯೇ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು. ನಿಸಿದಿಗಲ್ಲುಗಳು ಮತ್ತು ಆತ್ಮಬಲಿದಾನದ 
ಸ್ಮಾರಕಶಿಲ್ಲಗಳಿಗೆ ಕೊರೆತೆಯಿಲ್ಲ. ಇದಕ್ಕೆ ಕಾರಣ ಪ್ರಾಚೀನ ಕರ್ನಾಟಕದ ಸಮಾಜವು ದಾನಗುಣ, ವೀರಗುಣ, 
ಆತ್ಮಬಲಿದಾನ, ವೀರವ್ರತ, ಶರಣಾಗತರ ರಕ್ಷಣೆ, ನುಡಿದಂತೆ ನೆಡೆಯುವುದು ಮುಂತಾದ ಮೌಲ್ಯಗಳಿಗೆ 
ಮಹತ್ವದ ಸ್ಥಾನವನ್ನು ನೀಡಿ, ಅವು ಜನಜೀವನದ ಅವಿಭಾಜ್ಯ ಅಂಗಗಳೆಂದು ಭಾವಿಸಿರುವುದು. 


ದುರ್ದೈವದಿಂದ ನಮ್ಮ ನಾಡಿನ ಸ್ಮಾರಕ ಶಿಲ್ಲಗಳ ಪರಿವೀಕ್ಷಣಾ ಕಾರ್ಯ ಸಮರ್ಪಕವಾಗಿ ಪೂರ್ಣ 
ಪ್ರಮಾಣದಲ್ಲಿ ನಡೆದಿಲ್ಲ. ಈವರೆಗೆ ಪರಿವೀಕ್ಷತೀವಾದ ಸ್ಮಾರಕ ಶಿಲ್ಪಗಳಿಗೆ ಸಂಬಂಧಿಸಿದ ಶಾಸನ ಪಾಠಗಳು 
ಪ್ರಕಟವಾಗಿವೆಯೇ ಹೊರತು, ಅವುಗಳ ಶಿಲ್ಲಗಳಲ್ಲವೆಂಬುದು ವಿದ್ಧಾಂಸರಿಂದ ಒಪ್ಪಿತವಾದ ವಿಚಾರ. 
ಇದರಿಂದ ಸ್ಮಾರಕಶಿಲ್ಲಗಳ ಒಂದು ಮುಖವನ್ನು ಮಾತ್ರ ಅಧ್ಯಯನ ಮಾಡಿದಂತಾಗಿ, ಶಾಸನ ಪ್ರಕಾರಗಳಲ್ಲಿ 
ಅಧಿಕ ಸಂಖ್ಯೆಯಲ್ಲಿರುವ ಸ್ಮಾರಕ ಶಿಲ್ಲಗಳ ಅಧ್ಯಯನಕ್ಕೆ ಅನ್ಯಾಯವಾಯಿತು. ಹಾಗಾಗಿ ಇವುಗಳಲ್ಲಿ 
ಅಡಗಿರುವ ವಿವರಗಳು ಬೆಳಕು ಕಾಣದೆ ಅಧ್ಯಯನದಿಂದ ವಂಚಿತವಾದವು. ಇಂತಹ ಅನೇಕ ಸ್ಮಾರಕ 
ಶಿಲಗಳು ಹಾವೇರಿ ಜಿಲ್ಲೆಯಲ್ಲಿ ಅನಾದಾರಕ್ಕೆ ಒಳಗಾಗಿ ಹಳ್ಳಿಹಳ್ಳಿಗಳಲ್ಲಿ ಅನಾಥವಾಗಿ ಬಿದ್ದಿವೆ. ಈ ನಿಟ್ಟಿನಲ್ಲಿ 
ಅವುಗಳ ಸಮಗ್ರ ಚಿತ್ರಣವನ್ನು ಅಧ್ಯಯನದ ವ್ಯಾಪ್ತಿಗೆ ಸೀಮಿತಗೊಳಿಸಿಕೊಂಡು ಪರಿಚಯಿಸುವ 
ಉದ್ದೇಶವನ್ನು ಪ್ರಸ್ತುತ ಅಧ್ಯಯನದಲ್ಲಿ ಹೊಂದಲಾಗಿದೆ. 


೩ 


ಗತಕಾಲದ ಇತಿಹಾಸಿಕ ವಾಸ್ತವಾಂಶಗಳು ಬದಲಾಗುವುದಿಲ್ಲ, ಅವುಗಳಿಗೆ ಸಂಬಂಧಿಸಿದ ಉಪ 
ಕಲ್ಲನೆಗಳು ಮಾತ್ರ ಮಾರ್ಪಾಡನ್ನು ಹೊಂದುತ್ತವೆಂಬುದು ಒಪ್ಪಿತವಾದ ವಿಚಾರ. ಸ್ಮಾರಕ ಶಿಲ್ಪಗಳನ್ನು 
ಭಾಷಿಕವಾಗಿ ಹಾಗೂ ಶಿಲ್ಲವಿನ್ಯಾಸ ದೃಷ್ಟಿಯಿಂದ ದಾಖಲಿಸಿ, ಹಾವೇರಿ ಜಿಲ್ಲೆಯ ಗ್ರಾಮ ಸಮುದಾಯದ 
ಇತಿಹಾಸವನ್ನು ಕಟ್ಟಿಕೊಡುವ ಮೂಲಕ ಪ್ರಾಚೀನ ಕರ್ನಾಟಕದ ಇತಿಹಾಸದಲ್ಲಿ ಜನಸಾಮಾನ್ಯರ 
ಪಾಲುದಾರಿಕೆಯನ್ನು ಎತ್ತಿ ತೋರುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಕ್ಷೇತಕಾರ್ಯದಲ್ಲಿ ಹಾವೇರಿ 
ಜಿಲ್ಲೆಯ ಸುಮಾರು ೭೪೮ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿಕೊಟ್ಟು ಆ ಸಮಯದಲ್ಲಿ ಸ್ಮಾರಕ ಶಿಲ್ಲಗಳ 
ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಇಲ್ಲಿ ಬಳಸಿಕೊಂಡಿದ್ದೇನೆ. ಈ ದೃಷ್ಟಿಯಿಂದ ನೋಡಿದಾಗ ಕೇವಲ 
ಶಿಲವನ್ನು ಮಾತ್ರ ಹೊಂದಿದ ಸ್ಥಾರಕಶಿಲ್ಲಗಳ ಮಹತ್ವ ಅಪರಿಮಿತವಾಗಿದ್ದು, ಅಂಥ ಹಲವಾರು 
ಸ್ಮಾರಕಶಿಲ್ಲಗಳ ವಿಶ್ಲೇಷಣೆ ಮೊದಲಬಾರಿಗೆ ಪ್ರಸ್ತುತ ಪ್ರಬಂಧದಲ್ಲಿ ದಾಖಲಾಗುತ್ತಿರುವುದು ಸಂತಸ ತಂದಿದೆ. 
ಈ ಮೊದಲು ಶಾಸನ ಸಂಪುಟಗಳಲ್ಲಿ ಹಾಗೂ ಇತರೆ ಅಧ್ಯಯನಗಳಲ್ಲಿ ಪ್ರಕಟವಾದ ಸ್ಮಾರಕಶಿಲ್ಲಗಳ 
ಪಾಠವನ್ನು ಇಲ್ಲಿ ಮನಃಪೂರ್ವಕವಾಗಿ ಬಳಸಿಕೊಳ್ಳಾಲಾಗಿದೆ. ಜಿಲ್ಲೆಯಾದ್ಯಂತ ದೊರೆಯುವ 
ವೀರಗಲ್ಲುಗಳು. ಮಾಸ್ತಿಗಲ್ಲುಗಳು. ನಿಸಿದಿಗಲ್ಲುಗಳು ಹಾಗೂ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳನ್ನು 
ಗುರುತಿಸುವುದರ ಮೂಲಕ ಅವುಗಳ ಶಿಲ್ಲವಿನ್ಯಾಸವನ್ನಾಧರಿಸಿ ವಿಂಗಡಿಸಿಕೊಂಡು ವಿಶ್ಲೇಷಿಸುವ ಗುರಿಯನ್ನು 
ಹೊಂದಲಾಗಿದೆ. ಸ್ಮಾರಕಶಿಲ್ಲಗಳಿಂದ ತಿಳಿದುಬರುವ ಸಾಂಸ್ಕೃತಿಕ ಅಂಶಗಳನ್ನು ಗುರುತಿಸಿ ವಿಶ್ಲೇಷಿಸುವುದು 
ಈ ಅಧ್ಯಯನದ ಮುಖ್ಯ ಉದ್ದೇಶವಾಗಿದೆ. ಸ್ನಾರಕಶಿಲ್ಲಗಳ ಅಧ್ಯಯನವು ಆಯಾ ಪ್ರದೇಶದ ಸಂಸ್ಕೃತಿ 
ಮತ್ತು ಪರಂಪರೆಯ ಜೊತೆಗೆ, ಅಲ್ಲಿಯ ಚರಿತ್ರೆ ಆಡಳಿತ, ಯುದ್ದಗಳು, ಮತ-ಧರ್ಮಗಳು, ಆಚಾರ- 
ವಿಚಾರಗಳು, ರೂಢಿ-ಸಂಪ್ರದಾಯಗಳು, ನಂಬಿಕೆಗಳು. ಕುಲ. ಕಸಬು, ಜನಾಂಗ, ಪಕೃತಿ ಭಾಷೆ 
ಮುಂತಾದವುಗಳನ್ನು ದಾಖಲಿಸುವಲ್ಲಿ ಸಹಕಾರಿಯಾಗಿವೆ. ಸ್ಮಾರಕ ಶಿಲ್ಪ್ಲಗಳಲ್ಲಿಯ ಭಿನ್ನತೆ ಮತ್ತು 
ಜನಸಾಮಾನ್ಯರು ಅವುಗಳನ್ನು ವಿವಿಧ ನಾಮಗಳಿಂದ ಗುರುತಿಸುವ ಪರಿ, ಆರಾಧಿಸುವ ಬಗೆ ಹಾಗೂ 
ಅವುಗಳ ಸುತ್ತ ಹೆಣೆದುಕೊಂಡಿರುವ ಐತಿಹ್ಯಗಳು ಮತ್ತು ಜಾನಪದೀಯ ಸಂಗತಿಗಳನ್ನು ತಿಳಿಯುವ 


೩ 


ಉದ್ದೇಶವನ್ನು ಪ್ರಸ್ತುತ ಅಧ್ಯಯನವು ಹೊಂದಿದೆ. ಇಂಥ ವೈವಿಧ್ಯಮಯ ಸ್ಮಾರಕ ಶಿಲ್ಲಗಳ ವಿವರಗಳನ್ನು 
ಸಂಗಹಿಸಿ ಆ ಮೂಲಕ ಅವುಗಳನ್ನು ವಿಶ್ಲೇಷಿಸುವ ಉದ್ದೇಶವನ್ನು ಪ್ರಸ್ತುತ ಮಹಾಪ್ರಬಂಧದಲ್ಲಿ 


~ ಬ ವ ೨ 


ಹೊಂದಲಾಗಿದೆ. 


ಈವರೆಗೆ ಶಾಸನಗಳನ್ನು ಮೂಲ ಸಾಮಗಿಗಳಾಗಿ ಬಳಸಿಕೊಂಡು ಹೊರಬಂದಿರುವ ಅಧ್ಯಯನಗಳು 
ಸ್ನಾರಕ ಶಿಲ್ಪ್ಲಗಳಲ್ಲಿಯ ಶಾಸನ ಪಾಠವನ್ನು ಯಥೇಚ್ಛವಾಗಿ ಬಳಸಿಕೊಂಡಿರುವುದನ್ನು ಕಾಣುತ್ತೇವೆ. ಸ್ಮಾರಕ 
ಶಿಲ್ಲಗಳ ಪಾಠವನ್ನು ಪರಿಮಿತವಾಗಿಯೂ, ಅವುಗಳ ಶಿಲ್ಪಗಳನ್ನು ಪ್ರಾಸಂಗಿಕವಾಗಿಯೂ ಬಳಸಿರುವುದುಂಟು. 
ಇನ್ನೂ ಕೆಲವು ಅಧ್ಯಯನಗಳು ಸ್ಮಾರಕ ಶಿಲ್ಲಗಳ ವಿಷಯ ವಸ್ತುವನ್ನೇ ಪ್ರಧಾನವಾಗಿಟ್ಟುಕೊಂಡು ಸಮಾಜದ 
ಇನ್ನೊಂದು ಮುಖವನ್ನು ಪರಿಚಯಿಸುವಲ್ಲಿ ಪ್ರಯತ್ನಿಸಿವೆ. ಇಲ್ಲಿ ಸ್ಮಾರಕಶಿಲ್ಲಗಳಳ ಪಾಠ ಮತ್ತು 
ಶಿಲ್ಲಗಳೆರಡನ್ನೂ ಬಳಸಿಕೊಳ್ಳಲಾಗಿದೆ. ಈ ರೀತಿ ಪ್ರಾಚೀನ ಸಮಾಜದಲ್ಲಿ ಬದುಕಿಬಾಳಿದ ಜನಸಾಮಾನ್ಯರನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು, ಸ್ಮಾರಕ ಶಿಲ್ಪಗಳನ್ನು ಆಧರಿಸಿ ಕರ್ನಾಟಕದಲ್ಲಿ ಈವರೆಗೆ ಕೆಲವಾರು ಅಧ್ಯಯನಗಳು 
ನಡೆದಿದ್ದು, ಅವುಗಳನ್ನು ಇದೇ ಅಧ್ಯಾಯದ ಅಧ್ಯಯನ ಸಮೀಕ್ಷೆಯಡಿಯಲ್ಲಿ ಹೆಸರಿಸಲಾಗಿದೆ. ಆದರೆ ಆ 
ಅಧ್ಯಯನಗಳಾವುವೂ ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಪ್ಲಗಳ ಸಮಗ್ರ ಅಧ್ಯಯನವನ್ನು ಹೊಂದಿರುವುದಿಲ್ಲ. ಈ 
ಮೊದಲು ಸ್ಮಾರಕ ಶಿಲ್ಲಗಳನ್ನು ಕುರಿತು ಕೈಗೊಂಡ ಅಧ್ಯಯನಗಳು ಪ್ರಸ್ತುತ ಅಧ್ಯಯನಕ್ಕೆ 
ಪೂರಕವಾಗಿದ್ದರೂ, ಕ್ಷೇತಕಾರ್ಯವೇ ಅಧ್ಯಯನದ ಜೀವಾಳವಾಗಿದೆ. ಹಾಗಾಗಿ ಪ್ರಸ್ತುತ ಮಹಾಪ್ರಬಂಧದಲ್ಲಿ 
ಜಿಲ್ಲೆಯಲ್ಲಿ ದೊರೆಯಬಹುದಾದಂತಹ ಎಲ್ಲಾ ಪ್ರಕಾರದ ಸ್ಮಾರಕ ಶಿಲ್ಲಗಳನ್ನು ಅಧ್ಯಯನಕ್ಕೆ ಒಳಪಡಿಸಿ, 
ಅವುಗಳ ಮಹತ್ಸವನ್ನು ವಿಶ್ಲೇಷಣಾತ್ಮಕವಾಗಿ ದಾಖಲಿಸುವುದಲ್ಲದೆ ಅವುಗಳಿಂದ ಹೊರಹೊಮ್ಮುವ 
ಸಾಂಸ್ಕೃಶಿಕ ಅಂಶಗಳನ್ನು ಪರಿಪೂರ್ಣವಾಗಿ ನಿರೂಪಿಸಲು ಪ್ರಯತ್ನಿಸಲಾಗಿದೆ. ಸ್ಮಾರಕ ಶಿಲ್ಪಗಳ 
ಶಿಲ್ಲವಿನ್ಯಾಸವನ್ನು ನಿರೂಪಿಸುವ ಸಂದರ್ಭದಲ್ಲಿ ಕೆಲವು ಕಡೆ ಸ್ಪಲ್ಲಮಟ್ಟಿನ ಏಕತಾನತೆ ಕಾಣುತ್ತದೆ ಎನ್ನುವುದು 
ನಿಜವಾದರೂ, ದೊರೆತ ಪ್ರತಿಯೊಂದು ಸ್ನಾರಕಶಿಲ್ಲವನ್ನು ಬಿಡದೆ ಒಂದಿಲ್ಲೊಂದು ಕಡೆ ವಿವರಿಸುವ 
ಪ್ರಯತ್ನವನ್ನು ಇಲ್ಲಿ ಪ್ರಾಮಾಣಿಕವಾಗಿ ಮಾಡಲಾಗಿದೆ. 


ದಿಖ ಅಧ್ಯಯನದ ವ್ಯಾಪ್ತಿ 


ಪ್ರಸ್ತುತ ಅಧ್ಯಯನಕ್ಕೆ ಹಾವೇರಿ ಜಿಲ್ಲೆಯ ಭೌಗೋಳಿಕ ಪ್ರದೇಶವೇ ವ್ಯಾಪ್ತಿಯಾಗಿದ್ದರೂ, ಸುತ್ತಮುತ್ತಲಿನ 
ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಿಂದ ಮಾಹಿತಿಯನ್ನು ಪಡೆದು ಸಂದರ್ಭೋಚಿತವಾಗಿ ಬಳಸಿಕೊಳ್ಳಲಾಗಿದೆ. 
ಹಾವೇರಿ ಜಿಲ್ಲೆಯು ಹಾನಗಲ್ಲು, ಬ್ಯಾಡಗಿ, ಹಿರೇಕೆರೂರು, ರಟ್ಟಿಹಳ್ಳಿ, ರಾಣೇಬೆನ್ನೂರು, ಹಾವೇರಿ, 
ಸವಣೂರು ಮತ್ತು ಶಿಗ್ಗಾಂವಿ ಎಂಬ ಎಂಟು ತಾಲೂಕುಗಳನ್ನು ಒಳಗೊಂಡಿದ್ದು, ಈ ತಾಲೂಕುಗಳಲ್ಲಿ 
ಬರುವ ಸುಮಾರು ೭೪೮ಕ್ಕೂ ಹೆಚ್ಚು ಗ್ರಾಮಗಳು ಮತ್ತು ಸ್ಥಳಾಂತರಗೊಂಡ ಜನವಸತಿಗಳಲ್ಲಿನ ಸ್ನಾರಕ 
ಶಿಲ್ಲಗಳನ್ನು ಅಧ್ಯಯನದ ವ್ಯಾಪ್ತಿಗೆ ಒಳಪಡಿಸಲಾಗಿದೆ. 


ಹಾವೇರಿ ಜಿಲ್ಲೆಯಲ್ಲಿ(ಪ್ರದೇಶದಲ್ಲಿ) ಬಾದಾಮಿ ಚಾಲುಕ್ಯರಿಂದ ಮೊದಲ್ಗೊಂಡು ವಿಜಯನಗರೋತ್ತರ 
ಕಾಲದವರೆಗಿನ ಸ್ಮಾರಕ ಶಿಲ್ಲಗಳು ಕಂಡುಬರುತ್ತವೆ. ರಾಣೆಬೆನ್ನೂರು ತಾಲೂಕಿನ ಕ್ರಿಶ. ೭೦೩-೦೪ರ 
ಬಾದಾಮಿ ಚಾಲುಕ್ಕರ ವಿಜಯಾದಿತ್ಯನ ಕಾಲಾವಧಿಯ ಬೆನಕನಕೊಂಡ ವೀರಗಲ್ಲು ಪ್ರಸ್ತುತ ಅಧ್ಯಯನ 
ಪ್ರದೇಶದಲ್ಲಿ ದೊರೆಯುವ ಅತ್ಯಂತ ಪ್ರಾಚೀನ ಸ್ಮಾರಕ ಶಿಲ್ಲವಾಗಿದೆ. ಇದನ್ನು ಹೊರತುಪಡಿಸಿದರೆ ಬಾದಾಮಿ 
ಚಾಲುಕ್ಕರ ಎರಡನೆಯ ವಿಕ್ರಮಾದಿತ್ಯನ ಕಾಲಾವಧಿಯ ಬ್ಯಾಡಗಿ ತಾಲೂಕಿನ ಚಿಕ್ಕನಂದಿಹಳ್ಳಿಯ ವೀರಗಲ್ಲು 
ಮತ್ತು ಸಿಡೇನೂರಿನಲ್ಲಿ ದೊರೆತ ಎರಡು ವೀರಗಲ್ಲುಗಳು ಜಿಲ್ಲೆಯ ಪ್ರಾಚೀನ ಸ್ನಾರಕ ಶಿಲ್ಲಗಳಾಗಿವೆ. 
ಹಾನಗಲ್ಲು ತಾಲೂಕಿನ ತಿಳವಳ್ಳಿಯ ಕ್ರಿಶ. ೧೭ನೇ ಶತಮಾನದ ವೀರಗಲ್ಲು ಮತ್ತು ಕ್ರಿಶ. ೧೫೩೬ರ 
ತೋಟಗಂಟಿ ಮತ್ತು ಕ್ರಿಶ. ೧೫೨೮ರ (೧೫೮೮) ಶಿರಗಂಬಿ ಮಾಸ್ತಿಕಲ್ಲುಗಳು ಜಿಲ್ಲೆಯ ಇತ್ತೀಚಿನ ಸ್ನಾರಕ 
ಶಿಲ್ಲಗಳಾಗಿವೆ. ಅಲ್ಲದೆ ಹದಿನಾರನೆಯ ಶತಮಾನದವುಗಳೆಂದು ಹೇಳಲಾಗುವ ಎರಡು ಬಂದೂಕು 
ವೀರಗಲ್ಲುಗಳು ಜಿಲ್ಲೆಯ ಗುತ್ತಲ ಮತ್ತು ಕಚವಿ ಗ್ರಾಮಗಳಲ್ಲಿ ಸಿಕ್ಕಿವೆ. ಯುದ್ದದಲ್ಲಿ ಬಂದೂಕುಗಳು ಮತ್ತು 
ಸಿಡಿಮದ್ದುಗಳು ಬಳಕೆಯಾಗಿರುವುದು ಹದಿನಾರನೆಯ ಶತಮಾನದ ಕೊನೆಯಲ್ಲಿ ಎಂಬುದು ವಿದ್ವಾಂಸರ 
ಅಭಿಪ್ರಾಯವಾಗಿದೆ. ಆ ಹಿನ್ನೆಲೆಯಲ್ಲಿ ಅಧ್ಯಯನದ ಕಾಲಮಿತಿಯನ್ನು ಎಂಟನೆಯ ಶತಮಾನದ 
ಆರಂಭದಿಂದ ಹದಿನಾರನೆಯ ಶತಮಾನದ ಅಂತ್ಯದವರೆಗೆ ಹಾಕಿಕೊಳ್ಳಲಾಗಿದೆ. ಜಿಲ್ಲೆಯ ರಾಜಕೀಯ 
ಇತಿಹಾಸ ಮತ್ತಿತರ ವಿಷಯಗಳನ್ನು ಪ್ರಸ್ತಾಪಿಸುವಾಗ ಶಾತವಾಹನರ, ಕದಂಬರ, ಗಂಗರ ಅಲ್ಲದೆ ಅದಕ್ಕೂ 
ಹಿಂದಿನ ಆಳರಸರ ಕಾಲದ ಘಟನಾವಳಿಗಳನ್ನು ಅಧ್ಯಯನದ ಅವಶ್ಯಕತೆಗನುಗುಣವಾಗಿ ಬಳಸಿಕೊಳ್ಳಲಾಗಿದೆ. 


ವಿಷಯ ವ್ಯಾಪ್ತಿಯಿಂದ ನೋಡುವುದಾದರೆ ಅಧ್ಯಯನ ಪ್ರದೇಶದ ಎಲ್ಲಾ ಕಾಲಾವಧಿಯ ಪ್ರಕಟಿತ 
ಹಾಗೂ ಅಪ್ರಕಟಿತ ಸ್ನಾರಕ ಶಿಲ್ಲಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಪ್ರಮುಖವಾಗಿ ವೀರಗಲ್ಲುಗಳು, 
ಮಹಾಸತಿ ಕಲ್ಲುಗಳು, ನಿಸಿದಿ ಕಲ್ಲುಗಳು ಹಾಗೂ ಆತ್ಮಬಲಿದಾನದ ಸ್ಮಾರಕ ಶಿಲ್ಲಗಳನ್ನಲ್ಲದೆ. ಜೋಟವಾಳಿ, 
ವೇಟವಾಟಿ, ಲೆಂಕ, ಕೀಳ್ಗುಂಟೆ, ಕೀಳ್ಳೊಗು, ಗರುಡ, ಸಿಡಿತಲೆ, ಶೂಲಬಲಿ, ರುಂಡಸಮರ್ಪಣೆ, ಶಿರಬಲಿ, 
ಗುಂಡಬ್ರಹ್ಮಯ್ಯಗಳು, ಉರಿಉಯ್ಯಾಲೆ ಮುಂತಾದ ಸ್ಮಾರಕ ಶಿಲ್ಲಗಳನ್ನು ಗುರುತಿಸಿ ಅಧ್ಯಯನದಲ್ಲಿ 
ಬಳಸಿಕೊಳ್ಳಲಾಗಿದೆ. ಸ್ಮಾರಕ ಶಿಲ್ಪಗಳಿಗೆ ಸಂಬಂಧಿಸಿದಂತೆ ಆಯಾ ಪ್ರದೇಶದಲ್ಲಿ ಆಚರಣೆಯಲ್ಲಿರುವ ರೂಢಿ- 
ಸಂಪ್ರದಾಯಗಳು, ಆಚಾರ-ವಿಚಾರಗಳು, ನಂಬಿಕೆ-ಆರಾಧನೆಗಳು, ಜಾತ್ರೆ-ಉತ್ಸ್ತವಗಳನ್ನು 
ಸಂದರ್ಭೋಚಿತವಾಗಿ ದಾಖಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೌಖಿಕ ಐತಿಹ್ಯ ಜಾನಪದ ಕಥನಗಳು, 
ವಿದೇಶಿ ಪ್ರವಾಸಿಗರ ದಿನಚರಿಗಳು ಹಾಗೂ ಈ ಹಿಂದೆ ನೆಡೆದ ಇಂತಹ ಅಧ್ಯಯನಗಳಲ್ಲಿ ರೂಪಗೊಂಡ 
ಸಿದ್ಧಾಂತಗಳು ಮತ್ತು ಅಭಿಪ್ರಾಯಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. ವಿಶೇಷವಾಗಿ 


Cl ಹ 
ಅಧ್ಯಯನ ಪ್ರದೇಶದಲ್ಲಿ ಲಭ್ಯವಿರುವ ಸಮ ಸ್ನಾರಕ ಶಿಲ್ಪಗಳ ಸಾಂಸ್ಕೃತಿಕ ಇತಿಹಾಸವನ್ನು 


ನಾಸ J 


ಪರಿಪೂರ್ಣವಾಗಿ ಹಾಗೂ ವಿಶ್ಲೇಷಣಾತ್ಮಕವಾಗಿ ಈ ಮಹಾಪ್ರಬಂಧದಲ್ಲಿ ಕಟ್ಟಿಕೊಡುವ ಪ್ರಯತ್ನ 


ಮಾಡಲಾಗಿದೆ. 


೧.೩ ಅಧ್ಯಯನದ ವಿಧಾನ 


ಯಾವುದೇ ವಿಷಯಕ್ಕಾಗಲಿ ಶಿಸ್ತುಬದ್ಧ ಅಥವಾ ಕ್ರಮಬದ್ಧವಾದ ಅಧ್ಯಯನ ತೀರಾ 
ಆವಶ್ಯಕವೆನಿಸುತ್ತದೆ. ಸಂಶೋಧನೆಯಲ್ಲಂತೂ ಅಧ್ಯಯನದ ವಿಧಾನವನ್ನು ಕ್ರಮಾನುಗತವಾಗಿ 
ಅನುಸರಿಸುವುದು ಇನ್ನೂ ಮುಖ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಸಂಶೋಧಕನಿಗೆ ವಿಷಯದ ಆಯ್ಕೆ 
ಮೊದಲ ಆದ್ಯತೆಯಾಗಿರುತ್ತದೆ. ಪ್ರಸ್ತುತ ಅಧ್ಯಯನ ವಿಷಯವು "ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಲಗಳು' 
ಎಂಬ ಶೀರ್ಷಿಕೆಯನ್ನು ಹೊಂದಿದ್ದು, ಅದು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶ, ನಿರ್ದಿಷ್ಟಕಾಲ ಮತ್ತು 
ಸೀಮಿತ ವಿಷಯವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ದೊರೆಯಬಹುದಾದ ಆಕರಗಳನ್ನು ಅವಲೋಕಿಸಿ, 
ಮಾರ್ಗದರ್ಶಕರೊಂದಿಗೆ ಚರ್ಚಿಸಿ, ಅಧ್ಯಯನ ವಿಷಯದ ಪರಿವಿಡಿಯನ್ನು ರಚಿಸಲಾಗಿದೆ. ಆರಂಭದಲ್ಲಿ 
ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿರುವ ವಿಷಯಸಾಮಗಿಗಳ ಹರಿವಿನ ಸ್ಥೂಲ ಪರಿಚಯದ ದೃಷ್ಟಿಯಿಂದ 
ಗಂಥ ವಿವರಣಾ ಪಟ್ಟಿಯನ್ನು ತಯಾರಿಸಲಾಯಿತು. ತದನಂತರ ಸ್ಮಾರಕ ಶಿಲ್ಲಗಳ ಬಗ್ಗೆ ಈ ಹಿಂದೆ ನೆಡೆದ 
ಅಧ್ಯಯನಗಳನ್ನು ಪರಾಮರ್ಶಿಸಿ ಟಿಪ್ಪಣಿ ಮಾಡಿಕೊಳ್ಳಲಾಯಿತು. ಅಲ್ಲದೆ ಈಗಾಗಲೆ ಹಾವೇರಿ ಪ್ರದೇಶವನ್ನು 
ಕುರಿತು ಕೈಗೊಂಡ ಸಂಶೋಧನಾ ಪ್ರಬಂಧಗಳನ್ನು ಅಭ್ಯಸಿಸಿ, ಅಧ್ಯಯನ ವಿಷಯಕ್ಕೆ ಹೂರಕವಾದ 
ಮಾಹಿತಿಯನ್ನು ಸಂಗಹಿಸಲಾಯಿತು. ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದ ಪ್ರಾಥಮಿಕ ಆಕರಗಳಾದ 
ಶಾಸನಗಳನ್ನು ಬೇರೆ ಬೇರೆ ಶಾಸನ ಸಂಪುಟಗಳಿಂದ ಸಂಗಹಿಸಿ, ಅವುಗಳ ನಕಲು ಪ್ರತಿಗಳನ್ನು 
ಪಡೆದಿಟ್ಟುಕೊಳ್ಳಲಾಯಿತು. ಹೀಗೆ ಸಂಗಹಿಸಿದ ಸ್ನಾರಕ ಶಿಲ್ಲಗಳ ಪಾಠಗಳನ್ನು ವೀರಗಲ್ಲುಗಳು, ಮಹಾಸತಿ 
ಕಲ್ಲುಗಳು, ನಿಸಿದಿ ಕಲ್ಲುಗಳು ಮತ್ತು ಆತ್ಮಬಲಿದಾನದ ಸ್ನಾರಕಗಳು ಎಂದು ವರ್ಗೀಕರಿಸಿ 
ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿಕೊಳ್ಳಲಾಯಿತು. ಸಂಗ್ರಹಿಸಲಾದ ಪ್ರತಿಯೊಂದು ಆಕರ ಸಾಮಾಗಿಗಳನ್ನು 
ಪ್ರಬಂಧ ರಚನೆಯ ಸಂದರ್ಭದಲ್ಲಿ ಮರೆಯದಂತೆ ಬಳಸಿಕೊಳ್ಳುವುದು ಬಹುಮುಖ್ಯ. ಹಾಗಾಗಿ ಪ್ರಾಥಮಿಕ 
ಮತ್ತು ಮಾಧ್ಯಮಿಕ ಮೂಲಾಧಾರಗಳ ಸಂಗಹಣೆಯ ನಂತರ ಅವುಗಳನ್ನು ಆಯ್ಕೆ ಮಾಡಿಕೊಂಡ 
ಅಧ್ಯಯನ ವಿಷಯದ ಪ್ರತಿಯೊಂದು ಅಧ್ಯಾಯಕ್ಕೆ ಪ್ರತ್ಯೇಕವಾಗಿ ಒಂದೇ ಪ್ರಮಾಣದ ಕಾಗದದ ಚೀಟಿಗಳಲ್ಲಿ 


ಟಿಪ್ಪಣಿ ಮಾಡಿಟ್ಟುಕೊಳ್ಳಲಾಯಿತು. 


ಪ್ರಸ್ತುತ ಅಧ್ಯಯನವು ಪ್ರಮುಖವಾಗಿ ಕ್ಷೇತಕಾರ್ಯವನ್ನು ಅವಲಂಬಿಸಿದೆ. ಅಧ್ಯಯನ ವಿಷಯಕ್ಕೆ 
ಸಂಬಂಧಿಸಿದಂತೆ ಯೋಗ್ಯವಾದ, ವಸ್ತುನಿಷ್ಠ ಮೂಲ ಆಕರಗಳನ್ನು ಪ್ರತ್ಯಕ್ಷವಾಗಿ ಕಂಡು ಮಾಹಿತಿಯನ್ನು 
ಸಂಗಹಿಸುವ ವಿಧಾನವಾಗಿದೆ. ಅಧ್ಯಯನದ ಮೂಲ ಉದ್ದೇಶವನ್ನು ಪೂರೈಸುವ ಅಂಶವನ್ನು 
ಗಮನದಲ್ಲಿಟ್ಟುಕೊಂಡು, ಕ್ಷೇತಕಾರ್ಯದ ಸಂದರ್ಭದಲ್ಲಿ ಯಾವೊಂದು ಮಾಹಿತಿಯು ಬಿಟ್ಟುಹೋಗದಂತೆ 
ಟಿಪ್ಪಣಿ ಮಾಡುವ ಯೋಜನೆಯನ್ನು ತಯಾರಿಸಲಾಯಿತು. ಈ ಹಂತದಲ್ಲಿ ಮೊದಲು ಕ್ಷೇತ್ರಕಾರ್ಯದ 
ಸಾಧನ-ತಂತ್ರವಾದ ಪ್ರಶ್ನಾವಳಿಯನ್ನು ಮಾರ್ಗದರ್ಶಕರ ಸಲಹೆಯಂತೆ ತಯಾರಿಸಿಟ್ಟುಕೊಳ್ಳಲಾಯಿತು. ಈ 


೩ 


ಪ್ರಶ್ನಾವಳಿಯ ಕೊನೆಯಲ್ಲಿ ವಿಷಯಕ್ಕೆ ಪೂರಕವಾಗಿ ಸಂದರ್ಶನದ ಕೆಲವಾರು ಪಶ್ನೆಗಳನ್ನು ಸಹ 


ಅಳವಡಿಸಲಾಯಿತು. ಈ ಪ್ರಶ್ನಾವಳಿಯು ಎರಡು ಪುಟಗಳನ್ನು ಹೊಂದಿದ್ದು, ಪಶ್ನೆಗಳೊಂದಿಗೆ 
ವಿವರಣೆಯನ್ನೂ ದಾಖಲಿಸಲು ಸ್ಥಳಾವಕಾಶವನ್ನು ಹೊಂದಿರುವಂತೆ ಅನಾವರಣಗೊಳಿಸಲಾಯಿತು. 
ಪ್ರತಿಯೊಂದು ಗ್ರಾಮಕ್ಕೆ ತೆರಳಿದಾಗ ಸ್ಥಳೀಯ ವಕ್ಷ ಮತ್ತು ನಮ್ಮ ಮಧ್ಯೆ ನೇರ ಸಂವಹನ ಸಂಪರ್ಕ 
ಏರ್ಪಡುವ ದೃಷ್ಟಿಯಿಂದ, ಈ ಮೊದಲೇ ತಯಾರಿಸಿಟ್ಟುಕೊಂಡ ಸ್ನಾರಕ ಶಿಲ್ಲಗಳ ವಿವಿಧ ಮಾದರಿಯ 
ಬಣ್ಣದ ನಕಲು ಪ್ರತಿಗಳನ್ನು (ಘೋಟೋ ಕಾಪಿ) ತೋರಿಸಿ, ಅವುಗಳ ಸಂಕ್ಷಿಪ್ತ ಪರಿಚಯವನ್ನು ಅವರಿಗೆ 
ಮಾಡಿಕೊಡಲಾಗುತ್ತಿತ್ತು. ಈ ನಕಲು ಪ್ರತಿಗಳು ಎಲ್ಲಾ ಮಾದರಿಯ ಸ್ನಾರಕ ಶಿಲ್ಲಗಳ ಛಾಯಾಚಿತ್ರಗಳನ್ನು 
ಹೊಂದಿರುವುದು ಅವಶ್ಯಕ. ನಂತರ ಅವರ ಸಹಾಯದಿಂದ ಸ್ಮಾರಕ ಶಿಲಗಳಿರುವ ಮೂಲ ಸ್ಥಳವನ್ನು 
ಪತ್ತೆಹಚ್ಚಿ. ಪ್ರತಿಯೊಂದು ಸ್ನಾರಕ ಶಿಲ್ಪಕ್ಕೆ ಪ್ರತ್ಯೇಕವಾಗಿ ಒಂದೊಂದು ಪ್ರಶ್ನಾವಳಿಯ ಪ್ರತಿಯನ್ನು ಬಳಸಿ 
ಅದರಲ್ಲಿರುವ ವಿವರಗಳಾದ ದಿನಾಂಕ, ಗ್ರಾಮ ಮತ್ತು ಗ್ರಾಮ ಪಂಚಾಯಿತಿ ಹೆಸರು, ತಾಲೂಕು ಹಾಗೂ 
ತಾಲೂಕಿನಿಂದ ಗ್ರಾಮವಿರುವ ದೂರು, ಸ್ಮಾರಕ ಶಿಲ್ಲವಿರುವ ಸ್ಥಳ, ಸ್ಮಾರಕ ಶಿಲ್ಲದ ಹೆಸರು ಮತ್ತು ಪ್ರಕಾರ, 
ಸ್ಮಾರಕ ಶಿಲದ ದಿಕ್ಕು, ಬಳಸಿದ ಶಿಲೆ, ಮತ, ಪಂಥ, ಕಾಲಮಾನ, ಶಾಸನಸಹಿತ/ರಹಿತ, ಹಂತಗಳು, 
ವಕ್ತೃವಿವರ, ಸ್ಮಾರಕ ಶಿಲ್ಪಕ್ಕೆ ಇರುವ ಸ್ಥಳೀಯ ಹೆಸರು/ಬತಿಹ್ಯ/ಕಥೆ/ಆಚರಣೆಗಳು ಮುಂತಾದ ವಿವರಗಳನ್ನು 


ಸ್ಮಾರಕ ಶಿಲ್ಲವನ್ನು ಖುದ್ದಾಗಿ ಸಂಪರ್ಕಿಸಿ ದಾಖಲಿಸಿಕೊಳ್ಳಲಾಯಿತು. 


ಸ್ನಾರಕ ಶಿಲ್ಲದ ಶಿಲ್ಪ ವಿವರಣೆಯನ್ನು ವಿವಿಧ ಹಂತಗಳಲ್ಲಿ ನಿರ್ವಚಿಸಿಕೊಂಡು ಈ ಮೊದಲೇ 
ಸಂಗಹಿಸಿದ ಮಾಹಿತಿಯ ಆಧಾರದಿಂದ ಸ್ನಾರಕ ಶಿಲ್ಲದ ಕುರಿತು ಈಗಾಗಲೆ ಉಲ್ಲೇಖಗೊಂಡ ವಿವರವನ್ನು 
ದಾಖಲಿಸುವುದಲ್ಲದೇ, ಸ್ಮಾರಕ ಶಿಲ್ಲದ ಬಗ್ಗೆ ಅನಿಸುವ ವೈಯಕ್ತಿಕ ಅಭಿಪ್ರಾಯವನ್ನು ಅಲ್ಲಿಯೇ 
ಬರೆದುಕೊಳ್ಳಲಾಯಿತು. ಇದಲ್ಲದೆ ಆಯಾ ಗ್ರಾಮದಲ್ಲಿರುವ ದೇವಾಲಯ, ಶಿಲ್ಲಗಳು, ಕೋಟೆ, ಹುಡೆ, ಕೆರೆ, 
ಹೊಂಡ, ನದಿ, ಹಳ್ಳ-ಕೊಳ್ಳ ಅರಣ್ಯ, ಬೆಟ್ಟ-ಗುಡ್ಡ ಮಣ್ಣು, ಬೆಳೆಗಳು ಹಾಗೂ ಗ್ರಾಮದಲ್ಲಿರುವ 
ಆಚರಣೆಗಳು, ಜಾತ್ರೆ-ಉತ್ಸವಗಳು. ರೂಢಿ-ಸಂಪ್ರದಾಯಗಳು, ನಂಬಿಕೆ, ಜಾತಿ-ಮತ, ಆಹಾರ ಪದ್ಧತಿ, 
ಮುಖ್ಯವಾಗಿ ಮಾಸ್ತಿ ಮತ್ತು ವೀರರ ಕುಟುಂಬಗಳ ವಿವರಗಳನ್ನು ವಕ್ಷಗಳಿಂದ ಪಡೆದು ಪ್ರತ್ಯೇಕ ಪುಸ್ತಕದಲ್ಲಿ 
ದಾಖಲಿಸಲಾಯಿತು. ಈ ಸಂದರ್ಭದಲ್ಲಿ ಸ್ನಾರಕ ಶಿಲ್ಲಗಳ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಆಕರಗಳ 
ಛಾಯಾಚಿತ್ರಗಳನ್ನು ಸೆರೆಹಿಡಿಯಲಾಯಿತು. ಹೀಗೆ ಪ್ರಶ್ನಾವಳಿಯಲ್ಲಿಯೇ ಸಂಗಹಿಸಿದ ಪ್ರತಿಯೊಂದು ಸ್ಮಾರಕ 
ಶಿಲದ ವಿವರಣೆಯನ್ನು, ಈಗಾಗಲೆ ಪ್ರಕಟಗೊಂಡ ಆಯಾ ಗ್ರಾಮದ ಸ್ಮಾರಕ ಶಿಲ್ಲಗಳ ವಿವರಗಳೊಂದಿಗೆ 
ಹೋಲಿಸಿ ತಾಳೆನೋಡಿ ಪ್ರಮುಖ ವ್ಯತ್ಯಾಸಗಳನ್ನು ದಾಖಲಿಸಲಾಯಿತು. ತದನಂತರ ಸ್ಮಾರಕ ಶಿಲ್ಪಗಳ 
ಪ್ರಕಾರಗಳಿಗನುಗುಣವಾಗಿ ವರ್ಗೀಕರಿಸಿ ಆಯಾ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ 
ಈಗಾಗಲೆ ಸ್ಮಾರಕ ಶಿಲ್ಪಗಳನ್ನು ಕುರಿತು ನಡೆದ ಅಧ್ಯಯನಗಳನ್ನು ಮತ್ತು ಅವುಗಳಿಂದ ಹೊರಹೊಮ್ಮಿದ 
ಫಲಿತಗಳನ್ನು, ರೂಪಗೊಂಡ ಸಿದ್ದಾಂತಗಳನ್ನು ಹಾಗೂ ವಿದ್ವಾಂಸರು ನೀಡಿದ ಅಭಿಪ್ರಾಯಗಳನ್ನು 
ಗಮನಿಸಲಾಗಿದೆ. ಸದರಿ ಸಂಶೋಧನಾ ವಿಧಾನಗಳನ್ನು ಅನುಸರಿಸಿ ಅಧ್ಯಯನದ ಉದ್ದೇಶ ಮತ್ತು 


ವ್ಯಾಪ್ತಿಯ ಮಿತಿಯಲ್ಲಿ ಪ್ರಸ್ತುತ ಸಂಶೋಧನಾ ಕಾರ್ಯವನ್ನು ಪೂರೈಸುವ ಪ್ರಾಮಾಣಿಕ ಪ್ರಯತ್ನವನ್ನು 


ಪ್ರಬಂಧದಲ್ಲಿ ಮಾಡಲಾಗಿದೆ. 
೧.೪ ಅಧ್ಯಯನ ಸಮೀಕ್ಷೆ 


ಸ್ನಾರಕ ಶಿಲ್ಲಗಳು ಜನರ ಅನಾದಾರಕ್ಕೆ ಒಳಗಾಗಿ ಶೀಘ್ರಗತಿಯಲ್ಲಿ ವಿನಾಶ ಹೊಂದುತ್ತಿರುವ ಸದ್ಯದ 
ಪರಿಸ್ಥಿತಿಯಲ್ಲಿ ಅವುಗಳನ್ನು ಕೂಲಂಕಷವಾಗಿ ಪರಾಮರ್ಶಿಸಿ ಶಾಸ್ತ್ರೋಕ್ತ ಅಧ್ಯಯನಕ್ಕೆ ಒಳಪಡಿಸಿ 
ಜನಸಾಮಾನ್ಯರಿಗೆ ಅವುಗಳ ಮಹತ್ನವನ್ನು ತಿಳಿಸಿಕೊಡುವ ಅವಶ್ಯಕತೆ ಎಂದಿಗಿಂತಲೂ ಇಂದು 
ಅವಶ್ಯವಾಗಿದೆ. ಆ ಮೂಲಕ ನಿರ್ಲಕ್ಷಿತ ಸ್ಮಾರಕ ಶಿಲ್ಪಗಳನ್ನು ಮುಂದಿನ ದಿನಮಾನಕ್ಕೆ ಸಂರಕ್ಷಿಸಿಡಬೇಕಾದ 
ಕ್ರಿಯಾಶೀಲ ಕಾರ್ಯ ಆಯಾ ಭಾಗದಲ್ಲಿರುವ ಇತಿಹಾಸ ಆಸಕ್ತರಿಂದ ನಡೆಯಬೇಕಾಗಿದೆ. ಸ್ಮಾರಕ ಶಿಲ್ಲಗಳೂ 
ಸಹ ಕರ್ನಾಟಕದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಬಹುಮುಖ್ಯ ಆಕರ ಸಾಮಗಿಗಳಾಗಬಲ್ಲವು ಎಂದು ಈಗಾಗಲೇ 
ಹಲವಾರು ವಿದ್ದಾಂಸರು ತೋರಿಸಿಕೊಟ್ಟಿದ್ದಾರೆ. ಅಂಥ ವಿದ್ವಾಂಸರ ಮತ್ತು ಅವರ ವಿದ್ದತ್‌ ಪೂರ್ಣ ಗಂಥಗಳ 


ಸ್ಥೂಲ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವೇ ಸದರಿ ಅಧ್ಯಯನದ ಸಮೀಕ್ಷೆಯಾಗಿದೆ. 


ನಮ್ಮ ನಾಡಿನ ವಿದ್ಧತ್‌ ಲೋಕದಲ್ಲಿ ಸ್ಮಾರಕ ಶಿಲ್ಲಗಳ ಕುರಿತು ಗಮನಹರಿಸಿದವರಲ್ಲಿ ಎಂ. 
ಚಿದಾನಂದಮೂರ್ತಿಯವರು ಮೊದಲಿಗರಾಗಿದ್ದಾರೆ. ಅವರು ತಮ್ಮ "ಕನ್ನಡ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ' ಎಂಬ ನಿಬಂಧದ “ಯುದ್ದಕಲೆ” ಮತ್ತು “ಆತ್ಮಬಲಿಯ ಹಲವು ಪ್ರಕಾರಗಳು” ಎಂಬ 
ಅಧ್ಯಾಯಗಳಲ್ಲಿ ವೀರಗಲ್ಲುಗಳ ಬಗ್ಗೆ ಸವಿಸ್ತಾರವಾಗಿ ವಿಶ್ಲೇಷಿಸಿದ್ದಾರಲ್ಲದೆ. ಲೌಕಿಕ ಆತ್ಮಬಲಿದಾನದ 
ಜೋಳವಾಟಿ, ವೇಳೆವಾಟಿ, ಲೆಂಕವಾಟಿ ಮತ್ತು ಸಹಗಮನ ಹಾಗೂ ಧಾರ್ಮಿಕ ಆತ್ಮಬಲಿದಾನದ ಬಗ್ಗೆ 
ಚರ್ಚಿಸಿದ್ದಾರೆ. ಇವರ ಇನ್ನೊಂದು ಕಿರು ಹೊತ್ತಿಗೆಯಾದ "ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳು' ಎಂಬ 
ಗಂಥದಲ್ಲಿ ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳನ್ನು ವಿಂಗಡಿಸಿ ವಿವರಿಸಿರುವುದಲ್ಲದೆ, ಅವುಗಳ 
ಛಾಯಾಚಿತ್ರಗಳೊಂದಿಗೆ ವಿಶ್ಲೇಷಿಸಿದ್ದಾರೆ. ಬಿ.ಆರ್‌. ಹಿರೇಮಠರವರ "ವೀರಗಲ್ಲುಗಳು' ಮತ್ತು ಚೆನ್ನಕ್ಕ 
ಎಲಿಗಾರರ "ಮಾಸ್ತಿಕಲ್ಲುಗಳು' ಎಂಬ ಕೃತಿಗಳು ಗಾತ್ರದಲ್ಲಿ ಚಿಕ್ಕವುಗಳಾಗಿದ್ದರೂ. ಆಯಾ 
ಅಧ್ಯಯನಾಕಾಂಕ್ಷಿಗಳಿಗೆ ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳ ಶಿಲ್ಪ ಹಾಗೂ ಶಾಸನಗಳ ಸಂಕ್ಷಿಪ್ತ ಮಾಹಿತಿ 
ಒದಗಿಸುತ್ತವೆ. ಚೆನ್ನಕ್ಕ ಎಲಿಗಾರರ ಇನ್ನೊಂದು ಕೃತಿಯಾದ "ಶಾಸನಗಳಲ್ಲಿ ಕರ್ನಾಟಕದ ಸ್ತೀಸಮಾಜ' 
ಎಂಬುದರಲ್ಲಿ ಸ್ಮಾರಕ ಶಿಲ್ಲಗಳಿಗೆ ಸಂಬಂಧಿಸಿದಂತೆ ಮಹಿಳೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಿಂದೂ ಮತ್ತು 
ಜೆ 


5) 
ಮಹಿಳೆಯರ ವೀರಮರಣವನ್ನು ಕುರಿತು ಸ್ಮಾರಕ ಶಿಲ್ಲಗಳನ್ನಾಧಾರಿಸಿ ಸವಿಸ್ತಾರವಾಗಿ ಚರ್ಚಿಸಿದ್ದಾರೆ. 


ನರಲ್ಲಿಯ ಧಾರ್ಮಿಕ ಆತ್ಮಬಲಿದಾನ, ಲೌಕಿಕ ಆತ್ಮಬಲಿದಾನದ ಮಹಾಸತಿ ಮತ್ತು ವೇಳೆವಾಟಿ ಹಾಗೂ 


ಎಂ.ಎಂ ಕಲಬುರ್ಗಿಯವರ "ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು' ಎಂಬ ಪುಸಕವು 


ಮರಣ ಸ್ಮಾರಕಗಳನ್ನು ಶಾಸನ, ಸಾಹಿತ್ಯ, ಶಿಲ್ಲಗಳ ದೃಷ್ಟಿಯಿಂದ ವಿವೇಚಿಸುವ ಪ್ರಯತ್ನವಾಗಿದೆ. ಇದರಲ್ಲಿ 


ಸ್ಮಾರಕಶಿಲ್ಲಗಳ ಬೆಳವಣಿಗೆಗೆ ಕಾರಣಗಳನ್ನು ವಿವೇಚಿಸುತ್ತಾ ಸಲ್ಲೇಖನ ಮರಣ, (ನಿಸಿದಿಗಲ್ಲುಗಳು) 
ಹಿಂದೂಗಳ ಧಾರ್ಮಿಕ ಬಲಿದಾನ ಮತ್ತು ಮಾಸ್ತಿ ಮರಣ, ವೇಳವಾಳಿ ಹಾಗೂ ಕೊನೆಯಲ್ಲಿ 
ವೀರಮರಣದ ಬಗ್ಗೆ ಕೆಲವಾರು ವಿಶಿಷ್ಠ ಛಾಯಾಚಿತ್ರಗಳೊಂದಿಗೆ ವಿಶ್ಲೇಷಿಸಲಾಗಿದೆ. ಮೂರೂ ಪ್ರಕಾರದ 
ಸ್ಮಾರಕ ಶಿಲ್ಲಗಳನ್ನು ತಾತ್ತಿಕ ಹಿನ್ನೆಲೆಯೊಂದಿಗೆ ನಿರೂಪಿಸುವ ಪ್ರಥಮ ಪ್ರಯತ್ನ ಇದಾಗಿದೆ. ಡಿ.ವಿ. 
ಪರಮಶಿವಮೂರ್ತಿಯವರ "ಕನ್ನಡ ಶಾಸನಶಿಲ್ಲ' ಈ ನಿಟ್ಟಿನಲ್ಲಿ ಹೊರಬಂದ ಮತ್ತೊಂದು ಗಂಥವಾಗಿದೆ. 
ಈ ಗಂಥದಲ್ಲಿ ಪ್ರಥಮ ಬಾರಿಗೆ ಸ್ಮಾರಕ ಶಿಲ್ಪಗಳಿಂದ ಹೊರಹೊಮ್ಮುವ ಆಂತಃಸ್ಥಾರ್ಥವನ್ನು ನಿರೂಪಿಸಲು 
ಪ್ರಯತ್ನಿಸಲಾಗಿದೆ. ಉಬ್ಬುಶಿಲ್ಲದ ವಿವರಣೆಯೊಂದಿಗೆ, ಸ್ಮಾರಕಶಿಲ್ಲಗಳಳ ಬೆಳವಣಿಗೆಯನ್ನು ಇಲ್ಲಿ 
ಗುರುತಿಸಲಾಗಿದೆ. ಇಲ್ಲಿ ವೀರಶಾಸನಶಿಲ್ಲ ಮತ್ತು ಬಲಿದಾನ ಶಾಸನಶಿಲ್ಲಗಳನ್ನು ಪ್ರತ್ಯೇಕವಾಗಿ 
ಚರ್ಚೆಸಿರುವುದಲ್ಲದೆ, ಹಲವಾರು ಪೂರಕ ಛಾಯಾಚಿತ್ರಗಳನ್ನು ವಿಷಯಕ್ಕನುಗುಣವಾಗಿ ನೀಡಿರುವುದರಿಂದ 
ಓದುಗರು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದಾಗಿದೆ. ಇವರು ಸ್ನಾರಕ ಶಿಲ್ಪಗಳ ಮೇಲಿರುವ ಶಿಲ್ಲಗಳಷ್ಟೆ 
ಅಲ್ಲದೆ ಎಲ್ಲಾ ಬಗೆಯ ಶಾಸನಗಳ ಮೇಲಿರುವ ಶಿಲ್ಲಗಳನ್ನು ತಮ್ಮ ಅಧ್ಯಯನದಲ್ಲಿ ಬಳಸಿಕೊಂಡಿದ್ದಾರೆ. 
ಡಿ.ವಿ. ಪರಮಶಿವಮೂರ್ತಿಯವರ ಇನ್ನೆರಡು ಕಿರು ಹೊತ್ತಿಗೆಗಳಾದ "ಪೆಣ್ಣುಯ್ಯಲ್‌' ಮತ್ತು "ತುರುಗೋಳ್‌ 
ಸಂಕಥನ'ಗಳು ಸಹ ಸ್ನಾರಕ ಶಿಲ್ಪಗಳನ್ನು ಕುರಿತ ಸೂಕ್ಷ್ಮ ಅಧ್ಯಯನಗಳಾಗಿದ್ದು, ಆಯಾ ಪ್ರಕಾರಗಳ ಯುದ್ದ 
ವಿವರಗಳನ್ನು ಹೊಂದಿವೆ. 


ಆರ್‌. ಶೇಷಶಾಸ್ತಿಯವರ "ಕರ್ನಾಟಕದ ವೀರಗಲ್ಲುಗಳು” ಎಂಬ ಗ್ರಂಥವು ವೀರಗಲ್ಲುಗಳನ್ನು ಕುರಿತು 
ಸಮಗ್ರ ಮಾಹಿತಿಗಳನ್ನು ವಿಶ್ಲೇಷಿಸಿರುವ ಮೇರುಕೃತಿ ಎಂಬುದನ್ನು ಮನಗಾಣಬಹುದು. ಕರ್ನಾಟಕದ 
ಬಹುಭಾಗಗಳ ಪ್ರಮುಖ ವೀರಗಲ್ಲುಗಳನ್ನು ಮತ್ತು ಅವುಗಳ ಶಿಲ್ಲಗಳನ್ನು ತಮ್ಮ ಅಧ್ಯಯನದಲ್ಲಿ 
ಬಳಸಿಕೊಂಡು ತಮ್ಮದೇ ಆದ ಸಿದ್ದಾಂತಗಳನ್ನು ಕಟ್ಟಿಕೊಡಲು ಪ್ರಯತ್ನಿಸಿದ್ದಾರೆ. ವೀರಗಲ್ಲುಗಳ ಶಾಸನಪಾಠ 
ಮತ್ತು ವೀರಗಲ್ಲುಗಳ ಶಿಲ್ಪಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅವುಗಳ ಇತಿಹಾಸಿಕ ಮಹತ್ವವನ್ನು 
ಗುರುತಿಸಿದ್ದಾರೆ. ಇದೇ ವಿದ್ವಾಂಸರ "ಶಾಸನ ಪರಿಚಯ” ಎಂಬ ಕಿರು ಕೃತಿ ಸ್ಮಾರಕಶಿಲ್ಲಗಳ ಸಂಕ್ಷಿಪ್ತ 
ಪರಿಚಯ ಮಾಡಿಕೊಡುತ್ತದೆ. ಎಂ.ಜಿ. ಮಂಜುನಾಥರವರ "ನಿಸಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ” 
ಎಂಬ ಕೃತಿಯಲ್ಲಿ ನಿಸಿದಿಶಾಸನಗಳನ್ನು ವಿವಿಧ ಆಯಾಮಗಳಿಂದ ಅಧ್ಯಯನ ಮಾಡಲಾಗಿದೆ. ಇವರು ತಮ್ಮ 
ಗಂಥದಲ್ಲಿ ನಿಸಿದಿ ಶಾಸನಗಳನ್ನು ಭಾಷಿಕ, ಸಾಹಿತ್ಯಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ 
ವಿಶ್ಲೇಷಿಸಿದ್ದಾರೆ. ಇವರ ಇನ್ನೊಂದು ಕಿರು ಹೊತ್ತಿಗೆ "ಮಾಸ್ಟಿಗಲ್ಲು, ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು” 
ಎಂಬುದು ಅಧ್ಯಯನಕ್ಕೆ ಹೂರಕವಾಗಿದೆ. ಎಸ್‌.ಎಂ. ಹಿರೇಮಠರವರ "ಶಾಸನಾನುಸಂಧಾನ' ಎಂಬ 
ಪುಸ್ತಕದಲ್ಲಿ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು ಮತ್ತು ನಿಸಿದಿ ಕಲ್ಲುಗಳ ಪ್ರಕಾರಗಳನ್ನು ಹಾಗೂ ಅವುಗಳ 
ಸ್ವರೂಪಗಳನ್ನು ಕರ್ನಾಟಕ ಮತ್ತು ಹೊರರಾಜ್ಯಗಳ ಸ್ನಾರಕ ಶಿಲ್ಲಗಳು ಮತ್ತು ಶಾಸನಗಳ 


ಉದಾಹರಣೆಗಳೊಂದಿಗೆ ವಿವರಿಸಿದ್ದಾರೆ. 


ಬಸವರಾಜ ಕಲ್ಲುಡಿಯವರು “ಮಹಾಸತಿ ಆಚರಣೆ ಒಂದು ಅಧ್ಯಯನ' ಎಂಬ ತಮ್ಮ ಗಂಥದಲ್ಲಿ 
ಮಹಾಸತಿ ಆಚರಣೆಯ ಉಗಮ ಹಾಗೂ ಬೆಳವಣಿಗೆಯನ್ನು ಜಗತ್ತಿನ ಮತ್ತು ಭಾರತದ ಹಿನ್ನೆಲೆಯಲ್ಲಿ 
ವಿವರಿಸಿದ್ದಾರೆ. ಇವರು ಜಾನಪದ ಗೀತೆಗಳು ಮತ್ತು ಆಚರಣೆಗಳು, ಮಹಾಸತಿ ಗೀತೆಗಳು ಮತ್ತು ಕಥೆಗಳು 
ಅಲ್ಲದೆ ವಿಶೇಷವಾಗಿ ವಿದೇಶಿ ಪ್ರವಾಸಿಗರ ಬರವಣಿಗೆಯ ಹಿನ್ನೆಲೆಯಲ್ಲಿ ಮಾಸ್ತಿ ಪದ್ಧತಿಯನ್ನು ನಿರೂಪಿಸಲು 
ಪ್ರಯತ್ನಿಸಿದ್ದಾರೆ. ಈ ನಿಟ್ಟಿನಲ್ಲಿ ಹೊರಬಂದ ಬಿ.ಎಸ್‌. ಶೇಠೆಯವರ "ಕರ್ನಾಟಕದಲ್ಲಿ ಸತಿಪದ್ಧತಿ” ಎಂಬ 
ಗಂಥ ಸತಿ ಆಚರಣೆಯ ಬಗ್ಗೆ ತನ್ನದೇ ಆದ ಛಾಪು ಮೂಡಿಸಿದ ವಿಶೇಷ ಅಧ್ಯಯನಗಳಲ್ಲಿ ಒಂದಾಗಿದೆ. 
ಈ ಅಧ್ಯಯನವು ಸತಿ ಪದ್ದತಿಯ ಉಗಮ, ವಿಕಾಸ, ಕಾರಣಗಳು, ಸತಿ ಸಂದರ್ಭದ ವಿಧಿ-ವಿಧಾನಗಳು, 
ಮಾಸ್ತಿಕಲ್ಲುಗಳ ಶಾಸನ ಮತ್ತು ಶಿಲ್ಲಗಳ ಬಗ್ಗೆ ವಿವರವಾದ ಮಾಹಿತಿಗಳನ್ನು ಹೊಂದಿದೆ. ಸಿ.ಯು. 
ಮಂಜುನಾಥರವರು "ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ” ಎಂಬ ಪುಸ್ತಕದಲ್ಲಿ ಸ್ಮಾರಕ ಶಿಲ್ಲಗಳು, 
ಆತ್ಮಬಲಿಯ ಪ್ರಕಾರಗಳು ಮತ್ತು ಯುದ್ದ ಪದ್ಧತಿಯ ಬಗ್ಗೆ ಸಮಕಾಲೀನ ಸಾಹಿತ್ಯ ಮತ್ತು ಶಾಸನಗಳ 
ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದ್ದಾರೆ. ಎಸ್‌.ಶೆಟ್ಟರ್‌ ಮತ್ತು ಗುಂಥರ್‌ ಡಿ. ಸೊಂತೆಯ್‌ಮೆರ್‌ ಅವರ 
ಸಂಪಾದಕತ್ವದಲ್ಲಿ ಹೊರಬಂದ "ಮೆಮೊರಿಯಲ್‌ ಸ್ಟ್ಫೋನ್ಸ್‌' ಎಂಬ ಕೃತಿಯಲ್ಲಿ ದೇಶದ ಬೇರೆ ಬೇರೆ 
ರಾಜ್ಯಗಳ ಸ್ಥಾರಕ ಶಿಲ್ಪಗಳನ್ನು ಹಲವು ವಿದ್ವಾಂಸರು ತಮ್ಮ ಲೇಖನಗಳಲ್ಲಿ ಚರ್ಚಿಸಿದ್ದಾರೆ. ಇಲ್ಲಿಯ 
ಲೇಖನಗಳಲ್ಲಿ ಸ್ಮಾರಕ ಶಿಲ್ಲಗಳ ಉಗಮ, ಅವುಗಳ ಜನಪದ ಹಿನ್ನೆಲೆ, ಸ್ನಾರಕ ಶಿಲ್ಲಗಳ ಪ್ರಕಾರಗಳು ಮತ್ತು 
ಅವುಗಳ ಶಿಲ್ಪ ವಿನ್ಮಾಸಕರರ ವಿವರಗಳಿವೆ. ಎಸ್‌. ಶೆಟ್ಟರ್‌ರವರ ‘"ಪರ್ಶೂಯಿಂಗ್‌ ಡೆತ್‌” ಮತ್ತು 
"ಇನ್‌ವ್ರೈಟಿಂಗ್‌ ಡೆತ್‌' ಎಂಬ ಗಂಥಗಳು ಹಾಗೂ ಇತ್ತೀಚೆಗೆ ಹೊರಬಂದ ಅವುಗಳ ಕನ್ನಡ 
ಅನುವಾದಗಳಾದ "ಸಾವನ್ನು ಅರಸಿ” ಮತ್ತು "ಸಾವನ್ನು ಸ್ವಾಗತಿಸಿ” ಎಂಬ ಪುಸ್ತಕಗಳು ಜೈನ ಸಿದ್ದಾಂತ, ಜೈನ 
ಧರ್ಮದಲ್ಲಿಯ ಮರಣ ಪ್ರಕಾರಗಳು, ವಿಧಿ-ವಿಧಾನಗಳು ಮತ್ತು ನಿಸಿದಿಗಲ್ಲುಗಳ ಬಗ್ಗೆ ವಿದೃತ್‌ಪೂರ್ಣ 
ಮಾಹಿತಿಯನ್ನು ಹೊಂದಿವೆ. ಜೆ.ಎಂ. ನಾಗಯ್ಯ ಅವರ "ಆತ್ಮಬಲಿದಾನ' ಎಂಬ ಕೃತಿಯು ಪ್ರಾಚೀನ 
ಕರ್ನಾಟಕದ ಜೀವನ ಮೌಲ್ಯಗಳು, ಆತ್ಮಬಲಿದಾನ ಪರಂಪರೆ, ಧಾರ್ಮಿಕ ಮತ್ತು ಲೌಕಿಕ ಆತ್ಮಬಲಿದಾನ 
ಹಾಗೂ ಉದಾತ್ತ ಆತ್ಮಬಲಿದಾನಗಳ ಬಗ್ಗೆ ಶಾಸನಗಳು ಮತ್ತು ಸಾಹಿತ್ತಿಕ ನೆಲೆಗಟ್ಟಿನಲ್ಲಿ ರೂಪಗೊಂಡ 
ಗ್ರಂಥವಾಗಿದೆ. ಗೇಮರಾಜ ಬಾಸು ಚವ್ಲಾಣರ 'ಹೂನ ಸತಿ: ಒಂದು ಅಧ್ಯಯನ'(ಪಿಹೆಚ್‌.ಡಿ. 


ಮಹಾಪ್ರಬಂಧ)ವು ಅಧ್ಯಯನಕ್ಕೆ ಪೂರಕ ಮಾಹಿತಿಯನ್ನು ನೀಡುತ್ತದೆ. 


ಹೆಚ್‌.ಕೆ. ರಾಜನ್‌ ಅವರ "ಸೌತ್‌ ಇಂಡಿಯನ್‌ ಮೆಮೊರಿಯಲ್‌ ಸ್ಫೋನ್ಸ್‌' ಗಂಥವು ಸಂಗಮ 
ಕಾಲದ ಶಿಲ್ಲಗಳಿಂದ ಮಧ್ಯಕಾಲದವರೆಗಿನ ತಮಿಳುನಾಡಿನ, ಕರ್ನಾಟಕದ ಮತ್ತು ಆಂಧ್ರಪ್ರದೇಶದ ಸ್ಮಾರಕ 
ಶಿಲ್ಲಗಳ ವಿವರಣೆಯನ್ನು ನೀಡುತ್ತದೆ. "ಮಧ್ಯಕಾಲಿನ ಕರ್ನಾಟಕದಲ್ಲಿ ಯುದ್ದಗಳು' ಎಂಬ ಕೆ. ಪ್ರಭಾಕರ 
ರಾವ್‌ ಅವರ ಪಿಹೆಚ್‌.ಡಿ. ಪ್ರಬಂಧವು ಸ್ಥಾರಕ ಶಿಲ್ಲಗಳ ಬಗೆಗಿನ ಉಪಯುಕ್ತ ಮಾಹಿತಿಯನ್ನು ಹೊಂದಿದೆ. 
ಬಾಲಪ್ಪನವರ "ತ್ಯಾಗ ಬಲಿದಾನ ಸ್ಮಾರಕಗಳು:ಒಂದು ಐತಿಹಾಸಿಕ ಅಧ್ಯಯನ" ಎಂಬ ಪಿಹೆಚ್‌.ಡಿ. 


ಪ್ರಬಂಧವು ಅಧ್ಯಯಕ್ಕೆ ಪೂರಕವಾದ ಮಾಹಿತಿಯನ್ನು ನೀಡುತ್ತದೆ. ಬಿ. ರಂಗನಾಥನ್‌ ರವರ "ಹೀರೊ 


೧೦ 


ಸ್ಟೋನ್ಸ್‌ ಆಫ್‌ ಸೌತ್‌ ಇಂಡಿಯಾ ವಿತ್‌ ಸೈೆಶಿಯಲ್‌ ರೆಫೆರೆನ್ಸ್‌ ಟು ತಮಿಳುನಾಡು” ಎಂಬ ಪಿಹೆಚ್‌.ಡಿ. 
ಪ್ರಬಂಧವು ಸಹ ಅಧ್ಯಯನಕ್ಕೆ ಸಹಕಾರಿಯಾಗಿದೆ. ಬಿ.ಎಂ. ರೋಹಿಣಿ ಮತ್ತು ಶಶಿರೇಖಾ ಬಿ. ಅವರ 
"ತುಳುನಾಡಿನ ಮಾಸಿಕಲ್ಲುಗಳು ವೀರಗಲ್ಲುಗಳು' ಎಂಬ ಕೃತಿ ಅಧ್ಯಯನಕ್ಕೆ ಸಹಕಾರಿಯಾಗಿದೆ. 
ಹೊನ್ನೂರಸ್ತಾಮಿ ಹೆಚ್‌. ಅವರ "ದಾವಣಗೆರೆ ಜಿಲ್ಲೆಯ ಸ್ನಾರಕ ಶಿಲ್ಲಗಳು' ಎಂಬ ಪಿಹೆಚ್‌.ಡಿ. 
ಮಹಾಪ್ರಬಂಧವು ಸ್ಮಾರಕ ಶಿಲ್ಲಗಳ ಬಗ್ಗೆ ಉಪಯುಕ್ತ ಹಾಗೂ ವಿಶ್ಲೇಷಣಾತ್ಮಕ ಮಾಹಿತಿಗಳನ್ನು ಹೊಂದಿದ್ದು 
ಇಲ್ಲಿರುವ ವಿವರಗಳನ್ನು ಪ್ರಸ್ತುತ ಅಧ್ಯಯನಕ್ಕೆ ಪೂರಕವಾಗಿ ಬಳಸಿಕೊಳ್ಳಲಾಗಿದೆ. ಇದೇ ಲೇಖಕರ "ಸ್ಮಾರಕ 
ಶಿಲಗಳ ಅಧ್ಯಯನ” ಎಂಬ ಕಿರು ಹೊತ್ತಿಗೆ ಅಧ್ಯಯನಕ್ಕೆ ಸಹಾಯಕವಾಗಿದೆ. ಪ್ರಕಾಶ ಕೆ.ಎಂ. ಅವರ 
"ನಂಜನಗೂಡು ಮತ್ತು ಹೆಗ್ಗಡದೇವನಕೋಟೆ ತಾಲೂಕುಗಳ ವೀರಗಲ್ಲುಗಳು ಮತ್ತು ಮಾಸಿಕಲ್ಲುಗಳು- 
ಒಂದು ಅಧ್ಯಯನ” ಎಂಬ ಪಿಹೆಚ್‌.ಡಿ. ಪ್ರಬಂಧವು ಅಧ್ಯಯನ ದೃಷ್ಟಿಯಿಂದ ಸೂಕ್ತ ಮಾಹಿತಿಯನ್ನು 
ನೀಡುವುದು. 


ಆರ್ಕಿಯಾಲಜಿಕಲ್‌ ಸರ್ವೆ ಆಫ್‌ ಇಂಡಿಯಾ ಪ್ರಕಟಿಸಿದ ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪ್‌ಶನ್ಸ್‌ 
ಸಂಪುಟ-೧೮ ಮತ್ತು ೨೦, ಎಪಿಗ್ರಾಫಿಯಾ ಇಂಡಿಕಾ, ಇಂಡಿಯನ್‌ ಆ್ಯಂಟಿಕ್ಟೇರಿ, ಕರ್ನಾಟಕ ಇನ್ನಕ್ರಿಪ್‌ಶನ್ಸ್‌ 
ಸಂಪುಟ ಒಂದರಿಂದ ಆರರವರೆಗೆ, ಎಂ.ಎಂ. ಕಲಬುರ್ಗಿಯವರ "ಧಾರವಾಡ ಜಿಲ್ಲೆಯ ಶಾಸನ ಸೂಚಿ”, 
ಸೂರ್ಯನಾಥ ಯು. ಕಾಮತ್‌ ಸಂಪಾದಿತ "ಧಾರವಾಡ ಜಿಲ್ಲೆ ಗ್ಯಾಸೆಟಿಯರ್‌”, ಸೆನ್ನಸ್‌ ಆಫ್‌ ಇಂಡಿಯಾ 


ಪ್ರಕಟಣೆಯ ಹಾವೇರಿ ಡಿಸ್ಪಿಕ್ಸ್‌ ಸೆನ್ಸಸ್‌ ಹ್ಯಾಂಡ್‌ಬುಕ್‌(೨೦೧೧), ಇವು ಅಧ್ಯಯನಕ್ಕೆ ಪೂರಕವಾಗಿವೆ. 


ಹಾವೇರಿ ಜಿಲ್ಲೆ ಮತ್ತು ಅದರಲ್ಲಿಯ ತಾಲೂಕುಗಳನ್ನು ವ್ಯಾಪ್ತಿಯಾಗಿಟ್ಟುಕೊಂಡು ನಡೆದ ಕೆಲವು 
ಅಧ್ಯಯನಗಳು ಸಹ ನನ್ನ ಸಂಶೋಧನೆಗೆ ಸಹಕಾರಿಯಾಗಿವೆ. ಈ ನಿಟ್ಟಿನಲ್ಲಿ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ಅವರು ಹೊರತಂದ "ಕರ್ನಾಟಕ ದೇವಾಲಯ ಕೋಶ : ಹಾವೇರಿ ಜಿಲ್ಲ" (ಡಾ.ಸಿ.ಮಹದೇವ, 
ಡಾ.ಸಿ.ಎಸ್‌.ವಾಸುದೇವನ್‌ ಹಾಗೂ ರಮೇಶ ನಾಯಕ), ಡಿ.ಜಿ. ಕುಲಕರ್ಣಿಯವರ ಹಾವೇರಿ ಜಿಲ್ಲೆಯ 
ತಿಕೂಟ ದೇವಾಲಯಗಳು, ವಾಸುದೇವ ಬಡಿಗೇರ ಇವರ "ಹಾನಗಲ್ಲು ಕೆ.ಹೆಚ್‌. ಹಾದಿಮನಿಯವರ 
ಹಾವೇರಿ ಜಿಲ್ಲೆಯ ಜನಪದ ದೈವಗಳು, ವಿಜಿ ಶಾಂತಪೂರಮಠರವರ "ವಿರಾಟ ನಗರದ (ಹಾನಗಲ್ಲು) 
ಇತಿಹಾಸ', ಶ್ರೀನಿವಾಸ ಬರೆದ "ಮಾಸತಿ' ಎಂಬ ನಾಟಕ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, 
ಗೊಟಗೋಡಿ ಇವರು ಹೊರತಂದ "ಕರ್ನಾಟಕ ಗ್ರಾಮ ಚರಿತ್ರೆ ಕೋಶ ಹಾವೇರಿ, ಜಿಲ್ಲಾ ಸಂಪುಟ ಭಾಗ- 
೧ ಮತ್ತು ಭಾಗ-೨. ಚೆನ್ನಕ್ಕ ಪಾವಟೆಯವರ "ಹಾನಗಲ್ಲ ಕದಂಬರು” ಮತ್ತು "ಬಂಕಾಪುರ ಶೋಧನ”, 
ಜೆ.ಎಂ. ನಾಗಯ್ಯರವರ "ಆರನೆಯ ವಿಕ್ರಮಾದಿತ್ಯನ ಶಾಸನಗಳು” ಮತ್ತು "ಪ್ರಾಚೀನ ಕರ್ನಾಟಕದ ಜೀವನ 
ಮೌಲ್ಯಗಳು”, ಪ್ರಸನ್ನ ಕುಮಾರ ಡಿ. ಅವರ "ಕರ್ನಾಟಕದಲ್ಲಿ ಶಿಲಾಶಾಸನ ನಿರ್ಮಾಣ ಮತ್ತು ಅದರ 
ಸಾಮಾಜಿಕ ಆಯಾಮಗಳು” ಎಂಬ ಪಿಹೆಚ್‌.ಡಿ. ಪ್ರಬಂಧ ಮುಂತಾದವುಗಳು ಅಧ್ಯಯನ ವಿಷಯಕ್ಕೆ 
ಪೂರಕ ಮಾಹಿತಿಯನ್ನು ಒದಗಿಸುತ್ತವೆ. 


೧೧ 


೧.೬ ಅಧ್ಯಯನದ ಸ್ವರೂಪ 


ಅಧ್ಯಯನ ವಿಷಯದ ಸಮಗ್ರ ಸಂಶೋಧನಾ ವಿನ್ಯಾಸ ಪರಿಕಲ್ಲನೆಯ ಚೌಕಟ್ಟು ಮತ್ತು ಮುಖ್ಯಾಂಶ 
ಸೂಚಿಯಾದ ಪರಿವಿಡಿ ಅಥವಾ ದಿಕ್ಲೂಚಿ ಪ್ರತಿಯೊಂದು ಅಧ್ಯಯನಕ್ಕೂ ಅವಶ್ಯಕವಾಗಿದೆ. ಸಂಶೋಧಕನು 
ಅಧ್ಯಯನದ ಅವಶ್ಯಕತೆಗನುಗುಣವಾಗಿ ಅದನ್ನು ಮಾರ್ಪಡಿಸಿಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾನೆ. ಪ್ರಸ್ತುತ 
"ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಪ್ಲಗಳು' ಎಂಬ ಸಂಶೋಧನಾ ಪ್ರಬಂಧವನ್ನು ಅಧ್ಯಯನದ ಅನುಕೂಲಕ್ಕಾಗಿ 
ಏಳು ಅಧ್ಯಾಯಗಳಾಗಿ ವಿಭಾಗಿಸಲಾಗಿದೆ. ಈ ಪ್ರಧಾನ ಅಧ್ಯಾಯಗಳನ್ನು ಅವಶ್ಯಕತೆಗೆ ತಕ್ಕಂತೆ ಉಪ 


ಶಿರೋನಾಮೆಗಳಡಿ ವ್ಯವಸ್ಥಿತ ಕ್ರಮದಲ್ಲಿ ವಿವರಿಸುವ ಪ್ರಯತ್ನವನ್ನು ಮಾಡಲಾಗಿದೆ. 


ಪ್ರಸ್ತುತ ಪ್ರಬಂಧದ ಪ್ರಸ್ತಾವನೆ ಎಂಬ ಮೊದಲ ಅಧ್ಯಾಯದಲ್ಲಿ ಅಧ್ಯಯನದ ಉದ್ದೇಶ, ವ್ಯಾಪ್ತಿ, 


ಮತ್ತು ಸ್ವರೂಪದ ಬಗ್ಗೆ ಸೂಕ್ಷ 


i) pS ಪರಿಚಯವನ್ನು ಮಾಡಿಕೊಡಲಾಗಿದೆ. ಅಧ್ಯಯನದ 


್ಷ 
ಉದ್ದೇಶದಡಿಯಲ್ಲಿ ವಿಶ್ಲೇಷಿಸಬೇಕಾದ ಸಮಸ್ಕಾತ್ಮಕ ವಿವರಗಳು, ಗಮನವಹಿಸಿ ಚರ್ಚಿಸಬೇಕಾದ ಅಂಶಗಳು 
ಹಾಗೂ ಹೊಸದಾಗಿ ಬೆಳಕು ಬೀರಬೇಕಾಗಿರುವ ವಿಚಾರಗಳ ಬಗ್ಗೆ ತಿಳಿಸಲಾಗಿದೆ. ಅಧ್ಯಯನದ 
ವ್ಯಾಪ್ತಿಯಡಿಯಲ್ಲಿ ಅದರ ಭೌಗೋಳಿಕ ವ್ಯಾಪ್ತಿ ಕಾಲಮಿತಿಯ ವ್ಯಾಪ್ತಿ ಹಾಗೂ ಪರಾಮರ್ಶಿಸಿ 
ವಿವರಿಸಬೇಕಾಗಿರುವ ವಿಷಯ ವ್ಯಾಪ್ತಿಯ ಮಿತಿಯನ್ನು ಹಾಕಿಕೊಳ್ಳಲಾಗಿದೆ. ಅಧ್ಯಯನದ ವಿಧಾನದಡಿ 
ಸಂಶೋಧನೆಯ ಆರಂಭದಿಂದ ಹಿಡಿದು ಮುಕ್ತಾಯದವರೆಗೆ ಅನುಸರಿಸಿದ ಕ್ರಮಾನುಗತ ವಿಧಾನಗಳು 
ಬಳಸಿದ ಸಂಶೋಧನಾ ತಂತ್ರಗಳು, ಆಕರಗಳ ಸಂಗಹ, ವರ್ಗೀಕರಣ, ಟಿಪ್ಪಣಿಮಾಡುವ ಕ್ರಮ, ಪಶ್ನಾವಳಿ 
ತಯಾರಿ, ಕ್ಷೇತಕಾರ್ಯದಲ್ಲಿ ಅನುಸರಿಸಿದ ಯೋಜಿತ ಕ್ರಮಗಳು, ವಕ್ತ್ಷಗಳಿಂದ ಪಡೆದುಕೊಂಡ ಮಾಹಿತಿ 
ಮುಂತಾದವುಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಡಲಾಗಿದೆ. ಅಧ್ಯಯನ ಸಮೀಕ್ಷೆಯಡಿಯಲ್ಲಿ ಈ ಹಿಂದೆ 
ಸ್ನಾರಕ ಶಿಲ್ಲಗಳ ಬಗ್ಗೆ ನಡೆದಿರುವ ಅಧ್ಯಯನಗಳ ಕೂಲಂಕಷ ಪರಿಚಯವನ್ನು ಮಾಡಿಕೊಡುವುದಲ್ಲದೆ, 
ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಲಗಳ ಬಗ್ಗೆ ಈವರೆಗೆ ನಡೆದ ಅಧ್ಯಯನಗಳನ್ನು ಅವಲೋಕಿಸಿ ಅವುಗಳ 
ಮಿತಿಯನ್ನು ತಿಳಿಸಲಾಗಿದೆ. ಈ ಹಿಂದೆ ಹಾವೇರಿ ಜಿಲ್ಲೆಯನ್ನು ಕುರಿತು ನಡೆದ ಸಂಶೋಧನಾ 


ಪ್ರಬಂಧಗಳನ್ನು ಸಹ ಇಲ್ಲಿ ಹೆಸರಿಸಲಾಗಿದೆ. 


ಭೌಗೋಳಿಕತೆ ಮತ್ತು ಐತಿಹಾಸಿಕ ಹಿನ್ನೆಲೆ ಎಂಬ ಎರಡನೆಯ ಅಧ್ಯಾಯದಲ್ಲಿ ಹಾವೇರಿ ಜಿಲ್ಲೆಯ 
ವಿಸೀರ್ಣ, ಭೌಗೋಳಿಕ ಸನ್ನಿವೇಶ, ಜಲಸಂಪತ್ತು, ಹವಾಗುಣ, ಅರಣ್ಯ, ಮಣ್ಣು ಬೆಳೆಗಳು, ಖನಿಜಸಂಪತ್ತು, 
ಸಾರಿಗೆ, ಪ್ರವಾಸಿ ತಾಣಗಳು ಮತ್ತು ಹಾವೇರಿ ಪದದ ನಿಷ್ಪತ್ತಿಯ ಸೂಕ್ಷ್ಮ ಪರಿಚಯವನ್ನು ನೀಡಲಾಗಿದೆ. 
ಇದೇ ಅಧ್ಯಾಯದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಎಂಬ ಉಪಶೀರ್ಷಿಕೆಯಡಿಯಲ್ಲಿ ಜಿಲ್ಲೆಯ ಪಾಗಿತಿಹಾಸ 
ಮತ್ತು ಪೌರಾಣಿಕ ವಿವರಗಳ ಕುರಿತು ನಿಷ್ಕರ್ಶಿಸಲಾಗಿದೆ. ಈ ಜಿಲ್ಲೆಯನ್ನು ಆಳಿದ ರಾಜವಂಶಗಳು, 
ಮಾಂಡಳೀಕ ಅರಸು ಮನೆತನಗಳು ಹಾಗೂ ಹಾವೇರಿ ಜಿಲ್ಲೆಯ ಪ್ರಾಚೀನ ಆಡಳಿತ ವಿಭಾಗಗಳನ್ನು 
ಶಾಸನಗಳ ಹಿನ್ನೆಲೆಯಲ್ಲಿ ವಿವರಿಸಲಾಗಿದೆ. 


೧೨ 


ವೀರಮರಣದ ಸ್ಮಾರಕ ಶಿಲ್ಲಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಮೂಡಿಬಂದ ಮೂರನೆಯ 
ಅಧ್ಯಾಯದಲ್ಲಿ ವೀರಮರಣದ ಇತಿಹಾಸ, ಸ್ಪರೂಪ, ಬೆಳವಣಿಗೆ, ವೀರಗಲ್ಲುಗಳನ್ನು ಹಾಕಿಸುತಿದ್ದ ಉದ್ದೇಶ 
ಮತ್ತು ಹಾಕಿಸುತ್ತಿದ್ದವರು, ವೀರಗಲ್ಲುಗಳನ್ನು ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ವೀರಗಲ್ಲುಗಳಲ್ಲಿರುವ ಸ್ವರ್ಗದ ಕಲ್ಪನೆ 
ಇವುಗಳ ಬಗ್ಗೆ ಸುದೀರ್ಪವಾಗಿ ಚರ್ಚಿಸಲಾಗಿದೆ. ಪ್ರಮುಖವಾಗಿ ಅಧ್ಯಯನ ಪ್ರದೇಶದ ವೀರಗಲ್ಲುಗಳ 
ಉದಾಹರಣೆಗಳೊಂದಿಗೆ ವಿಷಯ ನಿರೂಪಿಸಲು ಪ್ರಯತ್ನಿಸಲಾಗಿದೆ. ತದನಂತರ ವೀರಗಲ್ಲುಗಳನ್ನು ವಿವಿಧ 
ಪ್ರಕಾರಗಳಲ್ಲಿ ವಿಂಗಡಿಸಿಕೊಂಡು, ಮೊದಲು ಯುದ್ದದಲ್ಲಿ ಮಡಿದ ವೀರರ ಸ್ಥಾರಕ ಶಿಲ್ಲಗಳನ್ನು ಶಾಸನೋಕ್ತ 
ಹಾಗೂ ಶಾಸನರಹಿತ ವೀರಗಲ್ಲುಗಳೆಂದು ಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಇಲ್ಲಿಯ ಶಾಸನರಹಿತ 
ವೀರಗಲ್ಲುಗಳನ್ನು ಒಂದರಿಂದ ಐದು ಹಂತಗಳ ವೀರಗಲ್ಲುಗಳೆಂದು ವಿಂಗಡಿಸಿಕೊಂಡು 
ನಿರೂಪಿಸಿರುವುದಲ್ಲದೆ, ಕುದುರೆ ಕಾಳಗದ, ಆನೆ ಕಾಳಗದ ಮತ್ತು ಒಂಟೆ ಕಾಳಗದ ವೀರಗಲ್ಲುಗಳಂದು 
ಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಶಾಸನಸಹಿತ ತುರುಗಾಳಗದ ವೀರಗಲ್ಲುಗಳನ್ನು ರಾಜಕೀಯ ಉದ್ದೇಶದಿಂದ 
ತುರುಗಳನ್ನು ಅಪಹರಿಸಿದ ಪ್ರಸಂಗ, ಕಳ್ಳರು ತುರುಗಳನ್ನು ಅಪಹರಿಸಿದ ಪ್ರಸಂಗ, ತುರುಗಳನ್ನು ರಕ್ಷಿಸಲು 
ಹೋದ ಪ್ರಸಂಗ ಎಂದು ವಿಷಯವನ್ನಾಧರಿಸಿ ವಿಶ್ಲೇಷಿಸಲಾಗಿದೆ. ಮುಂದುವರಿದು ಶಾಸನ ರಹಿತ 
ತುರುಗೋಳ್‌ ಶಿಲ್ಪಗಳನ್ನು ವಿವರಿಸುವಾಗ ಯುದ್ದ ಹಂತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. 
ಪೇಬ್ಣುಯ್ಯಲ್‌ ಸ್ಮಾರಕ ಶಿಲ್ಲಗಳ ನಿರೂಪಣೆಯ ನಂತರ ಕೋಟೆಕಾಳಗದ ವೀರಗಲ್ಲುಗಳು ಮತ್ತು ಕಳ್ಳರೊಡನೆ 
ಹೋರಾಡಿ ಮಡಿದವರ ವೀರಗಲ್ಲುಗಳನ್ನು ಶಾಸನಸಹಿತ ಮತ್ತು ಶಾಸನರಹಿತ ಎಂಬ ಪ್ರತ್ಯೇಕ 
ಶೀರ್ಷಿಕೆಯಡಿಯಲ್ಲಿ ಚರ್ಚಿಸಲಾಗಿದೆ. ಇದೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ಗಡಿಕಾಳಗ, ಊರಟಿವು, 
ಎಳಿವೆಸ ಮತ್ತು ನೆಂಟನೆಡಳ್‌ ವೀರಗಲ್ಲುಗಳ ವಿವರಣಾತ್ಮಕ ಮಾಹಿತಿಯನ್ನು ನೀಡಲಾಗಿದೆ. ಕೊನೆಯಲ್ಲಿ 
ಹುಲಿಬೇಟೆ, ಹಂದಿಬೇಟೆ, ಆನೆಬೇಟೆ, ಜಿಂಕೆಬೇಟಿ ವೀರಗಲ್ಲುಗಳ ನಿರೂಪಣೆಯಿದೆಯಲ್ಲದೆ ಸರ್ಪ ಕಚ್ಚಿ 
ಮಡಿದ ವೀರರ ಸ್ಮಾರಕ ಶಿಲ್ಲಗಳ ವಿವರಗಳೊಂದಿಗೆ ಅಧ್ಯಾಯವನ್ನು ಮುಕ್ತಾಯಗೊಳಿಸಲಾಗಿದೆ. 


ಮಹಾಸತಿ ಆತ್ಮಬಲಿದಾನ ಸ್ಮಾರಕ ಶಿಲ್ಲಗಳು ಎಂಬ ನಾಲ್ಕನೆಯ ಅಧ್ಯಾಯದಲ್ಲಿ ಮಾಸ್ತಿ ಪದ್ಧತಿಯ 
ಅರ್ಥ, ಉಗಮ, ಬೆಳವಣಿಗೆ ಮತ್ತು ಸತಿ ಪದ್ಧತಿಯ ಆಚರಣೆಗಿರುವ ಕಾರಣಗಳನ್ನು ಸ್ಥೂಲವಾಗಿ 
ವಿವೇಚಿಸಲಾಗಿದೆ. ಸಮಕಾಲೀನ ಸಾಹಿತ್ಯ ಮತ್ತು ಜನಮನದಲ್ಲಿ ಉಳಿದು ಬಂದಿರುವ ಕೆಲವು 
ಆಚರಣೆಗಳನ್ನು ಅವಲೋಕಿಸಿ, ಸತಿ ಆಚರಣೆಯ ಕೆಲವು ವಿಧಿ-ವಿಧಾನಗಳನ್ನು, ಸತಿ ಅಲಂಕರಣೆ, ಸತಿ 
ಮೆರವಣಿಗೆ, ದಾನಕಾರ್ಯ ಮತ್ತು ಸತಿ ಮರಣ ನಂತರದ ವಿಧಿಗಳು ಎಂಬ ಉಪ ಶೀರ್ಷಿಕೆಗಳಡಿ 
ವಿವರಿಸಲಾಗಿದೆ. ಮುಂದುವರಿದು ಮಾಸ್ತಿ ಕಲ್ಲುಗಳನ್ನು ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ಅವುಗಳನ್ನು 
ಹಾಕಿಸುತ್ತಿದ್ದವರ ಬಗ್ಗೆ ಸಂಕ್ಷಿಪವಾಗಿ ನಿರೂಪಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ದೊರೆತ ಮಾಸ್ತಿ ಕಲ್ಲುಗಳನ್ನು 
ಎರಡು ಪ್ರಕಾರಗಳಲ್ಲಿ ವಿಭಾಗಿಸಿಕೊಂಡು ಅವುಗಳನ್ನು ಸಹಗಮನ ಮತ್ತು ಅನುಗಮನ ಎಂಬ ಉಪ 
ಶಿರೋನಾಮೆಗಳಡಿಯಲ್ಲಿ ಚರ್ಚಿಸಲಾಗಿದೆ. ಮಹಾಸತಿ ಕಲ್ಲುಗಳನ್ನು ಈ ರೀತಿ ವಿಂಗಡಿಸುವಾಗ ಅವುಗಳ 
ಮೇಲಿರುವ ಶಾಸನ ಪಾಠವನ್ನಲ್ಲದೆ ಶಿಲಗಳ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಲಾಗಿದೆ. ಸಹಗಮನ 


೧೩ 


ಸ್ನಾರಕ ಶಿಲ್ಲಗಳಡಿ ಚಿತಾಪ್ರವೇಶ, ಸಮಾಧಿ ಪ್ರವೇಶ, ಶಾಸನನೋಕ್ತ ಮಾಸ್ತಿಕಲ್ಲುಗಳನ್ನು ಅವುಗಳ ಶಾಸನ 
ಪಾಠ ಮತ್ತು ಶಿಲ್ಲಗಳನ್ನಾಧರಿಸಿ ನಿರೂಪಿಸಲಾಗಿದೆ. ಪತಿಯ ಮರಣದ ಕಾರಣವನ್ನು ಅಭಿವ್ಯಕ್ತಿಸುವ 
ಮಾಸಿಕಲ್ಲುಗಳು ಎಂಬ ಉಪ ಶೀರ್ಷಿಕೆಯಡಿಯಲ್ಲಿ ಪತಿಯ ವೀರಮರಣ. ಬೇಟಿ ಮರಣ, ಜೈನ 
ಸಮಾಧಿಮರಣ, ಅಪಮೃತ್ಯು, ವೇಳೆವಾಳಿ ಮತ್ತು ಬಲಿದಾನ ಮರಣ ಹಾಗೂ ಸಹಜ ಮರಣಗಳನ್ನು 
ಮಾಹಾಸತಿ ಕಲ್ಲುಗಳ ಶಾಸನಪಾಠ ಮತ್ತು ಶಿಲ್ಲಗಳ ಸಹಾಯದಿಂದ ಸುದೀರ್ಫ್ಪವಾಗಿ ವಿವೇಚಿಸಲಾಗಿದೆ. 
ವೀರಗಲ್ಲುಗಳಲ್ಲಿ ಗೌಣವಾಗಿರುವ ಸತಿಯ ಶಿಲ್ಲಗಳನ್ನು ಅವಲೋಕಿಸಿ ಅವುಗಳು ಸಹಗಮನ ಪದ್ಧತಿಯ 
ಮಹಾಸತಿಕಲ್ಲುಗಳ೦ದು ನಿರೂಪಿಸಲಾಗಿದೆ. ಅಲ್ಲದೆ ಸತಿ-ಪತಿ ಸ್ಥಾನ ಸಮಾನವುಳ್ಳ ವೀರಮಾಸ್ತಿಕಲ್ಲುಗಳನ್ನು 
ಸತಿ-ಪತಿ ಸ್ಥಾನ ಸಮಾನವುಳ್ಳ ಒಂದು ಹಂತದ ಮತ್ತು ಎರಡು ಹಂತದ ಮಹಾಸತಿಕಲ್ಲುಗಳೆಂದು 
ಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಸತಿ-ಪತಿ ಸ್ಥಾನ ಸಮಾನವುಳ್ಳ ವೀರನೊಂದಿಗೆ ಒಬ್ಬ ಸತಿಯಿರುವ ಅಥವಾ 
ಇಬ್ಬರು ಸತಿಯರಿರುವ ಮಾಸ್ತಿಕಲ್ಲುಗಳನ್ನು ಕೂಡ ಸಹಗಮನ ಸತಿಕಲ್ಲುಗಳೆಂದು ಬಗೆದು ಅವುಗಳ ಮೇಲಿನ 
ಶಿಲ್ಪಗಳನ್ನು ಆಧರಿಸಿ ನಿರೂಪಿಸಲಾಗಿದೆ. 


ಅನುಗಮನ ಸತಿ ಪದ್ಧತಿಯ ಬಗ್ಗೆ ಹಾವೇರಿ ಜಿಲ್ಲೆಯ ಮಹಾಸತಿ ಶಾಸನಗಳು 
ಮೌನವಹಿಸಿರುವುದರಿಂದ ಸತಿ ಕಲ್ಲುಗಳ ಶಿಲ್ಪ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅನುಗಮನದ 
ಮಹಾಸತಿ ಶಿಲ್ಪಗಳನ್ನು ಸ್ವತಂತ್ರ ಮಾಸ್ತಿ ಸ್ಮಾರಕ ಶಿಲ್ಪಗಳು, ಮಾಸ್ತಿ ಸ್ನಾರಕ ಶಿಲ್ಪದಲ್ಲಿ ಗೌಣವಾಗಿರುವ 
ಪತಿಯ ಶಿಲ್ಪ, ಇಬ್ಬರು ಅಥವಾ ಮೂವರು ಮಾಸ್ತಿಯರ ಪೂರ್ಣಶಿಲ್ಲಗಳು (ಇತರರೊಂದಿಗೆ) ಎಂಬ ಉಪ 
ಶಿರೋನಾಮೆಗಳಡಿ ಚರ್ಚಿಸಲಾಗಿದೆ. ಮುಂದುವರಿದು ವಿಶೇಷ ಮಾಸ್ತಿ ಶಿಲ್ಪಗಳನ್ನು ಪ್ರತ್ವೇಕವಾಗಿ 
ಪರಿಶೀಲಿಸಲಾಗಿದೆ. ಅಧ್ಯಯನದ ಮುಂದುವರೆದ ಭಾಗದಲ್ಲಿ ಎತ್ತಿದ ತೋಳುಗೈ ಕಂಬದ ಶಿಲ್ಪಗಳನ್ನು ಒಕ್ಕೈ, 
ಇಕ್ಕೆ, ಬಹುಕೈ ಮಾಸಿಕಲ್ಲುಗಳು ಎಂದು ವಿಂಗಡಿಸಿಕೊಂಡು ವಿಶ್ಲೇಷಿಸಲಾಗಿದೆ. ಒಕ್ಕೈೆ ಮಾಸಿಕಲ್ಲುಗಳನ್ನು 
ಒಕ್ಕೈೆ  ಮಾಸ್ತಿಕಲ್ಲುಗಳು ಆಯುಧಪಾಣಿ ವೀರನೊಂದಿಗೆ, ಕೈಮುಗಿದು ಕುಳಿತ ಸತಿ-ಪತಿಗಳೂಂದಿಗೆ, 
ಕೈಮುಗಿದು ಕುಳಿತ ವೀರನೊಂದಿಗೆ ಎಂದು ವಿಂಗಡಿಸಿಕೊಂಡು ಸುದೀರ್ಪವಾಗಿ ಚರ್ಚಿಸಲಾಗಿದೆ. 
ಅಧ್ಯಾಯದ ಕೊನೆಯಲ್ಲಿ ಎತ್ತಿದ ತೋಳುಗೈ ಮಾತ್ರ ಇರುವ ಮಹಾಸತಿ ಶಿಲ್ಲವನ್ನು ಪ್ರತ್ಯೇಕವಾಗಿ 
ಗುರುತಿಸಲಾಗಿದೆ. ವೇಳವಾಳಿ ಮರಣದಲ್ಲಿ, ಕೀಟ್ಸ್ಸ್‌ಂಟೆ, ಕೀಳ್ಲ್ಳೋಗು. ಗರುಡ, ಲೆಂಕ, ತಲೆಗೊಟ್ಟು ಹಾಗೂ 
ಉರಿಉಯ್ಯಾಲೆ ಮುಂತಾದ ಲೌಕಿಕ ಬಲಿದಾನ ಪದ್ಧತಿಗಳನ್ನು ಸ್ನಾರಕ ಶಿಲ್ಲಗಳ ಶಾಸನಪಾಠ ಮತ್ತು 


ಶಿಲ್ಲಗಳನ್ನು ಆಧರಿಸಿ ವಿಶ್ಲೇಷಿಸಲಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಲಗಳ ವಿಶ್ಲೇಷಣಾತ್ಸಕ 
ಮಾಹಿತಿಯನ್ನು ಕ್ರೊಢೀಕರಿಸಲಾಗಿದೆ. ಆರಂಭದಲ್ಲಿ ಆತ್ಮ ಬಲಿದಾನದ ಅರ್ಥವನ್ನು ವಿವರಿಸುವುದರೊಂದಿಗೆ 
ಹಿಂದೂ ಧಾರ್ಮಿಕ ಆತ್ಮಬಲಿದಾನ ಪರಂಪರೆಯ ಹಿನ್ನೆಲೆಯನ್ನು ಚರ್ಚಿಸಲಾಗಿದೆ. ಹಿಂದೂ ಆತ್ಮಬಲಿದಾನ 
ಪ್ರಕಾರಗಳಾದ ಚಿತಾ ಪ್ರವೇಶ, ಶೂಲಬಲಿ, ಸಿಡಿತಲೆ, ಶಿರಬಲಿ, ರುಂಡಸಮರ್ಪಣೆ, ಗುಂಡಬ್ರಹ್ಮಯ್ಯಗಳು, 


೧೪ 


ಕೋಲುಸಿಡಿ, ಕರುಳು ಕತ್ತರಿಸಿ ಆತ್ಮಬಲಿದಾನ ಮತ್ತು ಹಿಂದೂಗಳ ಇತರೆ ಕೆಲವು ಆತ್ಮಬಲಿದಾನಗಳನ್ನು 
ಜಿಲ್ಲೆಯಲ್ಲಿ ದೊರೆಕಿದ ಆತ್ಮಬಲಿದಾನದ ಸ್ನಾರಕ ಶಿಲ್ಲಗಳ ಶಾಸನಪಾಠ ಮತ್ತು ಶಿಲ್ಪಗಳ ಹಿನ್ನೆಲೆಯಲ್ಲಿ 
ವಿವೇಚಿಸಲಾಗಿದೆ. ಇದೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ಜೈನ ಧಾರ್ಮಿಕ ಆತ್ಮಬಲಿದಾನ ಸ್ನಾರಕ 
ಶಿಲಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ನಿಸಿದಿಕಲ್ಲುಗಳ ಅರ್ಥ ಮತ್ತು ಪ್ರಕಾರಗಳು, ನಿಸಿದಿ ಸ್ಮಾರಕ ಶಿಲ್ಪಗಳ 
ಇತಿಹಾಸ, ಭಾಷೆ ಮತ್ತು ಲಿಪಿ, ನಿಸಿದಿ ಶಾಸನೋಕ್ತ ಕೆಲವು ಮರಣಗಳು, ಹಾವೇರಿ ಜಿಲ್ಲೆಯ ನಿಸಿದಿ 
ಶಾಸನಗಳಲ್ಲಿ ಉಲ್ಲೇಖಿತಗೊಂಡ ಸಂಘ, ಗಣ, ಗಚ್ಛ ಬಳಿ, ಅನ್ವಯಗಳು, ನಿಸಿದಿ ಶಾಸನಗಳಲ್ಲಿ 
ಕಂಡುಬರುವ ಕೆಲವು ಆಸನಗಳು ಹಾಗೂ ಅಧ್ಯಯನ ಪ್ರದೇಶದ ನಿಸಿದಿ ಶಾಸನೋಕ್ತ ಜೈನ ಆಚಾರ್ಯರು, 
ಕಂತಿಯರು ಮತ್ತು ಶ್ರಾವಕ-ಶ್ರಾವಕಿಯರ ಬಗ್ಗೆ ಕೂಲಂಕಷವಾಗಿ ವಿಶ್ಲೇಷಿಸಲಾಗಿದೆ. ಮುಂದುವರಿದು 
ಅಧ್ಯಯನ ಪ್ರದೇಶದಲ್ಲಿ ಕಂಡುಬಂದ ಶಾಸನಸಹಿತ ನಿಸಿದಿ ಕಲ್ಲುಗಳನ್ನು 


ಇ 
ಹೇಳಲಾಗಿದೆ. ನಿಸಿದಿ ಸ್ಮಾರಕ ಶಿಲ್ಲಗಳನ್ನು ಆಧರಿಸಿ ಶಾಸನರಹಿತ ನಿಸಿದಿ ಕಲ್ಲುಗಳನ್ನು ಒಂದು ಹಂತದ, 


ಸುದೀರ್ಪವಾಗಿ ವಿವರಿಸಿ 


ಎರಡು ಹಂತಗಳ ಮತ್ತು ಮೂರು ಹಂತಗಳ  ನಿಸಿದಿ ಸ್ಮಾರಕ ಶಿಲ್ಲಗಳೆಂದು ವಿಂಗಡಿಸಿಕೊಂಡು 
ನಿರೂಪಿಸಲಾಗಿದೆ. ಕೊನೆಯಲ್ಲಿ ನಿಸಿದಿಗಲ್ಲುಗಳ ಇತರೆ ರೂಪಗಳಾದ ನಿಸಿದಿ ಸಂಭಗಳು ಮತ್ತು ಪಾದಗಳನ್ನು 
ಕೊರೆಸುವುದರ ಬಗ್ಗೆ ವಿವರಿಸಿದೆ. 


ಸ್ಮಾರಕ ಶಿಲ್ಲಗಳ ಅಂತಃಸತ್ವವನ್ನು ನಿರೂಪಿಸುವ ಆರನೆಯ ಅಧ್ಯಾಯವು ಸ್ಮಾರಕ ಶಿಲ್ಪಗಳ ಸಾಂಸ್ಕೃತಿಕ 
ಅಧ್ಯಯನ ಎಂಬ ಶಿರೋನಾಮೆಯನ್ನು ಹೊಂದಿದೆ. ಇಲ್ಲಿ ವೀರರ ಆರ್ಥಿಕ ಹಿನ್ನೆಲೆಯನ್ನು ವಿವರಿಸುವಾಗ 
ಅಧ್ಯಯನ ಪ್ರದೇಶದ ವೀರಗಲ್ಲುಗಳ ಶಾಸನ ಪಾಠಗಳನ್ನು ಆಧರಿಸಿ ವೀರರಿಗೆ ನೀಡುತ್ತಿದ್ದ ದಾನ- 
ದತ್ತಿಗಳನ್ನು ಉಲ್ಲೇಖಿಸಲಾಗಿದೆ. ವೀರರ ಸಾಮಾಜಿಕ ಹಿನ್ನೆಲೆಯ ಬಗ್ಗೆ ಪರಾಮರ್ಶಿಸುವಾಗ ವೃತ್ತಿ 
ಸಮುದಾಯದ ವೀರರಾದ ಕುರುಬ, ಕಮ್ಮಾರ ಬಡಗಿ, ಅಕ್ಕಸಾಲಿ, ಮಡಿವಾಳ ಮೊದಲಾದ 
ಸಮುದಾಯಗಳಿಗೆ ಸೇರಿದ ವೀರರನ್ನು ವೀರಗಲ್ಲುಗಳ ಶಾಸನ ಪಾಠಗಳನ್ನಾಧರಿಸಿ ಗುರುತಿಸಲಾಗಿದೆ. 
ಮುಂದುವರಿದು ನಾಯಕ ಸಮುದಾಯದ ವೀರರು, ಸೆಟ್ಟಿ ಸಮುದಾಯದ ವೀರರು, ಗೌಡ ಸಮುದಾಯದ 
ವೀರರ ಬಗ್ಗೆ ವಿಶ್ಲೇಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಯುಧ ಜೀವಿಗಳ ಸಂಘವನ್ನು ಸಹ 


ಅನುಲಕ್ಷಿಸಲಾಗಿದೆ. 


ಸ್ಮಾರಕ ಶಿಲ್ಪಗಳಲ್ಲಿ ಸಂಕೇತಗಳು ಎಂಬ ಉಪ ಶೀರ್ಷಿಕೆಯಡಿಯಲ್ಲಿ ವೀರಗಲ್ಲುಗಳ ಶಿಲ್ಲಗಳಲ್ಲಿರುವ 
ತುರುಗಳು, ನಗ್ನ ಮತ್ತು ಅರೆನಗ್ನ ಸ್ತ್ರೀಯರು, ಕೋಟೆಯ ಚಿತ್ರಣ ಮತ್ತಿತರ ಶಿಲ್ಲಗಳು ಏನನ್ನು 
ಸಂಕೇತಿಸುತ್ತವೆ ಎಂಬುದನ್ನು ಹಾಗೂ ಮಹಾಸತಿ ಕಲ್ಲುಗಳಲ್ಲಿರುವ ಮೇಲೆಕ್ಕೆತ್ತಿ ಬಲಗೈ ತೋಳು ಮತ್ತು 
ಕಂಬದಿಂದ ಹೊರಟ ಬಲಗೈ ತೋಳು, ಮಾಸ್ತಿ ಕೈಯಲ್ಲಿರುವ ನಿಂಬೆ, ಕಮಂಡಲ, ಕನ್ನಡಿ ಮತ್ತು 
ಕಳಸಗಳು, ಅಗ್ಲಿಕುಂಡ, ಪಲ್ಲಕ್ಕಿ ಮತ್ತು ವಾದ್ಯಮೇಳ, ಖಡ್ಗದ ಚಿತ್ರಣ ಮತ್ತಿತರ ಸಂಕೇತಗಳು ಏನನ್ನು 
ಉಸುರುತ್ತವೆ ಎನ್ನುವುದನ್ನು ವಿಶ್ಲೇಷಿಸಲಾಗಿದೆ. ಅಲ್ಲದೆ ನಿಸಿದಿ ಸ್ಮಾರಕ ಶಿಲ್ಲಗಳಲ್ಲಿಯ ಸಂಕೇತಗಳಾದ 


೧೫ 


ಮುಕ್ಸೊಡೆ, ಪಿಂಛಿ, ಕಮಂಡಲ, ಪುಸ್ತಕ, ವ್ಯಾಸಪೀಠ ಮತ್ತು ಚಾಮರ ಮತ್ತಿತರೆ ಸಂಕೇತಗಳು ಹಾಗೂ 
ಬಲಿದಾನ ಸ್ನಾರಕ ಶಿಲ್ಲಗಳಲ್ಲಿಯ ಸಂಕೇತಗಳಾದ ಅಗ್ನಿಕುಂಡ, ಸೂರ್ಯನನ್ನು ನುಂಗುತ್ತಿರುವ ಸರ್ಪ, 
ಕಂಚಿನ ಕನ್ನಡಿ, ಶೂಲಗಳು, ಗಳದಲ್ಲಿ ನೇತಾಡುತ್ತಿರುವ ರುಂಡಗಳು, ರುಂಡ-ಮುಂಡ ಬೇರೆಯಾದ ಶಿಲ್ಪ, 
ರುಂಡದ ಶಿಲ್ಪ ಶೂಲಗಳ ಮೇಲೆ ಕುಳಿತಿರುವಂತಿರುವ ಶಿಲ್ಲಗಳು, ಉಯ್ಯಾಲೆ, ಮತ್ತಿತರ ಶಿಲ್ಲಸಂಕೇತಗಳ 


ಒಳಾರ್ಥಗಳನ್ನು ಚರ್ಚಿಸಲಾಗಿದೆ. 


ಸ್ನಾರಕ ಶಿಲ್ಪ್ಲಗಳಲ್ಲಿಯ ಉಡುಪು, ಆಭರಣ ಮತ್ತು ಕೇಶವಿನ್ಯಾಸ ಎಂಬ ಉಪಶಿರೋನಾಮೆಯಲ್ಲಿ 
ಪುರುಷರ ಉಡುಪನ್ನು ವೀರರ ಉಡುಪು, ಮುನಿಗಳ ಉಡುಪು ಮತ್ತು ಇತರರ ಉಡುಪು ಎಂದೂ 
ಸ್ತೀಯರ ಉಡುಪನ್ನು ಮಾಹಾಸತಿಯರ ಉಡುಪು, ಅಪ್ಪರೆಯರ ಉಡುಪು ಎಂಬುದಾಗಿ 
ವಿಂಗಡಿಸಿಕೊಂಡು ಶಿಲ್ಲಗಳನ್ನಾಧರಿಸಿ ವಿಶ್ಲೇಷಣೆ ಮಾಡಿರುವುದಲ್ಲದೆ, ಪ್ರಾಣಿಗಳ ಮೇಲೆ ಹಾಕಲಾಗಿರುವ 
ವಸ್ತಗಳನ್ನು ಸಹ ಗುರುತಿಸಲಾಗಿದೆ. ಸ್ಮಾರಕ ಶಿಲ್ಪಗಳಲ್ಲಿ ಕಂಡುಬರುವ ಆಭರಣಗಳಾದ ಕಿರೀಟ, ಹಣೆಸರ, 
ಬೈತಲೆಮಣಿ, ಓಲೆ, ಜುಮುಕಿ, ಕುಂಡಲ, ಲೋಲಾಕು, ಗೀವ, ಕಂಠಿಹಾರ, ಮುತ್ತಿನಸರ, ವಂಕಿ, 
ತೋಳುಬಂಧಿ, ಬಳೆ, ಕಡಗ, ಸ್ಫಂಧಮಾಲಾ, ಚನ್ನವೀರ, ವನಮಾಲಾ, ಉದರಬಂಧ, ಕಠಿಸೂತ್ರ, ಕಾಲ್ಕಡಗ, 
ಗಂಡಪೆಂಡೇರ, ನೂಪುರ ಮುಂತಾದವುಗಳನ್ನು ಗುರುತಿಸಲಾಗಿದೆ. ಕೇಶವಿನ್ಯಾಸದಲ್ಲಿ ವೀರರು ಮತ್ತು 
ಮಹಾಸತಿಯರು ತುರುಬು ಕಟ್ಟುತ್ತಿದ್ದ ವಿಧಾನ ಮತ್ತು ಕೇಶಾಂಲಂಕಾರದ ಬಗ್ಗೆ ಗಮನ ಹರಿಸಲಾಗಿದೆ. 


ಅಧ್ಯಯನ ಪ್ರದೇಶದ ಸ್ಮಾರಕ ಶಿಲಗಳಲ್ಲಿ ಕಂಡುಬರುವ ಆಯುಧಗಳನ್ನು ಚುಚ್ಚುವ ಆಯುಧಗಳು, 
ಕತ್ತರಿಸುವ ಆಯುಧಗಳು, ಬಡಿಯುವ ಆಯುಧಗಳು, ಇತರೆ ಆಯುಧಗಳು ಮತ್ತು ರಕ್ಷಣ ಪರಿಕರಗಳು 
ಎಂದು ವಿಂಗಡಿಸಿಕೊಂಡು ವಿಶ್ಲೇಷಿಸಲು ಪ್ರಯತ್ನಿಸಲಾಗಿದೆ. ಅಧ್ಯಯನ ಪ್ರದೇಶದ ಸ್ಮಾರಕ ಶಿಲ್ಲಗಳಲ್ಲಿ 
ಕಂಡು ಬರುವ ಮಂಗಳ ವಾದ್ಯಗಳಾದ ಮದ್ದಲೆ, ಜಾಗಟೆ, ರುಲ್ಲರಿ, ತುತ್ತೂರಿ, ಬಟ್ಟುತಾಳ, ಕಹಳೆಗಳನ್ನು 
ಮತ್ತು ರಣವಾದ್ಯಗಳಾದ ರಣಕಹಳೆ, ನಗಾರಿಗಳನ್ನು ಗುರುತಿಸಲಾಗಿದೆ. ಸ್ಮಾರಕ ಶಿಲ್ಲಗಳು ಮತ್ತು ಜೀವನ 
ಮೌಲ್ಯಗಳು ಎಂಬ ಉಪ ಶೀರ್ಷಿಕೆಯಡಿಯಲ್ಲಿ ಪ್ರಾಚೀನ ಜನರ ಜೀವನ ಮೌಲ್ಯಗಳಾದ ವೀರಗುಣ, 
ಅಭಲೆಯರ ರಕ್ಷಣೆ, ನುಡಿದಂತೆ ನಡೆಯುವುದು, ವೀರವ್ರತ ಮತ್ತು ಶರಣಾಗತರ ರಕ್ಷಣೆ ಮುಂತಾದ 
ಮೌಲ್ಯಗಳನ್ನು ಸ್ನಾರಕ ಶಿಲ್ಪಗಳ ಹಿನ್ನೆಲೆಯಲ್ಲಿ ನಿರೂಪಿಸಲಾಗಿದೆ. ಕ್ಷೇತ್ರಕಾರ್ಯ ಕೈಗೊಂಡ ಸಂದರ್ಭದಲ್ಲಿ 
ವಕ್ಷ್ಯಗಳು ನೀಡಿದ ವಿವರಣೆಯನ್ನಾಧರಿಸಿ ಸ್ಮಾರಕ ಶಿಲ್ಪಗಳ ಮೇಲೆ ಹುಟ್ಟಿಕೊಂಡಿರುವ ಕೆಲವು ನಂಬಿಕೆ 
ಆಚರಣೆಗಳನ್ನು ಆಯಾ ಅಧ್ಯಾಯಗಳಲ್ಲಿ ಸಂದರ್ಭಕ್ಕಾನುಸಾರವಾಗಿ ವಿವೇಚಿಸಲಾಗಿದೆ. 


ಕೊನೆಯ ಅಧ್ಯಾಯವು ಸಮಾರೋಪವಾಗಿದೆ. ಇಡೀ ಪ್ರಬಂಧದಲ್ಲಿ ಕಂಡುಕೊಂಡ ಅಧ್ಯಯನದ 
ಸಾರಾಂಶ ಮತ್ತು ಫಲಿತಗಳನ್ನು ಇಲ್ಲಿ ಕ್ರೂಢೀಕರಿಸಲಾಗಿದೆ. ಅನುಬಂಧದಲ್ಲಿ ಪರಾಮರ್ಶನ ಗಂಥಗಳು, 
ಅಧ್ಯಯನ ಪ್ರದೇಶದ ಸ್ಮಾರಕ ಶಿಲ್ಲಗಳ ಪಟ್ಟಿ, ಕೋಷ್ಟಕಗಳು, ನಕ್ಷೆಗಳು ಹಾಗೂ ಅಧ್ಯಯನಕ್ಕೆ ಹೂರಕವಾದ 
ಸ್ಮಾರಕ ಶಿಲ್ಪಗಳ ಕೆಲವು ಛಾಯಾಚಿತ್ರಗಳನ್ನು ನೀಡಲಾಗಿದೆ. 


೧೬ 


ಸಂಶೋಧಕರ ಪಮಾಣಪತ್ರ 


"ಹಾವೇರಿ ಜಿಲ್ಲೆಯ ಸ್ನಾರಕ ಶಿಲ್ಲಗಳು” ಎಂಬ ಶೀರ್ಷಿಕೆಯ ಮಹಾಪ್ರಬಂಧವನ್ನು 


ಡಾ. ರಮೇಶ ನಾಯಕ, ಪ್ರಾಧ್ಯಾಪಕರು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಲಾಗಿದೆ. 


ಕನ್ನಡ ವಿಶ್ವವಿದ್ಯಾಲಯದ ಸಮಾಜವಿಜ್ಞಾನಗಳ ನಿಕಾಯದ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ಅಧ್ಯಯನ ವಿಭಾಗಕ್ಕೆ ಪಿಎಚ್‌.ಡಿ ಪದವಿಗಾಗಿ ಸಲ್ಲಿಸಿದ್ದೇನೆ. 


ಪ್ರಸ್ತುತ ಮಹಾಪ್ರಬಂಧವು ಮೂಲವಾಗಿದ್ದು, ಈ ಮೊದಲು ಯಾವುದೇ ಭಾಗವನ್ನು 
ಯಾವುದೇ ಪದವಿ ಅಥವಾ ಇತರೆ ಉದ್ದೇಶಗಳಿಗೆ ಬಳಸಿಕೊಂಡಿಲ್ಲವೆಂದು ಈ ಮೂಲಕ 


ಪಮಾಣಿಕರಿಸುತೇನೆ. 
ಪ್ರ ಸುಪ್ರ ಸಂಶೋದಕರು 


(ಯರಬಾಳ ಮದ್ದಾನಸ್ಹಾಮಿ ಕೊಟ್ಟಪ್ಪು 


ಖಿಎಜ್‌.ಡಿ ಸಂಶೋಧನ ವಿದ್ಯಾರ್ಥಿ 
_ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಸ್ಥಳ ಸನವ್ಯಾರಜ್ಯ ಕನ್ನಡ ವಿಶ್ವವಿದ್ಯಾಲಯ. ಹಂಪಿ 
ವಿದ್ಯಾರಣ್ಯ-ಖ೮೩ಿ ೨೭೬ 


ದಿನಾಂಕ : 10-12-2021 


ಮಾರ್ಗದರ್ಶಕರ ದೃಢೀಕರಣ ಪತ್ರ 


ಯರಬಾಳ ಮದ್ದಾನಸ್ಸಾಮಿ ಕೊಟ್ಟಪ್ಪ ಇವರು ಪಿಎಜ್‌.ಡಿ ಪದವಿಗಾಗಿ ನನ್ನ 


ಮಾರ್ಗದರ್ಶನದಲ್ಲಿ ಸಿದ್ದಪಡಿಸಿದ “ಹಾವೇರಿ ಜಿಲ್ಲೆಯ ಸ್ನಾರಕ ಶಿಲ್ಪಗಳು” ಎ೦ಬ ಶೀರ್ಷಿಕೆಯ 


ಮಹಾಪ್ರಬಂಧವನ್ನು ಕನ್ನಡ 'ವಿಶ್ವವಿದ್ಯಾಲಯದ ಸಮಾಜವಿಜ್ಞಾನಗಳ ನಿಕಾಯದ ಪ್ರಾಚೀನ 

ಅತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗಕ್ಕೆ ಪಿಎಚ್‌.ಡಿ ಪದವಿಗಾಗಿ ಸಲ್ಲಿಸಿದ್ದಾರೆ. 
ಪ್ರಸ್ತುತ ಮಹಾಪ್ರಬಂಧವು ಮೂಲವಾಗಿದ್ದು, ಈ ಮೊದಲು ಯಾವುದೇ ಭಾಗವನ್ನು 

ಯಾವುದೇ ಪದವಿ ಅಥವಾ ಇತರೆ ಉದ್ದೇಶಗಳಿಗೆ ಬಳಸಿಕೊಂಡಿಲ್ಲವೆಂದು ಈ ಮೂಲಕ 


ದೃಢೀಕರಿಸಲಾಗಿದೆ. 
ಮಾರ್ಗದರ್ಶಕರು 
gos 
(ಡಾ. ರಮೇಶ ನಾಯಕ) 


ದಿನಾಂಕ : 10-11-೦231 ಪ್ರಾಧ್ಯಾಪಕರು 

ಸಳ : ವಿದಾರಣ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 

® ಈ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ-೫೮೩ ೨೭೬ 


Similarity Seroenjng Dono \ Akshara Lib 


\ae 
NV 
(WAS Universit Cob ator 
Plagiarism Detection Software | 
Merch) Kannada University, Hampi-583 276 


Kannada University, Hampi 
Akshara Central Library 
Anti-Plagiarism Cell 

Certificate of Plagiarism Check Report 


Haveri Jilleya Smaraka Shilpagalu 


Memorial Stones of Haveri District 


By 
Yarabal Maddanaswamy Kotrappa 
Reg.No. 160108020137 dated: 21.11.2016 


Research Guide 


Dr Ramesh Nayak 
Department of Ancient History & Archaeology 
Kannada University, Hampi 


————— — —™ — — —™ — — — — — — — — — — — — — — — — — — — — — —™ — — | — — — — — — — — — — — — — — — — — —— — — ್ಳ ——— — — —— —— —— ————————— 


Urkund Analysis Result 
Analyzed document : KUH-PhD-DAHA-Yarabal Maddanaswamy Kotrappa.docx (116626702) 


Submitted : 2021-10-28 09:34:00 

Submitted by : Shankaragouda S G 

Submitter email : shankargoudas.mailbox @gmail.com 

Similarity :2% 

Analysis address : shankargoudas.mailbox.kanuni@analysis.urkund.com 


University Coordinator 
Shodhaganga and Plagiarism 
Detection Software 
Kannada University, Hampi 
Vidyaranya -583 276 


ಪರಿವಿಡಿ 
ಅಧ್ಯಾಯ - ಒಂದು : ಪ್ರಸ್ತಾವನೆ ೧-೧೮ 
೧.೧ ಉದ್ದೇಶ 
೧.೨ ವ್ಯಾಪ್ತಿ 
೧.೩ ವಿಧಾನ 
೧.೪ ಸ ಕ 
೧.೫ ಸರೂಪ 


ಅಧ್ಯಾಯ - ಎರಡು : ಭೌಗೋಳಿಕತೆ ಮತ್ತು ಐತಿಹಾಸಿಕ ಹಿನ್ನೆಲೆ ೧೯-೮೦ 
೨.೧ ಭೌಗೋಳಿಕ ಪರಿಸರ 

೨.೨ ಚಾರಿತ್ರಿಕ ಹಿನ್ನೆಲೆ 

೨.೨.೧ ಮಾಂಡಳಿಕ ಅರಸು ಮನೆತನಗಳು 

೨.೨.೨ ಪ್ರಾಚೀನ ಆಡಳಿತ ವಿಭಾಗಗಳು 


ಅಧ್ಯಾಯ — ಮೂರು : ವೀರಮರಣದ ಸ್ಮಾರಕ ಶಿಲ್ಪಗಳು C೧-೧೮೫ 
೩.೧ ವೀರಗಲ್ಲುಗಳ ಉಗಮ 

ಫಿ ಸ್ಪರೂಪ 

೩.೩ ಬೆಳವಣಿಗೆ 

೩.೪ ವೀರಗಲ್ಲುಗಳ ನಿರ್ಮಾತೃಗಳು ಮತ್ತು ಪ್ರತಿಷ್ಠಾಪನೆ 

೩.೫ ವೀರಗಲ್ಲನ್ನು ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ಸ್ಪರ್ಗದ ಕಲನೆ 


೩.೬ ವೀರಮರಣದ ಪ್ರಕಾರಗಳು 

೩೬.೧ ಯುದ್ದಗಳಲ್ಲಿ ಮಡಿದವರ ವೀರಗಲ್ಲುಗಳು(ಶಾಸನಸಹಿತ) 
೩೬.೧.೧ ಯುದ್ದದಲ್ಲಿ ಮಡಿದವರ ಸ್ಥಾರಕ ಶಿಲ್ಲಗಳು(ಶಾಸನರಹಿತ) 
೩೬೨ ತುಖುಗೋಳ್‌ 

೩.೬.೨.೧ ಶಾಸನೋಕ್ತ ತುಣುಗೋಳ್‌ 

೩೬.೨.೨ ಶಾಸನರಹಿತ ತುಜುಗೋಳ್‌ 

೩.೬.೩ ಪೇಬ್ಬುಯ್ಕಲ್‌ 

೩.೬.೪ ಕೋಟೆ ಕಾಳಗದ ವೀರಗಲ್ಲುಗಳು 

೩.೬.೫ ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳು(ಶಾಸನಸಹಿತ) 
೩.೬.೫.೧ ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳು(ಶಾಸನರಹಿತ) 
೩.೬.೬ ಗಡಿಕಾಳಗ 

೩.೬೭ ಊರಳಿವು(ಊರ ಹುಯ್ಯಲು) 

೩೬೮ "ಎಅವೆಸ' 

೩.೬೯ ನೆಂಟನೆಡರು 

೩.೬.೧೦ ಪ್ರಾಣಿಗಳೂಂದಿಗೆ ಹೋರಾಡಿ ಮಡಿದವರ ವೀರಗಲ್ಲುಗಳು 


ಅಧ್ಯಾಯ - ನಾಲ್ಕು : ಆತ್ಮಬಲಿದಾನ ಸ್ನಾರಕ ಶಿಲ್ಪಗಳು : ಲೌಕಿಕ ೧೮೬-೨೭೩ 
೪.೧ ಮಹಾಸತಿ ಪದ್ಧತಿಯ ಅರ್ಥ 

೪.೨ ಉಗಮ ಮತ್ತು ಬೆಳವಣಿಗೆ 

೪.೩ ಮಹಾಸತಿ ಆಚರಣೆಯ ಕಾರಣಗಳು 


೪.೪ ವಿಧಿ-ವಿಧಾನಗಳು 
೪.೫ ಸತಿ ಹರಕೆ, ನಂಬಿಕೆ ಮತ್ತು ಜಾತ್ರೆ-ಉತ್ತವಗಳು 

೪.೬ ಮಾಸ್ತಿಕಲ್ಲುಗಳನ್ನು ನಿಲ್ಲುಸುತ್ತಿದ್ದ 

೪೭ ಆಚರಣೆಯ ವಿಧಗಳು 

೪.೭.೧. ಸಹಗಮನ ಪದ್ಧತಿ 

೪.೭.೧.೧ ಶಾಸನೋಕ್ತ ಮಾಸ್ತಿಕಲ್ಲುಗಳು 

೪.೭.೧.೨ ಪತಿಯ ಮರಣ : ಅಭಿವ್ಯಕ್ತಿಸುವ ಮಾಸ್ತಿಕಲ್ಲುಗಳು 
೪.೭.೧.೩ ವೀರಗಲ್ಲುಗಳಲ್ಲಿ ಗೌಣವಾಗಿರುವ ಮಾಸ್ತಿಯ ಶಿಲ್ಪ 
೪.೭.೧.೪ ಸತಿ-ಪತಿ ಸ್ಥಾನ ಸಮಾನವುಳ್ಳ ಸತಿಕಲ್ಲುಗಳು(ವೀರ ಮಾಸ್ತಿಕಲ್ಲುಗಳು) 
೪.೭.೨ ಅನುಗಮನ ಸತಿ ಪದತಿ 

೪.೭.೨.೧ ಸ್ವತಂತ್ರ ಮಾಸ್ತಿ ಸ್ಮಾರಕ ಶಿಲ್ಪಗಳು 

೪.೭.೨.೨ ಮಾಸ್ತಿ ಶಿಲದಲ್ಲಿ ಗೌಣವಾಗಿರುವ ಪತಿಯ ಶಿಲ್ಪ 

VN 4-8 ಇಬ್ಬರು ಅಥವಾ ಮೂವರು ಮಾಸ್ತಿಯರ ಪೂರ್ಣಶಿಲ್ಲಗಳು 
೪.೮ ವಿಶೇಷ ಮಾಸ್ತಿ ಶಿಲಗಳು 

೪.೯" ಎತ್ತಿದ ತೊಳುಗೈ ಕಂಬದ ಶಿಲ್ಲಗಳು 

೪೯.೧ ಒಕ್ಕೈ ಮಾಸ್ತಿಕಲ್ಲುಗಳು 

೪೯.೨ ಇಕ್ಕೈ ಮಾಸಿಕಲ್ಲುಗಳು 

೪೯.೩ ಬಹುಕ್ಕೆ ಮಾಸಿಕಲ್ಲುಗಳು 

೪.೧೦ ವೇಟವಾಳಿ ಮರಣ(ವೇಳೆವಾಳಿ) 

೪೧0.೧ ತಲೆಗೊಟ್ಟು 

೪.೧೦.೨ ಕೀಲುಂಟೆ 

೪.೧೦.೩ ಕೀಲ್ಲೋಗು 

೪.೧೦.೪ ಗರುಡ ಪದ್ಧತಿ 

೪.೧೦.೫ ಉರಿಉಯ್ಯಾಲೆ 

೪.೧೦.೬ ಲೆಂಕರು 


ಅಧ್ಯಾಯ - ಇದು: ಆತ್ಮಬಲಿದಾನ ಸ್ಮಾರಕ ಶಿಲ್ಲಗಳು : ಧಾರ್ಮಿಕ ೨೭೪-೩೩೪ 
೫.೧ ಆತ್ಮಬಲಿದಾನ ಪರಂಪರೆ 

೫.೧.೧ ಸೂರ್ಯಬಲಿ(ಚಿತಾಪುವೇಶ) 

೫.೧.೨ ಶೂಲಬಲಿ 

೫.೧.೩ ಸಿಡಿತಲೆ 

೫.೧.೪ ತಲೆ ಕಡಿಸಿಕೊಂಡು ಆತ್ಮಬಲಿ 

೫.೧.೫ ವೀರವ್ರತದ ಆತ್ಮಬಲಿದಾನ ಶಿಲಗಳು(ರುಂಡಸಮರ್ಪಣೆ) 
೫.೧.೬ ಗುಂಡಬ್ರಹ್ಮಯ್ಯರ ಶಿಲ್ಪಗಳು 

೫.೧.೭ ಕೋಲುಸಿಡಿ ಆತ್ಮಬಲಿದಾನ 

೫.೧.೮ ಕರುಳು ಕತ್ತರಿಸಿಕೊಂಡು ಆತ್ಮಬಲಿದಾನ 

೫.೧.೯ ವಿಶೇಷ ಆತ್ಮಬಲಿದಾನದ ಸ್ಮಾರಕ ಶಿಲಗಳು 

೫.೨ ಜೈನ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಲಗಳು 
೫.೨.೧ ನಿಸಿದಿಗಲ್ಲುಗಳ ಅರ್ಥ ಮತ್ತು ಪ್ರಕಾರಗಳು 

೫.೨.೨ ಇತಿಹಾಸ, ಭಾಷೆ ಮತ್ತು ಲಿಪಿ 


೫.೨.೩ ನಿಸಿದಿ ಶಾಸನೋಕ್ತ ಕೆಲವು ವತಗಳು(ಮರಣಗಳು) 

೫.೨.೪ ನಿಸಿದಿ ಶಾಸನಗಳಲ್ಲಿ ಸಂಘ, ಗಣ, ಗಚ್ಛ, ಬಳಿ, ಅನ್ವಯ 

೫.೨.೫ ನಿಸಿದಿ ಶಾಸನಗಳಲ್ಲಿ ಕಂಡುಬುರುವ ಆಸನಗಳು 

೫.೨.೬ ನಿಸಿದಿ ಶಾಸನೋಕ್ತ ಜೈನ ಆಚಾರ್ಯರು, ಕಂತಿಯರು, ಶ್ರಾವಕ-ಶ್ರಾವಕಿಯರು 
೫.೩ ಹಾವೇರಿ ಜಿಲ್ಲೆಯ ಶಾಸನೋಕ್ತ ನಿಸಿದಿಗಲ್ಲುಗಳು 

೫.೩.೧ ನಿಸಿದಿ ಶಾಸನಶಿಲ್ಲ 

೫.೩.೨ ನಿಸಿದಿ ಸ್ತಂಭಗಳು 

೫.೩.೩ ಪಾದಗಳ ರೂಪದಲ್ಲಿರುವ ನಿಸಿದಿಗಳು 


ಅಧ್ಯಾಯ-ಆರು y ಸ್ಮಾರಕ ಶಿಲ್ಪಗಳ ಸಾಂಸ್ಥೃತಿಕ ಅಧ್ಯಯನ ೩೩೫-೪೧೯ 
೬.೧ ವೀರರಿಗೆ ನೀಡುತ್ತಿದ್ದ ದಾನ-ದತ್ತಿಗಳು 

೬.೨ ವೀರರ ಸಾಮಾಜಿಕ ಹಿನ್ನೆಲೆ 

೬.೨.೧ ವೃತ್ತಿ ಸಮುದಾಯದ ವೀರರು 

೬.೨.೨ ನಾಯಕ ಅಥವಾ ನಾಯ್ಕ(ಬೇಡ) ಸಮುದಾಯದ ವೀರರು 
೬.೨.೩ ಸೆಟ್ಟಿ ಸಮುದಾಯದ ವೀರರು 

೬.೨.೪ ಗೌಡ ಸಮುದಾಯದ ವೀರರು 

೬.೩ ಆಯುಧ ಜೀವಿಗಳ ಸಂಘ 

೬.೪ ಸ್ಮಾರಕ ಶಿಲಗಳಲ್ಲಿ ಸಂಕೇತಗಳು 

೬.೫ ಸ್ಮಾರಕ ಶಿಲಗಳಲ್ಲಿಯ ಉಡುಪು, ಆಭರಣ ಮತ್ತು ಕೇಶವಿನ್ಯಾಸ 
೬.೬ ಸ್ನಾರಕ ಶಿಲಗಳಲ್ಲಿ ಆಯುಧಗಳು 

೬.೬.೧ ಚುಚ್ಚುವ ಆಯುಧಗಳು 

೬.೬.೨ ಕತ್ತಿರುಸುವ ಆಯುಧಗಳು 

೬.೬೩ ಬಡಿಯುವ ಆಯುಧಗಳು 

೬.೬.೪ ಇತರೆ ಆಯುಧಗಳು 

೬.೬.೫ ರಕ್ಷಣಾ ಪರಿಕರಗಳು 

೬.೭ ಸ್ನಾರಕ ಶಿಲಗಳಲ್ಲಿಯ ವಾದ್ಯಗಳು 

೬.೭.೧ ಮಂಗಳ ವಾದ್ಯಗಳು 

೬.೭.೨ ರಣ ವಾದ್ಯಗಳು 

೬.೮ ಸ್ನಾರಕ ಶಿಲ್ಲಗಳು ಮತ್ತು ಜೀವನ ಮೌಲ್ಯಗಳು 


ಅಧ್ಯಾಯ-ಏಳು : ಸಮಾರೋಪ ೪೨೦-೪೩೭ 
ಅನುಬಂಧ ೪೩೮-೫೦೪ 


ಆಕರ ಗಂಥಗಳು 
ಸ್ಮಾರಕ ಶಿಲಗಳ ಪಟ್ಟಿ 
ಕೋಷ್ಠಕಗಳು 
ನಕಾಶೆಗಳು 
ಛಾಯಾಚಿತ್ರಗಳು 


ಬ್ಯಾಡಗಿ ತಾಲೂಕಿನ ಸ್ಮಾರಕ ಶಿಲ್ಪಗಳ ಪಟ್ಟಿ 


ವೀರಗಲ್ಲುಗಳು 
ಶಾ ಹ ಸ್ಥಾರಕಶಿಲ್ಲದ ಪ್ರಕಾರ | ಶಾಸನ ದೊರೆತ ಸ್ಥಳ ಬಳಸಿದ ಶಿಲೆ ಕಾಲ ಪ್ರಕಟಣೆ 
೧. | ಉಚ್ಚಂಗಿ ಕಾಳೆಗ ಗಾಮದ ಮಧ್ಯ —— ಕ್ರಿಶ೧೨೭೫ | ಧಾ.ಜಿ.ಶಾ.ಸೂ.ಶಾ.ಸೆಂ:೪,ಮು.೫೦ 
೨. ಕದರಮಂಡಲಗಿ ಯುದ್ಧ ವೀರಗಲ್ಲು ಮುಕ್ಕಣೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 
೩. ಕಾಗಿನೆಲೆಲ್ಲಿ ತುರು ಮತ್ತು ಕೋಟೆಕಾಳಗ | ಕಾಗಿನೆಲೆ ಅಭಿವೃದ್ಧಿ ಪಾಧಿಕಾರ ಕಛೇರಿಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ |ಕ್ರಿಶ೧೧೩೫ | ಎಸ್‌.ಐ. ಐ- ೧೮, ಶಾಸಂ.- ೧೬೯ 
೪ ಕಾಗಿನೆಲೆಲ್ಲಿ ವೀರಗಲ್ಲು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕಛೇರಿಯ ಮುಂಭಾಗ ಬಳಪದ ಶಿಲೆ ಕ್ರಿಶ೧೧೪೫ | ಎಸ್‌.ಐ ಖ- ೧೮, ಶಾ.ಸಂ.- ೧೭೧ 
೫. | ಕಾಗಿನೆಲೆಲ್ಲಿ ಯುದ್ದ ವೀರಗಲ್ಲು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕಛೇರಿಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ೧೨ನೇ ಶ. [ಎಸ್‌.ಐ ಖ- ೧೮, ಶಾಸಂ.- ೩೬೨ 
೬. 1[ಕಾಗಿನೆಲೆಲ್ಲಿ ರಕ್ತಮಾನ್ಯ ಕಲ್ಲೇಶ್ವರ ದೇವಾಲಯದ ಆವರಣ —— ಕ್ರಿ.ಶ.೧೨೪೬ | ಎಸ್‌.ಐ.ಐ- ೧೮, ಶಾ.ಸಂ.-೨೨೬ 
೭ ಕಾಗಿನೆಲೆಲ್ಲಿ ಮುತ್ತಿಗೆ ವೀರಭದ್ರ ದೇವಾಲಯದ ಹತ್ತಿರ --— ಕ್ರಿಶ೧೨೮೨ | ಎಸ್‌.ಐ. ಐ-೧೮, ಶಾ.ಸಂ.- ೨೫೯ 
೮. ಕಾಗಿನೆಲೆಲ್ಲಿ ಏಕವೀರನ ಶಿಲ್ಪ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕಛೇರಿಯ ಮುಂಭಾಗ ಒರಟು ಶಿಲೆ -- ಹೊಸಶೋಧ 
€. ಕಾಗಿನಲೆಲ್ಲಿ ವೀರಗಲ್ಲು ಕಾಗಿನೇ ಅಭಿವೃದ್ದಿ ಪಾಧಿಕಾರ ಕಛೇರಿಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶೀ —— ಹೊಸಶೋಧ 
೧೦. | ಕಾಗಿನೆಲೆಲ್ಲಿ ವೀರಗಲ್ಲು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕಛೇರಿಯ ಮುಂಭಾಗ ಬಳಪದ ಶಿಲೆ -- ಹೊಸಶೋಧ 
೧೧. | ಕಾಗಿನೆಲೆಲ್ಲಿ ವೀರಗಲ್ಲು ಕಾಗಿನೇ ಅಭಿವೃದ್ದಿ ಪ್ರಾಧಿಕಾರ ಕಛೇರಿಯ ಮುಂಭಾಗ ಬಳೆಪೆದ ಶೀ pes ಹೊಸಶೋಧ 
೧೨.[ಕಾಗಿನೆಕಲ್ಲಿ ವೀರಗಲ್ಲು ಕಾಗಿನೆಲೆ ಅಭಿವೈದ್ಧಿ ಪ್ರಾಧಿಕಾರ ಕಚೀರಿಯ`'ಮುಂಭಾಗೆ ಬಳೆಪೆದೆ`ಶಿಆೆ -- ಹೊಸಶೋಧ 
೧೩. | ಕಾಗಿನೆಲೆಲ್ಲಿ ವೀರಗಲ್ಲು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕಛೇರಿಯ ಮುಂಭಾಗ ಬಳಪದ ಶಿಲೆ ಎ ಹೊಸಶೋಧ 
೧೪.'7ಕುಮ್ಮೂರು ವೀರಗಲ್ಲು ಕಾಗಿನೆಲೆ ಅಭಿವೈದ್ಧಿ ಪ್ರಾಧಿಕಾರ ಕಚೀರಿಯ`'ಮುಂಭಾಗೆ ಬಳೆಪದ'ಶಿಆೆ ೧೪ನೇ ಧಾ.ಜಿ.ಶಾ.ಸೊ.ಶಾ.ಸಂ೨ರ.ಹು೫೧ 
೧೫. | ಕಾಗಿನೆಲೆಲ್ಲಿ ವೀರಗಲ್ಲು ಕಾಗಿನೆಲೆ ಅಭಿವೃದ್ಧಿ ಪಾಧಿಕಾರ ಕಛೇರಿಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ೧೪ನೇ ಶ. | ಧಾ.ಜಿ.ಶಾ.ಸೂ.ಶಾ.ಸಂರ್ನ್ರಿ,ಹು.೫೧ 
೧೬. ಕುಮ್ಮೂರು ಮುತ್ತಿ ರಾಮಲಿಂ €ಶ್ಪರ ದೇವಾಲಯದ ಹಿಂಭಾಗ ನೀಲಿ ಛಾಯೆಯ ಬಳಪದ ಶೀ ೧೪ನೇ ಶ. ಧಾ.ಜಿ.ಶಾ.ಸೂ.ಶಾ.ಸಂ:೩೦,ಹು.೫೧ 
೧೭. | ಕುಮೂರು ದಾಳಿ ಭೀಮಪ್ಪ ಉಪ್ಪಾರ ಮನೆಯ ಹಿಂಭಾಗ ಬಳಪದ ಶಿಲೆ ಕ್ರಿ.ಶ.೧೪೪೧ | ಧಾ.ಜಿ.ಶಾ.ಸೂಶಾ.ಸಂ:೩೧,ಮು.೫೧ 
೧೮. | ಕುಮೂರು ಕುಮಾರರಾಮನ ಶಿಲ್ಪ ಉಡಚಲಮ್ಮ ದೇವಾಲಯೆದ್‌ ಮುಂಭಾಗ ಒರಟು'ಶಿಲೆ = ಹೊಸಶೋಧ 
೧೯. ಕುಮ್ಮೂರು ವೀರಗಲ್ಲು ್ರಿಲಾರಲಿಂ €ಶ್ರರ €ವಾಲಯದ ಮುಂಭಾಗ ಒರಟು ಶೀ Se ಹೊಸಶೋಧ 
೨೦. | ಕೆರವಡಿ ಯುದ್ಧ ವೀರಗಲ್ಲುದಲ್ಲಿ ಪುಟ್ಟಪ್ಪ ಗುತ್ತಲ ಇವರ ಮನೆಯ ಆವರಣ ಬಳಪದ ಶಿಲೆ —— ಹೊಸಶೋಧ 
೨೧. | ಕೆಂಗೊಂಡ ಮುತ್ತಿಗೆ ಕಲ್ಮೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ ಕ್ರಿಶ.೧೨೫೮ | ಎಸ್‌.ಐ. ಐ- ೧೮, ಶಾ.ಸಂ.- ೨೩೯ 
೨೨. | ಕೆಂಗೊಂಡ ತುರುಗೋಳ್‌ ಕಲ್ಮೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ —— ಹೊಸಶೋಧ 
೨೩. | ಫಾಳಪೂಜಿ ಕಾಳೆಗ ಊರ ಹೊರಗಿರುವ ಈಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ೧೨ನೇ ಶ. ಧಾ.ಜಿ.ಶಾ.ಸೂ,ಶಾ.ಸಂ:೩೭,ಪು.೫೧ 
೨೪1 ಘಾಳಮೊಜಿ ಮುತ್ತಿಗೆ ಮಾರುತಿ ದೇವಾಲಯದ ಆವರಣ ನೀಲಿ ಛಾಯೆಯ ಬಳೆಪದ್‌5S 1 ಹೊಸಶೋಧ 
೨೫.1 ಘಾಳಷೊಜಿ ಏಕೆವೀರನೆ ಶಿಲ್ಪ ಮಾರುತಿ ಡೇವಾಲಯೆದ್‌ ಆವರಣ ಒರಟು ಶಿಲೆ ವವ ಹೊಸಶೋಧ 
೨೬. | ಚಿಕ್ಕಣಜಿ ತುರುಗೋಳ್‌ ಗಾಮದ'ಹೊರಗಿನ್‌ಹಾಳೊರು ನೀಲಿ' ಛಾಯೆಯ `ಬಳೆಪೆದೆ'ಶಿಲೆ"'] ಕ.ತ.೧೪೦೩'1 ಧಾ.ಜಿ.ಶಾ.ಸೊ.ಶಾ.ಸೆಂಸಓಷು.೫೧ 


೪೪೯ 


೨೭. 1 ಚಿಕ್ಕಣಜಿ ಯುದ್ದ ವೀರಗಲ್ಲು ಗಾಮದೆ'ಹೊರಗಿನ್‌'ಹಾಳೊರು ನೀಲಿ ಛಾಯೆಯ ಬಳೆಪದ್‌' ಶಿಕ 7೧೬ನೇ. ಧಾ.ಜೆ.ಶಾ.ಸೂ.ಶಾ.ಸಂ ೪೪,ಷು.೫೧ 
೨೮. | ಚಿಕ್ಕನೆಂದಿಹಳ್ಳಿ ನೆತ್ತರುಗೆಯ್‌ ಗಾಮದೆ'`ಒಳೆಗೆ —— ಕೇಶ. ಧಾ.ಜಿ.ಶಾ.ಸೊ,ಶಾ.ಸೆಂ%ರಿ,ಹು.೫೧ 
೨೯. | ಚಿಕ್ಕನಂದಿಹಳ್ಳಿ ಕಾಳಗ ಗ್ರಾಮದ ಮಧ್ಯ —— ೮ನೇ ಶ. ಧಾ.ಜಿ.ಶಾ.ಸೂ.ಶಾ.ಸಂ:೪೧,ಪು.೫೧ 
೩೦. | ಚಿಕ್ಕನಂದಿಹಳ್ಳಿ ಕಾಳಗ ಗಾಮದ ಮಧ್ಯ A ಮ ಧಾ.ಜಿ.ಶಾ.ಸೂ.ಶಾ.ಸಂ:೪೨,ಷು.೫೧ 
೩೧. | ಚಿಕ್ಕಬಾಸೊರು ಯುದ್ದ ವೀರಗಲ್ಲು ರಾಮಲಿಂಗೇಶ್ನರೆ ದೇವಾಲಯಿದ್‌ನವರಂಗೆ ಒರಟು ಶಿಲೆ —— ಹೊಸಶೋಧ 
೩೨. |ಚಿಕ್ಕಳ್ಳಿ ಯುದ್ಧ ವೀರಗಲ್ಲು ಅಗಸಿ ಬಾಗಲಿನ ರಸ್ತೆ ಬರಿ —— ಹೊಸಶೋಧ 
೩೩. | ಚಿಕ್ಕಳ್ಳಿ ಇಬ್ಬರು ವೀರರ ಶಿಲ್ಪ ಅಗಸಿ ಬಾಗಲಿನ ರಸ್ತೆ ಬದಿ ಒರಟು ಶಿಲೆ —— ಹೊಸಶೋಧ 

ಚೆನ್ನಿಕಟ್ಟಿ ಏಕವೀರನ ಶಿಲ್ಪ ಸೋಮೇಶ್ವರ ದೇವಾಲಯದ ಮುಂಭಾಗ —— ಸ 

ತಿಮ್ಮಾಪುರ ಯುದ್ದ ವೀರಗಲ್ಲು ಮಾರುತಿ ದೇವಾಲಯದ ಆವರಣದಲ್ಲಿಯ ಚಿಕ್ಕ ಗುಡಿ ಒರಟು ಶಿಲೆ 


೩೬. | ತುಮರಿಕೂಪ್ಪ ಯುದ್ಧ ವೀರಗಲ್ಲು ಸರ್ಕಾರಿ ಹಾಸ್ಟೇಲ್‌ ಹಿಂಬದಿ ಒರಟು ಶಿ €ಧ 
೩೭. 1 ಧೊಳಿಕೊಪ್ಪೆ ಯುದ್ಧ ವೀರಗಲ್ಲು ಶೇಖಿನ'ಗೌಡ ಪಾಟೀಲರ ಮನೆಯ ಮುಂಭಾಗ ನೀಲಿ ಛಾಯೆಯ —— ಹೊಸಶೋಧ 
೩೮ೆ. | ನಾಗಲಾಪುರ ವೀರಗಲ್ಲು ದೇವಕ್ಕೆ ಹೊಸಮನಿ ಅವರ ಹೊಲದಲ್ಲಿ ಸ್ಥಳೀಯ ಒರಟು ಶಿಲೆ ವ ಹೊಸಶೋಧ 
೩೯. | ನಾಗಲಾಪುರ ವೀರಗಲ್ಲು ದೇವಕ್ಕೆ ಹೊಸಮನಿ ಅವರ ಹೊಲದಲ್ಲಿ ಸ್ಥಳೀಯ ಒರಟು ಶಿಲೆ —— ಹೊಸಶೋಧ 
೪೦. | ಬ್ಯಾಡಗಿ ತುರುಗೋಳ್‌ ವೀರಭದೇಶ್ವರ ದೇವಾಲಯದಲ್ಲಿ —— ೧೨ನೇ ಶ. ಎಸ್‌.ಐ.ಐ - ೧೧. ಶಾಸಂ-೩೬೧ 


೪೧. | ಬ್ಯಾಡಗಿ ಮುತ್ತಿಗೆ ಸಿದ್ದೇಶ್ವರ ದೇವಾಲಯದಲ್ಲಿ —— ಕ್ರಿ.ಶ.೧೨೨೮ | ಎಸ್‌.ಐ. ಐ-೧೮, ಶಾ.ಸಂ-೨೦೮ 
೪೨. | ಬಿಸಲಹಳ್ಳಿ ಯುದ್ಧ ವೀರಗಲ್ಲು ಮೆಟ್ಲಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯದ ಬಳಿ ಒರಟು ಶಿಲೆ —— ಹೊಸಶೋಧ 

೪೩. | ಬಿಸಲಹಳ್ಳಿ ಕಾಳಗ ಮೆಟ್ಲಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯದ ಬಳಿ ನೀಲಿ ಛಾಯೆಯ ಬಳಪದ ಶಿಲೆ | -- ಧಾ.ಜಿ.ಶಾ.ಸೂ.ಶಾ.ಸಂ:೫೮ಲೈೆಹು.೫೧ 
೪೪ Tಚಳಕ್‌ರಿ ಯುದ್ಧ ವೀರಗಲ್ಲು ಬಸೆವೇಶ್ನರ ದೇವಾಲಯದ ಮುಂಭಾಗ ಬಳೆಪೆದ'ಶಿಪೆ ಜಡ ಹೊಸಶೋಧ 

REET) ತುರಗೋಳ್‌ ಪೈಲಾರರಿಂಗೇತ್ನರ ಗುಡಿಯ ಮಂಭಾಗ ನೀಾಶ್‌ಛಾಹಿಯ ಬಳಪದ 58 1 ಹೊಸಹಾಧ 

೪೬, | ಮಲ್ಲೂರು ಯುದ್ದ ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 

೪೭. | ಮಾಸಣಗಿ ಆನೆ ಕಾಳಗದ ಶಿಲ್ಪ ಕಲ್ಮೇಶ್ವರ ದೇವಾಲಯದ ಬಲಬದಿ ನೀಲಿ ಛಾಯೆಯ ಬಳಪದ ಶಿಲೆ |ಕ್ರಿರ್ಶ೩ಿ೫ ಧಾ.ಜಿ.ಶಾ.ಸೂ.ಶಾ.ಸಂ:೭೦,ಪು.೫೨ 
೪೮. | ಮಾಸಣಗಿ ಯುದ್ಧ ವೀರಗಲ್ಲು ವೀರಭದ್ರ ದೇವಾಲಯದ ಹಿಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ |ಕ್ರಿರ್ಶ೩ಿ೬ ಎ.ಎರ್‌.ಇ- ೪೪೦ / ೧೯೬೦-೬೧ 
೪೯ ಮಾಸಣಗಿ ಕಾಳಿಗೆ ಕಲ್ಲೇಶ್ವರ ಡೇವಾಲಯೆದ್‌ ಬಲಬದಿ ನೀಲಿ ಛಾಯೆಯೆ`ಬಳೆಪೆದ್‌'ಶಿಲ"1 ಕ್ರಿಶ೧೨೬ರ'"1 ಧಾ.ಜಿ.ಶಾ.ಸೊ.ಶಾ.ಸಂ:೭3,ಪು.೫೨ 
೫೦. | ಮಾಸಣಗಿ ವೀರಗಲ್ಲು ಪಕ್ಕೀರಪ್ಪ ದೇಸಾಯಿ ಮನೆಯ ಪಕ್ಕದಲ್ಲಿ ಒರಟು ಶಿಲೆ ಕ್ರಿಶ.೧೩೯೮ | ಧಾ.ಜಿ.ಶಾ.ಸೂ.ಶಾ.ಸಂ:೭ಹ್ಲಿಷು.೫೨ 
೫೧. | ಮಾಸಣಗಿ ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ಬಲಬಿದಿ ಇದೆ ನೀಲಿ ಛಾಯೆಯ ಬಳಪದ ಶಿಲೆ |-- ಹೊಸಶೋಧ 

೫೨7 ಮಾಸಣಗಿ ಯುದ್ಧ ವೀರಗಲ್ಲು ಊರ ಹೊರಗಿರುವ ಬಸೆವೇಶ್ವರ ದೇವಾಲಯಿದ್‌ಮುಂಭಾಗ' 1 ನೀಲಿ ಛಾಯಿಯೆ ಬಳೆಪದ್‌ 5S 1 ಹೊಸಶೋಧ 

೫೩. | ಮಾಸಣಗಿ ಯುದ್ಧ ವೀರಗಲ್ಲು ಊರ ಹೊರಗಿರುವ ಬಸವೇಶ್ವರ ದೇವಾಲಯದ ಮುಂಭಾಗ | ನೀಲಿ ಛಾಯೆಯ ಬಳಪದ ಶಿಲೆ |-- ಹೊಸಶೋಧ 

೫೪. | ಮುತ್ತೂರು ತುರುಗೋಳ್‌ ಕಲ್ಮೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ |ಕ್ರಿಶ೧೧೭೨ |ಕ.ಐ- ೪, ಶಾಸಂ- ೫೦ 

೫೫. | ಮುತ್ತೂರು ತುರು ಮತ್ತು ಊರಳಿವು ಕಲ್ಮೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ [ಕ್ರಿ.ಶ.೧೧೩೮ | ಧಾ.ಜಿ.ಶಾ.ಸೂ.ಶಾ.ಸಂ:೭೪,ಪು.೫೨ 
೫೬. | ಮುತ್ತೂರು ತುರು ಮತ್ತು ಊರಳಿವು ಕಲ್ಮೇಶ್ವರ ದೇವಾಲಯದ ಮುಂದೆ ನೀಲಿ ಛಾಯೆಯ ಬಳಪದ ಶಿಲೆ ೧೨ನೇ ಶ. ಧಾ.ಜಿ.ಶಾ.ಸೂ.ಶಾ.ಸಂ:೭೬,ಪು.೫೨ 
೫೭. | ಮುತ್ತೂರು ತುರುಗೋಳ್‌ ಕಲ್ಮೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ೧೪ನೇ ಶ. ಧಾ.ಜಿ.ಶಾ.ಸೂ,ಶಾ.ಸಂ:೭೭,ಪು.೫೨ 


೪೫೦ 


೫೮. | ಮುತ್ತೂರು ತುರು ಮತ್ತು ಊರಳಿವು ಕೆಲೇಶ್ವರ ಡದೇವಾಲಯೆಯದ್‌ ಮುಂಭಾಗ ನೀಲಿ ಛಾಯೆಯ ಬಳೆಪೆದ'ಶಿಜೆ ದಳಿನೇ. ಧಾ.ಜಿ.ಶಾ.ಸೂ.ಶಾ.ಸಂ:೮೦,ಪು.೫೨ 
೫೯. | ಮುತ್ತೂರು ಯುದ್ಧ ವೀರಗಲ್ಲು ಕೆಲೇಶ್ವರ ಡದೇವಾಲಯೆದೌ್‌ ಮುಂಭಾಗ ನೀಲಿ ಛಾಯೆಯ `ಬಳೆಪೆದ'ಶಿತೆ ೧೪ನೇ. ಧಾ.ಜಿ.ಶಾ.ಸೂ.ಶಾ.ಸಂ:೭೯,ಹು.೫೨ 
೬೦. | ಮುತ್ತೂರು ವೀರಗಲ್ಲು ಕಲ್ಮೇಶ್ವರ ದೇವಾಲಯಯದ ಮುಂಭಾಗ ಬಳಪದ ಶಿಲೆ ೧೬ನೇ ಶ. ಕೆಐ- ೪, ಶಾ.ಸಂ- ೫೨ 
೬೧. | ಮುತ್ತೂರು ಏಕವೀರನ ಶಿಲ್ಪ ಕಲೇಶ್ವರ ದೇವಾಲಯಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 
೬೨. | ಮೋಟೆಬೆನ್ನೂರು | ಗಡಿಕಾಳಗ ಬಣತಪ್ಪ ಕೊಮಟರ ಮನೆಯ ಗೊಡೆಯಲ್ಲಿ —— ಕ್ರಿಶ.೧೨೨೮ | ಎಸ್‌.ಐ.ಐ-೧೮, ಶಾ.ಸಂ.-೨೧೦ 
೬ನ ಮೊಟೆಬೆನ್ನೊರು ತುರುಗೋಳ್‌ ಭುಜಲಿಂಗೇಶ್ವರ ದೇವಾಲಯೆದ್‌ ಮೆುಂಭಾಗೆ ಸ್ಥಳೀಯ ಬಳೆಪೆದ'ಶಿಲೆ ವವ ಹೊಸಶೋಧ 
೬೪. ಮೊಟೆಬೆನ್ನೊರು ತುರುಗೋಳ್‌ ಕನ್ನಿಕಾ ಪೆರಮೆಶ್ಚರಿ ದೇವಾಲಯೆದ್‌ ಮುಂಭಾಗ ಸ್ಥಳೀಯ ಒರಟು ಶಿಲೆ EE ಹೊಸಶೋಧ 
೬೫. | ಶಿಡೇನೂರು ಯುದ್ಧ ವೀರಗಲ್ಲು ವೀರಭದ್ರೇಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ೮-೯ನೇಶ. ಎಸ್‌.ಐ.ಐ- ೨೦, ಶಾ.ಸಂ-೨೭೯ 
೬೬. | ಶಿಡೇನೂರು ತುರು ಮತ್ತು ಊರ ದಾಳಿ ವೀರಭದ್ರೇಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ |-- ಎಸ್‌.ಐ.ಐ- ೨೦, ಶಾ.ಸಂ.- ೧೦ 
೬೭. | ಶಿಡೇನೂರು ಜಿಂಕೆಬೇಟೆ ವೀರಭದ್ರೇಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ೧೫ನೇ ಶ. | ಎಸ್‌.ಐ- ೨೦, ಶಾ.ಸಂ.-೩೮೫ 
೬೮17 ಶಿಡೇನೊರು ತುರುಗೋಳ್‌ ಕಲ್ಮೇಶ್ವರ ದೇವಾಲಯೆದ್‌ಮುಂಭಾಗೆ ಬಳೆಪೆದೆ'ಶಿಆೆ ವವ ಹೊಸಶೋಧ 
೬೯. | ಸೂಡಂಬಿ ತುರುಗೋಳ್‌ ವೀರಭದ್ರ ದೇವಾಲಯದ ಆವರಣ ಒರಟು ಶಿಲೆ ಕ್ರಿಶ.೧೪೧೫ | ಧಾ.ಜಿ.ಶಾ.ಸೂ.ಶಾಸರ೯,ಪು.೫೩ 
೭೦. | ಸೂಡಂಬಿ ಯುದ್ಧ ವೀರಗಲ್ಲು ಆಂಜನೇಯ ದೇವಾಲಯದ ಆವರಣ ನೀಲಿ ಛಾಯೆಯ ಬಳ ಶಿಲೆ |- ಧಾ.ಜಿ.ಶಾ.ಸೂ,ಶಾ.ಸಂ:೧೦೧,ಹು.೫೩ 
೭೧. | ಹಿರೇಅಣಜಿ ತುರುಗೋಳ್‌ ಕಲ್ಲಪುನ ಗುಡಿಯ ಮುಂಭಾಗ ನೀಲಿ ಛಾಯೆಯ ಬಳ ಶಿಲೆ 1 ಕ್ರಿಶ.೧೨೩೮ | ಧಾ.ಜಿ.ಶಾ.ಸೂ.ಶಾ.ಸಂ:೧೦೨,ಪು.೫೩ 
೭೨. | ಹಿರೇಅಣಜಿ ಯುದ್ಧ ವೀರಗಲ್ಲು ಕಲ್ಲಪ್ಪನ ಗುಡಿಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ ಕ.ಶಾ.ಶಿ, ಪು.ಸಂ.- ೧೭೫ 
೭೩. | ಹಿರೇಅಣಜಿ ತುರುಗೋಳ್‌ ಕಲ್ಲಪನ ಗುಡಿಯ ಮುಂಭಾಗ ನೀಲಿ ಛಾಯೆಯ ಬಳ ಶಿಲೆ ಹೊಸಶೋಧ 
ಕ ನಕಾಅಣದ ಹಾದ್ಧಪಾಕಗವ್ದ ಕ್ಲಪ್ಪನ ಗಾಡಹಮ ಮಾಂಧಾಗ ನಾಶ ಧಾಯಿಹ ಬಳಪದ ಶಠ ಹೊಸಕೋದ 
೭೫. ಹಿರೆಹಳ್ಳಿ ಯುದ್ದ ವೀರಗಲ್ಲು ಕೋಟೆಲಿಂಗೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳ ಶಿಲೆ ಕೆಖ- ೪, ಶಾಸಂ- ೧೨ 
೭೬. ಡಿಗೂಂಡ ಕಾಳಗ ಕ ಶ್ವರ €ವಾಲಯದ ಮುಂಭಾಗ ಬಳಪದ ಶಿ —— ಸಶೋಧ 

ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು : ಲೌಕಿಕ (ಮಾಸ್ತಿಕಲ್ಲುಗಳು) 
೧. ಅಣೂರು ವೀರಮಾಸ್ತಿ ಪರಮೇಶ್ವರಪ್ಪ ಬಡ್ಡಿ ಅವರ ಹೊಲದಲ್ಲಿ ಬಳೆಪದ ಶಿಲೆ —— ಹೊಸಶೋಧ 
, ಅತ್ತಿಕಟ್ಟಿ ಒಕ್ಕೈ ಮಾಸ್ತಿ ಕೆರೆ ಏರಿಯ ಮಾರುತಿ ದೇವಾಲಯದ ಮುಂಭಾಗ —— —— ಹೊಸಶೋಧ 
೩ ಅತ್ತಿಕಟ್ಟ ಒಕ್ಕೈ ಮಾಸಿ ಕೆರೆ ಏರಿಯ ಮಾರುತಿ ದೇವಾಲಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 
೪. ಅತ್ತಿಕಟ್ಟ ಒಕ್ಕೈ ಮಾಸಿ ಬಸವಣ್ಣ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿಲೆ —— ಹೊಸಶೋಧ 
೫. ಅತ್ತಿಕಟ್ಟ ಒಕ್ಕೈ ಮಾಸಿ ಬಸವಣ್ಣ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿಲೆ —— ಹೊಸಶೋಧ 
೬. ಅತ್ತಿಕಟ್ಟ ಒಕ್ಕೈ ಮಾಸಿ ಅಗಸಿ ಬಾಗಿಲ ಬೋರ್‌ಗಲ್‌ ಪಕ್ಕದಲ್ಲಿ ಬಳಪದ ಶಿಲೆ —— ಹೊಸಶೋಧ 
೭. ಅತ್ತಿಕಟ್ಟ ಒಕ್ಕೈ ಮಾಸಿ ಮಲ್ಲಪ್ಪ ಚಿಕ್ಕಳ್ಳಿ ಅವರ ಮನೆಯ ಪಕ್ಕದಲ್ಲಿ ಒರಟು ಶಿಲೆ —— ಹೊಸಶೋಧ 
6. ಕದರಮಂಡಲಗಿ | ವೀರ ಮಾಸ್ತಿ ಕಾಂತೇಶ ದೇವಾಲಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 
€. ಕದರಮಂಡಲಗಿ | ಮಾಸ್ತಿಕಲ್ಲು ಕಾಂತೇಶ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | -- ಹೊಸಶೋಧ 
೧೦. ಕಾಟೇನಹಳ್ಳಿ ಮಾಸ್ತಿಕಲ್ಲು ದಮತೆವ್ವನ್‌ ಗುಡಿಯ ಒಳಗೆ ಒರಟು ಶಿಲೆ —— ಹೊಸಶೋಧ 


೪೫೧ 


೧೧. | ಶಿಡೇನೂರು ಮುಕ್ಯ ಮಾಸ್ತಿ ಮಾರುತಿ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | -- ಆತ್ಮಬಲಿದಾನ ಪು.-೫೭೯-೮೦ 

೧೨.7 ಕಾಶಂಬಿ ವೀರ ಮಾಸ್ತಿ ಕಲ್ಲೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು'ಶಿಲೆ ಹೊಸಶೋಧ 

೧೩. ಕುಮ್ಮೂರು ಒಕ್ಕೈ ವೀರಮಾಸ್ತಿ ಗ್ರಾಮದ ಹೊರಗೆ ಉಡಚಲಮ್ಮ ಗುಡಿಯ ಮುಂಭಾಗ ಒರಟು ಶಿಲೆ —— ಹೊಸಶೋಧ 

೧೪. ಕುಮ್ಮೂರು ಒಕ್ಕೈ ವೀರಮಾಸಿ ಗ್ರಾಮದ ಹೊರಗೆ ಉಡಚಲಮ್ಮ ಗುಡಿಯ ಮುಂಭಾಗ ಒರಟು ಶಿಲೆ —— ಹೊಸಶೋಧ 

೧೫. ಕುಮ್ಮೂರು ಒಕ್ಕೈ ವೀರಮಾಸಿ ಗಾಮದ ಹೊರಗೆ ಉಡಚಲಮ್ಮ ಗುಡಿಯ ಮುಂಭಾಗ ಒರಟು ಶಿಲೆ —— ಹೊಸಶೋಧ 

೧೬. ಕುಮ್ಮೂರು ಒಕ್ಕೈಮಾಸ್ತಿ ಗಾಮದೆ'ಹೊರಗೆ ಉಡಚಲಮ್ಮ ಗುಡಿಯ ಮುಂಭಾಗ ಬಳೆಪೆದೆ'ಶಿಆೆ —— ಹೊಸಶೋಧ 

೧೭. | ಕುಮೂರು ಒಕ್ಕೈವೀರಮಾಸ್ತಿ ಉಡಚಲಮ್ಮ ದೇವಾಲಯದ ಆವರಣ ಒರಟು ಶಿಲೆ —— ಹೊಸಶೋಧ 

೧೮. | ಕುಮೂರು ಮಾಸಿಕೆಲ್ಲು ಭೀಮಪ್ಪೆ ಉಪ್ಪಾರ ಮನೆಯೆ ಹಿಂದೆ ಬಳೆಪೆದೆ`ಶಿಆೆ ವ ಹೊಸಶೋಧ 

೧೯ | ಕುಮೂರು ಒಕ್ಕೈ ಮಾಸ್ತಿ ವೀರಭೆದೇಶ್ನರ ದೇವಾಲಯಿದ್‌ ಮುಂಭಾಗ ನೀಲಿ ಛಾಯೆಯ ಬಳೆಪದ್‌5S 1 - ಹೊಸಶೋಧ 

೨೦. | ಕೆರವಡಿ ಮಾಸ್ತಿಕಲ್ಲು ನಾರಾಯಣ ಗುಡಿಯ ಹಿಂದಿರುವ ರಸ್ತೆ ಬದಿ ನೀಲಿ ಛಾಯೆಯ ಬಳಪದ ಶಿಲೆ | -- ಹೊಸಶೋಧ 

೨೧. | ಖಿರ್ದ್‌ಕೋಡಿಹಳ್ಳಿ ಒಕ್ಕೈ ಮಾಸ್ತಿ ಶಾಂತವ್ವ ಮಾತನವರ ಹೊಲದಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | -- ಹೊಸಶೋಧ 

55 'ಘಷಾಡ ಒಕ್ಕೈ ಮಾಸ್ತಿ ಮಾರುತ ಗನ ಆವರಣ ವ ಪ ಹಾಸಹಾಧ 

೨೩. | ಘಳಹೂಜಿ ಒಕ್ಕೈ ಮಾಸ್ತಿ ಮಾರುತಿ ಗುಡಿಯ ಆವರಣ ಒರಟು ಶಿಲೆ —— ಹೊಸಶೋಧ 

| ೨೪. | ಘಳಪೊಜಿ 1 ಒಕ್ಕೆ ವೀರಮಾಸ್ತಿ | ಮಾರುತಿ ಗುಡಿಯ ಅವರಣ ನೀಲಿ ಛಾಯೆಯ ಬಳೆಪದೆ ಶಿಕ ಹೊಸಶೋಧ | 
| ೨೫. | ಘಳಪೊಜಿ ಒಳಕ್ಕೇ ಮಾಸ್ತಿ ಮಾರುತಿ ಗುಡಿಯ ಅವರಣ 1 ನೀಲಿ ಛಾಯೆಯ ಬಳೆಪದೆ ತಿರ 1 ಹೊಸಕೋಧ | 
5೯ Tಘಷಾಡ ವಾರ ಮಾಸ್ತಿ ಮಾರುತ ಗಡ ಆವರಣ ನಾಶ ಛಧಾಹಹ ಬಳಪದ ET ಹಾಸಹಾಧ 

೨೭. ಚಿಕ್ಕಅಣಜಿ ಮಾಸ್ತಿಕಲ್ಲು ಗಾಮದ್‌' ಹೊರಗೆ ಹಾಳೊರಿನ'ಗಿಡದ ಕಳಗೆ ನೀಲ್‌ ಛಾಯೆಯ ಬಳೆಪದ್‌ಶ 8 T- ಹೊಸಶೋಧ 

೨೮. ಚಿಕ್ಕಬಾಸೂರು ಇಕ್ಕೈ ಮಾಸ್ತಿ ರಾಮಲಿಂಗೇಶ್ವರ ದೇವಾಲಯದ ನವರಂಗ ಒರಟು ಶಿಲೆ —— ಹೊಸಶೋಧ 

[೨೯ | ಚಿಕ್ಕಬಾಸೊರು ಇಕ್ಕೆ ಮಾಸ್ತಿ | ಮಾರಪ್ಪ ಲಕ್ಷ್ಮೇಶ್ವರ ಮನೆಯ ಹಿತ್ತಲು ಬಳೆಪೆದೆಶಿತ [ಹೊಸಶೋಧ | 
೩೦. | ಚಿಕ್ಕ್ಳಿ ವೀರಮಾಸ್ತಿ ಅಗಸಿ ಬಾಗಿಲ ರಸ್ತೆಯ ಬದಿ ಒರಟು ಶಿಲೆ —— ಹೊಸಶೋಧ 

೩ದಿ.'1ಚಿಕ್ಕಳ್ಳಿ ಇಕ್ಕೈವೀರಮಾಸ್ತಿ ಅಗಸಿ ಬಾಗಿಲ ರಸ್ತೆಯ ಪಕ್ಕದಲ್ಲಿ ಒರಟು 'ಶಿಪೆ A ಹೊಸಶೋಧ 

[೩೨.1 ಚಿನ್ನಿಕಟ್ಟಿ 1 ಮಾಸ್ತಿಕಲ್ಲು 1 ಕೆಲ್ಲೇಶ್ನರ ಗುಡಿಯ ಪಕ್ಕದಲ್ಲಿರುವ ಹೊಂಡದ ಏರಿ 1 ನೀಲಿ ಛಾಯೆಯ ಬಳೆಪೆದೆ ಶಿರ ಈಜಿನ ಅಕ್ಷರ | ಧಾ.ಜಿ.ಶಾ.ಸೂ.ಶಾ.ಸಂ.೧೦೨,ಪು.೫೩ "| 
೩೩. ಚೆನ್ನಿಕಟ್ಟಿ ಮಾಸ್ತಿಕಲ್ಲು ಕಲ್ಮೇಶ್ವರ ಗುಡಿಯ ಪಕ್ಕದಲ್ಲಿರುವ ಹೊಂಡದ ಏರಿ ನೀಲಿ ಛಾಯೆಯ ಬಳಪದ ಶಿಲೆ | -- ಹೊಸಶೋಧ 

೩೪17 ತಿಮಕಾಷುರ ವೀರ ಮಾಸ್ತಿ ಆಂಜನೇಯ ದೇವಾಲಯದ ಪ್ರಾಕಾರ ಗೋಡೆಯಲ್ಲಿ ನೀಲಿ ಛಾಯೆಯ ಬಳೆಪದ್‌5S 1 - ಹೊಸಶೋಧ 

೩೫17 ತಿಮಕಾಷುರ ವೀರ ಮಾಸ್ತಿ ಆಂಜನೇಯ ದೇವಾಲಯದ ಪ್ರಾಕಾರ ಗೋಡೆಯಲ್ಲಿ ನೀಲಿ ಛಾಯೆಯ ಬಳೆಪದ್‌5S 1 ಹೊಸಶೋಧ 

೩೬. 1 ಧೊಳಿಕೊಪ ವೀರ ಮಾಸ್ತಿ ಶೇರುನ' ಗೌಡ ಪಾಟೀಲರ ಮನೆಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | -- ಹೊಸಶೋಧ 

EEN ಧಾ್‌ಾಪ್ಪ ವೀರ ಮಾಸ್ತಿ ಪೆಕಾಶ ಪಾಟೀಲ ಅವರ ಹೊಲದಲ್ಲಿ ನೀಲಿ ಛಾಯೆಯ ಬಳೆಪದ್‌5S 1 - ಹೊಸಶೋಧ 

೩೮. | ನಾಗಲಾವುರ ಮಾಸಿಕಲ್ಲು ದೇವಕ್ಕ ಹೊಸಮನಿ ಇವರ ಹೊಲದಲ್ಲಿ ಒರಟು ಶಿಲೆ —— ಹೊಸಶೋಧ 

೩೯. | ಬಡಮಲ್ಲಿ ವೀರ ಮಾಸ್ತಿ ಈರಪ್ಪ ಗೊಂದಿ ಅವರ ಮನೆಯ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 

೪೦. |] ಮಾಸಣಗಿ ವೀರ ಮಾಸ್ತಿ ಮಾಸ್ತೆಮನೆ ಗುಡಿಯೆ`ಒಳೆಗೆ ಕಪ್ಪು ಬಳೆಪೆದ'ಶಿಪೆ —— ಹೊಸಶೋಧ 

೪೧. | ಮುತ್ತೂರು ಮಾಸ್ತಿಕಲ್ಲು (ಅಗ್ನಿಪವೇಶ) ಕಲ್ಮೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ಕ್ರಿಶ.೧೮೮೨ |ಕೆಐ- ೪, ಶಾಸಂ-೫೧ 


೪೫೨ 


ಫಳ 7ಮಾತಾರ ಮಾಸ್ನಕಲ್ಪು ಕನ್ನೇಶ್ವರ ದ್‌ವಾಲಯದ ಮಾಂಧಾಗ ನಾಶ ನಹಹಾ್‌ IIT ಹಾಸಹಾಧ 
೪೩. | ಮುತ್ತೂರು ವೀರ ಮಾಸ್ತಿ ಕರಿಯಮ್ಮ ಗುಡಿಯಲ್ಲಿ ನೀಲ್‌ ಛಾಯೆಯ ಬಳೆಪದ್‌ಶ 8 1 -- ಹೊಸಶೋಧ 
ಅಳ, | ಮುತ್ತೂರು ಮಾಸ್ತಿಕಲ್ಲು ಕರಿಯಮ್ಮ ಗುಡಿಯಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | -- ಹೊಸಶೋಧ 
೪೫. | ಶಿಡೇನೂರು ವೀರ ಮಾಸ್ತಿ ವೀರಭದ್ರೇಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ೧೩-೧೪ನೇಶ | ಎಸ್‌.ಐ.ಏ- ೨೦, ಶಾ.ಸಂ ೩೫೬ 
೪೬ ಸಾಡಂಜಿ ಸಕ್ಸ್‌ ಮಾಸ್ತಿ ಬಸ್‌ ತಂಗುದಾಣದ ವೃತ್ತದಲ್ಲಿ ವೆಣಜು ಶೆ ಹೊಸಕೋಧ 
೪೭" ಶಿಡೇನೊರು ಮಾಸ್ತಿಕಲ್ಲು ವೀರಭೆದೇಶ್ನರ ದೇವಾಲಯೆದ್‌ ಮುಂಭಾಗ ನೀಲಿ ಛಾಯೆಯ ಬಳೆಪದ್‌5S 1 - ಹೊಸಶೋಧ 
೪ಲ. | ಸೂಡಂಬಿ ಒಕ್ಕೈ ಮಾಸ್ತಿ ಬಸ್‌ ತಂಗುದಾಣದ ವೃತ್ತದಲ್ಲಿ ಬೆಣಚು ಶಿಲೆ —— ಹೊಸಶೋಧ 
೪E್‌ಸೊಡಂಬಿ ಒಕ್ಕೈ ಮಾಸ್ತಿ ಬಸ್‌ ತೆಂಗುದಾಣದೆ ವೃತ್ತದಲ್ಲಿ ಬೆಣಚು ಶಿಲೆ ವ ಹೊಸಶೋಧ 
೫ರ. 1 ಸಾಡಂಬಿ ಒಕ್ಕೈವೀರಮಾಸ್ತಿ ಪೆಂಚಾಯ್ತ್ದಿ ಕಾರ್ಯಲಯದ ಮುಂಭಾಗ ಬಳೆಪೆದೆ'ಶಿಆೆ ವ ಹೊಸಶೋಧ 
೫೧. | ಸೂಡಂಬಿ ಒಕ್ಕೈ ವೀರಮಾಸ್ತಿ ಪೆಂಚಾಯ್ತಿ ಕಾರ್ಯಲಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 
೫೨. | ಸೂಡಂಬಿ ಮಾಸ್ತಿಕಲ್ಲು ಪೆಂಚಾಯ್ತಿ ಕಾರ್ಯಲಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 
೫೩. | ಸೂಡಂಬಿ ಒಕ್ಕೈ ಮಾಸ್ತಿ ಪೆಂಚಾಯ್ತಿ ಕಾರ್ಯಲಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 
೫೪. | ಸೂಡಂಬಿ ಒಕ್ಕೈ ಮಾಸ್ತಿ ಹನುಮಾನ ದೇವಾಲಯದ ಮುಂಭಾಗ ಒರಟು ಶಿಲೆ —— ಹೊಸಶೋಧ 
೫೫. | ಹಿರೇಅಣಜಿ ಒಕ್ಕೈ ಮಾಸ್ತಿ ಕಲ್ಲಪ್ಪುನ ಗುಡಿಯ ಮುಂಭಾಗ ಒರಟು ಶಿಲೆ —— ಕ.ಶಾ.ಶಿಪು-೧೫೮ 
೫೬. | ಹಿರೇಅಣಜಿ ಮಾಸ್ತಿಕಲ್ಲು ಕಲ್ಲಪ್ಪುನ ಗುಡಿಯ ಮುಂಭಾಗ ಬಳಪದ ಶಿಲೆ —— ಕ.ಶಾಶಿ ಪು-೧೪೧ 
೫೭ ಹಿರೇಅಣಜಿ ಒಕ್ಕೈ ವೀರಮಾಸ್ತಿ ಹಾಲಿನೆ ಡೈರಿ ಹಿಂಭಾಗ ನೀಲಿ ಛಾಯೆಯ ಬಳೆಪದ್‌5S 1 -- ಹೊಸಶೋಧ 
೫ರ 17 ಹರೇಅಣಜಿ ಒಕ್ಕೈ ವೀರಮಾಸ್ತಿ ಹಾಲಿನೆ ಡೈರಿ ಹಿಂಭಾಗ ನೀಲಿ ಛಾಯೆಯ ಬಳೆಪದ್‌ಶರS 1 - ಹೊಸಶೋಧ 
ರ್ಜ. ಹಿರೇಹಳ್ಳಿ ಮಾಸ್ತಿಕಲ್ಲು ಕೋಟೇಲಿಂಗೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | -- ಹೊಸಶೋಧ 
೬೦. ಹಿರೇಹಳ್ಳಿ ಒಕ್ಕೈ ಮಾಸ್ತಿ ಕೋಟೇಲಿಂಗೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ —— ಹೊಸಶೋಧ 
೬೧. ಹಿರೇಹಳ್ಳಿ ಮಾಸ್ತಿಕಲ್ಲು ಮಾರುತಿ ದೇವಾಲಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 
ಹಿಂದೂ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು 
೧. ಕಲ್ಲೇದೇವರು ಗುಂಡಬ್ರಹ್ಮಯ್ಯರು ಕಲ್ಮೇಶ್ವರ ದೇವಾಲಯದ ಬಲ ಗೋಡೆಯಲ್ಲಿ ಎ pee ಆತ್ಮಬಲಿದಾನ, ಹು.-೫೯೪ 
9; ಕಾಗಿನೆಲ್ಲಿ ಆತ್ಮಬಲಿದಾನ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕಛೇರಿಯ ಮುಂಭಾಗ ಬಳಪದ ಶಿಲೆ ೧೧ನೇ ಶ. ಎಸ್‌.ಐ.ಐ-೧೮, ಶಾ.ಸಂ-೩೪೧ 
EW ಕುಮ್ಮೊರು ಆತ್ಮಬಲಿದಾನೆ ಮೈಲಾರಲಿಂಗೇಶ್ವರ ದೇವಾಲಯೆದ್‌ ಮುಂಭಾಗ ಬಳೆಪೆದ`ಶಿಆೆ ವ ಕ.ಶಾಶಿ, ಹು.೧೫೧ 
೪. ಕುಮ್ಲೂರು ಆತ್ಮಬಲಿದಾನ ಮಾರುತಿ ದೇವಾಲಯದ ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 
೫. ಗುಂಡೇನೆಹಳ್ಳಿ ಗುಂಡಬ್ರಹ್ಮಯ್ಯರು ಗುಂಡಬ್ಯಹ್ಮಯ್ಯರ ದೇವಾಲಯದಲ್ಲಿ —— —— ಆತ್ಮಬಲಿದಾನೆ, ಪು.೫೮೪ 
೬. ಬೆಳಕೇರಿ ಆತ್ಮಬಲಿದಾನ ಕಲ್ಮೇಶ್ವರ ದೇವಾಲಯದ ಮುಂಭಾಗ —— —— ಹೊಸಶೋಧ 
೭. ಮುತ್ತೂರು ಗುಂಡಬ್ರಹ್ಮಯ್ಯರು ಕಲ್ಪೆಶ್ವರ ದೇವಾಲಯಯ ಮುಂಭಾಗ ಒರಟು ಶಿಲೆ —— ಹೊಸಶೋಧ 
೮. ಮುತ್ತೂರು ಆತ್ಮಬಲಿದಾನದ ಕಲೇಶ್ವರ ದೇವಾಲಯಯದ ಮುಂಭಾಗ ಬಳೆಪದ ಶಿಲೆ —— ಹೊಸಶೋಧ 
ಕ್‌ ಶಿಡೇನೊರು ರುಂಡೌ ಸಮರ್ಪಣೆ ವೀರಭೆದೇಶ್ನರ ದೇವಾಲಯೆದ್‌ ಆವರಣ ವ ವವ ಹೊಸಶೋಧ 


೪೫ 


ಜೈನ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು (ನಿಸಿದಿಗಲ್ಲುಗಳು) 

೧. '7ಕದರಮಂಡಲಗಿ "7 ನಿಸಿದಿಕಲ್ಲು ಕಾಂತೇಶ ದೇವಾಲಯದ ಮುಂದಿನ`ದೀಪೆ ಸ್ಥಂಭದಲ್ಲಿ ನೀಲಿ ಛಾಯೆಯ ಬಳೆಪದ್‌5S T-- ಹೊಸಶೋಧ 

೨.[ಕಾಗಿನೆಲ್ಲಿ ಸಮಾಧಿ`ಕಂಬ ಭೆಂಡಾರಿಕೇರಿ ಸ್ಥಾಮಿ ಸಮಾಧಿ ಸಮೀಪ -- -- ಧಾ.ಜೆ.ಶಾ.ಸೊ.ಶಾ.ಸಂ.:೨೫,ಷು.೫ದ 

೩ ಕಾಗಿನೆಲ್ಲಿ ನಿಸಿದಿಕಲ್ಲು ಬಸವೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ —— ಹೊಸಶೋಧ 

೪. | ಮೊಟೆಬೆನ್ನೂರು | ನಿಸಿದಿಕಲ್ಲು ಕತ್ತಲ ಮಲ್ಲಪ್ಪ ದೇವಾಲಯದ ಮುಂದಿನ ಗೋಡೆಯಲ್ಲಿ —— ೧೩ನೇಶ ಎಸ್‌.ಐ.ಐ- ೧೮, ಶಾ.ಸಂ-೩೯೫ 

೫71 ಹಿರೇಅಣಜಿ ಸ್ಲೀನಿಸಿದೆ ವೀರಭದ್ರ ಗುಡಿ ಆವರಣ —— ೧೩೭೩ ಧಾ.ಜಿ:ಶಾ.ಸೊ..ಶಾ.ಸಂ.೧೦೬೩ಿಪು.೫೩ 

೭ Tಜಕತನಡ ಸಿನಾಷ ವಾರಧದ್ರ ಗಾಡ ಆವರಣ ಗಾ ಕಾ ವಾನನಾಸಾಾಸ್‌ಗರರ ಪಸ 

PS ESET ನೀನಾದೆ ವಾಕಧದ್ರಗಾಡ್‌ ವರಣ ಪ ನ್‌್‌ ಗವಾಸಾಪಾಸಾನರ್‌ಪ್‌ಸ 

ಕ್‌ ಸೀ ವಾಕಧದ ಗಾಡ್‌ ವರಣ ವಾಷಸಾಸಾನರರ್‌ 

೯ ಹರೇಅಣಜಿ ನಿಸಿದಕಲ್ಲು ವೇರಭದ್ರ ಗುಡ ಆವರಣ ನಾ ಪತ ಧಾಜಿಶಾಸೂಶಾಸಂ೧ರಳ ಪಕ 
೧ರ. 7 ಹರೇಅಣಜಿ ಸ್ತೀನಿಸಿದೆ ವೀರಭದ್ರ ಗುಡಿ ಆವರಣ —— —— ಧಾ.ಜಿ:ಶಾ.ಸೂ..ಶಾ.ಸಂ.೧೦೫,ಮು. ೫೩ 

ರಟ್ಟಿಹಳ್ಳಿ ತಾಲೂಕಿನ ಸ್ಮಾರಕ ಶಿಲ್ಪಗಳ ಪಟ್ಟಿ 
ವೀರಗಲ್ಲುಗಳು 

ಸ ಗ್ರಾಮದ ಹೆಸರು ಸ್ನಾರಕಶಿಲ್ಲದ ಪ್ರಕಾರ ಶಾಸನ ದೊರೆತ ಸ್ಥಳ ಬಳಸಿದ ಶಿಲೆ ಕಾಲ ಪ್ರಕಟಣೆ 

ಸಂ [J [2 

೧. ಅಣಜಿ ಯುದ್ಧ ವೀರಗಲ್ಲು ಆಂಜನೇಯ ದೇವಾಲಯದ ಹಿಂಭಾಗ ಮರಳು ಶಿಲೆ ೧೧ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ-೨ 

೨. | ಅಣಜಿ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ಕ್ರಿಶ೧೧೬೭ |ಕೆಐ.-೩ಿ ಶಾಸಂ. ೩೫ 

೩. | ಅಣಜಿ ಹುಲಿಬೇಟಿ ಈಶ್ನರ ದೇವಾಲಯದ ಪಕ್ಕದಲ್ಲಿ —— ೧೨ನೇ ಶ. |ಧಾ.ಜಿ.ಶಾ.ಸೂ. ಶಾ.ಸಂ.ಜ೫,ಹು.೭೦ 

೪, ಅಂಗರಗಟ್ಟಿ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಹಿಂಭಾಗ ಮರಳು ಶಿಲೆ —— ಹೊಸ ಶೋಧ 
| ೫. 1 ಅಂಗರಗಟ್ಟಿ '[ತುರುಗೊೋಳ್‌ 1 ಕೆಲ್ಲೇಶ್ಚರ ದೇವಾಲಯದ ಅವರಣ ಮ ಮರಳುತಿಲ ಹೊಸಶೋಧ] 
೬ |ಕಡೊರು | ಯುದ್ದೆ ವೀರಗಲ್ಲು 1 ಕಲ್ಲೇಶ್ವರ ದೇವಾಲಯೆದೆ ಆವರಣ ಗ [ಕ್ರಿಶರಿರ [ಕೇಲ್‌ ಶಾಸ] 
೭. ಕಡೂರು ಯುದ್ದ ವೀರಗಲ್ಲು ಈಶ್ವರ ದೇವಾಲಯದ ಎದುರು —— ಕ್ರಿಶ೧೨೮೮ | ಧಾ.ಜಿ.ಶಾ.ಸೂ. ಶಾ.ಸಂ.೬೫,ಪು-೭೨ 

೮. | ಕಡೂರು ಯುದ್ದ ವೀರಗಲ್ಲು ಈಶ್ವರ ದೇವಾಲಯದ ಎದುರು —— ಕ್ರಿಶ೧೪ಳ೯ |ಕೆಐ.-೬ ಶಾಸಸಂ. ೬೬ 

೯. 1|ಕಿರಗೇರಿ ಯುದ್ಧ ವೀರಗಲ್ಲು ಊರ ಅಗಸಿಬಾಗಿಲ ಬಳಿಯಲ್ಲಿ —— ೧೨ನೇ ಶ. |ಧಾ.ಜಿ.ಶಾ.ಸೂ. ಶಾ.ಸಂ.೬೯,ಹು-೭೨ 
೧೦. | ಕುಂಚಾರು ತುರುಗೋಳ್‌ ಪೊಜಾರಿ ರುದ್ರಪ್ಪ್ತನ ಮನೆ ಹಿತ್ತಲದಲ್ಲಿ —— ೮ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೭೦,ಪು-೭೨ 
೧೧. | ಕುಂಚೂರು ತುರುಗೋಳ್‌ ವೀರಭದ್ರ ದೇವಾಲಯ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೯೩ | ಧಾ.ಜಿ.ಶಾ.ಸೂ. ಶಾ.ಸಂ.೭೧,ಪು-೭೨ 
೧೨. | ಕುಂಚೂರು ತುರುಗೋಳ್‌ ವೀರಭದ್ರ ದೇವಾಲಯ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿ.ಶ.೧೨೩೪ | ಧಾ.ಜಿ.ಶಾ.ಸೂ. ಶಾ.ಸಂ.೭೨,ಪು-೭೨ 
| ೦೩. 1 ಕೋಡಮಗ್ಗಿ '[ತುರುಗೊೋಳ್‌ 1 ಕಲ್ಲೇಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ] ಕ್ರಶೆ೧೨೦೭ 1 ಧಾ.ಜಿ.ಶಾ.ಸೂ. ಶಾ.ಸಂ.ರರೈಪು-25 "1 
೧೪. | ಕೋಡಮಾಗ್ಗಿ ಊರಳಿವ್ರ ರೇವಣಸಿದ್ದೇಶ್ವರ ಗುಡಿಯ ಎದುರು -- ರಿಕನೇತ. ಧಾ.ಜಿ.ಶಾ.ಸೂ. ಶಾ.ಸಂ.೮೨,ಪು-£೩ 


೪೫೪ 


೧೫. 7 ಖಿಂಡೇಬಾಗೊರು ಯುದ್ಧ ವೀರಗಲ್ಲು ಕೆರೆಮ್ಮನೆ ಗುಡಿಯ ಆವರಣ ಬಳೆಪೆದೆ'ಶಿಲೆ ವವ ಹೊಸ್‌ ಶೋಧೆ 

೧೬. | ಗಂಗಾಯಿಕೊಪ್ಪೆ | ತುರುಗೋಳ್‌ ವೀರನ್‌ಗುಡಿ`ಾಮಡೇವರು) ಒಳೆಗೆ ಒರಟು 'ಶಿತೆ -- ಹೊಸಶೋಧ 

೧೭. | ಗಂಗಾಯಿಕೊಪ್ಪ | ಏಕವೀರನಶಿಲ್ಲ ಶಾಲೆಯ ಕಂಪೌಂಡಿನ ಒಳಗಡೆ ಕಣ ಶಿಲೆ —— ಹೊಸಶೋಧ 

೧೮. | ಗಂಗಾಯಿಕೊಪ್ಪ ಯುದ್ಧ ವೀರಗಲ್ಲು ಚನ್ನಬಸಪ್ಪ ಎಚ್‌.ಗಂಗಾಯಿಕೊಪ್ಪ ಹೊಲದಲ್ಲಿ ಬಳಪದ ಶಿಲೆ —— ಹೊಸಶೋಧ 

೧೯. | ಗಂಗಾಯಿಕೊಪ್ಪೆ | ತುರುಗೋಳ್‌ ಚೆನ್ನಬಸಪ್ಪ ಎಚ್‌.ಗಂಗಾಯಿಕೊಪ್ಪೆ ಹೊಲದಲ್ಲಿ ಬಳೆಪೆದ'ಶಿಲೆ NE ಹೊಸಶೋಧ 

೨6; ತಿಪ್ಲಾಯಿಕೊಪ್ಪೆ ಯುದ್ದ ವೀರಗಲ್ಲು ಮಾರುತಿ ದೇವಾಲಯದ ಸಮೀಪೆದಲ್ಲಿರುವ ಕಟ್ಟೆಯಲ್ಲಿ ಬಳೆಪೆದೆ'ಶಿಲೆ —— ಹೊಸಶೋಧ 

೨೧. |] ತೋಟಗಂಟಿ ತುರುಗೋಳ್‌ ಮೈಲಾರಲಿಂಗೇಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸಶೋಧ 

೨೨. | ತೋಟಿಗಂಟಿ ಯುದ್ಧ ವೀರಗಲ್ಲು ಮೈಲಾರಲಿಂಗೇಶ್ವರ ದೇವಾಲಯದ ಆವರಣ ಒರಟು ಶಿಲೆ —— ಹೊಸಶೋಧ 

೨೩. |] ತೋಟಗಂಟಿ ಏಕವೀರನ ಶಿಲ್ಪ ಮೈಲಾರಲಿಂಗೇಶ್ವರ ದೇವಾಲಯದ ಆವರಣ ಒರಟು ಶಿಲೆ —— ಹೊಸಶೋಧ 

೨೪. ಡ್ಲಗುಬ್ಬ ಯುದ್ದ ವೀರಗಲ್ಲು ಈಶ್ತರ €ವಾಲಯದ ಆವರಣ ಬಳಪದ ಶಿ ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೪೩ಪು.೭೫ 

೨೫. ನೆಸ್ಸಿ ಯುದ್ದ ವೀರಗಲ್ಲು ಕೆಲ್ಲೇಶ್ಲರ ದೇವಾಲಯೆದ್‌ ಆವರಣ ಬಳೆಪೆದೆ'ಶಿಲೆ e ಹೊಸಶೋಧ 

೨೬. | ಪುರದಗೇರಿ ಆನೆ ಕಾಳಗ ಸೋಮೇಶ್ವರ ದೇವಾಲಯದೆ ಆವರಣ ಬಳೆಪೆದೆ'ಶಿಲೆ ರಿಕನೇತ. ಕಐ'ಸಂ. ೬ಶಾಸಂ. ೫೮೮ 

೨೬೭. | ಷಹುರದಗೇರಿ ಯುದ್ಧ ವೀರಗಲ್ಲು ಸೋಮೇಶ್ವರ ದೇವಾಲಯದ ಆವರಣ ಬಳಪದ ಶಿಲೆ —— ಹೊಸಶೋಧ 

೨೮. | ಬೈರವನಪಾದ ಯುದ್ದ ವೀರಗಲ್ಲು ಹನುಮಾನ್‌ ಗುಡಿಯ ಬಳಿಯಲ್ಲಿ —- ೧೦ನೇ ಶ. ಕೆ.ಐ.-೬ ಶಾ.ಸಂ. ೬೬ 

೨೯. | ಮೇದೂರು ತುರು ಮತ್ತು ಊರ ದಾಳಿ ಬಸವೇಶ್ವರ ದೇವಾಲಯದ ಹಿಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೬೪ |ಕೆ.ಐ. ಸಂ. ೪, ೪೩ ಶಾ.ಸಂ. 

೩೦. | ರಟ್ಟಿಹಳ್ಳಿ ತುರುಗೋಳ್‌ ಕದಂಬೇಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ಕ.ಶಾ.ಶಿ. ಪು. ೮೩ 

| ೩೦. 1 ರಟ್ಟಿಹ್ಳ್‌ '[ತುರುಗೋಳ್‌ 1 ಕೆದಂಬೇಶ್ನರ ದೇವಾಲಯದೆ ಅವರಣ ನೀಲಿ ಛಾಯೆಯ ಬಳಪೆದೆತಿಲೆ[- ಇ ಕೆಶಾಶಿ ಮುಲ] 

| ೩೨. | ರಟ್ಟಿಹಳ್ಳಿ "1 ಯುದ್ದೆ ವೀರಗಲ್ಲು 1 ಕೆದೆಂಬೇಶ್ವರ ದೇವಾಲಯದೆ ಅವರೂ [ನೀಲಿ ಛಾಯೆಯೆ ಬಳೆಪೆದೆಶಿರೆ [| - '1[ಕೆಶಾಶಿಪು- ಕಹ] 

೩೩. | ರೆಟ್ಟಿಹಳ್ಳಿ ಊರ ದಾಳಿ ವೀರಭೆದೇಶ್ವರ ಡದೇವಾಲಯೆದ್‌ ಆವರಣ ಒರಟು ಶಿಲೆ EE ಧಾ.ಜಿ.ಶಾ.ಸೂ'ಶಾ.ಸಂ.೨೧ದ,ಮು-2E 

೩೪. | ರೆಟ್ಟಿಹಳ್ಳಿ ಯುದ್ಧ ವೀರಗಲ್ಲು ವೀರಭೆದೇಶ್ವರ ಡದೇವಾಲಯೆದ್‌ ಆವರಣ ಬಳೆಪೆದೆ'ಶಿಲೆ ವ ಹೊಸಶೋಧ 

೩೫. | ಶಿರೆಗಂಬಿ ನೇಗಿಲುಕಲ್ಲು ಸೊರಟೂರರ ಮನೆ ಬದಿಯಲ್ಲಿ ಬಳಪದ ಶಿಲೆ ೯:೧೦ನೇಶ. | ಧಾ.ಜಿ.ಶಾ.ಸೂ.ಶಾ.ಸಂ.೨೩೫,ಪು-೭೮ 

೩೬. | ಶಿರಗಂಬಿ ರಕ್ತಮಾನ್ಯ ಸೊರಟೂರರ ಹೊಲದಲ್ಲಿ ಬಳಪದ ಶಿಲೆ ಈಚಿನ ಅಕ್ಷರ ಧಾ.ಜಿ.ಶಾ.ಸೂ.ಶಾ.ಸಂ.೨೩೯,ಪು-೭೮ 

೩೭. | ಶಿರಗಂಬಿ ರಕ್ತಮಾನ್ಯ ಸೊರಟೂರರ ಹೊಲದಲ್ಲಿ ಸ್ಥಳೀಯ ಒರಟು ಶಿಲೆ ಈಚಿನ ಅಕ್ಷರ ಧಾ.ಜಿ.ಶಾ.ಸೂ.ಶಾ.ಸಂ.೨೪೦,ಪು೭೮ 

೩೮1 ಹರೇಮಾದಾಷುರ ಯುದ್ಧ ವೀರಗಲ್ಲು ಈಶ್ವರ ಡೇವಾಲಯಿದ್‌ಮುಂಡೆ ಒರೆಟು'ಶಿಲೆ —— ಹೊಸಶೋಧ 

೩ೀ. | ಹಿರೇಮೂರಬ ಹುಲಿಬೀ ಕಲ್ಲೇಶ್ವರ €ವಾಲಯದ ಆವರಣ ಣಚು ಕಲ್ಲು ೧೨ನೇ ಶ. ಧಾ.ಜಿ.ಶಾ.ಸೂ.ಶಾ.ಸಂ.೨೮೩,ಪು-೮೦ 

೪೦. | ಹಿರೇಯಡೆಜೆ ಪೆಣ್ಣುಯ್ಯಲ್‌ ಕ್ಯಾತನ ಕೆರೆ ಕೆಳಗಿರುವ ಬಸವೇಶ್ವರ ಗುಡಿ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸಶೋಧ 

೪೧. ಹೊಸಳ್ಳಿ ಪೆಣ್ಣುಯ್ಯಲ್‌ ದಿಗ್ಗಿ ಮಲ್ಲಿಕಾರ್ಜುನ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ.೧೨೪೩ | ಧಾ.ಜಿ.ಶಾ.ಸೂ.ಶಾ.ಸಂ.೨೯೧,ಪು-೮೦ 
ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು : ಲೌಕಿಕ (ಮಾಸಿಕಲ್ಲುಗಳು) 

೧. ಅಂಗರಗಟ್ಟಿ ಒಕ್ಕೈ ಮಾಸ್ತಿ ಕಲ್ಯಾಣ ಮೆಂಟಪೆದ ಹಿಂದೆ ಒರಟು ಶಿಲೆ Ee ಹೊಸಶೋಧ 

oy ಇಂಗಳೆಗೊಂದಿ ವೀರಮಾಸ್ತಿ ಕಲ್ಮೇಶ್ವರ ದೇವಾಲಯದ ಆವರಣ ಬಳಪದ ಶಿಲೆ —— ಹೊಸಶೋಧ 

೩. ಖಂಡೇಬಾಗೂರು | ವೀರಮಾಸ್ತಿ ಆಂಜನೇಯ ದೇವಾಲಯದ ಆವರಣ ಒರಟು ಶಿಲೆ ee ಹೊಸಶೋಧ 


೪ಖ೫ಖಿ 


ಫ್‌ ಖಿಂಡೇಬಾಗೂರು'1 ವೀರಮಾಸ್ತಿ ಆಂಜನೇಯ `'ಡೇವಾಲಯದ್‌' ಆವರಣ ಒರೆಟು`ಶಿಲೆ ps ಹೊಸಶೋಧ 
೫. ಖಿಂಡೇಬಾಗೂರು'] ಮಾಸ್ತಿಕಲ್ಲು ಆಂಜನೇಯ `'ಡದೇವಾಲಯದ್‌' ಆವರಣ ಒರೆಟು'ಶಿಲೆ -- ಹೊಸಶೋಧ 
೬. | ಗಂಗಾಯಿಕೊಪ್ಪ | ಮಾಸ್ತಿಕಲ್ಲು ಚನ್ನಬಸಪ್ಪ ಎಚ್‌.ಗಂಗಾಯಿಕೊಪ್ರಾ ಹೊಲದಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸಶೋಧ 
ಈ ಗಂಗಾಯಿಕೊಪ್ಪ | ಮಾಸಿಕಲ್ಲು ಚನ್ನಬಸಪ್ಪ ಎಚ್‌.ಗಂಗಾಯಿಕೊಪ್ರಾ ಹೊಲದಲ್ಲಿ ನೀಲಿ ಛಾಯೆಯ ಬಳಪೆದ ಶಿಲೆ | ಹೊಸಶೋಧ 
) ಗುಂಡಗಟ್ಟಿ ಮಾಸ್ತಿಕಲ್ಲು ಮೆರಳೆಸಿದ್ದೇಶ್ವರ ಭಜನಾ ಮಂಡಳ್‌ ಕಚೇರಿ ಹಂಡೆ ಒರೆಟು'ಶಿಲೆ —— ಹೊಸಶೋಧ 
€. ಗುಂಡಗಟ್ಟಿ ವೀರಮಾಸ್ತಿ ಮೆರಳಸಿದ್ದೇಶ್ವರ ಭಜನಾ ಮಂಡಳ್‌ ಕಚೇರಿ ಹಂಡೆ ಒರೆಟು'ಶಿಲೆ —— ಹೊಸಶೋಧ 
೧೦. | ತಡಕನಹಳ್ಳಿ ಮಾಸಿಕಲ್ಲು ಬ್ರಹ್ಮಲಿಂಗೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ —— ಹೊಸಶೋಧ 
೧೧. | ತೋಟಗಂಟಿ ವೀರಮಾಸ್ತಿ ಮೈಲಾರಲಿಂಗೇಶ್ವರ ದೇವಾಲಯದ ಆವರಣ ಒರಟು ಶಿಲೆ ಕಿಶ.೧೫೩೬ | ಇತಿಹಾಸ ದರ್ಶನ, ಸಂ.೧೫ರ್ಟ೯ಲ 
೧೨. 1 ನೆಸ್ಸಿ ಒಕ್ಕೈಮಾಸ್ತಿ ಹಾಲಿನ ಡೈರಿ ಹಿಂಭಾಗ ಬಳಪದ ಶಿಲೆ ವ ಹೊಸಶೋಧ 


೧೪. ಬೈರಿನಪಾದೆ ವೀರಮಾಸ್ತಿ ಬೈರಿಸಿದ್ದೇಶ್ವರ ದೇವಾಲಯೆದ್‌' ಆವರಣ ಒರಟು'ಶಿಲೆ ಹೊಸಶೋಧ 

೧೫. ಬೈರಿನಪಾದೆ ವೀರಮಾಸ್ತಿ ಬೈರಿಸಿದ್ದೇಶ್ವರ ದೇವಾಲಯೆದ್‌ ಆವರಣ ಒರಟು'ಶಿಲೆ ವ ಹೊಸಶೋಧ 

೧೬. | ಮಕರಿ ಮಾಸ್ತಿಕಲ್ಲು ಗಾಮದ ಹೊರಗೆ ಇರುವ ಮಾಸಿಕಟ್ಟೆಯಲ್ಲಿ ಒರಟು ಶಿಲೆ —— ಹೊಸಶೋಧ 

೧೭. | ಮಕರಿ ಮಾಸ್ತಿಕಲ್ಲು ಗಾಮದ ಹೊರಗೆ ಇರುವ ಮಾಸಿಕಟ್ಟೆ ಒಳೆಗೆ ಒರಟು ಶಿಲೆ —— ಹೊಸಶೋಧ 

೧೮. | ಮಾವಿನತೋಪ | ಮಾಸ್ತಿಕಲ್ಲು ಮಾಸ್ಸೆಮ್ಮನ ಗುಡಿಯ ಒಳಗೆ ಒರಟು ಶಿಲೆ Ee ಹೊಸಶೋಧ 

೧೯. ರಟ್ಟಿಹಳ್ಳಿ ವಿಶೇಷ ಮಾಸ್ತಿಕಲ್ಲು ಕುಮುದ್ದತಿ ನದಿ ದಂಡೆಯ ಮಂಟಪದ ಗೋಡೆಯಲ್ಲಿ —— —— ಕೆ.ಐ.-೬,ಶಾ.ಸಂ.-೫ಹ 

೨೦. | ಶಿರಗಂಬಿ ಒಕ್ಕೃ ಮಾಸ್ತಿ ಮಾಸ್ತಿಗುಡಿಯ ಬಲಬದಿ ಬಳಪದ ಶಿ ಕ್ರಿಶಂ೧೫೨೮ | ಎ.ಟಿ.ವ. ಸಂ. ೨ ಮ. ೫೮೦ 


೨೧. | ಶಿರಗಂಬಿ ಮಾಸ್ತಿಕಲ್ಲು ಮಾಸಿಗುಡಿಯ ಬಲಬದಿಗೆ ಬಳೆಪದ'ಶಿಪೆ —— ಹೊಸಶೋಧ 


೨೨. | ಶಿರಗಂಬಿ ವೀರಮಾಸ್ತಿ ಮಾಸಿಗುಡಿಯ ಒಳೆಗೆ ಬಳೆಪೆದ'ಶಿಲೆ —— ಹೊಸಶೋಧ 

೨೩. ಸತಗಿನಹಳ್ಳಿ ಮಾಸ್ತಿಕಲ್ಲು ಹೊಂಡೆದೌರಿಯ'ಮೇೆ ಬೆಣಚು ಶಿಲೆ —— ಹೊಸಶೋಧ 

೨೪. | ಹಳ್ಳೂರು ಮಾಸ್ತಿಕಲ್ಲು ರಂಗನಾಥ ದೇವಾಲಯದ ಆವರಣ ಒರಟು ಶಿಲೆ —— ಹೊಸಶೋಧ 

೨೫. | ಹೆಳ್ಳೂರು ಮಾಸ್ತಿಕಲ್ಲು ರಂಗನಾಥ ದೇವಾಲಯದ ಆವರಣ ಬಳಪದ ಶಿಲೆ —— ಹೊಸಶೋಧ 

೨೬. | ಹಿರೇಮತ್ತೂರು ಮಾಸ್ತಿಕಲ್ಲು ಆಂಜನೇಯ ಗುಡಿ ಹಿಂದೆ ಹೊಂಡದ ಪಕ್ಕದಲ್ಲಿ ಸ್ಥಳೀಯ ಒರಟು ಶಿಲೆ —— ಹೊಸಶೋಧ 

೨೭. | ಹಿರೇಮತ್ತೊರು ಮಾಸಿಕೆಲ್ಲು ಆಂಜನೇಯ'ಗುಡಿ' ಆವರಣ ಸ್ಥಳೀಯ ಒರಟಚು'ಶಿಲೆ KE ಹೊಸಶೋಧ 

೨೮. | ಹಿರೇಮಾದಾಪುರ | ಮಾಸಿಕಲ್ಲು ಜಮಾಲಸಾಬ್‌ ಕಳಗಿನಮನಿ ಮನ ಪಕ್ಕದಲ್ಲಿ ಸ್ಥಳೀಯ ಒರಟು ಶಿ —— ಸಶೋಧ 

ರ. | ಹುಲ್ಲತ್ತಿ ಮಾಸಿಕಲ್ಲು ಮಾಸ್ಸೆಮ್ಮನೆ ಗುಡಿಯ ಒಳೆಗೆ ಸ್ಥಳೀಯ ಒರಟು ಶಿಲೆ NE ಹೊಸಶೋಧ 

೩೦. [ಹುಲ್ಲತ್ತಿ ಮಾಸ್ತಿಕಲ್ಲು ಮಾಸ್ಸೆಮ್ಮನ ಗುಡಿಯ ಒಳಗೆ ಬೆಣಚು ಶಿಲೆ -- ಹೊಸಶೋಧ 

ಹಿಂದೂ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು 

೧. ನಾಗವಂದ ಆತ್ಮಬಲಿದಾನ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ —— ಕ್ರಿಶ೧೧೨೦ [ಕೆಐ.-೬ ಶಾಸಂ. ೧೯ 
೨. | ರಟ್ಟಿಹಳ್ಳಿ ರುಂಡಸಮರ್ಪಣೆ ವೀರಭದ್ರ ದೇವಾಲಯದ ಒಳಗೆ —— —— ಆತ್ಮಬಲಿದಾನ, ಪು-೫೭೩ 
೩ ಶಂಕರನಹಳ್ಳಿ ಎಂ.ಡಿ. | ಆತ್ಮಬಲಿದಾನ ಅಂಜನೇಯ ದೇವಾಲಯದ(ಈಶ್ನರ) ಮುಂಭಾಗ ಬಳಪದ ಶಿಲೆ —— ಹೊಸಶೋಧ 


೪೫೬ 


ರಾಣೆಬೆನ್ನೂರು ತಾಲೂಕಿನ ಸ್ಮಾರಕಶಿಲ್ಲಗಳ ಪಟ್ಟಿ 


ವೀರಗಲ್ಲುಗಳು 

ನಃ ಗ್ರಾಮದ ಹೆಸರು ಶಾಸನ ಪ್ರಕಾರ ಶಾಸನ ದೊರೆತ ಸ್ಥಳ ಬಳಸಿದ ಶಿಲೆ ಕಾಲ ಪ್ರಕಟಣೆ 

೧. | ಅಂತರವಳ್ಳಿ ಊರಳಿವು ಈಶ್ನರ ದೇವಾಲಯದ ಮುಂಭಾಗ ಬಳಪದ ಶಿಲೆ ಕ್ರಿಶ.೧೧೩೦ | ಎಸ್‌.ಐ.ಐ-೧೮ ಸಂ. ೧೬೮ 

೨. | ಅಂತರವಳ್ಳಿ ಗಡಿಕಾಳಗ ಈಶ್ನರ ದೇವಾಲಯದ ಮುಂಭಾಗ ಬಳಪದ ಶಿಲೆ ಕ್ರಿಶಪ೧೨೨೬ | ಎಸ್‌.ಐ.ಐ-೧೮ ಸಂ. ೨೦೫ 

೩. | ಅಂತೆರವಳ್ಳಿ ಮುತ್ತಿಗೆ ಈಶ್ನರೆ ದೇವಾಲಯದೆ ಆವರಣ ಬಳೆಪದ'ಶಿಲೆ ಕ್ರಿಶ.೧೨೩೪ 7 ಎಸ್‌ಐ. ಇ-೧೮ ಸಂ.೨೧೫ 

೪, ಅಂತರವಳ್ಳಿ ಯುದ್ದ ವೀರಗಲ್ಲು ವೀರಭದೇಶ್ವರ ದೇವಾಲಯದ ಮುಂಭಾಗ ಬಳೆಪದ ಶಿಲೆ —— ಹೊಸ ಶೋಧ 

೫. ಇಟ್ಟಗಿ ಯುದ್ದ ವೀರಗಲ್ಲು ಬಸವೇಶ್ವರ (ಈಶ್ನರ) ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದಶಿಲೆ | ಕ್ರಿರ್ಶ೧೫ ಎಸ್‌.ಐ.ಐ-೧೮ ಸಂ. ೧೯ 

[ ಇಟ್ಟಗಿ ತುರುಗೋಳ್‌ ಬಸವೇಶ್ವರ (ಈಶ್ವರ) ದೇವಾಲಯದೆ ಮುಂಭಾಗ ನೀಲಿ" ಛಾಯೆಯೆ'`ಬಳೆಪದಶಿಲ್‌'1 ಕ್ರಿಶೆ೦3೨0"1 ಎಸ್‌.ಐ ಎ-೧೮ ಸಂ.೨೦೪ 

೭. ಇಟ್ಟಗಿ ಕಾಳಗ ಬಸವೇಶ್ವರ (ಈಶ್ನರ) ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದಶಿಲೆ | ಕ್ರಿಶ೧೨೬೦ | ಎಸ್‌.ಐ.ಐ-೧೮ ಸಂ.೨೪೧ 

ಛ್ರ ಇಟ್ಟಗಿ ಯುದ್ಧ ವೀರಗಲ್ಲು ಬಸವೇಶ್ವರ (ಈಶ್ನರ) ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದಶಿಲೆ | ಕ್ರಿಶ೧೨೯೭ | ಎಸ್‌.ಐ.ಐ-೧೮ ಸಂ. ೨೬೯ 

೯. ಇಟ್ಟಗಿ ಯುದ್ದ ವೀರಗಲ್ಲು ಬಸವೇಶ್ವರ (ಈಶ್ವರ) ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದಶಿಲೆ | ಹೊಸ ಶೋಧ 

೧೦. | ಇಟ್ಟಗಿ ಯುದ್ದ ವೀರಗಲ್ಲು ಬಸವೇಶ್ವರ (ಈಶ್ವರ) ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದಶಿಲೆ | - ಹೊಸ ಶೋಧ 

| ೦೦. 1 ಉಕ್ಕುಂದೆ | ಏಕವೀರನೆ'ಶಿಲ್ಪ್ಲ | ಬಸವೇಶ್ವರ ದೇವಾಲಯೆ (ಹೊಂಡದ ಏರಿ) ಆವರಣ ಒರಟು ಶಿಕ ಹೊಸೆಶೋಧೆ 
೧೨. | ಕೆಜ್ಜರಿ ಯುದ್ಧ ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ನವರಂಗದಲ್ಲಿ —— —— ಹೊಸ ಶೋಧ 

೧೩. 1 ಕಜ್ಜರಿ ಯುದ್ಧ ವೀರಗಲ್ಲು ಕಲ್ಲೇಶ್ವರ ಡೇವಾಲಯೆದ್‌ಹಂಡೆ ಸ್ಥಳೀಯ ಒರಟು'ಶಿಲೆ ವವ ಹೊಸ್‌ ಶೋಧ 

೧೪. | ಕಜ್ಜರಿ ವೀರಗಲ್ಲು ಕಲ್ಲೇಶ್ವರ ದೇವಾಲಯೆದ್‌ ಮುಂಭಾಗ ಬಳೆಪೆದೆ'ಶಿಲೆ EE ಹೊಸ್‌ ಶೋಧ 

೧೫. | ಕಮದೋಡ ತುರುಗೋಳ್‌ ಆಂಜನೇಯ ದೇವಾಲಯದ ಆವರಣ ಕಪು ಬಳಪದ ಶಿಲೆ —— ಹೊಸ ಶೋಧ 

೧೬೭ Tಕರೂರು ತುರುಗೋಳ್‌ ಕೆಲ್ಲೇಶ್ವರ ದೇವಾಲಯದ ಆವರಣ ನಾ ಛಾಯೆಯಿ`'ಬಳೆಪದಿಕ್‌ 1 ಹೊಸ್‌ ಶೋಧ 

೧೭. | ಕುಸುಗೂರು ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದಶಿಲೆ | ಹೊಸ ಶೋಧ 

೧೮. | ಕುಸುಗೂರು ಯುದ್ದ ವೀರಗಲ್ಲು ಉಡಚೆಮ್ಮ (ವೀರನ ಗುಡಿ) ಗುಡಿ ಒಳ ವೀರಗಲ್ಲು ಒರಟು ಶಿ ER ಸ ಧೆ 

| ೧೯. | ಗುಡ್ಡದೆಆನ್ವೇರಿ | ಯುದ್ದೆ ವೀರಗಲ್ಲು "1 ಕಲ್ಲೇಶ್ವರ ದೇವಾಲಯೆದೆ ಮುಂಭಾಗ [ನೀಲಿ ಛಾಯೆಯ ಬಳೆಪೆದಿಲೆ [4೯  '|ಹೊಸೆಶೊೇಧ 
೨೦. 1 ಗುಡೆಗೊರು ಶಾಸನ ಕೆಂಬ ಸರ್ವೇ ನಂಬರ ೩೯ (ಹೊಲದಲ್ಲಿದೆ) z= ರ್‌ ಎಸ್‌ಐನಎ-೧ರ ಸಂ ೩೦೨ 

೨೧. | ಗುಡಗೂರು ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದಶಿಲೆ | - ಹೊಸ ಶೋಧ 

೨೨. | ಗುಡ್ಡದಆನ್ವೇರಿ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಆವರಣ ಬಳಪದ ಶಿಲೆ ಕ್ರಿಶ೧೨೪೬ | ಹೊಸ ಶೋಧ 

೨೩. | ಗುಡ್ಡದಆನ್ವೇರಿ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಆವರಣ ಬಳಪದ ಶಿಲೆ ಕ್ರಿಶ೧೨೪೭ | ಹೊಸ ಶೋಧ 

೨೪. ಗುಡ್ಡದಆನ್ನೇರಿ ಯುದ್ಧ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಆವರಣ ಬಳೆಪದ ಶಿಲೆ ಲ ಹೊಸ ಶೋಧ 

೨೫. ಗುಡ್ಡದೆಆನ್ನೇರಿ ತುರುಗೋಳ್‌ ಕೆಲ್ಲೇಶ್ವರ ದೇವಾಲಯದ ಆವರಣ ಬಳೆಪೆದೆ'ಶಿಲೆ ದ ಹೊಸ್‌ ಶೋಧ 

| ೨೬. | ಗುಡ್ಡದೆಆನ್ವೇರಿ | ಯುದ್ದೆ ವೀರಗಲ್ಲು "1 ಹೊನ್ತೆತ್ರೆಮ್ಮ ದೇವಾಲಯೆದೆ ಮುಂಭಾಗ ಇ 'ಕಪ್ರುಬಳಪೆದೆಶಿರಿ [| |ಹೊಸೆಶೊಧ 
೨೭. ಗುಡಿಹೊನ್ನತ್ತಿ ಯುದ್ದ ವೀರಗಲ್ಲು ಹೊನ್ನೆತ್ತೆಮ್ಮ ದೇವಾಲಯೆದ್‌ ಮುಂಭಾಗ ಕಪ್ಪು ಬಳಪದ ಶಿಲೆ —— ಹೊಸ್‌ ಶೊಧಧೆ 


೪೫೭ 


೨೮.7 ಚಳಗೇರಿ ಯುದ್ಧ ವೀರಗಲ್ಲು ಗಾಮದೆ'ಹೊರಗಿನೆ ದಕ್ಷಿಣ ಭಾಗ ಕಂಪು ಮರಳು'ಶಿಆೆ ಕನ: ಹೊಸ್‌ ಶೋಧ 

೨೯1 ಚಳಗೇರಿ ನೆತ್ತರುಗೆಯ ರಂಗಮಂಟಪ (ದೀಪಸ್ಥಂಭ) ಕಟ್ಟೆಯ ಮೇಲೆ ಬಳೆಪೆದೆ'ಶಿಲೆ ಕ್ರಿಶ೧೪೧೪ | ಎಸ್‌.ಐ.ಐ-೧೮ ಶಾ.ಸಂ. ೪೧೪ 
೩೦. | ಚಳಗೇರಿ ಗಡಿಕಾಳಗ ಶಾಸನ ವಾಲಿಕಾರ ಬಸಪ್ಪನ ದ್ಹಾರ ಬಾಗಿಲ ಬಳಿ ವ ಕ್ರಿಶ೧೪೧೭ | ಎಸ್‌.ಐ.ಐ-೧೮ ಶಾ.ಸಂ. ೪೧೫ 
೩೧. | ಚಳಗೇರಿ ಇಬ್ಬರು ವೀರರ ಶಿಲ್ಪ ಚನ್ನವೀರಪ್ಪ ಎಚ್‌.ತೋಟದ ಮನೆಯ ಮುಂಭಾಗ ಶಿಲ್ಪ ಬಿಳಿ ಒರಟು ಶಿಲೆ —— ಹೊಸ ಶೋಧ 

೩೨.7 ಜೌಡೆದಾನಮರ ಕೀರ್ತಿಸ್ಥೆಂಭೆ ಮುಕ್ತೇಶ್ವರ ದೇವಾಲಯೌದೆ ಧ್ವಜ ಸ್ಥಂಭ —— ಕ್ರಶ೧೨Eರ'17 ಎಸ್‌ಐ ಎ-೧೮ ಶಾ.ಸಂ. ೨೬೫ 
೩೩. | ಜೋಯಿಸರಹೆರಳ್ಳ್‌ "| ವೀರಗಲ್ಲು ಕಲ್ಲೇಶ್ವರ ಡೇವಾಲಯೆದ್‌ ಹಂಡೆ ನೀಲ್‌ ಛಾಯಿಯೆ್‌ ಬಳೆಪೆದರಿಕ್‌ 1 - ಹೊಸ್‌ ಶೋಧ 

೩೪. ದೇವರಗುಡ್ಡ ಕುದುರೆ ವೀರನ ಶಿಲ್ಪ ಗುಡ್ಡದ ಕೆಳಗೆ ಚಿಕ್ಕ ೩ ಗುಡಿಗಳ ಹತ್ತಿರ ಒರಟು ಶಿಲೆ ಮ ಹೊಸ ಶೋಧ 

೩೫. | ನದಿಹರಳಹಳ್ಳಿ ತುರುಗೋಳ್‌ ಕಲ್ಲೇಶ್ವರ ದೇವಾಲಯದ ಆವರಣ ಬಿಳಿ ಬಳಪದ ಶಿಲೆ ಎಸ್‌.ಐ.ಐ-೧೮ ಶಾ.ಸಂ.೧೮ 
೩೬. | ನಂದಿಹಳ್ಳಿ ತುರುಗೋಳ್‌ ಬಸವೇಶ್ವರ ದೇವಾಲಯದ ಆವರಣ ಬಳಪದ ಶಿಲೆ EN ಹೊಸ ಶೋಧ 

೩೭. 1 ನಿಟ್ಟರು '[ಉಊರಳಿವು 1 ಕಲ್ಲೇಶ್ಚರ ದೇವಾಲಯ [ದಿನೇಶ 1 ಎಸ್‌ ಐಎ-೧ಿರೇಶಾಸಂನ್‌ 
೩ರ. ಬ್ತಹ್ಳ್‌ ತರ ಮತ್ತಾ ಕಮಾನ್ಯ ಕಕ್ಷಶ್ತರ ಗುಡಯ ಸರ್‌ ಕತರರರರ ಗ್‌ ವನದ ಾಸಾರ್‌ಷ 
ರ. | ಬಿಸೆಲಹಳ್ಳಿ ಯುದ್ಧ ವೀರಗಲ್ಲು ಕೆಲ್ಲೇಶ್ಲರ ದೇವಾಲಯದಲ್ಲಿ -- ರಳ. ಎಸ್‌.ಐ.ಐ-೧೮ ಸಂ. ೪೦೮ 
೪೦. | ಬೆನಕನಕೊಂಡ ಊರಳಿವು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗ —— ಕ್ರಿಶ೧೨೯೧ 1 ಎಸ್‌.ಐ.ಐ-೧೮ ಸೆಂ. ೨೬೭ 
೪೧. | ಬೆನಕನಕೊಂಡ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಪೂರ್ವ ದ್ವಾರ —- ೧೨ನೇ ಶ. ಎಸ್‌.ಐ.ಐ-೧೮ ಶಾ.ಸಂ.೩೬೫ 
೪೨. | ಚೆನಕನಕೊಂಡ | ವೀರಗಲ್ಲು ಕರೇಗೌಡ್ತ ನಿಂಗನಗೌಡ್ರ ಇವರ ಎಲಿಬಳ್ಳಿ ತೋಟ ಬಳೆಪದ ಶಿಲೆ —— ಹೊಸಶೋಧ 

೪೩. | ಬೆನಕನಕೊಂಡ ಎರವೆಸ ಕಲ್ಮೇಶ್ವರ ಗುಡಿ ಪೊರ್ವ ದ್ವಾರ —— —— ಎಸ್‌.ಐ.ಐ-೧೮ ಶಾ.ಸಂ.೨೬೨ 
೪೪. | ಮಣಕೂರು ಕುದುರ ವೀರನ ಶಿಲ್ಪ ಮಾರುತಿ ದೇವಾಲಯದ ಮುಂಭಾಗ ಒರಟು ಶಿ ಗ ಸ €ಧೆ 

| ೪೫. 1 ಮಾಕನೂರು ''[ನೆತ್ತರುಗೆಯ್‌ "| ಸೋಮೇಶ್ವರ ದೇವಾಲಯೆದ ಹಿಂಭಾಗ 1 ದಿ೨ನೇಶೆ 1 ಎಸ್‌ ಐಎ-೧ಿರೇಶಾಸಂನೀಿರ್‌ 
೪೬ Tಮಾಕನೂರು ಯುದ್ದ ವೀರಗಲ್ಲು ಸೋಮೇಶ್ವರ ದೇವಾಲಯೆದ್‌' ಹಿಂಭಾಗ ಬಳೆಪೆದೆ'ಶಿಲೆ = ಹೊಸ್‌ ಶೋಧ 

೪೭7 ಮಾಕನೂರು ಯುದ್ದ ವೀರಗಲ್ಲು ಸೋಮೇಶ್ವರ ದೇವಾಲಯೆದ್‌' ಹಿಂಭಾಗ ಬಳೆಪೆದೆ'ಶಿಲೆ ವವ ಹೊಸ್‌ ಶೋಧ 

೪೮. 1 ಮಾಗೋಡ ಏಕವೀರನ ಶಿಲ್ಪ ಆಂಜನೇಯ ದೇವಾಲಯದ ಹಿಂಭಾಗ ಬಳಪದ ಶಿಲೆ _ ಹೊಸ ಶೋಧ 

೪. | ಮಾಗೋಡ ಏಕವೀರನ ಶಿಲ್ಪ ರಮೇಶ ಬಿ.ಮನೆಯ ಸಮೀಪ ಬೆಣಚು ಕಲ್ಲು ಹೊಸ ಶೋಧ 

೫೦. | ಮಾಗೋಡ ಏಕವೀರನ ಶಿಲ ರಮೇಶ ಬಿ.ಮನೆಯ ಸಮೀಪ ಬೆಣಚು ಕಲ್ಲು Rs ಹೊಸೆ ಶೋಧ 

೫. 7 ಮುಡೇನೊರು ರಕ್ತಮಾನ್ಯ j ಮುಚ್ಚುಂಡೇಶ್ಲರ ದೇವಾಲಯದ ಹಿಂಭಾಗ ಬಳೆಪೆದೆ'ಶಲೆ ಕ್ರಿಶ೧೧೮೦ | ಎಸ್‌.ಐ.ಐ-೧೮ ಶಾ.ಸಂ.೧೮೯ 
| ೫೨. 1 ಮೆಣಸಿನೆಹಾಳ '[ಊರಳಿವು 1 ಕಲ್ಲೇಶ್ವರ ದೇವಾಲಯದ ಅವರಣ | ಕ್ರಶೆಲ೨EE 1 ಎಸ್‌ ಐಎ-೧ಿರೇಶಾಸಂ 3 
೫೩. | ಮೆಣಸಿನಹಾಳ ಊರಳಿವು ಮತ್ತು ಮುತ್ತಿಗ ಕಲ್ಮೇಶ್ವರ ದೇವಾಲಯದ ಆವರಣ —— ೧೩ಿನೇ ಶ. ಎಸ್‌.ಐ.ಐ-೧೮ ಶಾ.ಸಂ.೩೯೮ 
೫೪. | ರಾಣೇಬೆನ್ನೂರು | ಯುದ್ದ ವೀರಗಲ್ಲು ಸಿದ್ದೇಶ್ವರ ದೇವಾಲಯದಲ್ಲಿ —— ಕ್ರಿಶ.೧೨೫೨ | ಎಸ್‌.ಐ.ಐ-೧೮ ಶಾ.ಸಂ.೩೭೯ 
೫೫. | ಸರ್ವಂದ ಪೆಣ್ಣುಯ್ಯಲ್‌ ಮತ್ತು ಊರಳಿವು | ಕಲ್ಲೇಶ್ತರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದಶಿಲೆ | ಕ್ರಿಶ.೧೨೩೫ | ಎಸ್‌.ಐ.ಐ-೧೮ ಶಾ.ಸಂ.೨೧೭ 
೫೭1 ಸರ್ವಂದೆ ಏಕೆವೀರನೆ ಶಿಲ್ಪ ಶಿಬಾರದ್‌` ಹಂಡೆ ಸ್ಥಳೀಯ ಬಳೆಪೆದ್‌ಶಿಆೆ EE ಹೊಸ್‌ ಶೋಧ 

೫೭. | ಹರನಗಿರಿ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಮುಂಬಾಗ ಕಪ್ಪು ಬಳಪದ ಶಿಲೆ —— ಹೊಸ ಶೋಧ 

೫೮. | ಹರನಗಿರಿ ಯುದ್ದ ವೀರಗಲ್ಲು ಕೆಲ್ಲೇಶ್ವರ ಡದೇವಾಲಯೆದೌ್‌ ಮುಂಭಾಗ ಕಪ್ಪು ಬಳೆಪೆದ'ಶಿಆೆ —— ಹೊಸ್‌ ಶೋಧ 

ಹೀ. | ಹಳೇ ನುತ್ತಿ ಯುದ್ದ ವೀರಗಲ್ಲು ಕಲ್ಲೇಶ್ವರ €ವಾಲಯದ ಮುಂಭಾಗ ಕಪ್ಪು ಬಳಪದ ಶಿ —— ಸ ಆಧ 


ಅಜಿಲ 


೬೦. ಹೆಳೇಹೊನ್ನೆತ್ತಿ ನೀರವೀರರು ಕೆಲ್ಲೇಶ್ವರ ದೇವಾಲಯಿದ್‌ಮುಂಭಾಗೆ ಒರಟುಶಿಲೆ ವ ಹೊಸ್‌ ಶೋಧ 

೬೧.1 ಹರೇಬಿದರಿ ತುರುಗೋಳ್‌ ಕಲ್ಲೇಶ್ವರ ದೇವಾಲಯ ದ್ದಾರದೆ ಬಳಿ -— ಕ್ರ.ಶ.ರ೭ರ ಎಸ್‌.ಐ. ಐ-೨ರ'ಶಾ.ಸಂ.೧ಿ೪ 
೬೨. | ಹೊಲಿಹಳ್ಳಿ ತುರುಗೋಳ್‌ ರಾಮಲಿಂಗಪ್ಪ ಗುಡಿಯ ಮುಂಭಾಗ ನೀಲಿ ಛಾಯೆಯ ಬಳಪದಶಿಲೆ | ೯ನೇ ಶ. ಎಸ್‌.ಐ.ಐ-೧೮ ಶಾ.ಸಂ.೩೨೦ 
೬೩. | ಹೊಲಿಹಳ್ಳಿ ಕಾಳಗ ವೀರಭದ್ರ ದೇವಾಲಯದ ಮುಂಭಾಗ —— ಕ್ರಿಶ೧೧೮೭ | ಎಸ್‌.ಐ.ಐ-೧೮ ಶಾ.ಸಂ.೩೬೯" 
೬೪. | ಹೊಲಿಹೆಳ್ಳಿ ತುರುಗೋಳ್‌ ಕೆಲ್ಲೇಶ್ವರ ಡದೇವಾಲಯೆದ್‌ ಹಿಂಭಾಗ ನೀಲ್‌ ಛಾಯೆಯ ಬಳೆಪೆದರಿಕ್‌ 1 - ಎಸ್‌.ಐ ಐ-೧೮ಕ ಶಾಸಂ ೩೦೪ 
೬೫. 7 ಹೆಡಿಯಾಲ ಯುದ್ಧ ವೀರಗಲ್ಲು ಪುರೆದಬಸೆವೇಶ್ನರ ಗುಡಿ ಮುಂದಿನ ದೀಪೆಸ್ಥಂಭೆ ಬಳೆಪೆದೆ'ಶಿಲೆ ೧೫ನೇ. ಎಸ್‌.ಐ.ಐ-೧೮ ಶಾ.ಸಂ.೪೧೮ 
೬೬. | ಹೆಡಿಯಾಲ ಕುದುರೆ ವೀರ ಹೊಂಡದ ಏರಿಯ ಮೇಲೆ ಸ್ಥಳೀಯ ಒರಟು ಶಿಲೆ —— ಹೊಸ ಶೋಧ 

೬೭. ಹೊಳಲನ್ನೇರಿ ಯುದ್ದ ವೀರಗಲ್ಲು ಬನಶಂಕರಿ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿಲೆ —— ಹೊಸ ಶೋಧ 

೬೮. ಹೊಳಲನ್ನೇರಿ ಏಕವೀರನ ಕಲ್ಲು ಕೊಂಡಜ್ಜಿ ಶೇಕಪ್ಪ ಮನೆಯ ಮುಂಭಾಗ ಶಿಲ್ಪ ಬಳಪದ ಹೊಸ ಶೋಧ 

ಆತ್ಮಬಲಿದಾನದ ಸ್ಮಾರಕಶಿಲ್ಪಗಳು : ಲೌಕಿಕ (ಮಹಾಸತಿ ಕಲ್ಲುಗಳು 

೧. ಅಂತರವಳ್ಳಿ ಮಾಸ್ತಿಕಲ್ಲು ವೆಂಕಟೇಶ ಲಕ್ಷ್ಮಪ್ಪ ಶಿಡಗನಾಳೆ ಮನೆ ಪಕ್ಕದಲ್ಲಿ ಒರಟು ಶಿಲೆ —— ಹೊಸ ಶೋಧ 

೨. ಇಟ್ಟಿಗೆ ಮಾಸ್ತಿಕಲ್ಲು ಸಹಗಮನ ಕೆರೆ ದಂಡೆಯ ಮೇಲೆ —- ೧೪ನೇ ಶ. ಎಸ್‌.ಐ.ಐ-೧೮ ಶಾ.ಸಂ. ೪೦೯ 
EW ಕಮದೋಡ ವೀರಮಾಸ್ತಿ ಮಾರುತಿ ಗುಡಿ ಮುಂದಿರುವ ಚಿಕ್ಕ ಮಾಸ್ತಿಗುಡಿ ಬೆಣಚು ಕಲ್ಲು —— ಹೊಸ ಶೋಧ 

೪. ಚಳಗೇರಿ ವೀರಮಾಸ್ತಿ ರಂಗಮಂಟಪ (ದೀಪಸ್ಥಂಭ) ಕಟ್ಟೆಯ ಮೇಲೆ ಇದೆ ಬಿಳಿ ಬಳಪದ ಶಿಲೆ —— ಹೊಸ ಶೋಧ 

(೫. [ಚಳಗೇರಿ [ವೀರಮಾಸ್ತಿ 1 ಶಿಬಾರಕಟ್ಟೆಯ ಹಿಂದಿರುವ ಬೇವಿನ ಕಟ್ಟೆಯ ಮೇಕ ಒರಟು ತಿರ ಹೊಸಶೋಧ] 
೬. ಚಳಗೇರಿ ವೀರಮಾಸ್ತಿ ಕಾಳೇಗೌಡರ ಕಣದಲ್ಲಿರುವ ಚಿಕ್ಕ ಗುಡಿಯ ಒಳೆಗೆ ಒರಟು ಶಿಲೆ ವ್‌ ಹೊಸ ಶೋಧ 

KE ಜೋಯಿಸರಹೆರಳ್ಳಿ ವೀರಮಾಸ್ತಿ ಮಾಸಿಗುಡಿಯ (ಬಸ್‌ನಲ್ಲಾಣ ಸಮೀಪ) ಗರ್ಭಗೃಹ ಸ್ಥಳೀಯ ಒರಟು'ಶಿಲೆ pa ಹೊಸ್‌ ಶೋಧ 

೮. ಜೋಯಿಸರ ಹೆರಳಳ್ಳಿ | ಮಾಸ್ತಿಕಲ್ಲು ಆಂಜನೇಯ ದೇವಾಲಯದ ಆವರಣ ಒರಟು ಶಿಲೆ 5 ಹೊಸ ಶೋಧ 

€. ಜೋಯಿಸರ ಹರಳಳ್ಳಿ | ವೀರಮಾಸ್ತಿ ಆಂಜನೇಯ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದಶಿಲೆ | ಹೊಸ ಶೋಧ 

೧೦. | ಮಾಕನೂರು ಮಾಸಿಕಲ್ಲು ಹಳೆಯ ಗ್ರಾಮದ ಬಸ್‌ನಿಲ್ದಾಣ ಬೆಣಚು ಕಲ್ಲು ೧೪ನೇ ಶ. | ಹೊಸ ಶೋಧ 

೧೧. |] ಮಾಗೋಡ ವೀರಮಾಸ್ತಿ ಆಂಜನೇಯ ದೇವಾಲಯದ ಹಿಂದೆ ಕಪ್ಪು ಬಳಪದ ಶಿಲೆ —— ಹೊಸ ಶೋಧ 

೧೨. | ಮಾದಾಪುರ ವೀರ ಮಾಸ್ತಿ ಬಸು ಶ್ವರ €ವಾಲಯದ ಆವರಣ ಬಳಪದ ಶಿ pe ಸ ಆಧ 

೧೩. | ಮುದೇನೂರು ಮಾಸಿಕಲ್ಲು ಆಂಜನೇಯ ದೇವಾಲಯದ ಆವರಣ ಬಳಪದ ಶಿಲೆ —— ಹೊಸ ಶೋಧ 

೧೪. | ಲಿಂಗದಹಳ್ಳಿ ವೀರಮಾಸ್ತಿ ಆಂಜನೇಯ ದೇವಾಲಯದ ಮುಂಭಾಗ ಬಳಪದ ಶಿಲೆ Wr ಹೊಸ ಶೋಧ 

೧೫. ಹೂಲಿಹಳ್ಳಿ ವೀರ ಮಾಸ್ತಿ ಮಾರುತಿ ದೇವಾಲಯದ ಆವರಣ ಬಳಪದ ಶಿಲೆ ಸ ಹೊಸ ಶೋಧ 

೧೬] ಹೆಡಿಯಾಲ ಮಾಸ್ತಿ ಕಲ್ಲು ಹೊಂಡದೆ (ಸಣ್ಣ ಕೆರೆ ಏರಿಯ ಮೇಲೆ ಬಳೆಪೆದೆಶಿಲೆ ಕ್ರಿಶ೧೪೦೪ 7 ಎಸ್‌ಐ. ಐ-೧೮`ಶಾ.ಸಂ.೨೬5೩ 
೧೭17 ಹೆಡಿಯಾಲ ಒಕ್ಕೈ ಮಾಸ್ತಿ ಸರಕಾರಿ ಆಯುರ್ಮೇದೆ ಚಿಕಿತ್ಲಾಲಯದ ಮುಂಭಾಗ ಬಳೆಪೆದೆ'ಶಿಲೆ ನ ಹೊಸ್‌ ಶೋಧ 

ದಕ. ಹೊಳೆಆನ್ನೇರಿ ವೀರ ಮಾಸ್ತಿ ಬನೆಶಂಕರ`'ಡೇವಾಲಯದ್‌ ಮುಂಭಾಗೆ ಸ್ಥಳೀಯ ಒರಟು'ಶಿಲೆ NE ಹೊಸ್‌ ಶೋಧ 
| ೧೯. | ಹೊಳೆಆನ್ವೇರಿ | ವೀರಮಾಸ್ತಾ | ಬನೆಶೆಂಕರಿ ದೇವಾಲಯದೆ ಮುಂಭಾಗ [ಸ್ಥಳೀಯ ಒರಟುಶಿಲೆ | |ಹೊಸೆಶೊಧ 
೨೦. | ಹೊಳೆಆನ್ವೇರಿ ಮಾಸ್ತಿಕಲ್ಲು ಕೊಂಡಜ್ಜಿ ಶೇಕ್ರಪ್ಪಜ್ಞ್ನನ ಮನೆ ಹಿಂದೆ ಚಿಕ್ಕ ಗುಡಿ ಒರಟು ಶಿಲೆ ವ ಹೊಸ ಶೋಧ 


೪ಹೀ 


ಹಿಂದೂ ಆತ್ಮಬಲಿದಾನ ಸ್ಮಾರಕ ಶಿಲ್ಪಗಳು 


೧. ಇಟ್ಟಿಗೆ ಕೀಟ್ಲುಂಟೆ ಮಾರುತಿ ದೇವಾಲಯೆದೆ ಆವರಣ —— ೯ನೇ ಶ. ಎಸ್‌.ಐ.ಐ-೧೮ ಶಾ.ಸಂ.೩೨೩ 
೨, ಬೆನಕನಕೊಂಡ ತಲೆಗೊಟು ಕಲ್ಲೇಶ್ಲರ (ಹೊಂಡದ ದಡದಲ್ಲಿ) ದೇವಾಲಯದ ಆವರಣ —— ಕ್ರಿಶ.೧೨೮೪ | ಎಸ್‌.ಐ.ಐ-೧೮ ಶಾ.ಸಂ.೨೬೩ 
ಜೈನ ಆತ್ಮಬಲಿದಾನ ಸ್ಮಾರಕ ಶಿಲ್ಪಗಳು 
೦; ಕುಸುಗೂರು ನಿಸಿದಿಕಲ್ಲು ಮಾರುತಿ ದೇವಾಲಯದ ಮುಂಭಾಗ ಬಳಪದ ಶಿಲೆ —— ಹೊಸ ಶೋಧ 
೨. | ಮಾಕನೂರು ನಿಸಿದಿಕಲ್ಲು ಆಂಜನೇಯ ದೇವಾಲಯದ ಪ್ರಕಾರ ಗೋಡೆ ಬಳೆಪದ ಶಿಲೆ ೧೨ನೇ ಶ. | ಎಸ್‌.ಐ. ಐ-೧೮ ಶಾ.ಸಂ.೩೭೫ 
೩. ಹಳೇಹೊನ್ತತ್ತಿ ನಿಸಿದಿಕಲ್ಲು ನಾರಾಯಣ ದೇವಾಲಯದ ಆವರಣ ಸ್ಥಳೀಯ ಒರಟು ಶಿಲೆ er ಹೊಸ ಶೋಧ 
ಸವಣೂರು ತಾಲೂಕು 
ವೀರಗಲ್ಲುಗಳು 
ಗ್ರಾಮದ ಹೆಸರು ಶಾಸನ ಪ್ರಕಾರ ಶಾಸನ ದೊರೆತ ಸ್ಥಳ ಬಳಸಿದ ಶಿಲೆ ಕಾಲ ಪ್ರಕಟಣೆ 
ಸಂ ® 
೧. ಕಡಕೋಳ ಯುದ್ದ ವೀರಗಲ್ಲು ಕಲ್ಲೇಶ್ವರ ಗುಡಿ ಎದುರು ಬಳೆಸದ ಶಿಲೆ ೧೪ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೯.ಹು.೪೩ 
9, ಕಡಕೋಳ ಕಾಳಗ ಮಾರುತಿ ದೇವಾಲಯದ ಹಿಂಭಾಗ ಸ್ಥಳೀಯ ಬಳಪದಶಿಲೆ ೧೪ನೇ ಶ. ಎಸ್‌.ಐ.ಐ-೧೮, ಶಾ.ಸಂ.೪೧೨ 
|. | ಚಿಲ್ಲೂರು | ಯುದ್ದೆ ವೀರಗಲ್ಲು ಗ್ರಾಮ ಮಧ್ಯದಲ್ಲಿರುವ ಪಾದಗಟ್ಟಿ [ಸ್ಥಳೀಯ ಬಳೆಪೆದೆಶಿಲಿ | |ಹೊಸಕೋಧರ್‌ 
| ೪. [ಕಾರಡಗಿ [ವೀರಗಲ್ಲು [ಕಾರೆಡೆಗಿ ವೀರಭದೇಶ್ವರ ದೇವಾಲಯೆ ಆವರಣ ಸ್ಥಳೀಯ ಬಳೆಪೆದೆಶಿಲಿ [- 1[ಧಾ.ಜಿ.ಶಾಸೊ. ಶಾಸೆಂ೧ಿಳಿಮು.೨೭ 
೫ 1ಕಾರಡಗಿ ತುರುಗೋಳ್‌ ಸರಕಾರಿ ಪ್ರಾಥಮಿಕ ಶಾಲೆ (ಬಸ್‌ನಿಲ್ದಾಣ) ಬಳಿ ಬಳೆಪದ'ಠಲೆ —— ಹೊಸಶೋಧ 
೬ ಕಾರಡಗಿ ಯುದ್ಧೆ ವೀರಗಲ್ಲು ಸರಕಾರಿ ಪ್ರಾಥಮಿಕ ಶಾಲೆ (ಬಸ್‌ನಿಲ್ದಾಣ) ಬಳಿ ಬಳೆಪೆದ್‌ಆೆ —— ಹೊಸಶೋಧ 
ಫ್ರಿ ಕಾರಡಗಿ ಏಕವೀರನ ಶಿಲ್ಪ ಕಾರಡಗಿ ವೀರಭದ್ರೇಶ್ವರ ದೇವಾಲಯದ ಮುಂಭಾಗ ಬೆಣಚು ಕಲ್ಲು —— ಹೊಸಶೋಧ 
| ೮. | ಕುರುಬರೆಮಲ್ಲೂರು | ಯುದ್ದೆ ವೀರಗಲ್ಲು "1 ಹೆನುಮಂತೆ ಮತ್ತೆ ಬಸವೇಶ್ವರ ಗುಡಿಯ ಮುಂಭಾಗ '[ಬಳೆಪೆದಶಿರ ಗ '|ಹೊಸಕೋಧರ್‌ 
ಕ್‌ ಗೋವಿನಾಳೆ ಇಬ್ಬರು ವೀರರಶಿಲ್ಪ ನಿಂಗಪ್ಪ ಮಲ್ಲಪ್ರೆ ಮಣ್ಣೂರರ ಹೊದಲ್ಲಿ ಸ್ಥಳೀಯ ಒರಟು'ಶಿಲೆ ವ ಹೊಸಶೋಧ 
೧೦. | ಚವಡಾಳ ವೀರಗಲ್ಲು ಬಸವೇಶರ ದೇವಾಲಯದ ನವರಂಗ ಸ್ಥಳೀಯ ಒರಟು ಶಿ —— ಸಶೋಧ 
೧೧. | ಚಳ್ಳಾಳ ತುರುಗೋಳ್‌ ಬಸವೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ EE ಹೊಸಶೋಧ 
೧೨. | ಚಿಲ್ಲೂರು ವಿಶೇಷ ವೀರಗಲ್ಲು ಹಾಳ ಬಿದ್ದ ಈಶ್ವರ ದೇವಾಲಯದ ಹಿಂಭಾಗ ಬಳಪದ ಶಿಲೆ —— ಧಾ.ಜಿ.ಶಾ.ಸೂ, ಶಾ.ಸಂ.ಹಿಷಿಪು.೨೮ 
೧೩. | ಚಿಲ್ಲೂರು ಆನೆ ಕಾಳಗ ಹಾಳು ಬಿದ್ದಿರುವ ಈಶ್ವರ ಗುಡಿಯ ಮುಂಭಾಗ ಸ್ಥಳೀಯ ಬಳೆಪೆದ'ಶಿಆೆ —— ಹೊಸಶೋಧ 
೧೪. | ಚಿಲ್ಲೂರು ಯುದ್ದ ವೀರಗಲ್ಲು ಹಾಳು ಬಿದ್ದಿರುವ ಈಶ್ವರ ಗುಡಿಯ ಮುಂಭಾಗ ಬಳೆಪೆದೆ'ಶಲೆ ks ಹೊಸಶೋಧ 
೧೫. | ಜೆಲ್ಲಾಪುರ ತುರುಗೋಳ್‌ ಹಾಳುಬಿದ್ದ ಈಶ್ವರ ದೇವಾಲಯದ ಹಿಂಭಾಗ ಒರಟು ಶಿಲೆ ಮ ಹೊಸಶೋಧ 
೧೬. | ಜೆಲ್ಲಾಪುರ ಯುದ್ದ ವೀರಗಲ್ಲು ವೀರಣ್ಣ ಉಂಡಳ್ಳಿ ಇವರ ಹೊಲ ಸ್ಥಳೀಯ ಒರಟು ಶಿಲೆ SE ಹೊಸಶೋಧ 
೧೭. | ಮಂತ್ರೋಡಿ ಆನೆ ಏರಿದ ತವೀರ ಗ್ರಾಮದಿಂದ ಹೊರವಲಯದ ನೀರಿನ ಕಟ್ಟಿ ಒರಟು ಶಿಲೆ —— ಹೊಸಶೋಧ 


೪೬೦ 


೧೮.7 ಮಂಟಗಣಿ ನೇಗಿಲು ಕಲ್ಲು ಪೆಂಪೆಣ್ಣ ಶಿಂಗಿಯವರ ಕಣ ಬಳೆಪೆದ'ಶಿಲೆ ವ ಹೊಸಶೋಧ 

೧೯ ಪಳ್ಳಗಟ್ಟ ಆನೆ ಕಾಳಗ ಬಸೆಡ್ಛಪಗ್‌ಡ ಪಬ್ದಣಕಟ್ಟ ಮನಯ ಮುಂಭಾಗ ಬಳಪದ ಕ ಗ ಹಾಸಕಾಧ 

೨೦. ಮೆಳ್ಳಾಗಟ್ಟ ವೀರಗಲ್ಲು ಆಂಜನೆಯ ದೇವಾಲಯದ ಮುಂಭಾಗ ಬಳಪದ ಶಿಲೆ ನ್‌ ಹೊಸಶೋಧ 

೨೧. | ಶಿರಬಡಗಿ ಯುದ್ಧ ವೀರಗಲ್ಲು ಗಾಳೆಮ್ಮನ ದೇವಾಲಯದ ಮುಂಭಾಗ ಬಳಪೆದೆ ಶಿಲೆ ೮-೯ನೇ ಶ. | ಹೊಸಶೋಧ 

೨೨. | ಸವಣೂರು ಯುದ್ದ ವೀರಗಲ್ಲು ದುರುಗಮ್ಮನ ಗುಡಿಯ ಮುಂಭಾಗ ಒರಟು'ಶಿಲೆ ಹ ಹೊಸಶೋಧ 

೨೩. | ಹೆತ್ತಿಮತ್ತೂರು ತುರು ಮತ್ತುಪೆಣ್ಣುಯ್ಕೆಲ್‌ ಕೋಡಿ ಹೊನ್ನಮ್ಮ ದೇವಾಲಯೆದ್‌ ಆವರಣ —— —— ಎಸ್‌.ಐ ಐ-೧ಿರ್‌ಶಾಸಂ. ೧೨೬ 

೨೪. | ಹತ್ತಿಮತ್ತೂರು ತುರುಗೋಳ್‌ ಕೋಡಿ ಹೊನ್ನಮ್ಮ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ೧೦೮೯ ಎಸ್‌.ಐ.ಐ-೧೮, ಶಾ.ಸಂ೯೫ 

೨೫. | ಹತ್ತಿಮತ್ತೂರು ಯುದ್ಧ ವೀರಗಲ್ಲು ಊರ ಹೊರಗಿನ ಹೊಂಡದ ದಂಡೆಯಲ್ಲಿರುವ ಕಟ್ಟೆ ಒರಟು ಶಿಲೆ ೯ನೇ ಶ. ಎಸ್‌.ಐ.ಐ-೧೮, ಶಾ.ಸಂ.೩೨೨ 

೨೬. | ಹತ್ತಿಮತ್ತೂರು ಊರಳಿವು ಊರಿನ ಹೊಂಡದ ದಂಡೆಯ ಮೇಲಿರುವ ಕಟ್ಟಿ —— —— ಎಸ್‌.ಐ.ಐ-೧೮ ಶಾ.ಸಂ.೦೮ 

| ೨೭1 ಹತ್ತಿಮತ್ತೊರು '[ಎರವೆಸ [ಕೋಡಿ ಬಸವೇಶ್ವರ ಡೆರೆ ಏರಿ) ಗುಡಿಯ ಮುಂಭಾಗ 1 ಬಳಪೆದಶಿಕ ದಿನೇಶ ಎಸ್‌.ಐಂಎ-ದರೆ ಶಾಸಂನಿರ 

೨೮. | ಹೆತ್ತಿಮತ್ತೂರು ಯುದ್ಧ ವೀರಗಲ್ಲು ಊರೆ ಹೊರಗಿನ ಹೊಂಡದೆ ದಂಡೆಯಲ್ಲಿರುವ ಕಟ್ಟೆ ಬಳೆಪೆದೆಶಿಲೆ ರಿಕನೇತ. ಎಸ್‌.ಐ.ಐ-೧೮, ಶಾ.ಸಂ.೩೮೬ 

೨೯. | ಹತ್ತಿಮತ್ತೂರು ವೀರಗಲ್ಲು ಕರ್‌ ಇರ'ಗಗಿನ್‌ಘೋಜಟದೆ ದುರುಗಮ್ಮ ಗುಡಿ ಬಳೆಪೆದೆ'ಶಿಲೆ pe ಹೊಸಶೋಧ 

೩೦. | ಹತ್ತಿಮತ್ತೂರು ವೀರಗಲ್ಲು ಕೆರೆ ಏರಿ ಕೆಳಗಿನ ತೋಟದ ದುರುಗಮ್ಮ ಗುಡಿ ಬಳಪದ ಶಿಲೆ ್‌ ಧಾ.ಜಿ.ಶಾ.ಸೂ. ಶಾ.ಸಂ.೧೪೨.,ಪು.೪೭ 

೩೧. 1 ಹಿರೇಮುಗುದೂರು | ತುರುಗೋಳ್‌ ಕಲ್ಲೇಶ್ವರ ದೇವಾಲಯದ (ಮುಂದೆ) ಆವರಣ ಬಳಪದ ಶಿಲೆ ೧೧೬೬ ಧಾ.ಜಿ.ಶಾ.ಸೂ. ಶಾ.ಸಂ.೧೮೯,ಪು-೪೯ 

೩5.1 ಹಿಕೇಮುಗುದೊರು ವೀರಗಲ್ಲು ಊರ ಹೊರಗೆ ಇರುವ`'ದುರ್ಗಾದೇವಿ'ಡದೇವಾಲಯದ್‌ ಮುಂಭಾಗ | ಬಳೆಪದ ಶಿಜೆ EE ಹೊಸಶೋಧ 

೩೩. 1 ಹುರಳಿಕುಪಿ ಆನೆ ಕಾಳಗದ ವೀರಗಲ್ಲು ಗಣೇಶಪ್ಪ ಕಲಕೋಟಿ ಇವರ ಹೊಲ ಕೆಂಪು ಮರಳು ಶಿಲೆ ೮-೯ನೇ ಶ. | ಹೊಸಶೋಧ 

ಹಾವ ಹಾದ್ಧ ವಾರನ್‌ ಪಾರ ನವಾಹಾರ ವಾ್‌ 

| ೩೫. | ಹೊವಿನೆಿಗ್ದಿ 1 ಯುದ್ದೆ ವೀರಗಲ್ಲು ಮಾರುತಿ ಗುಡಿಯ ಮುಂದಿರುವೆ ನೀರಿನೆ ಟ್ಯಾಂಕ ಬಳಿ 'ಬಳೆಪೆದಶಿರ ಗ |ಹೊಸಕೇೋಧರ 

೩೬. ಹೊಸಳ್ಳಿ ಎರವೆಸ ಊರ ಹೊರಗಿರುವ್‌'ಆಂಜನೇಯೆ'ಗುಡಿಯೆ' ಮುಂಭಾಗೆ ಬಳೆಪೆದೆ'ಶಿಲೆ ೧೨೪೯ ಧಾ.ಜಿ.ಶಾ.ಸೂ. ಶಾ.ಸಂ.೨೦೨,ಪುಳಿ" 

೩೭. ಹೊಸಳ್ಳಿ ಯುದ್ದ ವೀರಗಲ್ಲು ಊರ ಹೊರಗಿರುವ್‌'ಆಂಜನೇಯೆ'ಗುಡಿಯೆ' ಮುಂಭಾಗೆ ಬಳೆಪೆದೆ'ಶಿಲೆ ದಿನೇ. ಧಾ.ಜಿ.ಶಾ.ಸೂ. ಶಾ.ಸಂ.೨೦೧,ಪುಳೀ' 
ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕಶಿಲ್ಪಗಳು : ಲೌಕಿಕ (ಮಹಾಸತಿ ಕಲ್ಲುಗಳು) 

೧. ಕಡಕೋಳ ವೀರಮಾಸ್ತಿ ಕಲ್ಲೇಶ್ವರ ದೇವಾಲಯದ ಹೊರ ಆವರಣ ಸ್ಥಳೀಯ ಬಳಪದ ಶಿಲೆ ರ ಹೊಸಶೋಧ 

೨, ಚಿಲ್ಲೂರ ಬಡ್ಡಿ ಮಾಸ್ತಿಕಲ್ಲು ಈಶ್ವರ ಗುಡಿಯ ಮುಂದಿನ ದಾರಿ ಮಧ್ಯೆ ಒರಟು ಶಿಲೆ ಾ್‌ ಹೊಸಶೋಧ 

ಹಿ ಮಂತೋಡಿ ವೀರಮಾಸ್ತಿ ಬಸವೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಬಳಪದ ಶಿಲೆ KER ಹೊಸಶೋಧ 

| ೪.1 ಮೆಳ್ಳಾಗಟ್ಟ '[ವೀರಮಾಸ್ತಿ | ಅಂಜನೆಯ ದೆವಲಯದ ಮುಂಭಾಗ ಬಳಪೆದಶಿರ ಹೊಸಶೋಧ] 

೫. ಹತ್ತಿಮತ್ತೂರು ವೀರ ಮಾಸ್ತಿ ಊರ ಹೊರಗಿನ ಕೆರೆ ಸ್ಥಳೀಯ ಒರಟು ಶಿಲೆ ER ಹೊಸಶೋಧ 

೬ ಹೆಳೆಗುಂಡೂರು ವೀರ ಮಾಸ್ತಿ ಬನಶಂಕರಿ ದೇವಾಲಯದ ಪಕ್ಕದ ಹಳ್ಳದ ದಂಡೆ ಬಳಪದ ಶಿಲೆ ಕ ಹೊಸಶೋಧ 

೭, ಹೆಳೆಗುಂಡೂರು ವೀರ ಮಾಸ್ತಿ ಬನಶಂಕರಿ ದೇವಾಲಯದ ಪಕ್ಕದ ಹಳ್ಳದ ದಂಡೆ ಬಳಪದ ಶಿಲೆ ಹೊಸಶೋಧ 

೮. ಹುರಳಿಕುಪ್ಪಿ ಇಕ್ಕೈ ಮಾಸ್ತಿ ಪಂಚಯ್ಯ ಹಿರೇಮಠ್‌ ಮನೆಯೆ`'ಮುಂಭಾಗೆ ಒರಟು ಶಿಲೆ PR ಹೊಸಶೋಧ 


೪೬೧ 


ಹಿಂದೂ ಆತ್ಮಬಲಿದಾನದ ಸ್ಮಾರಕಶಿಲ್ಪಗಳು 
೧. ಕಾರಡಗಿ ಆತ್ಮಬಲಿದಾನದ ಶಿಲ್ಪ ಸರಕಾರಿ ಪ್ರಾಥಮಿಕ ಶಾಲೆ (ಬಸ್‌ನಿಲ್ದಾಣ) ಬಳಿ ಬಳಪದ ಶಿಲೆ —— ಹೊಸಶೋಧ 
೨, ಚಿಲ್ಲೂರು ಆತ್ಮಬಲಿದಾನ ಶಿಲ್ಪ ಗಾಳಮ್ಮನ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ —— ಹೊಸಶೋಧ 
EW ಹೊಸಳ್ಳಿ ಆತ್ಮಬಲಿದಾನ ಕುಮಾರ ವೀರಭದಪು ಸವಣೂರರ ಮನೆಯ ಪಕ್ಕದಲ್ಲಿ ಒರಟು ಶಿಲೆ ಹೊಸಶೋಧ 
ಚೈನ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕಶಿಲ್ಪಗಳು (ನಿಸಿದಿಗಲ್ಲುಗಳು) 
ದಿ. ಇಚ್ಛಂಗಿ ನಿಸಿದಿಕಲ್ಲು ಈಶ್ವರ ದೇವಾಲಯದ ಮುಂಡೆ`ಬಲಭಾಗೆ ಒರಟು ಶಿಲೆ ಹೊಸಶೋಧ 
oF ಕಡಕೋಳ ನಿಸಿದಿಕೆಲ್ಲು ಮಾರುತಿ ದೇವಾಲಯೆದೌ್‌ ಮುಂಭಾಗ ಬಳೆಪೆದೆಶಿಲೆ ೧೨೭೯ ಎಸ್‌.ಐ.-.ರರೆಶಾ.ಸಂ ೩5೨ 
ಹ. ಕಡಕೋಳ [ನಿಸಿದಿಕು |ಗ್ರಾಮದೆ ಹೊರಗೆ ಮುಗುದೊರರ ಹೊಲ [ಸ್ಥಳೀಯ ಬಳಪದೆಶಿಲಿ | '|ಹೊಸಕೋಧರ್‌ 
೪. ಕಡಕೋಳ ನಿಸಿದಿಕಲ್ಲು ಗಾಮದ' ಹೊರಗೆ ಮುಗುದೊರರ್‌ಹೊಲ ಸ್ಥಳೀಯ ಬಳೆಪೆದ'ಶಿಆೆ FE ಹೊಸಶೋಧ 
೫. ಕಡಕೋಳ ನಿಸಿದಿಕಲ್ಲು ಗಾಮದ ಹೊರಗೆ ಮುಗುದೂರರ ಹೊಲ ಸ್ಥಳೀಯ ಬಳಪದ ಶಿಲೆ ಸ್‌ ಹೊಸಶೋಧ 
೬. ಚಿಲ್ಲೂರು ನಿಸಿದಿಕಲ್ಲು ಗಾಳೆಮ್ಮನ ದೇವಾಲಯದ ಮುಂಭಾಗ ಸ್ಥಳೀಯ ಬಳಪದ ಶಿಲೆ _— ಹೊಸಶೋಧ 
ಈ ಸವಣೂರು ನಿಸಿದಿಕಲ್ಲು ಹನುಮಂತ ದೇವಾಲಯದ ಸಮೀಪ —— ೧೨ನೇ ಶ. ಆತ್ಮಬಲಿದಾನ ಪು-೨೬೭ 
೮. ಹತ್ತಿಮತ್ತೂರು ಸ್ಲೀ ನಿಸಿದಿ ಹಿರೇಮಠದ ಮುದಿನ ಗೋಡೆ ಬಳಪದ ಶಿಲೆ ೧೨೬೬ ಎಸ್‌.ಐ.ಬ೧ಿಲೆ,ಶಾ.ಸಂ.೨೫೦ 
77 ಹಾವತ್ತಾರ ನೊರ ರಾಮ ಗಾನದ ವಾ ಮಾರ ್‌ವನರರನಾಸಾII 
| ೦೦. 1 ಹೊವಿನಶಿಗ್ದಿ ''[ನಿಸಿದಿಕಲ್ಲು 1 ಮಾರುತಿ ಗುಡಿಯ ಮುಂದಿರುವ ನೀರಿನ ಟ್ಯಾಂಕ್‌ ಬಳಿ 1 ನೀಲಿ ಛಾಯೆಯ ಬಳೆಪದಿಕ್‌ 1 'ಹೊಸಶೋಧ |] 
ಶಿಗ್ಗಾಂವ ತಾಲೂಕಿನ ಸ್ಮಾರಕ ಶಿಲ್ಪಗಳ ಪಟ್ಟಿ 
ವೀರಗಲ್ಲುಗಳು 
i ಗ್ರಾಮದ ಹೆಸರು ಶಾಸನ ಪ್ರಕಾರ ಶಾಸನ ದೊರೆತ ಸ್ಥಳ ಬಳಸಿದ ಶಿಲೆ ಕಾಲ ಪ್ರಕಟಣೆ 
೧. ಅತ್ತಿಗೇರಿ ಯುದ್ದ ವೀರಗಲ್ಲು ಉಡಚಮ್ಮ ಗುಡಿ ಅರಳಿ ಮರದ ಕಟ್ಟೆ ಒರಟು ಶಿಲೆ ಹೊಸ ಶೋಧ 
9 ಅತ್ತಿಗೇರಿ ಯುದ್ಧಕ್ಕೆ ಹೊರಟ ವೀರ ಕೆರೆ ಏರಿಮೇಲಿನ ಹೊಳೆಗಂಗಮ್ಮನ ಕಟ್ಟೆ ಒರಟು ಶಿಲೆ ಸ ಹೊಸೆ ಶೋಧ 
೩. ಅತ್ತಿಗೇರಿ ಏಕವೀರನ ಶಿಲ್ಪ ಕೆರೆ ಏರಿಯ ಮೇಲೆ ಒರಟು ಶಿಲೆ ಎ ಹೊಸ ಶೋಧ 
೪. ಅರಟಾಳ ತುರು ಮತ್ತು ನೆತ್ತರುಗೆಯ್‌ ವೀರಭದ್ರ ಗುಡಿ ಹಿಂದೆ ಹೊಂಡದ ದಂಡೆ ಬಳೆಪದ ಶಿಲೆ ೧೧ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೪ ಪು.೨೭ 
೫. ಅರಟಾಳ ತುರುಗೋಳ್‌ ಬ್ರಹ್ಮಲಿಂಗೇಶ್ವರ ಡೇವಾಲಯೆದೌ್‌ ಮುಂಭಾಗ ಬಳೆಪೆದ'ಶಿಲೆ ದಿನೇ. ಧಾ.ಜೆ.ಶಾ.ಸೂ. ಶಾ.ಸಂ.೮ಲ ಪು.೨೭ 
೬ [ಅರಟಾಳ | ಯುದ್ದೆ ವೀರಗಲ್ಲು ವೀರಭದ್ರ ಗುಡಿ ಹಿಂದೆ ಹೊಂಡದೆ ದಂಡೇ" [ನೀಲಿ ಛಾಯೆಯ ಬಳೆಪೆದೆ ಶಿಲೆ | ೧೨ನೇ ಶ. | ಧಾ.ಜಿ.ಶಾ.ಸೊ. ಶಾಸಂ೭ ಹೆ೨೭ "1 
೭, ಅರಟಾಳ ಯುದ್ಧ ವೀರಗಲ್ಲು ವೀರಭದ್ರ ಗುಡಿ ಹಿಂದೆ ಹೊಂಡದ ದಂಡೆ ಒರಟು ಶಿಲೆ AE ಹೊಸ ಶೋಧ 
೮. ಅರಟಾಳ ಯುದ್ದ ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ Fe ಹೊಸ ಶೋಧ 
6. ಅರಟಾಳ ತುರುಗೋಳ್‌ ರುದಗೌಡ ಪಾಟೀಲ ಇವರ ಹೊಲ ಬಳಪದ ಶಿಲೆ MR ಹೊಸ ಶೋಧ 


೪೬೨ 


೧೦. |] ಅರಟಾಳ ಕಳ್ಳೆರೊಡೆನೆ ಯುದ್ಧ ರುದಗೌಡ' ಪಾಟೀಲ ಇವರ್‌'ಹೊಲ ನೀಲ್‌ ಛಾಯಿಯೆ ಬಳೆಪೆದ್‌ ST ಹೊಸ್‌ ಶೋಧೆ 

೧೧. |] ಅಂದಲಗಿ ವೀರಗಲ್ಲು ಈಶ್ವರ ಗುಡಿ ಮುಂದಿನ್‌ಹೊಂಡೆದ್‌`ದೆಡೆ ಬಳೆಪೆದೆ'ಶಿಲೆ ರಜನೇ. ಧಾ.ಜಿ.ಶಾ.ಸೂ. ಶಾ.ಸಂ.ಹ.ಪು.೨೭ 
೧೨. | ಅಂದಲಗಿ ತುರುಗೋಳ್‌ ಬಸಪ್ಪ ಬೆಳಗಲ ಮನೆಯ ಆವರಣ —- ೧೩ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.ಹಿಪು.೨೭ 
೧೩. | ಅಂದಲಗಿ ಯುದ್ಧ ವೀರಗಲ್ಲು ಹಾಲಪ್ಪ ಕಮ್ಮಾರರವರ ಮನೆಯ ಹಿತ್ತಲು ಒರಟು ಕಲ್ಲು ವ್‌ ಹೊಸ ಶೋಧ 

೧೪. | ಕುನ್ನೊರು ಯುದ್ದ ವೀರಗಲ್ಲು ಮಾರುತಿ ಡೇವಾಲಯೆದ್‌ ಮುಂಭಾಗ ಒರಟು'ಶಿಲೆ ಾ ಹೊಸ್‌ ಶೋಧ 

೧೫. 1 ಕುಂದೊರು ವೀರಗಲ್ಲು ಬಸಣ್ಣ ಹಾನಗಲ್‌ ಮನೆಯೆ ಮುಂಭಾಗ ಒರಟು ಶಿಲೆ ೯ನೇ: ಧಾ.ಜಿ'ಶಾ.ಸೂ.`ಶಾ.ಸಂ.೧೫,ಪು.೨೭ 
೧೬. | ಖಿರ್ಸಾಪುರ ವೀರಗಲ್ಲು ಊರ ಹೊರಗಿನ ಪ್ರಾಚೀನ ಬಾವಿ ಕಟ್ಟೆ ಮೇಲೆ ಬಳಪದ ಶಿಲೆ ನ ಹೊಸ ಶೋಧ 

೧೭. | ಗಂಜಿಗಟ್ಟಿ ಇಬ್ಬರು ವೀರರಶಿಲ್ಪ ಕಲ್ಮೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ Ki ಹೊಸ ಶೋಧ 

೧೮. | ಚಂದಾಪುರ ತುರುಗಳ್ಗರೊಡನೆ ಹೋರಾಟ | ವೀರಭದ್ರ ದೇವಾಲಯದ ಮುಂಭಾಗ ಬಳಪದ ಶಿಲೆ ಸ ಹೊಸ ಶೋಧ 

| ೦೯. 1 ಚಿಕ್ಕನೆಲ್ಲೂರು [ವೀರಗಲ್ಲು 1 ವೀರಭದ್ರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳೆಪದೆತಿಲೆ[ “ಹೊಸಶೋಧ 
5ರ ಚ್‌ನಲ್ಲೂಹ ತರಾಗಾಢ್‌ ಕ್ಲಾಪ್ಪ ಗುಡಯ ಮಂಧಾಗ ನಾಶ ನಹಾಹ್‌ IIT ಹಾಸ್‌ 

೨ದ. ಚಮಣಕಟ್ಟ ಯುದ್ಧ ವಾರಗಲ್ಲು ಧರ್ಮಪ್ಪ ಕಟಿ ಮನೆಯ ಮುಂಭಾಗ ಎರಾ ಪ — ಹಾಸ್‌ 

೨೨. | ಚಿಕ್ಕಮಲ್ಲೂರು ತುರುಗೋಳ್‌ ಬಸವಣ್ಣ ದೇವಾಲಯದ ಹಿಂಭಾಗ —— ೧೨ನೇ ಶ ಧಾ.ಜಿ.ಶಾ.ಸೂ. ಶಾ.ಸಂ.೩೨ಹು.೨೮ 
೨೩. | ಚಿಕ್ಕಮಲ್ಲೂರು ಯುದ್ದ ವೀರಗಲ್ಲು ದುಂಡಿಬಸವೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೨೪. | ತಡಸ ಯುದ್ಧ ವೀರಗಲ್ಲು ದುಂಡಿಬಸವೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ ಕ್ರಿ.ಶ.೧೩೬೯ | ಧಾ.ಜಿ.ಶಾ.ಸೂ. ಶಾ.ಸಂ.ಹಿ೬ಪು.೨೮ 
೨೫. | ತಡಸ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ ೧೪ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೩ಿ೭ಪಹು.೨೮ 
೨೬. ರೂರು ಯುದ್ದ ವೀರಗಲ್ಲು ಕಲ್ಲಪುನ ಗುಡಿಯ ಮುಂಭಾಗ ಬಳಪದ ಶಿ ೧೧-೧೨ನೇಶ | ಶಿ.ತಾ.ಪು. ಷು. ೩೬೧ 

| ೨೭. | ತೊರೊರು | ಯುದ್ದೆ ವೀರಗಲ್ಲು ಕಲಪನ ಗುಡಿಯೆಮೆಂಭಾಗ | ೦ರ-ರಿ೨ನೇಶೆ | ಶಿಗ್ಗಾಂವ ತಾ. ಪುರಾತತ್ವ ಪು೩೬ರಿ 1 
೨೮. | ನಾರಾಯಣಪುರ ಯುದ್ದ ವೀರಗಲ್ಲು ಮುದಿಬಸಪ್ಪೆ ದೇವಾಲಯದ ಮುಂಭಾಗ ಬಳೆಪೆದೆ'ಶಿಲೆ NE ಹೊಸ್‌ ಶೋಧ 

ರ. 1 ನಿಡಗುಂದಿ ಕಾಳೆಗೆ ಗದಿಗೆಪ್ಪ ಗೌಡರ ಹೊಲ 3 ದ೨ನೇ. ಧಾ.ಜಿ'ಶಾ.ಸೂ.`ಶಾ.ಸಂ.ಹ೯ಹು.೨೮ 
೩೦. | ನಿಡಗುಂದಿ ಯುದ್ಧ ವೀರಗಲ್ಲು ಗದಿಗೆಪ್ಪ ಗೌಡರ ಹೊಲ —— ೧೦ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೪೦,ಹು.೨೮ 
೩೧. | ನೀರಲಗಿ ಯುದ್ಧ ವೀರಗಲ್ಲು ಸಿದ್ದರಾಮೇಶ್ವರ ಗುಡಿಯ ಅರಳಿ ಮರದ ಕೆಳಗೆ ಬಳಪದ ಶಿಲೆ ಹೊಸ ಶೋಧ 

೩೨. | ನೀರಲಗಿ ಯುದ್ದ ವೀರಗಲ್ಲು ಪಂಚಾಯತಿ ಕಾರ್ಯಾಲಯದ ಮುಂಭಾಗ ಬಳಪದ ಶಿಲೆ ವ್‌ ಹೊಸ ಶೋಧ 

EER ಬನ್ನಿಕೊಪ್ಪೆ ತುರುಗೋಳ್‌ ಬಸೆವಣ್ಣ ಡದೇವಾಲಯೆದೌ್‌ ಮುಂಭಾಗ ನೀಲ್‌ ಛಾಯಿಯೆ ಬಳೆಪೆದ್‌ಶಿಆ' 1 ಕನೇಶ ಎಸ್‌.ಐ.ಐ-೧೮ ಶಾ.ಸೆಂ. ೦೪ 

೩೪. | ಬಾಡ ಯುದ್ದ ವೀರಗಲ್ಲು ಜುಮ್ಮಾ ಮಸಿದಿ ಹಿಂಭಾಗದ ೦ಡದ ಹತ್ತಿರ ಬಳಪದ ಶಿ ಸ ಆಧ 

೩೫. | ಬಾಡ ಯುದ್ಧ ವೀರಗಲ್ಲು ಶೇಖಪ್ಪ ಕೆರೋಜಿಯವರ ಹೊಲದಲ್ಲಿ ರಸ್ತೆ ಬದಿ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೩೬. | ಬಂಕಾಪುರ ಯುದ್ದ ವೀರಗಲ್ಲು ಕೋಟೆಯಲ್ಲಮ್ಮ ಗುಡಿಯ ಮುಂಭಾಗ ಒರಟು ಶಿಲೆ ಕ್ರಿ.ಶ.೧೦೯೦ | ಎಸ್‌.ಐ.ಐ-೧೮ ಶಾ.ಸಂ೯೭ 

೩೭. | ಬಂಕಾಪುರ ಶಾಸನ ಮಾತ್ರ ನಗರೇಶ್ವರ ಗುಡಿಯ ದಕ್ಷಿಣದ್ದಾರದ ಗೋಡೆ —— ೧೨ನೇ ಶ. | ಎಸ್‌.ಐ. ಐ-೧೮, ಶಾ.ಸಂ.೩೬೦ 
೩ರ Tಬಂಕಾಷುರ ಆನೆ ಕಾಳಗ ನೆಗೆರೇಶ್ವರ ಗುಡಿ ಎಡೆಗಡೆ —— —— ಧಾ.ಜಿ.ಶಾ.ಸೂ. `ಶಾ.ಸಂ ೬₹ರ,ಹು. ೨೯ 
೩&೯. | ಮಾಕಾಪುರ ತುರು-ಮಾಸ್ತಿ ವೀರಪ್ಪ ಶೂರಶೆಟ್ಟಯವರ ಹೊಲ ಬಳಪದ ಶಿಲೆ SE ಹೊಸ ಶೋಧ 

೪೦. |] ಮಾಕಾಪುರ ತುರುಗೋಳ್‌ ವೀರಪ್ಪ ಶೊರಶೆಟ್ಟಿಯವರ ಹೊಲ ಬಳೆಪೆದೆ'ಶಿಲೆ ಹೊಸ್‌ ಶೋಧ 

೪೧. | ಮುಗಳಿ ತುರುಗೋಳ್‌ ಬರಮಪುನೆ ಗುಡಿಯ e ನೀಲಿ ಛಾಯೆಯ ಬಳಪದ ಶಿ ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೮೪,ಪು.೨೯ 


೪೬೩ 


೪5 Tಮುಗಳ ಯುದ್ಧ ವೀರಗಲ್ಲು ಬರೆಮಪ್ಪೆನೆ ಗುಡಿಯ ಗೋಡೆ ನೀಲ್‌ ಛಾಯಿಯೆ್‌`ಬಳೆಪದ್‌ಶಲ T ಹೊಸ್‌ ಶೋಧ 

೪ನ ಮುಗಳ ಯುದ್ಧ ವೀರಗಲ್ಲು ಶಿವಪ್ಪೆ ಅರಳಿಕಟ್ಟಿ ಅವರ್‌ ಹೊಲ ಬಳೆಪೆದೆ'ಶಿಲೆ NE ಹೊಸ್‌ ಶೋಧೆ 

ಅಲ್ಲ, | ಮುಗಳಿ ತುರುಗೋಳ್‌ ಕಲ್ಮೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ ನಾ ಹೊಸ ಶೋಧ 

೪೫. ಮೋಟಳ್ಳಿ ತುರು & ರಕ್ಷಮಾನ್ಯ ಈಶ್ವರ ದೇವಾಲಯದ ಮುಂಭಾಗ ಸ್ಥಳೀಯರ ಒರಟು ಶಿಲೆ ೧೦ನೇ ಶ. ಧಾ.ಜಿ.ಶಾ.ಸೂ. ಶಾ.ಸ೦.೨,ಪು.೩೦ 
೪೬ ಮೋಟಳ್ಳಿ ಯುದ್ಧ ವೀರಗಲ್ಲು ಈಶ್ವರ ದೇವಾಲಯದ ಮುಂಭಾಗ ನೀಲ್‌ ಛಾಯೆಯ ಬಳೆಪದ್‌ಶಲ 1 ಹೊಸ್‌ ಶೋಧ 

$೭ ಮೋಟಳ್ಳಿ ವೀರಗಲ್ಲು ಸಮುದಾಯ ಭವನದೆ ಹೆತ್ತಿರ ಶಾಲೆಯ ಸಮೀಪ ಒರೆಟು`ಶಿಲೆ ೯ ಹೊಸ್‌ ಶೋಧ 

೪೮. | ವನಹಳ್ಳಿ ಯುದ್ದ ವೀರಗಲ್ಲು ಮೋಹನ ಆರ್ಯರ್‌ ಅವರ ಹೊಲ ಬಳಪದ ಶಿಲೆ ಹೊಸ ಶೋಧ 

ಳಿ. | ವನಹಳ್ಳಿ ಯುದ್ದ ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೫೦. | ಶಬನೂರು ತುರುಗೋಳ್‌ ಸೋಮೇಶ್ವರ ದೇವಾಲಯದ ಹಿಂಭಾಗ —— ೧೦ನೇ ಶ. ಧಾ.ಜಿ.ಶಾ.ಸೂ. ಶಾ.ಸ೦.೯೭ಹು.೩೦ 
೫೧. | ಶಬನೂರು ಊರದಾಳಿ ಸೋಮೇಶ್ವರ ದೇವಾಲಯದ ಹಿಂಭಾಗ —— ೧೦ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ೦.೯೮,ಹು.೩೦ 
೫೨. | ಶಬನೂರು ತುರುಗೊಳ್‌/ಣೂರಳಿವು ಸೋಮೇಶ್ವರ ದೇವಾಲಯೆದ್‌' ಹಿಂಭಾಗ ವ ದರನೇ. ಧಾ.ಜಿ.ಶಾ.ಸೂ. ಶಾ.ಸರ್‌ಪಹು.೩೦ 
೫೩. | ಶ್ಯಾಡೆಂಬಿ ಯುದ್ಧ ವೀರಗಲ್ಲು ಅಮೃತೆಗೌಡ ಅವರ ಹೊಲ ಒರಟು ಶಿಲೆ ಹೊಸ್‌ ಶೋಧ 

೫೪. | ಶ್ಯಾಬಾಳ ಯುದ್ದ ವೀರಗಲ್ಲು ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ಕಿಶ.೧೨೪೭ | ಧಾ.ಜಿ.ಶಾ.ಸೂ. ಶಾ.ಸಂ.೧೦೭,ಪು.೩೦ 
೫೫. | ಶ್ಯಾಬಾಳ ಪರೋಕ್ಷ ವಿನಯ ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ೧೩ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೦೮,ಪು.೩೦ 
೫೬. | ಶ್ಯಾಬಾಳ ತುರುಗೋಳ್‌ ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ Fe ಹೊಸ ಶೋಧ 

೫೭. | ಶ್ಯಾಬಾಳ ಯುದ್ದ ವೀರಗಲ್ಲು ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ ಸ ಹೊಸ ಶೋಧ 

| ೫೮. | ಶ್ಯಾಬಾಳೆ [ಯುದ್ದ ವೀರಗಲ್ಲು "ರಾಮಲಿಂಗೇಶ್ವರ ದೇವಾಲಯದೆ ಮುಂಭಾಗ 'ಬಳೆಪೆದೆಶಿರ | |ಹೊಸೆಶೊಧರ 
| ೫೯. | ಶ್ಯಾಬಾಳೆ "| ಯುದ್ದೆ ವೀರಗಲ್ಲು "| ರಾಮಲಿಂಗೇಶ್ವರ ದೇವಾಲಯದೆ ಮುಂಭಾಗ  'ಬಳೆಪೆದಶಿರ | |ಹೊಸೆಶೊಧರ 
೬೦. | ಶ್ಯಾಬಾಳೆ ಯುದ್ಧ ವೀರಗಲ್ಲು ರಾಮಲಿಂಗೇಶ್ವರ ದೇವಾಲಯೆದ್‌ ಮುಂಭಾಗ ನೀಲ್‌ ಛಾಯೆಯ ಬಳೆಪದ್‌ಶಲ 1 ಹೊಸ್‌ ಶೋಧ 

೬೧. | ಶಿಗ್ಗಾಂವಿ ಶಾಸನ ಮಾತ್ರ ತಹಶೀಲ್ದಾರ ಕೆಚೇರಿ ಹಿಂಭಾಗ ದ್‌ ಕ್ರಿಶ.೧೨೪೭ | ಧಾ.ಜಿ.ಶಾ.ಸೂ. ಶಾ.ಸಂ.೧೩೯ಹು.೩೧ 
೬೨. | ಶಿಗ್ಗಾಂವಿ ಯುದ್ಧ ವೀರಗಲ್ಲು ಮೈಲಾರಲಿಂಗೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ ಕಿಶ.೧೪೩೨ | ಧಾ.ಜಿ.ಶಾ.ಸೂ.ಶಾ.ಸಂ.೧೪೧.ಹು.೩೧ 
೬೩. | ಶಿಗ್ಗಾಂವಿ ಯುದ್ದ ವೀರಗಲ್ಲು ಮೈಲಾರಲಿಂಗೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ WE ಹೊಸ ಶೋಧ 

೬೪. | ಶಿಗ್ಗಾಂವಿ ಯುದ್ಧ ವೀರಗಲ್ಲು ಮೈಲಾರಲಿಂಗೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ವ್‌ ಹೊಸ ಶೋಧ 

೬೫. | ಶಿಗ್ಗಾಂವಿ ಯುದ್ಧ ವೀರಗಲ್ಲು ಉಡೆಚೆಲಮ್ಮ ಡದೇವಾಲಯೆದ್‌ ಮುಂಭಾಗ ಒರಟು ಶಿಲೆ po ಹೊಸ್‌ ಶೋಧೆ 

೬೬. | ಸದಾಶಿವಪೇಟ ಕುಮಾರರಾಮನ ಶಿಲ್ಪ ಗದ €ಶ್ರರ ಮಠದ ಮುಂಭಾಗ. ಬಳಪದ ಶಿ pe ಸ ಆಧ 

೬೭. | ಸಿಡ್ಡಾಪುರ ರಕ್ತಮಾನ್ಯ ಸಿದ್ದೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೪೬,ಪು.೩೨ 
೬೮. ಹನುಮರಹಳ್ಳಿ ಯುದ್ದ ವೀರಗಲ್ಲು ಶಿಬಾರ ಕಟ್ಟೆಯ ಮುಂಭಾಗ ಒರಟು ಶಿಲೆ EE ಹೊಸ ಶೋಧ 

೬೯. | ಹಳೆಬಂಕಾಪುರ ಯುದ್ದ ವೀರಗಲ್ಲು ಮಾರುತಿ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೭೦. | ಹಿರೇಮಣಕೆಟ್ಟಿ ಯುದ್ಧ ವೀರಗಲ್ಲು ಕೆಲ್ಲೇಪ್ಪನೆ ದೇವಾಲಯದೆ ಮುಂಭಾಗ ಒರೆಟು'ಶಿಲೆ RN ಹೊಸ್‌ ಶೋಧ 

೭೧. | ಹಿರೇಮಣಕಟ್ಟಿ ಯುದ್ದ ವೀರಗಲ್ಲು ಕಲ್ಲೇಪ್ಪ್ನನ ದೇವಾಲಯದ ಮುಂಭಾಗ ಒರಟು ಶಿಲೆ EE ಹೊಸ ಶೋಧ 

೭೨. | ಹಿರೇಮಲ್ಲೂರು ಯುದ್ಧ ವೀರಗಲ್ಲು ಮಾರುತಿ ಡದೇವಾಲಯದ್‌ ಮುಂಭಾಗ ಬಳೆಪೆದ'ಶಿಲೆ ಕನ: ಧಾ.ಜೆ.ಶಾ.ಸೂ. ಶಾ.ಸಂ.೧೫೭,ಪಹು.೩೨ 
೭2೩.1 ಹುಣಸಿಕಟ್ಟಿ 1 ಕುಮಾರರಾಮನ'ಶಿಲ್ಪ 1 ಮಾರುತಿ ದೇವಾಲಯದ ಹಿಂಡೆ`ರಸ್ತೆ ಬದಿಯಲ್ಲಿ ಇದೆ ಒರಟು ತಿಕ ಹೊಸಶೋಧ] 


೪೬೪ 


೭೪. | ಹುಲಗೂರು ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದೆ ಪಕ್ಕದಲ್ಲಿರುವ ತಿಪ್ಪೆಯಲ್ಲಿ ಇದೆ ಬಳೆಪೆದೆ'ಶಿಲೆ ದಿದಿನೇತ. ಧಾ.ಜಿ.ಶಾ.ಸೂ. ಶಾ.ಸಂ.೧೭೯.ಹು.೩ಹಿ 

೭೫. | ಹುಲಗೂರು ಯುದ್ದ ವೀರಗಲ್ಲು ಬಾವಡಿ ಹತ್ತಿರ —— ದ೨ನೇ. ಧಾ.ಜಿ.ಶಾ.ಸೂ. ಶಾ.ಸಂ.೧೮೧.ಪಹು.೩ಿಹಿ 

೭೬. | ಹುಲಗೂರು ಯುದ್ಧ ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೮೦,ಪು.೩೩ 

೭೭. | ಹುಲಗೂರು ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ಪಕ್ಕದಲ್ಲಿರುವ ತಿಪ್ಪೆ ಬಳಪದ ಶಿಲೆ ವ ಹೊಸ ಶೋಧ 

೭ರ Tಹೆಲಸೋಗಿ ತುರುಗೋಳ್‌ ಕಲ್ಲೇಶ್ವರ ದೇವಾಲಯದೆ ಪಕ್ಕದಲ್ಲಿ ಒರಟು'ಶಿಲೆ ಕ ಹೊಸ್‌ ಶೋಧ 

೭ನ Tಹೆಲಸೋಗಿ ತುರುಗೋಳ್‌ ಬಸವೇಶ್ವರ ಡೇವಾಲಯೆದೌ್‌ ಮುಂಭಾಗ ನೀಲ್‌ ಛಾಯಿಯೆ್‌ ಬಳೆಪದ್‌ಶಲ 1 ಹೊಸ್‌ ಶೋಧೆ 

೮೦. | ಹುಲಸೋಗಿ ತುರುಗೋಳ್‌ ಬಸವಣ್ಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೮೧. | ಹುಲಸೋಗಿ ತುರುಗೋಳ್‌ ಬಸವೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೮೨. | ಹುಲಸೋಗಿ ಯುದ್ದ ವೀರಗಲ್ಲು ಬಸವೇಶ್ವರ ದೇವಾಲಯದ ಮುಂಭಾಗ. —— —— ಹೊಸ ಶೋಧ 

| ೮೩. | ಹುಲಿಕಟ್ಟಿ "1 ಯುದ್ದ ವೀರಗಲ್ಲು ಕಲಪನ ಗುಡಿಯೆಮೆಂಭಾಗ ಇ [ಒರಟುಶಿರ [ಗ |ಹೊಸೆಶೊಧ 

ಲಳ. | ಹೊಟ್ಟೂರು ತುರುಗೋಳ್‌ ಊರ ಹೊರಗಿನೆ ಪ್ರಾಚೀನ ದೇವಾಲಯದ ಮುಂಭಾಗ ನೀಲಿ ಛಾಯೆಯೆ'`ಬಳೆಪದ'ಶಿಲೆ'1 ಕ್ರಿಶ ೦೦೦E1 ಇ.ಐ-೧೬ ಶಾಸೆಂ.೧ಿ೧/, 

೮೫. | ಹೊಟ್ಟೂರು ಯುದ್ಧ ವೀರಗಲ್ಲು ಬಸವಣ್ಣ ದೇವಾಲಯದ ಹಿಂಭಾಗ ೧೨-೧ಿ೩ನೇಶ'1 ಶಿ.ತಾ.ಹು. ಪು 

೮೬. | ಹೊಟ್ಟೂರು ಯುದ್ದ ವೀರಗಲ್ಲು ಬಸವಣ್ಣ ದೇವಾಲಯದ ಹಿಂಭಾಗ —— —— ಶಿ.ತಾ.ಪು. ಪು-೪೨೮ 
ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು : ಲೌಕಿಕ (ಮಹಾಸತಿ ಕಲ್ಲುಗಳು) 

೧. ಅತ್ತಿಗೇರಿ ಮಾಸ್ತಿಕಲ್ಲು ಕರಿಯಮ್ಮ ಗುಡಿಯ ಮುಂದಿನ ಬೇವಿನಗಿಡದ ಕೆಳೆಗೆ ಒರಟು ಶಿಲೆ Fer ಹೊಸ ಶೋಧ 

[೨.1 ಅಂದಲಗಿ “ವೀರಮಾಸ್ತಿ ವೀರಭದ್ರ ದೇವಾಲಯದ ಮುಂಭಾಗ ಬಳಪದ ಶತ ದೇತ ಶಿತಾಪು ಪ 

೩. ಕಬನೂರು ವೀರಮಾಸ್ತಿ ಕಲ್ಲು ಹನುಮಂತ ದೇವಾಲಯದ ಮುಂಭಾಗ ಒರಟು ಶಿಲೆ ಹೊಸ ಶೋಧ 

(ಕ 1ಕಲ್ಯಾಣ '[ಮೆಸಿಕ್ಲು 1 ಪಕ್ಕಪ್ಪ ಕಲ್ಲಪ್ಪ್ತನವರ ಮನೆಯ ಹಿತ್ತಲು ಇ ಒರಟುತಿಲ [ದಿನೇಶ 1ಶಿತಾಹೆೇ ಮಜ] 

೫. 1ಕುನ್ನೊರು '[ವೀರಮಾಸ್ತಿ [ಮಾರುತಿ ದೇವಾಲಯದೆ ಮುಂಭಾಗ ಒರೆಟುತಿತೆ ಹೊಸಶೋಧ] 

೬ ಕುಂದೂರು ಒಕ್ಕೈಮಾಸ್ತಿ ಕೆರೆಯ ಸಮೀಪದ ರಸ್ಟೆಯ ಬದಿ ಒರಟು ಶಿಲೆ ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೬.ಪು.೨೭ 

ಪ: ಕುಂದೊರು ಒಕ್ಕೈಮಾಸ್ತಿ ಮಾರ್ತಾಂಡೆಗೌಡೆ ಪಾಟೀಲರ ಮನೆಯೆ ಮುಂಭಾಗ ಒರೆಟು'ಶಿಲೆ —— ಹೊಸ್‌ ಶೋಧ 

೮. ಕುಂದೂರು ಒಕ್ಕೈಮಾಸ್ತಿ ವಿಷೇಕಾನಂದ ಮು. ಮನೆಯ ಗೋಡೆ ಒರಟು ಶಿಲೆ —— ಹೊಸ ಶೋಧ 

೯. ಕುಂದೊರು '''[ಒಕ್ಕೈಮಾಸ್ತಿ | ಹೆನುಮಂತೆರಾಯನೆ ಗುಡಿಯ ಹಿಂಭಾಗ ಯ ರೆಟು ತಿರ ಹೊಸೆಶೊೋಧೆ 

೧೦. | ಗಂಜಿಗಟ್ಟಿ ಒಕ್ಕೈವೀರಮಾಸ್ತಿ ಕಲ್ಲೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ ಹೊಸ್‌ ಶೋಧೆ 

೧೧. | ಚಂದಾಪುರ ವೀರಮಾಸ್ತಿ ಕಲ್ಲಪ್ಪ ಗುಡಿಯ ಮುಂಭಾಗ ಒರಟು ಶಿಲೆ ಹೊಸ ಶೋಧ 

೧೨. | ಚಾಕಾಪುರ ವೀರಮಾಸ್ತಿ ಗ್ರಾಮದ ಹೊರ ಭಾಗ ಬಳಪದ ಶಿಲೆ FE ಹೊಸ ಶೋಧ 

ರಕ ಚ್‌ಮಣಕಟ್ಟ ವಾರಮ್ನಸ್ಸ ಧರ್ಮಪ್ಪ ಕಟ ಮನೆಯ ಮುಂಭಾಗ ಎರಾ ಪ ್‌ಾ ಹಾಸ್‌ 

ದಳ ಚ್‌ಮಣಕಟ್ಟ ಮಾಸ್ಸಲ್ಲು ಧರ್ಮಪ್ಪ ಕಟ ಮನೆಯ ಮುಂಭಾಗ ಎರಾ ಪ ಹಾಸ್‌ 

೧೫. | ತಡಸ ಮಾಸ್ತಿಕಲ್ಲು ದ್ಯಾಮವ್ಹೆ ದೇವಾಲಯೆದೆ ಹೆತ್ತಿರ —— ೧೨-೧೩ಿನೇಶ | ಧಾ.ಜಿ.ಶಾ.ಸೂ. ಶಾ.ಸಂ.೩೫,ಪು.೨೮ 

೧೬. | ನಾರಾಯಣಪುರ | ವೀರಮಾಸ್ತಿ ಮುದಿಬಸಪ್ಪ ದೇವಾಲಯದ ಮುಂಭಾಗ ಬಳಪದ ಶಿಲೆ ನ ಹೊಸ ಶೋಧ 

೧೭. | ನಿಡಗುಂದಿ ಒಕ್ಕೈವೀರಮಾಸ್ತಿ ಊರಿನ ಹೊರಗೆ ಸಿಂಗಾಪುರ ರಸ್ತೆ ಬದಿ ಬಳೆಪದ ಶಿಲೆ ೧೪ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೪೧,ಪು.೨೮ 


೪೬೫ 


೧೮. 1 ನೀರಲಗಿ ವೀರಮಾಸ್ತಿ ಮಾರುತ ಡೇವಾಲಯದ್‌ ಮುಂಭಾಗ. ಒರಟು ಶಿಲೆ ದಹ-ದಳಿನೇಶ ಧಾ.ಜಿ.ಗ್ಯಾಸೆಟಿಯರ್‌ರ್ಗ್ಲ೯್‌ಜರ್ಪ್ಷೇ೬ರೆ 
೧೯. | ಬನ್ನೊರು ಒಕ್ಕೈಮಾಸ್ತಿ ಈಶ್ವರ ದೇವಾಲಯೆದ್‌ ಮುಂಭಾಗ. ಒರಟು ಶಿಲೆ Ee ಹೊಸ್‌ ಶೋಧ 

೨೦. | ಬಾಡೆ ವೀರಮಾಸ್ತಿ ಶೇಖಿಪ್ಪ ಕೆರೋಜಿ ಹೊಲ ನೀಲಿ ಛಾಯೆಯ ಬಳಪದ ಶಿಲೆ | ೧೨ನೇ ಶ. ಶಿ.ತಾ.ಹು. ಪು-೩೮೭ 

೨೧. | ಬಾಡ ಒಕ್ಕೈಮಾಸ್ತಿ ಶೇಖಪ್ಪ ಕೆರೋಜಿರ ಹೊಲ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೨5.1 ಬಾಡೆ ಒಕ್ಕೈವೀರಮಾಸ್ತಿ ಬಸೆಪ್ಪ ದೇವಿಕಟ್ಟೆವರ ಹೊಲ ಬಳೆಪೆದೆ'ಶಿಲೆ ಕ ಹೊಸ್‌ ಶೋಧ 

೨5೩ ಕಸ್ಗ್ಯ ವಾರಮಾಸ್ವಿ ಬಸವಣ್ಣನ ಗಡಿಯ ಮುಂಭಾಗ ಎರಾ 3ಪ ಕ ಹಾಸ್‌ಪಾಧ 

೨೪. | ಮಾಕಾಪುರ ವೀರಮಾಸ್ತಿ ವೀರಪ್ಪ ಶೂರಸೆಟ್ಟಿಯವರ ಹೊಲ ಬಳೆಪದ ಶಿಲೆ ಹೊಸ ಶೋಧ 

೨೫. | ಮಾಕಾಪುರ ವೀರಮಾಸ್ತಿ ವೀರಪ್ಪ ಶೂರಸೆಟ್ಟಿಯವರ ಹೊಲ ಬಳಪದ ಶಿಲೆ ಹೊಸ ಶೋಧ 

೨೬. ಶಡಗರವಳ್ಳಿ ಒಕ್ಕೈಮಸ್ತಿ ಜೆನ್ನೆಬಸೆವನಗೌಡ ತರಲಿ ಅವರ ಹೊಲ ಬಳಪದ ಶಿಲೆ WS ಹೊಸ ಶೋಧ 
| ೨೭ 1 ಶ್ಯಾಡಂಬಿ '[ವೀರಮಾಸ್ತಿ 1 ಕೆರಿಬಸೆಪ್ಪನವರ ಮನೆಯ ಹಿತ್ತಲ ಬಳಪೆದಶಿಲ ಹೊಸಶೋಧ] 
೨೮. | ಶಿಗ್ಗಾಂವಿ ವೀರಮಾಸ್ತಿ ರಾಚಿನಿಕೆ ಕೆಟ್ಟೆಯ ಮುಂಭಾಗ ಬಳೆಪೆದೆ'ಶಿಲೆ ೧೩-೧೪ಿನೇಶ'7 ಶಿ.ತಾ.ಹು. ಪು-90೦೪ 

೨೯. | ಶಿಗ್ಗಾಂವಿ ವೀರಮಾಸ್ತಿ ಹೆಳೇಪೇಟೆಯ ಪಾದಗಟ್ಟೆಯ ಹತ್ತಿರ. ಬಳೆಪೆದೆ'ಶಿಆೆ ದ ಹೊಸ್‌ ಶೋಧ 

೩೦. | ಶಿಗ್ಗಾಂವಿ ಮಾಸ್ತಿಕಲ್ಲು ರೇಣುಕಾಚಾರ್ಯ ಮಠದ ಮುಂಭಾಗ ಒರಟು ಶಿಲೆ Ee ಹೊಸ ಶೋಧ 

೩೧. | ಹಿರೇಮಲ್ಲೂರು ಒಕ್ಕೈಮಾಸ್ತಿ ಮಳೆಮಲ್ಲೇಶ್ವರ ದೇವಾಲಯದ ಆವರಣ ಒರಟು ಶಿಲೆ PR ಹೊಸ ಶೋಧ 

೩೨. | ಹುಲಸೋಗಿ ವೀರಮಾಸ್ತಿ ಕಲ್ಮೇಶ್ವರ ದೇವಾಲಯದ ಮುಂಭಾಗ. ಒರಟು ಶಿಲೆ RR ಹೊಸ ಶೋಧ 

೩೩. | ಹುಲಸೋಗಿ ವೀರಮಾಸ್ತಿ ಕಲ್ಮೇಸ್ಪರ ದೇವಾಲಯದ ಆವರಣ ಒರಟು ಶಿಲೆ ಸ ಹೊಸ ಶೋಧ 

೩೪. | ಹುಲಸೋಗಿ ವೀರಮಾಸ್ತಿ ಕ ಶ್ವರ €ವಾಲಯದ ಆವರಣ ಒರಟು ಶಿ ಕ ಸ ಆಧ 

| ೩೫. | ಹೋತ್ಸಳ್ಳಿ | ಒಕ್ಕಮಾಸ್ತಾ [ಮೈಲಾರಲಿಂಗೇಶ್ವರ ದೇವಾಲಯದ ಮುಂಭಾಗ 'ಸ್ಥಳೀಯೆ ಒರಟುಶಿಲೇ | |ಹೊಸೆಶೊಧರ 

ಜೈನ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು (ನಿಸಿದಿಗಲ್ಲುಗಳು) 

ಛ್‌ ಕಬನೂರು ನಿಸಿದಿಕಲ್ಲು ಹನುಮಂತ ದೇವಾಲಯದ ಮುಂಭಗ ಸ್ಥಳೀಯ ಬಳಪದ ಶಿಲೆ ೧೩ನೇ ಶ. ಧಾ.ಜಿ.ಶಾ.ಸೂ. ಶಾ.ಸ೦೯,ಹು. ೨೭ 
(೨. ನಿಡಗುಂ ರ ನಿಸಿದಿಕ ಮ್‌ ಅಂದಾನಿಗೌಡ್ರ'ಮನೆಯೆ' ಮುಂಭಾಗ ಬಳಪದ UT ದ-ಬಿನೇಶ್‌ ಧಾ.ಜಿ.ಶಾ.ಸೊ.'ಶಾ.ಸಂ.ಫ3,ಪು೨ರ5 
&ನಡಗುಂದ ನದವ ಅಂದಾನಿಗಾಡ್‌ ಮನಯ ಮಂಧಾಗ ವಫಷದ್‌ ಪ _ ಹಾಸ್‌ 

ಫನಡಗುಂದ ನಸಿದಕ್ಲು ಅಂದಾನಿಗ್‌ಡ್ರ ಮನೆಯ ಮುಂಭಾಗ ಬಳಪದ ತಪ ನ್‌ ಹೊಸ್‌ಪಾಧ 

೫. ಶಿಗ್ಗಾಂವಿ ನಿಸಿದಿಕಲ್ಲು ಕೆರೆಯ ಸಮೇಪ ಕಲ್ಲೇಶ್ವರ ದೇವಾಲಯದ ಮುಂಭಗ ಬಳಪದ ಶಿಲೆ ೧೨ನೇ ಶ. ಧಾ.ಜಿ.ಶಾ.ಸೂ.ಶಾ.ಸಂ.೧೪೫,ಪು.೩೧ 


೪೬೬ 


ಹಾನಗಲ್ಲು ತಾಲೂಕಿನ ಸ್ಮಾರಕ ಶಿಲ್ಪಗಳ ಪಟ್ಟಿ 


fe) 
ವೀರಗಲ್ಲುಗಳು 
ನಃ ಗ್ರಾಮದ ಹೆಸರು ಸ್ಥಾರಕಶಿಲ್ಲದ ಪ್ರಕಾರ ಶಾಸನ ದೊರೆತ ಸ್ಥಳ ಬಳಸಿದ ಶಿಲೆ ಕಾಲ ಪ್ರಕಟಣೆ 
೧. | ಅಕ್ಕಿಅಲೂರು ತುರುಗೋಳ್‌ ತಿಕೂಟೇಶ್ವರ ದೇವಾಲಯದ ಮುಂಭಾಗ ಕಪ್ಪು ಬಳಪೆದ ಶಿಲೆ ೧೧ನೇ ಶ. 1ಕೆ.ಐ-ಜಶಾ.ಸಂ. ೬೧ 
೨. | ಅಕ್ಕಿಅಲೂರು ಯುದ್ದ ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿಲೆ ಕ್ರಿಶ.೧೩೫೮ | ಕೆ.ಐ-ಜ೫ಿಶಾ.ಸಂ. ೪೫ 
EW ಅಕ್ಕಿಅಲೂರು ಯುದ್ಧ ವೀರಗಲ್ಲು ಕಲ್ಲೇಶ್ವರ ದೇವಾಲಯೆದ್‌ ಮುಂಭಾಗ ಕೆಪ್ಪು ಬಳೆಪೆದ ಶಿಲೆ ಕ್ರಶ೧೨ರ೯್‌'' ಹೊಸ್‌ ಶೋಧೆ 
೪, ಅಕ್ಕಿಅಲೂರು ತುರುಗೋಳ್‌ ತಿಕೂಟೇಶ್ವರ ದೇವಾಲಯದ ಮುಂಭಗ ಕಪ್ಪು ಬಳಪದ ಶಿಲೆ ದ ಹೊಸ ಶೋಧ 
೫. ಅಕ್ಕಿಅಲೂರು ತುರುಗೋಳ್‌ ತಿಕೂಟೇಶ್ವರ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿಲೆ RE ಹೊಸ ಶೋಧ 
[ ಆಡೊರ ಏಕೆವೀರನೆ ಶಿಲ್ಪ ಕಲ್ಲೇಶ್ವರ ದೇವಾಲಯದ ಪಕ್ಕದಲ್ಲಿ ನೀಲ್‌ ಛಾಯಿಯ `ಬಳೆಪೆದ್‌ಶಲ' 1 3ನೇ. ಧಾ.ಜೆ.ಶಾ.ಸೂ. ಶಾ.ಸಂ.೨೬,ಪು-ರ೯ 
೭. ಆಡೂರ ವೀರಗಲ್ಲು ಗಾಮ ದೇವತೆಯ ಗುಡಿಯ ಮುಂಭಾಗ ಸ್ಥಳೀಯ ಒರಟು ಶಿಲೆ ್‌ ಹೊಸ ಶೋಧ 
೮. ಆಡೂರ ಯುದ್ಧ ವೀರಗಲ್ಲು ಮಾರುತಿ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ ಧಾ.ಜಿ.ಶಾ.ಸೂ. ಶಾ.ಸಂ.೨೭,ಪು-೫೯ 
6. ಅರಳೇಶ್ವರ ಯುದ್ದ ವೀರಗಲ್ಲು ಹನುಮಂತ ದೇವರ ಗುಡಿಯ ಹತ್ತಿರ —— ಕ್ರಿಶ೧೨೬೦ | ಧಾ.ಜಿ.ಶಾ.ಸೂ. ಶಾ.ಸಂ.೧೪,ಪು-೫೮ 
೧೦. | ಅರಿಷಿಣಗುಪಿ, ತುರುಗೋಳ್‌ ಹನುಮಂತ ದೇವರ ಗುಡಿ ಹತ್ತಿರ —— ೧೨-೧೩ಿನೇಶ | ಧಾ.ಜಿ.ಶಾ.ಸೂ. ಶಾ.ಸಂ.೧೭,ಪು-೫೮ 
TE TR ವಾರಾ TUTE ಷಸ ವಾರ್‌ 
೧೨. | ಉಪ್ಪುಣಸಿ ಊರ ದಾಳಿ ಕಲ್ಮೇಶ್ವರ ದೇವಾಲಯದ ಆವರಣ ಕಪ್ಪು ಬಳಪದ ಶಿಲೆ _ ಧಾ.ಜಿ.ಶಾ.ಸೂ. ಶಾ.ಸಂ.೩೦,ಪು-೫೯ 
೧೩. | ಎಲಿವಾಳ ಯುದ್ಧೆ ವೀರಗಲ್ಲು ಕೆಲ್ಲೇಶ್ನೆರೆ ದೇವಾಲಯದೆ ಹೊರಗೆ —— ೧೦ನೇ ಶ. 1 ಧಾ.ಜಿ.ಶಾ.ಸೂ. ಶಾ.ಸಂ.೩ಿದಿ,ಪು-ರ೯ 
೧೪. ಕನ್ನೇಶ್ವರ ವೀರಗಲ್ಲು ಕೆಲ್ಲೇಶರ ದೇವಾಲಯಿದ್‌ ಮುಂಭಾಗ ಸ್ಥಳೀಯ ಒರಟು'ಶಿಲೆ ಮ ಹೊಸ್‌ ಶೋಧ 
೧೫. ಕರೆಕ್ಕಾತನಹಳ್ಳಿ ಕಳ್ಳರೊಡನೆ ಹೋರಾಟ ಕಲ್ಮೇಶ್ವರ ದೇವಾಲಯದ ಆವರಣ ಸ್ಥಳೀಯ ಬಳಪದ ಶಿಲೆ __ ಹೊಸ ಶೋಧ 
೧೬. ಕರೆಕ್ಕಾತನೆಹಳ್ಳಿ ತುರುಗೋಳ್‌ ನಾಗರಾಜ ಹಿತ್ತಲಮನಿ ಮನೆಯ್‌'ಮುಂಭಾಗೆ ಕಪ್ಪು ಬಳೆಪೆದ'ಶಿಲೆ ಹೊಸ್‌ ಶೋಧ 
೧೭. | ಕಲಕೇರಿ ವೀರಗಲ್ಲು ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 
೧೮. | ಕಲಕೇರಿ ಊರ ದಾಳಿ ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿ ಕ್ರಿಶ೧೧೪೬ | ಎಸ್‌.ಐ.ಐ-೨೦ ಶಾ.ಸಂ.೧೧೩ 
[೦೯ |ಕಲಕರ್‌ ಸೀ ವೀರಗಲ್ಲು ಸೊರ್ಯ ನಾರಾಯಣ `ದೇವಾಲಯದ'ಮುಂಭಾಗ ನೀಲಿ" ಛಾಯೆಯ ಬಳಪದ ತಿಕ TU ಹೊಸಶೋಧ 
೨೦.1 ಕಲಕೇರಿ ಸೋಡ ಗ ಸೊರ್ಯೆ ನಾರಾಯಣ ಡೇವಾಲಯೆದೌ್‌ ಮುಂಭಾಗ ನೀಲ್‌ ಛಾಯೆಯ ಬಳೆಪೆದೌ್‌ಶಿಲ 1 ಹೊಸ್‌ ಶೋಧ 
೨೧. | ಕಲಕೇರಿ ಊರ ದಾಳಿ ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೪೬ | ಎಸ್‌.ಐ.ಐ-೨೦ ಶಾ.ಸಂ.೧೧೪ 
೨೨. | ಕಲಕೇರಿ ಕೋಟೆ ಕಾಳಗ ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ೧೨ನೇ ಶ. ಎಸ್‌.ಐ.ಐ-೨೦ ಶಾ.ಸಂ.೨೯೭ 
೨೩. | ಕಲಕೇರಿ ಯುದ್ಧ ವೀರಗಲ್ಲು ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ `ಬಳೆಪದ'ಶರೆ'1 ೧೨-ದ೩ನೇಶ'] ಎಸ್‌.ಐ ೫-೨ರ ಶಾ.ಸಂ. ೩೧೮ 
೨೪. | ಕಲಕೇರಿ ಕೋಟೆ ಕಾಳಗ ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ —— ಸ ಹೊಸ ಶೋಧ 
೨೫.1 ಕಲಕೇರಿ ವೀರಗಲ್ಲು ಸೊರ್ಯೆ ನಾರಾಯಣ ಡೇವಾಲಯೆದೌ್‌ ಮುಂಭಾಗ ನೀಲ್‌ ಛಾಯಿಯ`ಬಳೆಪದ್‌ಶಲಿ' 1 ರನ. ಧಾ.ಜೆ.ಶಾ.ಸೂ. ಶಾ.ಸಂ.೪ರೆಪುರ೯ 
೨೬. | ಕಲಕೇರಿ ಯುದ್ದ ವೀರಗಲ್ಲು ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿ ೧೨-೧೩ನೀಶ | ಎಸ್‌.ಐ.ಐ-೨೦ ಶಾ.ಸಂ.೩೧೭ 
೨೭1 ಕಲಕೇರಿ ಕೋಟೆ ಕಾಳೆಗ ಸೊರ್ಯಿ ನಾರಾಯಣ ಡೇವಾಲಯೆದೌ್‌ ಮುಂಭಾಗ ನೀಲ್‌ ಛಾಯೆಯ ಬಳೆಪೆದೌ್‌ಶಲ 1 ಕ್‌ಶಾಠಿ' ಪೆ ೧೯೭ 


೪೬೭ 


೨೮.7 ಕಲಕೇರಿ ವೀರಗಲ್ಲು ಸೊರ್ಯೆ ನಾರಾಯಣ ಡೇವಾಲಯೆದೌ್‌ ಮುಂಭಾಗ ನೀಲ್‌ ಛಾಯಿಯೆ್‌ ಬಳೆಪೆದ್‌ಶಲ T ಹೊಸ್‌ ಶೋಧ 

೨೯1 ಕಲಕೇರಿ ನೆಂಟಿನೆಡರ್‌ ಸೊರ್ಯಿ ನಾರಾಯಣ ಡೇವಾಲಯೆದೌ್‌ ಮುಂಭಾಗ ನೀಲಿ ಛಾಯೆಯ `ಬಳಪದ'ಶಿಲೆ'] ಕ್ರಿಶರ3ES"] ಎಸ್‌.ಐ. ಐ-೨ರ `ಶಾ.ಸಂ.೩೩ರ 

೩೦. | ಕಲಕೇರಿ ಯುದ್ಧ ವೀರಗಲ್ಲು ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೩೧. | ಕಲಕೇರಿ ಯುದ್ದ ವೀರಗಲ್ಲು ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ —— ವ್‌ ಹೊಸ ಶೋಧ 

೩೨.7 ಕಲಕಾರಿ ಯುದ್ಧ ವೀರಗಲ್ಲು ಸೊರ್ಯೆ ನಾರಾಯಣ ಡೇವಾಲಯೆದೌ್‌ ಮುಂಭಾಗ ನೀಲ್‌ ಛಾಯಿಯೆ್‌ ಬಳೆಪೆದೌ್‌ಶಲ 1 ಹೊಸ್‌ ಶೋಧ 

೩ನ 7 ಕಲಕೇರಿ ಸ್ತೀ ವೀರೆಗಲ್ಲು ಸೊರ್ಯೆ ನಾರಾಯಣ ಡೇವಾಲಯೆದ್‌ ಮುಂಭಾಗ ನೀಲ್‌ ಛಾಯೆಯ ಬಳೆಪೆದೌ್‌ಶಲ 1 ಹೊಸ್‌ ಶೋಧ 

೩೪. 1 ಕಲಕೇರಿ ನೆಂಟನೆಡರ್‌ ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೮೫ | ಎಸ್‌.ಐ.ಐ-೨೦ ಶಾ.ಸಂ.೧೨೪ 

೩೫. | ಕಲಕೇರಿ ಊರ ದಾಳಿ ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೮೩ | ಎಸ್‌.ಐ.ಐ-೨೦ ಶಾ.ಸಂ.೧೬೯ 

೩೬. | ಕಲಕೇರಿ ಯುದ್ದ ವೀರಗಲ್ಲು ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ೧೩ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೫೮ೆ,ಪು-೬೦ 
೩೭. | ಕಲಕೇರಿ ಕಳ್ಳ ಡ ರಾಟಿ ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿ ರ ಸ ಆಧ 

೩ರ 17 ಕಲಕೇರಿ ಕೋಟೆ ಕಾಳೆಗ ಸೊರ್ಯಿ ನಾರಾಯಣ ಡೇವಾಲಯೆದ್‌ ಮುಂಭಾಗ ನೀಲಿ ಛಾಯೆಯ ಬಳಪದ'ಶಿಲಿ'1 ಕ್ರಿಶರ೦೮E" ಎಸ್‌.ಐ ಎ-೨ರ 'ಶಾ.ಸಂ.೧೨೬ 

೩೯17 ಕಲಕೇರಿ ತುರುಗೋಳ್‌ ಸೊರ್ಯಿ ನಾರಾಯಣ ಡೇವಾಲಯೆದ್‌ ಮುಂಭಾಗ ನೀಲಿ ಛಾಯೆಯೆ`ಬಳಪದ'ಶಲಿ'1 ಕ್ರಿಶರ೦E೫ 1 ಎಸ್‌.ಐ ಎ-೨ರ 'ಶಾ.ಸಂ.೧೨೫ 
೪೦. | ಕಲಕೇರಿ ಕಾಳಗ ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಧಾ.ಜಿ.ಶಾ.ಸೂ. ಶಾ.ಸಂ.೬೫,ಪು-೬೦ 
೪೧. | ಕಲಕೇರಿ ವೀರಗಲ್ಲು ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೪೨. | ಕಲಕೇರಿ ತುರುಗೋಳ್‌ ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ.ಶಾಶಿ. ಪು-೧೭೭ / ೨೧೮ 

೪೩ | ಕಲಕೇರಿ ವೀರಗಲ್ಲು ಸೂರ್ಯ ನಾರಾಯಣ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಧಾ.ಜಿ.ಶಾ.ಸೂ. ಶಾ.ಸಂ.೬೪,ಪು-೬೦ 
ಅಳ. | ಕಲಕೇರಿ ಹುಲಿಬೀ ೦ಡದ ಟ್ರಿಲುಗಳ ಪಕ್ಕದ © ಸ್ಥಳೀಯ ಒರಟು ಶಿ ೧೩ನೀ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೫ಹೀ,ಪು-೬೦ 
೪೫. | ಕ್ಯಾಸನೂರ ಊರ ದಾಳಿ ಬನೆಶಂಕರಿ`'ಡೇವಾಲಯೆದ್‌ಮುಂಭಾಗೆ —— ಕ್ರಿಶೇ೪೫ ಐ.ಎ.-೧೬ ಮು.೨೮೧-೮೩ 

೪೬. | ಕ್ಯಾಸನೂರ ಯುದ್ಧ ವೀರಗಲ್ಲು ವೀರಭದ್ರ ದೇವಾಲಯದ ಹತ್ತಿರ —— —— ಐ.ಎ.-೧೬ ಮು.೨೮೩ 

೪೭ ಕುಂಟನೆಹೊಸ್ಸ್ಳಿ ಯುದ್ದ ವೀರಗಲ್ಲು ಕೆಲ್ಲೇಶ್ವರ ದೇವಾಲಯೆದ್‌ ಮುಂಭಾಗೆ ಸ್ಥಳೀಯ ಬಳೆಪೆದ'ಶಿಆೆ ಹೊಸ್‌ ಶೋಧ 

೪೮. | ಕೂಡಲ ಕೋಟೆಕಾಳೆಗ ಸಂಗಮೇಶ್ವರ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿಲೆ ಧಾ.ಜಿ.ಶಾ.ಸೂ. ಶಾ.ಸಂ.೬೮,ಪು-೬೦ 
೪೯. ಕೆಲವರಕೊಪ್ಪ ತುರುಗೋಳ್‌ ಶಿವಪ್ಪ ಆಲೂರರವರ ಮನೆಯ ಮುಂಭಗ ಸ್ಥಳೀಯ ಬಳಪದ ಶಿಲೆ RN ಹೊಸ ಶೋಧ 

೫೦. | ಕೆಲವರಕೊಪ್ಪ ಊರದಾಳಿ ಈಶ್ಚರ ದೇವಾಲಯದ ಮುಂಭಾಗ ಬಳಪದ ಶಿಲೆ ೧೨ನೇ ಶ ಧಾ.ಜಿ.ಶಾ.ಸೂ. ಶಾ.ಸಂ.೭೨,ಮು-೬೦ 
೫೧. | ಕೆಲವರಕೊಪ್ಪ ತುರುಗೋಳ್‌ ಈಶ್ವರ ದೇವಾಲಯಿದ್‌ ಆವರಣ = = ಧಾ.ಜೆ.ಶಾ.ಸೂ. ಶಾ.ಸಂ.೭೧ಿಹು-೬೦ 
೫೨. ೦ಡೋಜಿ ಊರ ದಾಳಿ ಘು ್ಯ ಕ್ರಿ. ಧಾ.ಜಿ.ಶಾ.ಸೂ. ಶಾ.ಸಂ.೭೫,ಪು-೬೦ 
೫೩. | ಕೊಂಡೋಜಿ ಯುದ್ದ ವೀರಗಲ್ಲು ಈಶ್ನರ ಗುಡಿಯ ಆವರಣ —— ಕ್ರಿ.ಶ.೧೧೪೫ | ಧಾ.ಜಿ.ಶಾ.ಸೂ. ಶಾ.ಸಂ. ೭೭ ಪು-೬೦ 
೫೪. ಗಡಿಯಂಕನಹಳ್ಳಿ ಕುದುರೆ ಕಾಳಗ ಚಿಕ್ಕಾಂಸಿ ಕೆರೆಯ ದಂಡೆಯ ಮೇಲೆ ಸ್ಥಳೀಯ ಬಳಪದ ಶಿಲೆ —— ಹೊಸ ಶೋಧ 

೫ಜಿ. | ಗುಡಗುಡಿ ಯುದ್ಧ ವೀರಗಲ್ಲು ಪಾರ್ವತಿ ಗುಡಿಯಮುಂಭಾಗ ಬಳಪದ ಶಿಲೆ ಧಾ.ಜಿ.ಶಾ.ಸೂ. ಶಾ.ಸಂ.ರ೬ಓಪು-೬೧ 
೫೬. | ಗುಡಗುಡಿ ಯುದ್ದ ವೀರಗಲ್ಲು ಪಾರ್ವತಿ ಗುಡಿ ಡರ ಇರಿಯ'ಮೆಲ್ರಿಯೆ' ಮುಂಭಾಗ ಬಳೆಪೆದೆ'ಶಲೆ ಹ ಹೊಸ್‌ ಶೋಧ 

೫೭. | ಗುಡಗುಡಿ ಯುದ್ದ ವೀರಗಲ್ಲು ಪಾರ್ವತಿ ಗುಡಿ (ೆರೆ ಏರಿಯ ಮೆಲೆ)ಯ ಮುಂಭಾಗ —— ೮ನೇ ಶ. ಹೊಸ ಶೋಧ 

೫೮.1 ಚಂದಗಿರಿ ಯುದ್ಧ ವೀರಗಲ್ಲು ಕಲ್ಲೇಶ್ವರ ಡೇವಾಲಯೆದ್‌ ಮುಂಭಾಗ ಸ್ಥಳೀಯ ಒರಟು'ಶಿಲೆ ಹೊಸ್‌ ಶೋಧ 

ಹೀ. ಚಿಕ್ಕಣಗಿ ತುರು & ಪೆಣ್ಣುಯೆಲ್‌ ಕೊಪ್ಪರಸಿಕೊಪ್ಪೆದ ಅಮೃತೆಲಿಂಗೇಶ್ವರ ಗುಡಿಯ ಮುಂಭಾಗ ಸ್ಥಳೀಯ ಬಳೆಷೆದ`ಶಿಆೆ ಕ್ರಿಶ. ೯೮೧ | ಧಾ.ಜಿ.ಶಾ.ಸೂ. ಶಾ.ಸಂೀ೭,ಪು-೬೧ 


೪೬೮ 


೬೦. | ಚಿಕ್ಕಣಗಿ ತುರು & ಪೆಣ್ಣುಯೆಲ್‌ ಕೊಪ್ಪರಸಿಕೊಪ್ಪೆದೆ ಅಮೃತೆಲಿಂಗೇಶ್ವರೆ ಗುಡಿಯ ಮುಂಭಾಗೆ ಸ್ಥಳೀಯೆ ಬಳಪದ ಶಿಲೆ ಕ್ರಿಶ ೯೮೧7 ಧಾ.ಜಿ:ಶಾ.ಸೊ.'ಶಾಸಂ೯ರೆಪು-೬೧ಿ 
೬೧. | ಚಿಕ್ಕಹುಲ್ಲಾಳ ತುರುಗೋಳ್‌ ಉಡೆಚೆಮ್ಮ ದೇವಾಲಯದ ಹಿಂದಿನ ರಸ್ತೆ ಬದಿ ಸ್ಥಳೀಯ ಬಳೆಪೆದ'ಶಿಆೆ ಹೊಸ್‌ ಶೋಧ 
೬೨. | ಚಿಕ್ಕಹುಲ್ಲಾಳ ವೀರಗಲ್ಲು ಉಡೆಚೆಮ್ಮ ದೇವಾಲಯದ ಪಕ್ಕದಲ್ಲಿರುವ ಚಿಕ್ಕ ಗುಡಿ ಸ್ಥಳೀಯ ಒರಟು ಶಿಲೆ ಜಾ ಹೊಸ ಶೋಧ 
೬೩. | ಚಿಕ್ಕಾಂಸಿ ಆನೆ ಕಾಳಗ ಮಲ್ಲಿಕಾರ್ಜುನ ದೇವಾಲಯದ ಪಕ್ಕದ ಬಲಬದಿ ಸ್ಥಳೀಯ ಒರಟು ಶಿಲೆ ಮ್‌ ಹೊಸ ಶೋಧ 
೬೪] ಜೀರನೆಹಳ್ಳಿ ತುರುಗೋಳ್‌ ಕಲ್ಲಪ್ಪನೆ ಗುಡಿ ಮುಂಭಾಗ ಬಳೆಪೆದೆ'ಶಿಲೆ ನ್‌ ಹೊಸ್‌ ಶೊಧಧೆ 
೬೫. 1 ಚೀರನಹಳ್ಳಿ ತುರು & ಪೆಣ್ಣುಯೆಲ್‌ ಕಲ್ಲಪ್ಪನೆ ಗುಡಿಯ ಮುಂಭಾಗ ಬಳೆಪೆದ'ಶಿಲೆ = ಹೊಸ್‌ ಶೊಧಧೆ 
೬೬. | ಚೀರನಹಳ್ಳಿ ವೀರಗಲ್ಲು ಮತ್ತು ಸೈಯದ ಮಹಬೂಬ್‌ ಬಾಷಾ ಕಾಸೀಂ ಸಾಬ್‌ ಇನಾಂದಾರರ ಬಳಪದ ಶಿಲೆ Ee ಹೊಸ ಶೋಧ 
ಗದ್ದೆಯಲ್ಲಿದೆ 
೬೭. ಡೊಳ್ಳೇಶ್ಚರ ಯುದ್ಧ ವೀರಗಲ್ಲು ಶ್ರೀ ಮಾತಾ ಅಂಬಾಭವಾನಿ ಗುಡಿಯ ಮುಂಭಾಗ ಸ್ಥಳೀಯ ಒರಟು ಶಿಲೆ ನ ಹೊಸ ಶೋಧ 
೬೮. ಡೊಳ್ಳೇಶ್ವರ ಯುದ್ಧ ವೀರಗಲ್ಲು ಮಾರುತಿ ದೇವಾಲಯದ ಮುಂಭಾಗ ಬಳಪದ ಶಿಲೆ ಈ ಹೊಸ ಶೋಧ 
೬೯. | ತಿಳವಳ್ಳಿ ಕುದುರೆ ಕಾಳಗ ಶಾಂತೇಶ್ವರ ದೇವಾಲಯದ ಆವರಣ ಬಳಪದ ಶಿಲೆ ya ಹೊಸ ಶೋಧ 
೭೦. | ತಿಳವಳ್ಳಿ ವೀರಗಲ್ಲು ಶಾಂತೇಶ್ವರ ದೇವಾಲಯದ ಆವರಣ ಬಳಪದ ಶಿಲೆ Ey ಕ.ಶಾಃಶಿ. ಪು-೧೫೨ 
೭೧. | ತಿಳವಳ್ಳಿ ಯುದ್ಧ ವೀರಗಲ್ಲು ಶಾಂತೇಶ್ವರ ದೇವಾಲಯದ ಆವರಣ ಬಳಪದ ಶಿಲೆ ೧೨೩೮ ಕೆ.ಐ-೫, ಶಾ.ಸಂ. ೪೧ 
೭೨. | ತಿಳವಳ್ಳಿ ಯುದ್ಧ ವೀರಗಲ್ಲು ಶಾಂತೇಶ್ವರ ದೇವಾಲಯದ ಆವರಣ ಸ್ಥಳೀಯ ಒರಟು ಶಿಲೆ ೧೭ನೇ ಶ. ಕೆ.ಐ-೫ ಶಾ.ಸಂ. ೧೩೩ 
೭೩. | ತಿಳವಳ್ಳಿ ಕುದುರೆಕಾಳಗ ಶಾಂತೇಶ್ವರ ದೇವಾಲಯದ ಆವರಣ —— Ki ಧಾ.ಜಿ.ಶಾ.ಸೂ. ಶಾ.ಸಂ.೧೦೯,ಪು-೬೨ 
೭೪. | ತಿಳವಳ್ಳಿ ಎರಪೆಸ ಬಸವಣ್ಣ ದೇವಾಲಯದ ಆವರಣ —— ೧೨ನೇ ಶ. ಕೆ.ಐ-೫, ಶಾ.ಸಂ. ೧೦೩ 
೭೫. | ತಿಳವಳ್ಳಿ ಯುದ್ಧ ವೀರಗಲ್ಲು ಬಸವಣ್ಣ ಗುಡಿ ಆವರಣ —— ಕ್ರಿಶ೧೪೪೯ | ಕೆಐ.-೫, ಶಾಸಂ. ೪೯ 
೭೬. | ತಿಳವಳ್ಳಿ ತುರು ೩ ರಕ್ತಮಾನ್ಯ ಊರ ಚವಡಿಯ ಸಮೀಪ —— ಕ್ರಿಶ.೧೧೨೬ | ಕೆಐ.-೫, ಶಾ.ಸಂ. ೨೨ 
೭೭. | ತುಮರಿಕೊಪ್ಪ ಏಕವೀರನ ಶಿಲ್ಪ ಉಡಚಮ್ಮ ದೇವಾಲಯದ ಎದುರು ಸ್ಥಳೀಯ ಒರಟು ಶಿಲೆ pe ಹೊಸ ಶೋಧ 
೭೮. | ನರೇಗಲ್ಲ ತುರುಗೋಳ್‌ ಸರ್ಮೇಶ್ನರ ದೇವಾಲಯದ ಹಿಂಭಾಗ ಕಪ್ಪು ಬಳಪದ ಶಿಲೆ ಕ್ರಿಶ. ೭೦೯ ಇಐ-೬ ಪು-೧೬೨-೬೩ 
೭೯. | ಬದಾಮಗಟ್ಟಿ ಯುದ್ಧ ವೀರಗಲ್ಲು ಬದಾಮಗೆಟ್ಟಿಯ ಕೆಲ್ಲೇಶ್ವರ ಗುಡಿಯ ಮುಂಭಾಗ ಬಳೆಪೆದ ಶಿಲೆ Kr ಹೊಸೆ ಶೋಧೆ 
೮೦. | ಬದಾಮಗಟ್ಟಿ ಯುದ್ದ ವೀರಗಲ್ಲು ಕೆರೆ ಏರಿಯ ಮೇಲೆ ಇರುವ ಗುಡಿಯ ಪಕ್ಕ ಬಳಪದ ಶಿಲೆ ಧಾ.ಜಿ.ಶಾ.ಸೂ. ಶಾ.ಸಂ.೧೫೯,ಪು-೬೩ 
೮೧. | ಬಾಳಂಬೀಡು ಪೆಣ್ಣುಯ್ಯಲ್‌ ೦ಡದ ಮೇಲಿರುವ €ಳು ದೇವರ ಗುಡಿ ಪಕ್ಕ ಸ್ಥಳೀಯ ಬಳಪುದ ಶಿ ಕ ಎಸ್‌.ಐ.ಐ-೨೦ ಶಾ.ಸಂ.೨೫೦ 
೮5 Tಬಾಳೆಂಬೀಡು ಊರಳಿವ್ರ ಮೈಲಾರಲಿಂಗೇಶ್ವರ ದೇವಾಲಯೆದ್‌ ಮುಂಭಾಗ ಒರಟು ಶಿಲೆ ವವ ಹೊಸ್‌ ಶೋಧ 
೮೩. | ಬಾಳೆಂಬೀಡು ವೀರಗಲ್ಲು ಮೈಲಾರಲಿಂಗೇಶ್ವರ ದೇವಾಲಯದ ಹತ್ತಿರ —— ಮ್‌ ಎಸ್‌.ಐ.ಐ-೨೦ ಶಾ.ಸಂ.೪೨೧ 
೮೪. | ಬಾಳಂಬೀಡು ತುರುಗೋಳ್‌ ಮೈಲಾರಲಿಂಗೇಶ್ವರ ದೇವಾಲಯದ ಹತ್ತಿರ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸೆ ಬರಹ | ಹೊಸೆ ಶೋಧ 
೮೫. | ಬಾಳೊರು ಪೆಣ್ಣುಯ್ಯಲ್‌ ಕೆರೆ ಸಮೀಪದ ಹಾಳು ದೇವಾಲಯದ ಹತ್ತಿರ —— ಕ್ರಿಶ೧೧೬೩ |ಕೆಐ.-೫, ಶಾಸಂ. ೩೬ 
೮೬. | ಬಾಳೆಹಳ್ಳಿ ಯುದ್ದ ವೀರಗಲ್ಲು ಸಿದ್ದೇಶ್ವರ ದೇವಾಲಯದ ಆವರಣ —— —— ಧಾ.ಜಿ.ಶಾ.ಸೂ. ಶಾ.ಸಂ.೧೭೯,ಪು-೬೪ 
೮೭. | ಬಾಳೆಹಳ್ಳಿ ಯುದ್ದ ವೀರಗಲ್ಲು ಸಿದ್ದೇಶ್ಷರ ದೇವಾಲಯದ ಆವರಣ —— —— ಧಾ.ಜಿ.ಶಾ.ಸೂ. ಶಾ.ಸಂ.೧೮೦.,ಪು-೬೪ 
ರರ 17 ಬಾಳೆಹ ಎರವೆಸ ಸಿಡೇಶರ ದೇವಾಲಯದ ಆವರಣ ವ್‌ ವ ಧಾ.ಜಿ:ಶಾ.ಸೂ. `ಶಾ.ಸಂ.೧೮ದಿ,ಪು-£೪ 


SRS) 


f ಯುದ್ದ ವೀರಗಲ್ಲು ಶ್ವರ ಕ್ರಿಶ.೧೧೬೧ | ಧಾ.ಜಿ.ಶಾ.ಸೂ. ಶಾ.ಸಂ.೧೮ಹಿಪು-೬೪ 
೯೦. | ಬಾಳೆಹಳ್ಳ ಎರವೆಸ ಸಿದ್ದೇಶ್ಷರ ದೇವಾಲಯದ ಆವರಣ —— ಕ್ರಿಶ೧೧೬೩ | ಧಾ.ಜಿ.ಶಾ.ಸೂ. ಶಾ.ಸಂ.೧೮೪,ಪು-೬೪ 


೪೬೯" 


೯೧. 1 ಬಾಳೆಹಳ್ಳಿ ಯುದ್ಧೆ ವೀರಗಲ್ಲು ಸಿದ್ದೇಶ್ವರ ದೇವಾಲಯದ ಆವರಣ —— ಕ್ರಿಶೈ೧ಿ೧೬೩ 1 ಧಾ.ಜಿ.ಶಾ.ಸೂ. ಶಾ.ಸೆಂ.೧೮೫,ಪು-೬೪ 
೯೨. | ಬಾಳೆಹಳ್ಳಿ ಯುದ್ಧೆ ವೀರಗಲ್ಲು ಕೆರೆ ದಂಡೆಯ ದೇವಾಲಯದ ಆವರಣ —— —— ಧಾ.ಜೆ.ಶಾ.ಸೊ. ಶಾ.ಸಂ.೧೮೮,ಪು-೬೪ 
೯೩. ಬಾಳಹಳ್ಳಿ ತುರುಗೋಳ್‌ ಸಿದ್ದೇಶ್ವರ ದೇವಾಲಯದ ಹೊರ ಆವರಣ —— —— ಧಾ.ಜಿ.ಶಾ.ಸೂ. ಶಾ.ಸಂ.೧೯೧,ಪು-೬೪ 
೯೪. | ಬಾಳೆಹಳ್ಳಿ ಯುದ್ದ ವೀರಗಲ್ಲು ಸಿದ್ದೇಶ್ವರ ದೇವಾಲಯದ ಹೊರ ಆವರಣ —— —— ಧಾ.ಜಿ.ಶಾ.ಸೂ. ಶಾ.ಸಂ.೧೯೨,ಪು-೬೪ 
೯೫. | ಬ್ಯಾತನಾಳ ಯುದ್ದೆ ವೀರಗಲ್ಲು ಕಲ್ಲಪ್ಪನೆ ಗುಡಿಯ ಹೊರಭಾಗ ಮಜ ಲ ಧಾ.ಜೆ.ಶಾ.ಸೂ. ಶಾ.ಸಂ.೨೨೨,ಪು-೬೫ 
೯೬. | ಬಿಂಗಾಪುರ ಹುಲಿಶಿಲ್ಪ ಹನುಮಂತಪ್ಪ ಎನ್ನುವವರ ಹೊಲ ಬಳೆಪೆದ'ಶಿಲೆ ನ ಹೊಸ್‌ ಶೋಧ 

೯೭. | ಬೆಳವತ್ತಿ ಯುದ್ಧ ವೀರಗಲ್ಲು ಬಸದಿಯ ಹೊರ ಆವರಣ —— ೯ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೯೭,ಪು-೬೪ 
೯೮. ಬೆಳವತ್ತಿ ತುರುಗೋಳ್‌ ಸೂಳಿಗುಂಡಿ ಕೊಪ್ಪಲದ ಸಮೀಪ —— —— ಧಾ.ಜಿ.ಶಾ.ಸೂ. ಶಾ.ಸಂ.೨೦೯,ಪು-೬೫ 
೯. ಬೈಚೆವಳ್ಳಿ ಯುದ್ದ ವೀರಗಲ್ಲು ಹನುಮಂತ ದೇವರ ಗುಡಿಯ ಮುಂಭಾಗ ಬಳಪದ ಶಿಲೆ ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೨೧೨.ಪು-೬೫ 
೧೦೦. ೈಚವಳ್ಳಿ ಯುದ್ದ ವೀರಗಲ್ಲು ಹನುಮಂತ ದೇವರ ಗುಡಿಯ ಮುಂಭಾಗ ಒರಟು ಶಿ ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೨೧೨.ಪು-೬೫ 
೧೦೧. ಬೈಜೆವಳ್ಳಿ ತುರುಗೋಳ್‌ ಬಸೆವೇಶ್ನರೆ ಗುಡಿಯ 'ಹೊರ್‌`'ಭಾಗೆ ಬಳೆಪೆದೆ'ಶಿಲೆ ಕ್ರಿಶ. ೯೮೫ | ಧಾ.ಜಿ.ಶಾ.ಸೂ. ಶಾ.ಸಂ.೨೧೦,ಪು-೬೫ 
೧೦೨. ಬೈಜೆವಳ್ಳಿ ಯುದ್ದ ವೀರಗಲ್ಲು ಬಸೆವೇಶ್ವರೆ ಗುಡಿಯ 'ಹೊರ್‌'ಭಾಗೆ ಬಳೆಪೆದೆ'ಶಿಲೆ ರ೩ನೇ. ಧಾ.ಜಿ.ಶಾ.ಸೂ. ಶಾ.ಸಂ.೨೧೪,ಪು-೬೫ 
೧೦೩ ಬೈಲವಾಳ ತುರುಗೋಳ್‌ ವೀರಭದ್ರೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ pe ಧಾ.ಜಿ.ಶಾ.ಸೂ. ಶಾ.ಸಂ.೨೨೦,ಪು-೬೫ 
೧೦೪. ಮಕರವಳ್ಳಿ ಯುದ್ಧ ವೀರಗಲ್ಲು ಊರ ಹೊರಗಿರುವ ಹಿರೇಕೆರೆಯ ಗದ್ದೆಯ ಮಧ್ಯೆ ಸ್ಥಳೀಯ ಒರಟು ಶಿಲೆ ಕ್ರಿಶ೧೧೪೫ | ಧಾ.ಜಿ.ಶಾ.ಸೂ. ಶಾ.ಸಂ.೨೨೫,ಪು-೬೫ 
೧೦೫. ಮಕರವಳ್ಳಿ ವೀರಗಲ್ಲು ಊರ ಹೊರಗಿರುವ ಹಿರೇಕೆರೆಯ ಗದ್ದೆಯ ಮಧ್ಯೆ ಬಳಪದ ಶಿಲೆ A ಧಾ.ಜಿ.ಶಾ.ಸೂ. ಶಾ.ಸಂ.೨೨೬,ಪು-೬೬ 
೧೦೬.| ಮಲಗುಂದ ಯುದ್ದ ವೀರಗಲ್ಲು ಊರಿನ ಹೊರವಲಯದ ಹಾವಣಿಗಿ ಕ್ರಾಸ್‌ ಬಳಿ ಬಳಪದ ಶಿಲೆ ೧೦ನೇ ಶ. 1|ಧಾ.ಜಿ.ಶಾ.ಸೂ. ಶಾ.ಸಂ.೨೪೨,ಪು-೬೬ 
೧೦೭.| ಮಲಗುಂದ ಕುಮರರಾಮ ಶಿಲ್ಪ ಹಾಲುಹೂಂಡ ಕರಯ ದಂಡಯ ಮೇ ಬಳಪದ ಶಿ ಗ ಸ ಆಧ 

| ೧೦೮ ಮಲಗುಂದೆ' "| ಯುದ್ದೆ ವೀರಗಲ್ಲು "1 ಕೆಲ್ಲೇಶ್ವರ ದೇವಾಲಯೆದೆ ಹಿಂಭಾಗ ಇ ಬಳೆಪೆದತಿರ [| |ಹೊಸೆಶೊಧರ 
೧೦೯ ಮಲ್ಲಿಗಾರ ಯುದ್ಧ ವೀರಗಲ್ಲು ರಾಮಲಿಂಗೇಶ್ವರ ದೇವಾಲಯೆದೆ ಮುಂಭಾಗ ಬಳಪದ ಶಿಲೆ ೧೨ನೇ ಶ. 1 ಧಾ.ಜಿ.ಶಾ.ಸೊ. ಶಾ.ಸಂ.೨೪೪,ಪು-೬೬ 
೧೧೦ ಮಲ್ಲಿಗಾರ ಯುದ್ಧೆ ವೀರಗಲ್ಲು ರಾಮಲಿಂಗೇಶ್ವರ ದೇವಾಲಯೆದೆ ಮುಂಭಾಗ ಬಳೆಪದ ಶಿಲೆ _ ಧಾ.ಜೆ.ಶಾ.ಸೂ. ಶಾ.ಸಂ.೨೪೭.ಪು-೬೬ 
೧೧೧] ಮಂತಗಿ ಊರಳಿವು ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ ೯ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೨೨೭,ಪು-೬ ೬ 
೧೧೨] ಮಂತಗಿ ತುರುಗೋಳ್‌ ನಾಗಪ್ಪ ಥ್ರ ನಾಗರವಳ್ಳಿ ಇವರ ಹೊಲ ಬಳಪದ ಶಿಲೆ ಧಾ.ಜಿ.ಶಾ.ಸೂ. ಶಾ.ಸಂ.೨೨೯,ಹು-೬೬ 
೧೧೩1 ಮಂತಗಿ ತುರುಗೋಳ್‌ ಗ್ರಾಮದ ಶಿಬಾರಗಟ್ಟ ಮುಂಭಾಗ ಬಳಪದ ಶಿಲೆ ಮ್‌ ಧಾ.ಜಿ.ಶಾ.ಸೂ. ಶಾ.ಸಂ.೨೩೧,ಪು-೬೬ 
೧೧೪] ಮಂತಗಿ ಯುದ್ದ ವೀರಗಲ್ಲು ಗಾಮದ ಶಿಬಾರಗಟ್ಟಿ ಮುಂಭಾಗ ಬಳೆಪೆದೆಶಿಲೆ ದ೨ನೇ. ಧಾ.ಜಿ.ಶಾ.ಸೂ. ಶಾ.ಸಂ.೨೩೪,ಪು-೬೬ 
೧೧೫] ಮಂತಗಿ ಯುದ್ದ ವೀರಗಲ್ಲು ನಾಗಪ್ಪ ಆರ್‌. ನಾಗರವಳ್ಳಿಯವರ ಲ ಬಳಪದ ಶಿ ಧಾ.ಜಿ.ಶಾ.ಸೂ. ಶಾ.ಸಂ.೨೩೫,ಪು-೬೬ 
೧೧೬] ಮಂತಗಿ ಮುತ್ತಿಗೆ ನಾಗಪ್ಪ ಆರ್‌. ನಾಗರವಳ್ಳಿಯವರ ಹೊಲ ಬಳಪದ ಶಿಲೆ ಕ ಧಾ.ಜಿ.ಶಾ.ಸೂ. ಶಾ.ಸಂ.೨೩೮,ಪು-೬೬ 
೧೧೭ ಮಂತಗಿ ತುರುಗೋಳ್‌ ನಾಗಪ್ಪ ಆರ್‌. ನಾಗರವಳ್ಳಿಯವರ ಹೊಲ ಬಳಪದ ಶಿಲೆ ಹೊಸ ಶೋಧ 

೧೧೮] ಮಾರನಬೀಡು ಕುಮಾರರಾಮನ ಶಿಲ್ಪ ಕಲ್ಲೇಶ್ವರ ಗುಡಿಯ ಮುಂಭಾಗ ಒರಟು ಶಿಲೆ ಮ ಹೊಸ ಶೋಧ 

೧೧೯] ಮಾರನಬೀಡು ಯುದ್ದ ವೀರಗಲ್ಲು ಕೆಲ್ಲೇಶ್ಲರ ಗುಡಿಯ ಮುಂಭಾಗ ಸ್ಥಳೀಯ ಒರಟು'ಶಿಲೆ RN ಹೊಸ್‌ ಶೋಧ 

೧೨೦| ಮಾವಿನಕೊಪ ತುರುಗೋಳ್‌ ಯಂಕಪೆ' ಲಮಾಣಿ ಅವರ ಮನೆಯ ಮುಂಭಾಗ ಬಳಪದ ಶಿಲೆ BE ಹೊಸ ಶೋಧ 

ನ್‌ನಗಮಾಡಾ್‌ ಹಾದ್ಧ ಪಗ ಬಕ್ಕ ದೇವಾಲಹದ ವರಣ ಸರ್ವಾ ನಂಬರ್‌ ಕರ ಹಾರ ಮ ವಾಷಸಾಸಾ ಸಸಾರ 
೧೨೨. ಮೂಡೂರ ಯುದ್ದ ವೀರಗಲ್ಲು ಆಂಜನೀಯ ದೇವಾಲಯದ ಹಿಂಭಾಗ —— —— ಧಾ.ಜಿ.ಶಾ.ಸೂ. ಶಾ.ಸಂ.೨೪೯,ಪು-೬೬ 


೪೭೦ 


ಎ೨೩ ಮೂಡೊರ ರಕ್ಷಮಾನೈ ರಾಮೇಶ್ವರ ಡೇವಾಲಯೆದ್‌ ಮುಂಭಾಗ ಬಳೆಪೆದೆ'ಶಿಲೆ EE ಧಾ.ಜಿ.ಶಾ.ಸೊ. ಶಾ.ಸಂ. ೨೫5, ಹುಲ 
೧೨೪. ಯಳೆವಟ್ಟಿ ಊರದಾಳಿ ಗುರುಪಾದಪ್ಪ ಎಲಿಗಾರ ಮನೆಯ ಆವರಣ NE ಕ್ರಿಶ.೧೧೩೫ | ಧಾ.ಜಿ.ಶಾ.ಸೂ. ಶಾ.ಸಂ.೨೫೬,ಪು-೬೬ 
೧೨೫. ಯಳವಟ್ರಿ ರಕ್ಷಕೊಡಿಗಿ, ಮುತ್ತಿಗೆ ಸರ್ವೇ ನಂಬರ್‌-೭೪ ರಲ್ಲಿದೆ —— ಕ್ರಿಶ೧೧೪೩ | ಧಾ.ಜಿ.ಶಾ.ಸೂ. ಶಾ.ಸಂ.೨೫೭,ಪು-೬೬ 
೧೨೬. ಯಳ್ಳೊರು ತುರುಗೋಳ್‌ ಈಶ್ವರ ದೇವಾಲಯದ ಆವರಣ ಬಳಪದ ಶಿಲೆ Ks ಹೊಸ ಶೋಧ 
೧೨೭| ಯೆಳ್ಳೊರು ತುರು ಮತ್ತು ಪೆಣ್ಣುಯೆಲ್‌ ಈಶ್ವರ ದೇವಾಲಯದ ಆವರಣ ಬಳೆಪೆದೆ'ಶಿಲೆ ಕ್‌ ಹೊಸ್‌ ಶೋಧ 
೧೨೮ ಯೆಳ್ಳೊರು ತುರುಗೋಳ್‌ ಈಶ್ವರ ದೇವಾಲಯದ ಆವರಣ ಬಳೆಪೆದೆ'ಶಿಲೆ ಕ ಹೊಸ್‌ ಶೋಧ 
೧೨೯ ಯಳ್ಳೂರು ಕುದುರೆ ವೀರ ಬಸವೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ Cs ಹೊಸ ಶೋಧ 
೧೩೦. ರಾಮತೀರ್ಥ ಯುದ್ಧ ವೀರಗಲ್ಲು ರಾಮಸ್ವಾಮಿ ದೇವಾಲಯದ ಹತ್ತಿರ —— ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೨೬೨,ಪು-೬೭ 
೧೩೧] ರಾಮತೀರ್ಥ ಕಾಳಗ ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ೧೩ನೇ ಶ. ಹೊಸ ಶೋಧ 
೧೩೨.] ವೀರಾಪೂರ ಯುದ್ದ ವೀರಗಲ್ಲು ಸೈನ ಬಸದಿಯ ಆವರಣ —— ೧೪ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೨೭೧,ಪು-೬೭ 
೧೩೩. ಲಕ್ಷ್ಮೀಪುರ ವೀರಗಲ್ಲು ಸಿದ್ದೇಶ್ವರ ಡದೇವಾಲಯೆದ್‌ ಮುಂಭಾಗ ಕೆಪ್ಪು ಬಳೆಪೆದ ಶಿಲೆ ದ ಹೊಸ್‌ ಶೋಧ 
೧೩೪]'ಅಕ್ಷ್ಮೀಷುರ ಯುದ್ದೆ ವೀರಗಲ್ಲು ಸರ್ವೇ ನಂಬರ್‌-೫೬ ರಲ್ಲಿದೆ -— ೧೦ನೇ ಶ. 1 ಧಾ.ಜಿ.ಶಾ.ಸೊ. ಶಾ.ಸಂ.೨೬೭ಪು-೬೭ 
೧೩೫ ಲಕ್ಷ್ಮೀಪುರ ತುರುಗೋಳ್‌ ಸರ್ವೇ ನಂಬರ್‌-೫೩ ರಲ್ಲಿದೆ ಸ್ಥಳೀಯ ಒರಟು ಶಿಲೆ ಜಾ ಧಾ.ಜಿ.ಶಾ.ಸೂ. ಶಾ.ಸಂ.೨೬೮,ಪು-೬೭ 
೧೩೬. ಶಾಡಗುಪ್ಪಿ ಕುದುರೆ ಕಾಳಗ ಕಲ್ಮೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ad ಹೊಸ ಶೋಧ 
೧೩೭. ಸಮಸಗಿ ತುರುಗೋಳ್‌ ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ಬಳಪದ ಸಿಲೆ —— ಹೊಸ ಶೋಧ 
೧೩೮. ಸಮಸಗಿ ಯುದ್ದ ವೀರಗಲ್ಲು ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ಬಳೆಪದ ಶಿಲೆ ಸ್‌ ಹೊಸ ಶೋಧ 
SE ಸಾಗರವಳ್ಳಿ ವೀರಗಲ್ಲು ರಾಮಪ್ಪ ಬಾಳತಿಯವರ ಲ ಬಳಪದ ಶಿ —— ಸ ಆಧ 

1] ಸಾವಿಕೇರಿ ವೀರಗಲ್ಲು ಹನುಮಂತದೇವರರ ಗುಡಿಯ ಆವರಣ ಧಾ.ಜಿ.ಶಾ.ಸೊ. ಶಾ.ಸೆಂ.೨೭೮,ಪು-೬೭ 
೧೪೧] ಸಾವಿಕೇರಿ ವೀರಗಲ್ಲು ವೀರಭದ್ರ ಡೇವಾಲಯದೆ'`ಹಿಂಡೆ -- ದ೨ನೇ. ಧಾ.ಜಿ'ಶಾ.ಸೊ. ಶಾ.ಸಂ.೨ರರ,ಪು-೬E 
೧೪೨ 1'ಸಾಂವಸೆಗಿ ಹೆಗೆತನ ಈಶ್ವರ ದೇವಾಲಯೆದ್‌ ಮುಂಭಾಗ ಬಳೆಪೆದೆ`ಶಿಲೆ ಕ್ರಿಶ.೧೨೩ರ'1 ಧಾ.ಜಿ.ಶಾ.ಸೊ.`'ಶಾ.ಸೆಂ. ೨೭೬ ಪು-೬E 
೧೪೩] ಸಿರಗೋಡ ಯುದ್ಧ ವೀರಗಲ್ಲು ಈಶ್ವರ ಗುಡಿಯ ಆವರಣ ಬಳಪದ ಶಿಲೆ ೧೧೪೨ ಧಾ.ಜಿ.ಶಾ.ಸೂ. ಶಾ.ಸಂ.೨೮೬,ಪು-೬೭ 
೧೪೪| ಸಿರಗೋಡ ಯುದ್ದ ವೀರಗಲ್ಲು ಈಶ್ವರ ಗುಡಿಯ ಆವರಣ —— ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೨೮೭.ಪು-೬೭ 
೧೪೫1 ಸಿರಗೋಡ ಯುದ್ಧ ವೀರಗಲ್ಲು ಕಾಲಭಾವಿಯ ಹತ್ತಿರ —— ೧೧ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೨೮೫,ಪು-೬೭ 
೧೪೬. ಹೆನುಮನಕೊಪ್ಪೆ ತುರುಗೋಳ್‌ ರಾಮಲಿಂಗೇಶ್ವರ ದೇವಾಲಯೆದೌ್‌ ಮುಂಭಾಗ ಬಳೆಪೆದೆ'ಶಿಲೆ ಸ್‌ ಹೊಸ್‌ ಶೋಧೆ 
೧೪೭. ಹನುಮನಕೂಪ್ಪ | ವೀರಗಲ್ಲು ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ಬಳೆಪೆದ ಶಿ ೬ ಸ €ಧೆ 
೧೪೮. ಹಾನಗಲ್ಲು ಯುದ್ಧ ವೀರಗಲ್ಲು ತಾರಕೇಶ್ವರ ದೇವಾಲಯದ ಮುಖಮಂಟಪ ನೀಲಿ ಛಾಯೆಯ ಬಳಪದ ಶಿಲೆ | ೧೩ನೇ ಶ. ಕದಂಬ ಕುಲ ಪು.೪೪೫-೪೬ 
೧೪೯] ಹಾನಗಲ್ಲು ಯುದ್ದ ವೀರಗಲ್ಲು ತಾರಕೇಶ್ವರ ದೇವಾಲಯದ ಮುಖಮಂಟಪ ನೀಲಿ ಛಾಯೆಯ ಬಳಪದ ಶಿಲೆ | ಕಾ.ಶಾಶಿ. ಪು-೧೯೭ 
೧೫೦] ಹಾನಗಲ್ಲು ಯುದ್ದ ವೀರಗಲ್ಲು ತಾರಕೇಶ್ವರ ದೇವಾಲಯದ ಮುಖಮಂಟಪ —— ೧೨ನೇ ಶ. | ಧಾ.ಜಿ.ಶಾ.ಸೂ. ಶಾ.ಸಂ.೩೦೪,ಪು-೬೮ 
೧೫೧] ಹಾನಗಲ್ಲು ಯುದ್ದ ವೀರಗಲ್ಲು ತಾರಕೇಶ್ವರ ದೇವಾಲಯೆದ್‌ಮುಖಿಮಂಜಟಪೆ ನೀಲ್‌ ಛಾಯಿಯೆ ಬಳೆಪೆದ್‌ಶಲ 1 ಕದಂಬ ಕಲಪ. ₹೯೯೫ 
೧೫೨] ಹಾನಗಲ್ಲು ಎರವಸ ತಾರಕೇಶ್ವರ ಗುಡಿ ಹೊರಮಗ್ಗಲು —— ಕ್ರಿಶ೧೧೯೬ | ಕೆ.ಐ-ಜಿಶಾ.ಸಂ. ೫೯ 
೧೫೩] ಹಾನಗಲ್ಲು ರಕ್ತಮಾನ್ಯ ಶಿವಮೊಗ್ಗೆ ಹೆದ್ದಾರಿಯಲ್ಲಿನ ಕರೆಯ ಬರಿಯ ಮೇಲೆ ಬಳೆಪೆದ್‌ಸಿಲೆ ಕ್ರಿಶ.೧೧೨೦"1ಕಐ-೫ಶಾ.ಸಂ. ೫ 
೧೫೪] ಹಾನಗಲ್ಲು ಕುದುರ ಕಾಳಗ ದುರ್ಗಾದೇವಿ ಗುಡಿಯ ಮುಂಭಾಗ ಸ್ಥಳೀಯ ಬಳಪುದ ಶಿ EE ಧಾ.ಜಿ.ಶಾ.ಸೂ. ಶಾ.ಸಂ.೩೧೫,ಪು-೬೮ 


೪೭೧ 


೧೫೫1 ಹಾನಗಲ್ಲು ವೀರಗಲ್ಲು ಚೆಂಡಿಕೇಶ್ನರ ದೇವಾಲಯೆದೆ ಮುಂಭಾಗ ಸ್ಥಳೀಯ ಬಳಪೆದೆ ಶಿಲೆ ಕ್‌ ಧಾ.ಜೆ.ಶಾ.ಸೂ. ಶಾ.ಸಂ.೩೧೪,ಪು-೬೮ 

೧೫೬. ಹಾನಗಲ್ಲು ಯುದ್ದ ವೀರಗಲ್ಲು ಕುಂಬಾರ ಓಣಿಯ ಅರಳಿಕಟ್ಟೆ —— -- ಕಐ-೫, ಶಾಸಂ. ೫೯ 

೧೫೭. ಹಾನಗಲ್ಲು ಯುದ್ದ ವೀರಗಲ್ಲು ಮೈಲಾರದೇವ ದೇವಾಲಯ —— ಕ್ರಿಶ.೧೨೩೧ |ಕೆ.ಐ.-೫, ಶಾಸಂ. ೬೦ 

೧೫೮1 ಹಾವಣಗಿ ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ Ks ಧಾ.ಜಿ.ಶಾ.ಸೂ. ಶಾ.ಸಂ.೩೨೪,ಪು-೬೯ 

೧೫ ಹಾವಣಗಿ ಯುದ್ಧ ವೀರಗಲ್ಲು ಈಶ್ವರ ಡದೇವಾಲಯಿದ್‌ಹಿಂಭಾಗೆ ಬಳೆಪೆದೆ'ಶಿಲೆ ದ೨ನೇ. ಧಾ.ಜೆ.ಶಾ.ಸೂ. ಶಾ.ಸಂ.೩೧ರಿಪು-೬೯ 

೧೬೦.1 ಹಾವಣಗಿ ಯುದ್ಧ ವೀರಗಲ್ಲು ಈಶ್ವರ ದೇವಾಲಯದ ಹಿಂಭಾಗೆ ಬಳೆಪೆದೆ'ಶಿಲೆ CR ಧಾ.ಜಿ.ಶಾ.ಸೊ. ಶಾ.ಸಂ ೩೨ದಿಪು್‌ 

೧೬೧] ಹಿರೂರು ತುರುಗೋಳ್‌ ಬಸವೇಶ್ವರ ದೇವಾಲಯದ ಮುಂಭಾಗ ಬಳೆಪದ ಶಿಲೆ ಗ ಹೊಸ ಶೋಧ 

೧೬೨.| ಹಿರೂರು ವೀರಗಲ್ಲು ಸಂಗಮೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ ಹೊಸ ಶೋಧ 

೧೬೩ ಹಿರೇಕಣಗಿ ತುರುಗೋಳ್‌ ಗಂಗಪ್ಪ ಕಾಳೇರ ಇವರ ಮನೆಯ ಮುಂಭಾಗ ಸ್ಥಳೀಯ ಒರಟು ಶಿಲೆ ಕ್ರಿಶ. ೯೮೧ 1 ಧಾ.ಜಿ.ಶಾ.ಸೂ. ಶಾ.ಸೆಂಸಿ೨೬ಓಪು-೬೯ 

೧೬೪.| ಹಿರೇಕಣಗಿ ಯುದ್ದ ವೀರಗಲ್ಲು ಕರಕಿ ೦ಡದ ಹತ್ತಿರ —— ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೩೨೭.ಪು-೬೯' 

೧೬೫. ಹಿರೇಕ್ಕಾಂಸಿ ಯುದ್ಧ ವೀರಗಲ್ಲು ಮಲ್ಲಿಕಾರ್ಜುನ ದೇವಾಲಯದ ಆವರಣ ಕೆಪ್ಪು ಬಳೆಪೆದ ಶಿಲೆ sl ಹೊಸ್‌ ಶೋಧ 

೧೭೭. ಹಿರೇಕ್ಕಾಂಸಿ ಯುದ್ಧ ವೀರಗಲ್ಲು ಮಲ್ಲಿಕಾರ್ಜುನ ದೇವಾಲಯದ ಆವರಣ ಕೆಪ್ಪು ಬಳೆಪೆದ ಶಿಲೆ ee ಹೊಸ್‌ ಶೋಧ 

೧೬೭.| ಹಿರೇಬಾಸೂರು ಕೋಟೆಕಾಳೆಗ ಗಾಮದ ಮಧ್ಯೆ ಸ್ಥಳೀಯ ಬಳಪದ ಶಿಲೆ ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೩೩೧,ಪು-೬೯ 

೧೬೮.| ಹಿರೇಬಾಸೂರು ಕೋಟೆಕಾಳೆಗತುರುಗೋಳ್‌ ಈಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ೯ ಧಾ.ಜಿ.ಶಾ.ಸೂ. ಶಾ.ಸಂ.೩೩೨,ಪು-೬೯ 

೧೬೯] ಹಿರೇಬಾಸೂರು ಕೋಟೆ ಕಾಳಗ ಊರ ಹೊರಗೆ —— —— ಧಾ.ಜಿ.ಶಾ.ಸೂ. ಶಾ.ಸಂ.೩೩೫ಪು-೬೯ 

೧೭೦. ಹಿರೆಹುಲ್ಲಾಳ ತುರು ಮತ್ತು ಪೆಣ್ಣುಯಲ್‌ ಕಲ್ಲೇಶ್ವರ ದೇವಾಲಯದ ಆವರಣ ಸ್ಥಳೀಯ ಒರಟು ಶಿಲೆ ೧೩ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೩ಿಷಿಲಿಪು-೬೯ 

೧೭೧. ಹಿರಹುಲ್ಲಾಳ ತುರುಗೋಳ್‌ ಕಲ್ಲೇಶ್ವರ ವಾಲಯದ ಆವರಣ ಬಳಪದ ಶಿ ಸ ಆಧ 

೧೭೨. ಹು ಹಂದಿಬೇ ಹುಸೇನಸಾಬ ಮ್ಹನಹಳ್ಳಿಯವರ ಮನೆಯ ಹಿತ್ತಲು ಕಪ್ಪು ಬಳಪದ ಶಿ ್‌ ಸ ಆಧ 

೧೭೩1'ಹುಡೆ ಹೆಂದಿಜೇಟೆ ಹುಸೇನಸಾಬ ಬೊಮ್ಮೆನೆಹಳ್ಳಿಯವರ ಮನೆಯ ಹಿತ್ತಲು ಬಳೆಪೆದೆ'ಶಿಲೆ * ಹೊಸ್‌ ಶೋಧ 

೧೭೪ 'ಹುಲಗಿನಕೊಪೆ ತುರುಗೋಳ್‌ ಊರಿನ`ಹೊರಗಿನ್‌ಹೆನುಮಂತನ್‌'ಗುಡಿ ಮುಂಭಾಗ ಕಪ್ಪು ಬಳೆಪೆದ'ಶಿಲೆ ಧಾ.ಜಿ.ಶಾ.ಸೂ. ಶಾ.ಸಂ.೨೬೪,ಪು-೬೭ 

೧೭೫. ಹೆರೂರು ಯುದ್ದ ವೀರಗಲ್ಲು ಹೊಂಡದ ಮೆಟ್ಟಲುಗಳಿಗೆ ಹೊಂದಿಕೊಂಡಂತೆ ಬಳಪದ ಶಿಲೆ ಧಾ.ಜಿ.ಶಾ.ಸೂ. ಶಾ.ಸಂ.೩ಿ೪೧,ಪು-೬೯ 

೧೭೬.| ಹೆರೂರು ತುರುಗೋಳ್‌, ಮುತ್ತಿಗೆ ಕೆರೆಯ ಹತ್ತಿರ ನೀಲಿ ಛಾಯೆಯ ಬಳಪದ ಶಿಲೆ | ೧೨-೧೩ನೇಶ | ಧಾ.ಜಿ.ಶಾ.ಸೂ. ಶಾ.ಸಂ.೩೪೨,ಪು-೬೯ 

೧೭೭.|] ಹೋತನಹಳ್ಳಿ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿಲೆ ೧೨ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೩೫೦,ಪು-೬೯ 

೧೭ರ ಹೋತನಹಳಿ ಊರದಾಳಿ ಕಲ್ಮೇಶ್ವರ ದೇವಾಲಯೆದೌ್‌ಮುಂಭಾಗೆ ಕೆಪ್ಪು ಬಳೆಪೆದ ಶಿಲೆ ದಿ೨ನೇ. ಧಾ.ಜೆ.ಶಾ.ಸೂ. ಶಾ.ಸಂ.೩ಳ೯್‌ಪು-೬೯ 

೧೭೯ ೦ಬಳಿ ಯುದ್ದ ವೀರಗಲ್ಲು ಸರ್ವೇ ನಂಬರ್‌ ೧೯ರಲ್ಲಿ ವ ೮ನೀ ಶ. ಇಐ-೩೩ ಪು.೨೫೭-೫೮ 

೧೮೦.| ಹೊಂಬಳಿ ಯುದ್ದ ವೀರಗಲ್ಲು ರಾಮಲಿಂಗ ದೇವಾಲಯದ ಸಮೀಪ —— —— ಧಾ.ಜಿ.ಶಾ.ಸೂ. ಶಾ.ಸಂ.ಡಿ೪ಲ್ಲಪು-೬೯ 
ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು : ಲೌಕಿಕ (ಮಾಸಿಕಲ್ಲುಗಳು) 

ಧು; ಅಕ್ಕಿಆಲೂರು ಮಾಸಿಕೆಲ್ಲು ತಿಕೊಟೇಶ್ವರ ದೇವಾಲಯದ್‌'ಮುಂಭಾಗ ಕೆಪ್ಪು ಬಳೆಪೆದ ಶಿಲೆ REN ಹೊಸ್‌ ಶೋಧ 

೨. | ಅಕ್ಕಿವ್ಳ್‌ ''|ಮಾಸಿಕಲ್ಲು 1 ತಿಕೊಟೇಶ್ವರ ದೇವಾಲಯೆದೆ ಮುಂಭಾಗ [ಸ್ಥಳೀಯ ಬಳಪದೆಶಿಲಿ [-|ಹೊಸೆಶೊಧ 

EW ಅಕ್ಕಿವಳ್ಳಿ ಮಾಸಿಕೆಲ್ಲು ತಿಕೊಟೇಶ್ವರ ದೇವಾಲಯದ ಮುಂಭಾಗ ೯ ಹೊಸ್‌ ಶೋಧ 

೪, ಆಡೂರು ಒಕ್ಕೈ ವೀರಮಾಸ್ತಿ ಮಾರುತಿ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 


೪೭೨ 


೫. ಅರಳೇಶ್ವರೆ ವೀರಮಾಸ್ತಿ ಶಿಬಾರಗಟ್ಟಿಯ ಹಿಂಭಾಗ ಸ್ಥಳೀಯ ಬಳೆಪೆದ'ಶಿಲೆ —— ಹೊಸ್‌ ಶೋಧ 

೬ ಅರಳೇಶ್ವರೆ ವೀರಮಾಸ್ತಿ ಶಿಬಾರಗಟ್ಟಿಯ ಹಿಂಭಾಗ ಸ್ಥಳೀಯ ಬಳೆಪೆದ'ಶಿಆೆ —— ಹೊಸ್‌ ಶೋಧ 

ಈ ಅರಳೇಶ್ವರ ವೀರಮಾಸ್ತಿ ಶಿಬಾರಗಟ್ಟಿಯ ಹಿಂಭಾಗ ಸ್ಥಳೀಯ ಬಳಪದ ಶಿಲೆ —— ಹೊಸ ಶೋಧ 

೮. ಅರಳೇಶ್ವರ ವೀರಮಾಸ್ತಿ ಶಿಬಾರಗಟ್ಟಿಯ ಹಿಂಭಾಗ ಸ್ಥಳೀಯ ಬಳಪದ ಶಿಲೆ —— ಹೊಸ ಶೋಧ 

ಕ್‌ ಕರೆಕ್ಕಾತನೆಹಳ್ಳಿ ಮಾಸ್ತಿಕಲ್ಲು ಕಲ್ಲೇಶ್ವರ ದೇವಾಲಯೆದ್‌ ಆವರಣ ಒರಟು ಶಿಲೆ ೯ ಹೊಸಶೋಧ 

೧೦. ಕರೆಕ್ಕಾತನೆಹಳ್ಳಿ ಒಕ್ಕೈಮಾಸ್ತಿ ಮಹಾಸತಿ ಮೆಲಿಗೆಮ್ಮ ದೇವಿಯ'ಗುಡಿಯ ರಸ್ತೆ ಬದಿ ಬಳೆಪೆದೆ'ಶಿಲೆ ಕ ಹೊಸ್‌ ಶೋಧ 

೧೧. | ಕಲಕೇರಿ ಒಕ್ಕೈೆ ವೀರಮಾಸ್ತಿ ಗ್ರಾಮದ ಬಯಲಿನಲ್ಲಿ Ey ಆತ್ಮ ಬಲಿದಾನ ಪು. ೩೪೫ 

೧೨. | ಕಲಕೇರಿ ವೀರಮಾಸ್ತಿ ವೀರಭದೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಬೆಣಚು ಕಲ್ಲು EE ಆತ್ಮ ಬಲಿದಾನ ಪು. ೩೪೫ 

೧೩. ಕಾಡಶೆಟ್ಟಿಹಳ್ಳಿ ಒಕ್ಕೈ ಮಾಸ್ತಿ ಖಾದರಸಾಬ್‌ ಕೆ. ಮನೆಯ ಮುಂಭಾಗ ಸ್ಥಳೀಯ ಒರಟು ಶಿಲೆ —— ಹೊಸ ಶೋಧ 

| ೪. | ಕಾಡಶೆಟ್ಟಿಹಳ್ಳಿ | ಮಾಸಿಕಲ್ಲು | ಖಾದೆರೆಸಾಬ್‌ ಕೆ. ಮನೆಯ ಮುಂಭಾಗ [ಸ್ಥಳೀಯ ಒರಟುಶಿಲೇ | |ಹೊಸೆಶೊಧರ 
೧೫. 1 ಉಪ್ತುಣಸಿ ಮಾಸ್ತಿ (ಸರ್ಪಬೇಟಿ) ಕಲ್ಲೇಶ್ವರ ದೇವಾಲಯದೆ ಆವರಣದೆ ಮಾಸ್ತಿ ಗುಡಿ ಸ್ಥಳೀಯ ಬೆಣಚು ಕಲ್ಲು ್‌ ಹೊಸ್‌ ಶೊಧಧೆ 

೧೬. ಕಾಡಶೆಟ್ಟಿಹಳ್ಳಿ ಮಾಸ್ತಿಕಲ್ಲು ಖಾದರಸಾಬ್‌ ಕ ಮನೆಯೆ ಮುಂಭಾಗ ಸ್ಥಳೀಯ ಒರಟು'ಶಿಲೆ ಹೊಸ್‌ ಶೋಧ 

೧೭. | ಕ್ಯಾಸನೂರು ಒಕ್ಕೈಮಾಸ್ತಿ ವೀರಭದ್ರೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ RE ಹೊಸ ಶೋಧ 

೧೮. | ಕೂಸನೂರು ವಿಕೈ ವೀರಮಾಸ್ತಿ ಬನಶಂಕರಿ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ ಹೊಸ ಶೋಧ 

೧೯. | ಕೂಸನೊೂರು ಮಾಸಿಕಲ್ಲು ಬನಶಂಕರಿ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ KR ಹೊಸ ಶೋಧ 

೨೦. | ಕೆಲವರಕೊಪ ಒಕ್ಕೈಮಾಸ್ತಿ ವೀರಭದೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ ೧೩ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೭ಹಿಪು.೬೦ 
೨೧. | ಕಲವರ ಪ್ರ ಒಕ್ಕಮಾಸ್ತಿ ವೀರಭದೇಶ್ವರ €ವಾಲಯದ ಮುಂಭಾಗ ಒರಟು ಶಿ ಗ ಧಾ.ಜಿ.ಶಾ.ಸೂ. ಶಾ.ಸಂ.೭೪ಿ,ಪು.೬೦ 
ವಿ೨. ಲವರಕೂಪ ಒಕ್ಕಮಾಸ್ತಿ ವೀರಭದೇಶ್ವರ €ವಾಲಯದ ಮುಂಭಾಗ ಸಳೀಯ ಒರಟು ಶಿ —— ಸ ಆಧ 

೨೩1 ಗಾಜಿಷೆರ ವೀರಮಾಸ್ತಿ ಊರಿನ'ಹೊರಗೆ ಇರುವ ಕರೆಯೆ ಬರಿಯ'ಮೇಲೆ ಒರೆಟು`ಶಿಲೆ ಕ ಹೊಸ್‌ ಶೋಧ 

೨೪. | ಗುಡಗುಡಿ ಮಾಸ್ತಿಕಲ್ಲು ತಿಕೊಟ`' ದೇವಾಲಯದ ಮುಂಭಾಗ ಮೃದು ಶಿಲೆ ಹೊಸ್‌ ಶೋಧ 

೨೫. | ಚೀರನಹಳ್ಳಿ ವೀರ ಮಾಸ್ತಿ ಮಲ್ಲನಗೌಡ ಗದಿಗೆಪ್ಪಗೌಡ ಪಾಟೀಲರ ಮನೆಯ ಮುಂಭಾಗ | ಬೆಣಚು ಕಲ್ಲು ಮ ಹೊಸ ಶೋಧ 

೨೬. | ಜಕ್ಕನಾಯಕನಕೊಪ್ಪೆ ಒಕ್ಕೈ ವೀರಮಾಸ್ತಿ ಈಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ ್‌ ಹೊಸ ಶೋಧ 

5೭] ಸೆಕ್ಷಕೊಪ್ಪ ವೇರಮಾಸ್ವಿ ಮೊೌಮ್ಮನಹ್ಕ್‌ ರಯ ಪದಕ ಬೆಣಷ್‌ು ವ್‌ ಹೊಸಶೋಧ 

೨೮.1 ಬಾಳೆಂಬೀಡು ವೀರಮಾಸ್ತಿ ಮೈಲಾರಲಿಂಗೇಶ್ವರ ದೇವಾಲಯೆದ್‌ ಮುಂಭಾಗ ಸ್ಥಳೀಯ ಒರಟು'ಶಿಲೆ po ಹೊಸ್‌ ಶೋಧ 

೨೯. | ಬಾಳಂಬೀಡು ವೀರಮಾಸ್ತಿ ಲಾರ [ ಶ್ವರ €ವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿ ನ ಸ ಆಧ 

೩೦. | ಬಾಳಂಬೀಡು ವೀರಮಾಸ್ತಿ ಮೈಲಾರಲಿಂಗೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ ಹೊಸ ಶೋಧ 

೩೧. | ಬಾಳೂರು ಮಾಸ್ತಿಕಲ್ಲು/ನಿಸಿದಿಕಲ್ಲು ಬಸದಿಯ ಎದುರು ಧಾ.ಜಿ.ಶಾ.ಸೂ. ಶಾ.ಸಂ.೧೭೮,ಪು-೬೪ 
೩೨. | ಬಾಳೂರು ಮಾಸ್ತಿಕಲ್ಲು ಕೆರೆ ಮೇಲಿನ ದೇವಿಗುಡಿಯ ಸಮೀಪ NN ಧಾ.ಜಿ.ಶಾ.ಸೂ. ಶಾ.ಸಂ.೧೭೬,ಪು-೬೪ 
೩೩. | ಬ್ಯಾಗವಾದಿ ಮಾಸಿಕೆಲ್ಲು ರಮೆಂತೇಶ್ನರಿ ದೇವಾಲಯೆದ್‌ ಮುಂಭಾಗ ಸ್ಥಳೀಯ ಒರಟು'ಶಿಲೆ NE ಹೊಸ್‌ ಶೋಧ 

೩೪. ಬೈಲವಾಳೆ ಮಾಸ್ತಿಕಲ್ಲು ಸರ್ವೇ ನಂಬರ್‌-೨೪/೨ ಹೊಲ ೯-೧೦ನೇಶ | ಧಾ.ಜಿ.ಶಾ.ಸೂ. ಶಾ.ಸಂ.೨೧೬,ಪು-೬೫ 
೩೫. | ಬೈಲವಾಳ ಮಾಸಿಕೆಲ್ಲು ಕೆಲ್ಲೇಶ್ನೆರ ದೇವಾಲಯದೆ ಹೊರಗೆ —— ಧಾ.ಜೆ.ಶಾ.ಸೂ. ಶಾ.ಸಂ.೨೧೭.ಪು-೬೫ 
| ೩೬. 1 ಮಕರವ್ಳ್‌ [ಮಾಸ್ತಿಕಲ್ಲು ಊರ ಹೊರಗಿನೆ ಹಿರೇಕೆರೆಯ ಗದ್ದೆಯ ಮಧ್ಯೆ ರೆಟುತಿರ ಹೊಸಶೋಧ] 


೪೭೩ 


೪೭೪ 


೩೭. |] ಮಕೆರವಳ್ಳಿ ಒಕ್ಕೈಮಾಸ್ತಿ ಊರೆ ಹೊರಗಿನ ಹಿರೇಕೆರೆಯ ಗದ್ದೆಯ ಮಧ್ಯೆ ಸ್ಥಳೀಯ ಬಳೆಪೆದಶಿಆೆ ವವ ಹೊಸ್‌ ಶೋಧ 

೩7 ಮಲಗುಂದೆ ಒಕ್ಕೈಮಾಸ್ತಿ ಊರ ಹೊರಗಿರುವ ಕೆಲ್ಲೇಶ್ಲೆರೆ ಗುಡಿಯೆ`'ಹಂಭಾಗ ಒರಟು ಶಿಲೆ ಹೊಸ್‌ ಶೋಧ 

೩&೯. | ಮಲಗುಂದ ಮಾಸ್ತಿಕಲ್ಲು ಊರ ಹೊರಗಿರುವ ಕಲ್ಲೇಶ್ವರ ಗುಡಿಯ ಹಿಂಭಾಗ ಒರಟು ಶಿಲೆ —— ಹೊಸ ಶೋಧ 

೪೦. | ಮಲ್ಲಿಗಾರ ಇಕೈಮಾಸ್ತಿ ಸಿದ್ದರಾಮೇಶ್ವರ (ರಾಮಲಿಂಗೇಶ್ವರ) ಗುಡಿಯ ಮುಂಭಾಗ ಬಳಪದ ಶಿಲೆ ೧೩ಿನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೨೪೬ಪು-೬೬ 
೪೧. |] ಮೂಡೂರು ವೀರಮಾಸ್ತಿ ಮಾರಿಕಾಂಬ`ಡೇವಾಲಯೆದೌ್‌`ಮುಂಭಾಗೆ ಕಪ್ಪು ಬಳೆಪೆದ'ಶಿಲೆ ೫ ಹೊಸ್‌ ಶೋಧ 

೪೨ Tಮೂಡೊರು ಒಕ್ಕೈಮಾಸ್ತಿ ಅಣ್ಣಪ್ಪ ಕೆಜ್ಜರಿ ಅವೆರ ಮನೆಯ ಬಲಭಾಗ ಕೆಪ್ಪು ಬಳೆಪೆದ ಶಿಲೆ ವ ಹೊಸ್‌ ಶೋಧ 

೪ಡಿ. | ಮಾರನಬೀಡು ವೀರಮಾಸ್ತಿ ಊರ ಹೊರಗೆ ಇರುವ ಶಿಬಾರಗಟ್ಟೆಯ ಮುಂಭಾಗ ಸ್ಥಳೀಯ ಒರಟು ಶಿಲೆ ಹೊಸ ಶೋಧ 

ಅಲ್ಲ. ಮುತ್ತಳ್ಳಿ ವೀರಮಾಸ್ತಿ ವೀರಭದೇಶ್ವರ ಗುಡಿಯ ಮುಂದಿರುವ ಶಿಬಾರ ಕಟ್ಟೆ ಒರಟು ಶಿಲೆ ಹೊಸ ಶೋಧ 

೪೫ ಹುತ್ತಿನಹ್ಳ್‌ ಮಾಸಿಕ ಅಗಸ ಬಾಗಿಕನ'ರಸ್ತಹ ವ್ಯೆ ಒರಷು ತತ ನವ್‌ ಹಾಸಕಾೂಧಢ 

೪೬1 ಯಳವಟ್ಟಿ 1 ವೀರಮಾಸ್ಸಿಕ್ಲು ರಾಮತೀರ್ಥ ದೇವಾಲಯಿದ ಮುಂಭಾಗ ರಟ್ಟು ತಿಕ ಹೊಸಶೋಧ] 
೪೭. | ಯತ್ತಿನಹಳ್ಳಿ ಒಕ್ಕೈಮಾಸ್ತಿ ಅಗಸಿ ಬಾಗಿಲಿನೆ ರಸ್ತೆಯ ಮಧ್ಯೆ ಸ್ಥಳೀಯ ಬೆಣಚು ಕಲ್ಲು ea ಹೊಸಶೋಧ 

೪೮. | ಲಕ್ಷ್ಮೀಪುರ ಒಕ್ಕೈ ಮಾಸ್ತಿ ಸಿದ್ದೇಶ್ವರ ಗುಡಿ ಮುಂಭಾಗೆ ಕಪ್ಪು ಬಳೆಪೆದ ಶಿಲೆ ವ ಹೊಸ್‌ ಶೋಧ 

ರಳ. | ಶೀಗೀಹಳ್ಳಿ ವೀರಮಾಸ್ತಿ ಶಂಕಪ್ಪ ಎನ್‌.ಉಪ್ಪುಣಸಿಯವರ ಗದ್ದೆ ಬಳಪದ ಶಿಲೆ ನ ಹೊಸ ಶೋಧ 

೫೦. | ಶೀಗೀಹಳ್ಳಿ ಒಕ್ಕೈ ವೀರಮಾಸ್ತಿ ಹೊಂಡದ ದಡ ಒರಟು ಶಿಲೆ ಹೊಸ ಶೋಧ 

೫೧. | ಸಮಸಗಿ ವೀರಮಾಸ್ತಿ ಊರೆ ಹೊರಗಿರುವ ರಾಮಲಿಂಗೇಶ್ವರ ದೇವಾಲಯೆದ ಮುಂಭಾಗ | ಬಳೆಪೆದೆ ಶಿಲೆ ಮ ಹೊಸ ಶೋಧ 

೫೨. | ಸಾಗರವಳ್ಳಿ ಒಕ್ಕೈಮಾಸ್ತಿ ಹನುಮಾನ್‌ದೇವಾಲಯದ ಕಟ್ಟೆ ಒರಟು ಶಿಲೆ Re ಹೊಸ ಶೋಧ 

೫೩] ಸಾತೇನಹ್ಸ್‌ ಕ್ಕ 'ವೀರಮಾಸ್ತ್‌ ಹೊಂಡದ ಪ್‌ದ್ಲಿರುವ ಬಸವೇಶ್ನರ ದೇವಾಲಯದ SRT TESS SSR] 
| ೫ಳ. 1 ಸಿರಗೋಡ '[ವೀರಮಾಸ್ತಿ 1 ಶೇವಿರಗೌಡ ಮನೆಯ ಹಿಂದೆ ಹೊಲದ ಮಧ್ಯ ಬಳಪೆದಶಿಕ 1 ಧಾಜೆಶಾಸೂ. ಶಾಸಂ೨5ರೆಮೇ೭ "| 
೫೫. 1 ಸಿರಗೋಡ ವೀರಮಾಸ್ತಿ ಶೇವಿರಗೌಡ್‌ ಮನೆಯ ಹಂಡೆ ಹೊಲದೆ ಮಧ್ಯೆ ಬಳೆಪೆದೆ'ಶಿಲೆ ೭ ಹೊಸ್‌ ಶೋಧ 

೫೬. | ಹೆನುಮನಕೊಪ್ಪ | ವೀರಮಾಸ್ತಿ ರಾಮಲಿಂಗೇಶ್ವರ ದೇವಾಲಯೆದ್‌ ಮುಂಭಾಗ ಬಳೆಪೆದೆ'ಶಿಲೆ ದ ಹೊಸ್‌ ಶೋಧ 

೫೭. | ಹಾವಣಗಿ ಮಾಸ್ತಿಕಲ್ಲು ಈಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ಹೊಸ ಶೋಧ 

೫೮. | ಹನುಮನಕೊಪ್ಪ | ವೀರಮಾಸ್ತಿ ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ ್‌ ಹೊಸ ಶೋಧ 

೫೯ Tಷರನಗರ ಒಕ್ಕೈ ಮಾಸ್ತಿ ದ್ಯಾಮವ್ವನ ಕಟ್ಟೆಯ ಮುಂಭಾಗ ಸಮ ಒರಟುಕೆ ವ ಹಾಸಕಾಧ 

೬೦. ಹೆಳೇಗೆಜ್ಜಳ್ಳಿ ಒಕ್ಕೈಮಾಸ್ತಿ ಹೆನುಮಂತೆಪ್ಪೆ ಕಾರಕೊನೆ ಮನೆಯ ಬಲಬದಿ ಬಳೆಪೆದ'ಶಿಲೆ pe ಹೊಸ್‌ ಶೋಧ 

| ೬೦. | ಹಾನೆಗಲ್ಲು [ವೀರಮಾ 'ಕಲಕಲಓಣೆಯೆಕ್ತೆ ಬದರಿ [ಸ್ಥಳೀಯ ಒರಟುಶಿಲೆೇ | |ಹೊಸೆಶೊಧ 
ವ] ಹರೂಕು ಒಕ್ಕೈ ಮಾಸ್ತಿ ಕವಾರದ ಹತ್ತರ ಒರವು ತಕ ನಾ ಹಾಸಕಾೂಢ 

೬೩. | ಹೆರೂರು ಒಕ್ಕೈ ಮಾಸ್ತಿ ಶಿಬಾರದ ಪಕ್ಕದಲ್ಲಿ ಒರಟು ಶಿಲೆ ಕ.ಶಾ.ಶಿ. ಹು. ೧೫೮ 

೬೪. | ಹೆರೂರು ಒಕ್ಕೈ ಮಾಸ್ತಿ ಶಿಬಾರದ ಪಕ್ಕದಲ್ಲಿ ಒರಟು ಶಿಲೆ Ws ಕ.ಶಾ.ಸು. ಹು. ೧೫೮ 

೬೫. 1 ಹೆರೊರು ವೀರಮಾನಸ್ತಿ ಶಿಜಾರದ"ಪತ್ತಿರ ಒರೆಟು`ಶಿಲೆ ರ೬ನೇ್‌ತ. ಧಾ.ಜಿ'ಶಾ.ಸೊ.`ಶಾ.ಸೆಂ೦೩೪೪ 

೬೬. ಹೋತನಹಳ್ಳಿ ವೀರಮಾಸ್ತಿ ಕಲ್ಲೇಶ್ವರ ದೇವಾಲಯದ ಹಿಂದಿರುವ ರಸ್ತೆ ಬದಿ ಒರಟು ಶಿಲೆ Ee ಹೊಸ ಶೋಧ 

೬೭. ಹೊಸಳ್ಳಿ ವೀರಮಾಸ್ತಿ ಲಕ್ಷ್ಮಣ ಪಕ್ಕೀರಪ್ಪ ಬಾವಿಮನಿಯವರ ಮನೆ" ಮುಂಭಾಗೆ ಬೆಣಚು ಕಲ್ಲು ps ಹೊಸ್‌ ಶೋಧ 


ಹಿಂದೂ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು 

೧. ಕಲಕೇರಿ ಸೂರ್ಯ ಬಲಿ ಸೊರ್ಯಿ ನಾರಾಯಣ ಡೇವಾಲಯೆದೌ್‌ ಮುಂಭಾಗ ನೀಲ್‌ ಛಾಯೆಯ ಬಳೆಪೆದ್‌ಶಲ T- ಹೊಸ್‌ ಶೋಧೆ 
೨. ಕಲಕೇರಿ ಆತ್ಮೆ ಬಲಿದಾನದ ಕಾಳಿಕಾದೇವಿ" ಡದೇವಾಲಯೆದೌ್‌' ಮುಂಭಾಗ ಸ್ಥಳೀಯ ಒರಟು'ಶಿಲೆ — ಹೊಸ್‌ ಶೋಧ 
೩. ತಿಳವಳ್ಳಿ ಸೂರ್ಯಬಲಿ ಧಾರವಾಡದ ಕೆ.ಆರ್‌.ಐ. ಮ್ಯೂಸಿಯಂ ಕ್ರಿಶ೧೧೩೦ | ಧಾ.ಜಿ.ಶಾ.ಸೂ. ಶಾ.ಸಂ.೧೧೪,ಪು-೬೨ 
೪. | ತಿಳವಳ್ಳಿ ಸೂರ್ಯಬಲಿ ಧಾರವಾಡ ಕೆ.ಆರ್‌.ಐ. ಮ್ಯೂಜಿಯಂ ಕ್ರಿಶ೧೧೪೧ |ಕೆಐ.-೫, ಶಾಸಂ. ೯೭ 
೫.1 ಬಾಳೊರು ಸೊರ್ಯಿ'ಬಲಿ ಧಾರವಾಡೆ ಕೆ.ಆರ್‌.ಐ. ಮ್ಯೂಜಿಯಂ ಕ್ರಶ೧೧೩೦ 7 ಕಂ, ಶಾಸಂ ೯೬ 
೬ ಹೆರನಗಿರಿ ಕನೋಲುಕಡ ಹೊಳೆದಂಡೆಯ ಕಟ್ಟೆಯ ಮೇಲೆ ಬಳೆಪೆದೆಶಿಲೆ ನ ಧಾ.ಜಿ'ಶಾ.ಸೊ. ಶಾ.ಸಂ.೨೨ರೆಮ-೬ಲ 

ಜೈನ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು (ನಿಸಿದಿಗಲ್ಲುಗಳು) 
೧. ಆಡೂರು ವೀರ ನಿಸಿದಿ ಊರ ಹೊರಗಿರುವ ವಿರಕ್ಷ ಮಠದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ 1 _ ಹೊಸ ಶೋಧ 
(೨. ಅ೮ಡೊರು ನಿದಿಕಲ್ಲು ಊರ 'ಹೊರಗಿರುವ`ವಿರಕ್ಷ ಮಠದ್‌ `' ಆವರಣ ನೀಲಿ ಛಾಯಿಯ ಬಳಪದ ಶಿಕ ಹೊಸ ಶೋಧ 
(ಹ |ಆಡೊರು ನಸಿದಿಕ್ಲುಾ ಊರ 'ಹೊರಗಿರುವ`ವಿರಕ್ಷ ಮಠದ್‌ "ಆವರಣ ನೀಲಿ ಛಾಯೆಯ ಬಳಪದ ತಿಕ TU ಹೊಸೆ ಹೋಧ 
೪, ಆಡೂರು ನಿಸಿದಿಕಲ್ಲು ಊರ ಹೊರಗಿರುವ ವಿರಕ್ಕ ಮಠದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ [| _ ಹೊಸ ಶೋಧ 
೫. ಆಡೊರು ವೀರ ನಿಸಿದಿ ಊರ ಹೊರಗಿರುವ ವಿರಕ್ಷ ಮಠೆದ ಆವರಣ ನೀಲ್‌ ಛಾಯೆಯ ಬಳೆಪೆದ್‌ಶಲ 1 ಹೊಸ್‌ ಶೋಧ 
೬. ಆಡೂರು ವೀರನಿಸಿದಿ ಊರ ಹೊರಗಿರುವ ವಿರಕ್ಕ ಮಠದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 
೭. ಆಡೂರು ನಿಸಿದಿಕಲ್ಲು ಊರ ಹೊರಗಿರುವ ವಿರಕ್ಕ ಮಠದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 
೮. ಕರಗುದರಿ ನಿಸಿದಿಕಲ್ಲು ಪಾರ್ಶನಾಥ ತೀರ್ಥಂಕರ ಬಸದಿಯ ಪಕ್ಕದಲ್ಲಿ ಸ್ಥಳೀಯ ಒರಟು ಶಿಲೆ ಹೊಸ ಶೋಧ 
೯. | ಕಲಕೇರಿ ನಿಸಿದಿಕಲ್ಲು ಹೊಂಡದ ಮೆಟ್ಟಿಲುಗಳ ಪಕ್ಕದಲ್ಲಿರುವ ಗೋಡೆ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ.೧೨೮೯ | ಎಸ್‌.ಐ.ಐ-೨೦, ಸಂ.೨೨೩ 
೧೦. | ಗುಡಗುಡಿ ನಿಸಿದಿಕಲ್ಲು ಭರಮನ ಮಟ್ಟಿ —— —— ಧಾ.ಜಿ.ಶಾ.ಸೂ. ಶಾ.ಸ೦ೀ'೧,ಪು-೬೧ 
೧೧. | ತಿಳವಳ್ಳಿ ನಿಸಿದಿಕಲ್ಲು ಧಾರವಾಡದೆ ಕೆ.ಆರ್‌.ಐ. ಮ್ಯೂಸಿಯಂನಲ್ಲಿ —— ಕ್ರಿಶ.೧೧೦೩ |ಕೆ.ಐ-೫ ಶಾ.ಸಂ. ೯೨ 
೧3.'] ದಾದಮಗಟ್ಟ ನಿಸಿದಲ್ಲಾ ಕಪ್ಪ ಗುಡಿಯ ಆವರಣದಲ್ಲಿ = = ಧಾಷಶಾಸಾ.ಕಾಸಂರ೬ರ ಪ 
೧೩. | ಬಾಳೂರು ನಿಸಿದಿಕಲ್ಲು ಹೊನ್ನನಗೌಡ ಪಾಟೀಲ ಇವರ ಕಣದಲ್ಲಿ ಇದೆ ಮಠದ ಸಮೀಪ —— ಕ್ರಿಶ೧೨೦೫ ಕೆ.ಐಖ-೫ ಶಾ.ಸಂ. ೪೩ 
೧೪. | ಬಾಳೂರು ನಿಸಿದಿಕಲ್ಲು ಹೊನ್ನನಗೌಡ ಪಾಟೀಲ ಇವರ ಕಣದಲ್ಲಿ ಇದೆ ಮಠದ ಸಮೀಪ —— ಕ್ರಿಶ೧೨೦೫ ಕೆ.ಐಖ-೫ ಶಾ.ಸಂ. ೪೭ 
೧೫. | ಬಾಳೂರು ನಿಸಿದಿಕಲ್ಲು ಹೊನ್ನೆನಗೌಡ ಪಾಟೀಲ ಇವರ ಕಣದಲ್ಲಿ ಇಡೆ ಮಠದ ಸಮೀಪ —— ಕ್ರಿಶ೧೨೬೨ ಕೆ.ಖ-೫ ಶಾ.ಸಂ. ೧೦೮ 
೧೬. | ಬಾಳೊರು ನಿಸಿದಿಕಲ್ಲು ಮಠದ ಆವರಣದಲ್ಲಿ — —— ಧಾ.ಜಿ.ಶಾ.ಸೊ. ಶಾ.ಸೆಂ.೧೭೪ ಪಮು-೬೪ 
೦೭.1 ಬಾಳೆಹ್ಳಿ '[ನಿಸಿದಿಕಲ್ಲು [ಶಾಲೆಯಹೊರ್ಗ | 7ಧಾಜೆಶಾಸೊ. ಶಾಸಂರ್ರಿನಿ ಪೆ“ 
೧೮. ಬಾಳೆಹಳ್ಳಿ ಸ್ತೀ ನಿಸಿದಿ ಶಾಲೆಯ ಹೊರಗೆ —— —— ಧಾ.ಜಿ.ಶಾ.ಸೂ. ಶಾ.ಸಂ.೧೯೪ ಪು-೬೪ 
೧೯. | ಮಂತಗಿ ನಿಸಿದಿಕಲ್ಲು ಧರ್ನಾನದಿ ದಂಡೆಯಲ್ಲಿ ಮ ಧಾ.ಜಿ.ಶಾ.ಸೂ. ಶಾ.ಸಂ.೨೩೯ ಪು-೬೬ 
೨೦. | ಮಂತಗಿ ನಿಸಿದಿಕಲ್ಲು ಧೆರ್ನಾನೆದಿ ದಂಡೆಯಲ್ಲಿ ಮ್‌ — ಧಾ.ಜೆ.ಶಾ.ಸೂ. ಶಾ.ಸಂ.೨೪೧ ಪು-೬೬ 
೨೧. ಯಳವಟ್ಟಿ ನಿಸಿದಿಕೆಲ್ಲು ಜೆಂದನಾಥ ಬಸೆದಿಯ ಹಿಂದೆ ಬಳೆಪೆದೆ'ಶಿಲೆ ನ ಧಾ.ಜಿ.ಶಾ.ಸೂ. ಶಾ.ಸಂ.೨೫೯' ಹು-೬೭ 
| ೨೨. 1 ಯಳವಟ್ಟಿ 1 ನಿಸಿದಿಕ್ಟು 1 ಚೆಂದನಾಥ ಬಸದಿಯ ಹಿಂಡ [ಬಳೆಪದಶಿತ ಮ ಧಾಜೆ.ಶಾಸೊ. 'ಶಾಸಂ ೨5೬ರ ಪು" 
೨೬] ಯಳವಟ್ಟ ನಸಿದಕ್ಸು ಜರದನಾಥ ಬಸದಹ ಹಂದ ಬಳಪದ ಕ Fs ಹೊಸಹಾಧ 


೪೭೫ 


5೪7 ಹಳವಟ್ಟ ನಾದ್‌ ಚನದನಾಥ ಬಸದಹಮ ಹಂಡೆ ವಷವ ಪ Fl ಹಾಸ್‌ 


೨೫] ಹಳವಟ್ಟಿ ನಾದ್‌್ಲಾ ಚರದನಾಢ ಬಸರಹ ಹಂಡೆ ಬಳಪದ ಪ 3 ಹಾಸ್‌ 
5೮] ಹಳವಟ್ಟಿ ನಸಿದಕಲ್ಲು ಜಿರದನಾಥ ಬಸರಹ ಇಂಡ ಬಳಪದ ತಪ ನ ಹೊಸ್‌ಪಾಧ 
೨೬೭. | ವೀರಾಪುರ ನಿಸಿದಿಕಲ್ಲು ಮಹಾವೀರ ಬಸದಿಯ ಎಡಬದಿ ಒರಟು ಶಿಲೆ ಹೊಸ ಶೋಧ 
೨೮.1 ವೀರಾಷರ ನಿಸಿದಿಕೆಲ್ಲು ಮಹಾವೀರ ಬಸದಿಯ ಎಡಬದಿ ಒರಟು ಶಿಲೆ po ಹೊಸ್‌ ಶೋಧ 
೨೯. | ಶಾಡಗುಪಿ ನಿಸಿದಿಕೆಲ್ಲು ಗಾಮದ ಹೊರಭಾಗದಲ್ಲಿರುವ ಕಲ್ಲೇಶ್ವರ ದೇವಾಲಯದ ಮುಂಭಾಗ ಬಳೆಪೆದೆ'ಶಿಲೆ 3 ಹೊಸ್‌ ಶೋಧೆ 
ನರ 5ರಗಡ ನಿಸಿದಿಕಲ್ಲು ಶಿಬಾರದ ಹಿಂದಿರುವ ಅರಳಿಕಟ್ಟೆ ಸ್ಥಳೀಯ ಒರಟು ಶಿಲೆ Fa ಹೊಸ ಶೋಧ 
೩೧. | ಸಾವಿಕೇರಿ ನಿಸಿದಿಕಲ್ಲು ದೇಸಾಯಿಯವರ ಮನೆಯ ಹಿಂದೆ ವವ ಕ್ರಿ.ಶ.೧೩೭೬ | ಧಾ.ಜಿ.ಶಾ.ಸೂ. ಶಾ.ಸಂ.೨೮೧ ಪು-೬೭ 
೩೨. | ಹಂದಿಹಾಳ ನಿಸಿದಿಕಲ್ಲು ಗ್ರಾಮದ ಮಧ್ಯದಲ್ಲಿರುವ ಮಾರುತಿ ಡೇವಾಲಯದ್‌ ಮುಂಭಾಗ ಬಳಪದ ಶಿಲೆ KE ಹೊಸ ಶೋಧ 


ನಿಸಿದಿಕಲ್ಲು 


3) 
RE 
< 
KIS 


[i "್ರಿ 


೩೪] ಹಿರೊರು ವೀರ ನಿಸಿದಿ ಬಸವೇಶ್ವರ ದೇವಾಲಯೆದ್‌ಹಿಂಡೆ -- ೯ ಹೊ 

೩೫. 1 ಹೆರೊರು ನಿಸಿದಿಕಲ್ಲು ಹೊನ್ನೆನಗೌಡ' ಪಾಟೀಲ ಇವರ ಕಣದಲ್ಲಿ ನೀಲ್‌ ಛಾಯಿಯೆ್‌ ಬಳೆಪದ್‌ಶಲ 1 ಹೊಸ್‌ ಶೊೋಧೆ 

೩೬. | ಹೆರೂರು ಸ್ತೀ ನಿಸಿದಿ ಹೊನ್ನೆನಗೌಡ ಪಾಟೀಲ ಇವರ ಕಣದಲ್ಲಿ ನೀಲಿ ಛಾಯೆಯ ಬಳೆಪದ ಶಿಲೆ | ಹೊಸೆ ಶೋಧ 

೩೭. | ಹೆರೂರು ನಿಸಿದಿಕಲ್ಲು ಹೊನ್ನೆನಗೌಡ ಪಾಟೀಲ ಇವರ ಕಣದಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೩೮.1 ಹೆರೊರು ಸ್ತೀ ನಿಸಿದಿ ಹೊನ್ನನಗೌಡ ಪಾಟೀಲ ಇವರ ಕಣದಲ್ಲಿ ನೀಲಿ ಛಾಯೆಯ `ಬಳೆಪೆದೌಶಿಲ 1 ಹೊಸ ಶೋಧ 

ರ 1 ಹೆರೊರು ಸ್ಲೀ ನಿಸಿದಿ ಹೊನ್ನನಗೌಡ ಪಾಟೀಲ ಇವರ ಕಣದಲ್ಲಿ ನೀಲಿ' ಛಾಯೆಯ `ಬಳೆಪೆದೆ 'ಶಿಲೆ'] ಕ್ರಿಶ.೧೨೫೭ 1 ಹೊಸ್‌ ಶೋಧ 

ಹಾವೇರಿ ತಾಲೂಕಿನ ಸ್ಮಾರಕಶಿಲ್ಪಗಳ ಪಟ್ಟಿ 
ವೀರಗಲ್ಲುಗಳು 

ಗ್ರಾಮದ ಹೆಸರು ಸ್ನಾರಕ ಶಿಲ್ಪದ ಪ್ರಕಾರ ಸಾರಕ ಶಿಲ್ಪ ದೊರೆತ ಸ್ಥಳ ಬಳಸಿದ ಶಿಲೆ ಕಾಲ ಪ್ರಕಟಣೆ 

ಸಂ [S ಉ [3 ಉ [2 

|. |ಅಗಡಿ '[ಯುದ್ದೆ ವೀರಗಲ್ಲು ಸರ್ವೇ ನೆಂಬರೆದಿಳರ ಹೊಲದಲ್ಲಿ [ಕಷ್ಟ ಬಳಪೆದೆಶಿಲ |- 1ಧಾಜಿಶಾಸೊ. ಠಾಸಂ. ರ್‌ ಹು. ೪೩ | 
೨, ಕರ್ಜಗಿ ಯುದ್ಧ ವೀರಗಲ್ಲು ಹೊಳೆ ದಂಡೆಯ ಹನುಮಾನ್‌ ದೇವಾಲಯ ಆವರಣ ಸ್ಥಳೀಯ ಒರಟು ಶಿಲೆ ೧೩ಿನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ. ೫೨, ಹು. ೪೪ 

೩7 ಹಾಷೇರಿ ಶಾಸನ ಮಾತ್ರ ವೀರಭದ್ರ ದೇವಾಲಯದ ತೊಲೆಯಲ್ಲಿ ಕಪ್ಪು ಬಳೆಪೆದ ಶಿಲೆ ೧೩ನೇ ಶತ] ಎಸ್‌. ಐಎ-೮'ಸಂ. ೩೯೦ 

(೪ 1ಕ್ಳ್‌ಹಾಳ [ಮುತ್ತಿ [ದುರ್ಗಾ ಪರಮೇಶ್ವರ ಗುಡಿಯ ಮಂದೆ ಕಪುಕಣತಿಲ ಕಶೆ 1 ಎಸ್‌ ಐಎ-೧ರ ಸಂ ೨೨ರ 
೫. | ಕಳ್ಳಿಹಾಳ ಯುದ್ದ ವೀರಗಲ್ಲು ದುರ್ಗಾ ಪರಮೇಶ್ವರ ಗುಡಿಯ ಮುಂದೆ ಕಪ್ಪು ಕಣ ಶಿಲೆ ಕ್ರಿಶ.೧೨೩೬ | ಎಸ್‌.ಐ. ಐ-೧೮ ಸಂ. ೨೨೨ 

೬. ಕಳ್ಳಿಹಾಳ ಯುದ್ಧ ವೀರಗಲ್ಲು ಬೀರಲಿಂಗೇಶ್ವರ ದೇವಾಲಯದ ಹಿಂದೆ ಸ್ಥಳೀಯ ಒರಟು ಶಿಲೆ ದ ಹೊಸ ಶೋಧ 

೭. ಕಾಟೇನಹಳ್ಳಿ ಯುದ್ಧ ವೀರಗಲ್ಲು ಮಾರುತಿ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ ನ ಹೊಸ ಶೋಧ 

ಪ. ಕುರುಬಗೊಂಡೆ ಕುದುರೆ'ವೀರ ವೀರಭದ್ರ ದೇವಾಲಯದ ಮುಂಡೆ ರಸ್ತೆ ಬದಿ ಕಪ್ಪು ಕಣ ಶಿಲೆ Fs ಹೊಸ್‌ ಶೋಧ 

6. ಕುಳೇನೂರು ಯುದ್ದ ವೀರಗಲ್ಲು ಮಲ್ಲೇಶಪ್ಪ ಮುತ್ತಳ್ಳಿಯವರ ಮನೆಯ ಆವರಣ ಕಪ್ಪು ಬಳಪದ ಶಿಲೆ FN ಹೊಸ ಶೋಧ 

೧೦. | ಕೂರಗುಂದ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯೆದೌ್‌ ಮುಂಭಾಗ ಕಪ್ಪು ಬಳೆಪೆದ'ಶಿಲೆ ಮ ಹೊಸ್‌ ಶೋಧ 


೪೭೬ 


೧೧. | ಕೂರಗುಂದ ಯುದ್ದ ವೀರಗಲ್ಲು ಗಾಮ ದೇವತೆಯ'ಗುಡಿ' ಮುಂಡೆ ಕಪ್ಪು ಬೆಣಜು ಕಲ್ಲು pe ಹೊಸ್‌ ಶೊಧಧೆ 

೧೨.1 ಕೊರಗುಂದ ಏಕೆವೀರನೆ ಶಿಲ್ಪ ಗಾಮ ದೇವತೆಯೆ'ಗುಡಿ' ಮುಂದೆ ಬೆಣಚು ಕಲ್ಲು ಹೊಸೆ ಶೋಧೆ 

೧೩. |] ಕೋಳೂರು ನೆತ್ತರುಗೆಯ್‌ ಡೊಳ್ಳೇಶ್ವರ ದೇವಾಲಯದ ಸಮೀಪ ಕಪ್ಪು ಬಳಪದ ಶಿಲೆ ೧೨-೧ಿ೩ಿನೇಶ'] ಧಾ.ಜಿ.ಶಾ.ಸೂ. ಶಾ.ಸಂ. ೫೨, ಹು. ೪೪ 
೧೪. | ಗಣಜೂರು ಮುತ್ತಿಗೆ ಹನುಮಾನ್‌ ಗುಡಿಯ ಆವರಣ ಸ್ಥಳೀಯ ಒರಟು ಶಿಲೆ ಕ್ರಿಶ.೧೧೩೭ | ಎಸ್‌.ಐ.ಐ-೧೮ ಸಂ. ೧೪೦ 

೧೫. | ಗಣಜೂರು ಯುದ್ಧ ವೀರಗಲ್ಲು ಹನುಮಾನ್‌ ಗುಡಿಯ ಆವರಣ ಸ್ಥಳೀಯ ಒರಟಚು'ಶಿಲೆ ೧೨ನೇ. ಎಸ್‌.ಐ.ಐ-೧೮ ಸಂ.೩೫೫ 

೧೬. | ಗಣಜೂರು ಯುದ್ದ ವೀರಗಲ್ಲು ಹೆನುಮಂತೆಡೇವರ ಗುಡಿ ಆವರಣದಲ್ಲಿ —— —— ಧಾ.ಜಿ.ಶಾ.ಸೂ. ಶಾ.ಸಂ.೫೭ ಪು.೪೫ 
೧೭. | ಗಳಗನಾಥ ಕೋಟೆ ಕಾಳಗ ಗಳೆಗನಾಥೇಶ್ನರ ದೇವಾಲಯದ ಆವರಣ ಸ್ಥಳೀಯ ಬಳಪದ ಶಿಲೆ ೧೦ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.ಜ೫೮, ಪು.೪೫ 
೧೮. | ಗಳಗನಾಥ ಹುಲಿಬೇಟೆ ಗಳಗನಾಥೇಶ್ನರ ದೇವಾಲಯದ ಒಳಗೆ ಕಪ್ಪು ಬಳಪದ ಶಿಲೆ ೧೦-೧೧ನೇಶ | ಎಸ್‌.ಐ.ಐ-೧೮, ಸಂ.೩೨೯ 

೧೯. | ಗಳಗನಾಥ ತುರುಗೋಳ್‌ ಗಳಗನಾಥೇಶ್ನರ ದೇವಾಲಯದ ಆವರಣ ಸ್ಥಳೀಯ ಬಳಪದ ಶಿಲೆ ೧೧ನೇ ಶ. ಎ.ಟಿ.ವಿ ಪುು೬೭೫೧ 

| ೨೦. 1 ಗಳಗನಾಥೆ | ಏಕವೀರನೆ ಶಿಲ್ಪ 1 ಗಳಗನಾಢೇಶ್ನರ ದೇವಾಲಯದೆ ಅವರಣ ಇ ಬಳಪೆದಶಿರ ಹೊಸಶೋಧ] 
೨೧. | ಗುತ್ತಲ ಯುದ್ಧ ವೀರಗಲ್ಲು ಹೆನುಮಾನ್‌`'ಡೇವಾಲಯೆದ್‌ ಮುಂಭಾಗ ಸ್ಥಳೀಯ ಒರಟಚು'ಶಿಲೆ ಕ್ರಶ೧೧೯3'1 ಧಾ.ಜಿ.ಶಾ.ಸೊ.`ಶಾ.ಸಂ. ೬೫ `ಮ.೪೫ 
೨೨. | ಗುತ್ತಲ ಯುದ್ಧ ವೀರಗಲ್ಲು ಚೆಂದೆಕೇಖಿರ ದೇವಾಲಯದ ಆವರಣ ಕಪ್ಪು ಬಳೆಪೆದ ಶಿಲೆ ಕ್ರಶ೧ರ೯೧ 7 ಎಸ್‌ಐ ಇ-೧೮ ಸಂರ 

೨೩. | ಗುತ್ತಲ ಕೋಟೆ ಕಾಳಗ ಬಸವೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ ೧೩ನೇ ಶ. ಎಸ್‌.ಐ.ಐ-೧೮, ಸಂ.೩೮೫ 

೨೪. | ಗುತ್ತಲ ವಿಶೇಷ ಶಿಲ್ಪ ಚೆಂದಶೇಖರ ದೇವಾಲಯದ ಆವರಣ ಕಪ್ಪು ಕಣ ಶಿಲೆ ೧೫ನೇ ಶ. | ಹೊಸ ಶೋಧ 

೨೫. | ಗುತ್ತಲ ಬಂದೂಕು ವೀರಗಲ್ಲು ಗ್ರಾಮದ ಹೊರಭಾಗದಲ್ಲಿ ಹೊಂಡದ ಹತ್ತಿರ —— ೧೬ನೇ ಶ. ಕ.ಶಾ.ಶಿ. ಪು. ೨೧೯ 

೨೬. | ಗೂಡೂರು ಯುದ್ದ ವೀರಗಲ್ಲು ಬಸವೇಶ್ವರ ದೇವಾಲಯದ ಆವರಣ ಬಿಳಿ ಬಳಪದ ಶಿಲೆ ಗು ಹೊಸ ಶೋಧ 

೨೭. | ದಿಡಗೂರು ತುರುಗೋಳ್‌ ಮಾರುತಿ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿ ಗ ಸ €ಧ 

೨೮. | ದಿಡಗೂರು ತುರುಗೋಳ್‌ ಮಾರುತಿ ದೇವಾಲಯದ ಮುಂಭಾಗ ಕಮ ಬಳಪದ ಶಿ ಮ ಸ €ಧ 

೨೯1 ದೇವಗಿರಿ ಯುದ್ಧ ವೀರಗಲ್ಲು ಮಲ್ಲಿಕಾರ್ಜುನ ದೇವಾಲಯದ ಆವರಣ ಕಪು ಬಳೆಪೆದ'ಶಿಲೆ ಕ್ರಿಶ ೭00" ಎಸ್‌ಐ ಇ-೧೮ಸಂ.ರ೬ 

೩೦.1 ದೇವಗಿರಿ ಊರ ದಾಳಿ ಕೆಲ್ಲೇಶರ (ಬಸವೇಶ್ವರ) ದೇವಾಲಯದೆ ಆವರಣ ಕೆಪ್ಪು ಬಳೆಪೆದ ಶಿಲೆ ಕ್ರಿಶ.೧೦೮ರ"17 ಎಸ್‌ಐ. ಇ-೧೮ಸಂ.೩೩2 

೩೧. | ದೇವಗಿರಿ ಯುದ್ಧ ವೀರಗಲ್ಲು ಕಲ್ಲೇಶ್ವರ (ಬಸವೇಶ್ವರ) ದೇವಾಲಯದ ಹೊರಗೆ ಕಪ್ಪು ಬಳಪದ ಶಿಲೆ ಕ್ರಿಶ೧೨೭೭ | ಎಸ್‌.ಐ.ಐ-೧೮ ಸಂ.೨೫೬ 

೩೨. | ದೇವಗಿರಿ ಯುದ್ದ ವೀರಗಲ್ಲು ಬನಶಂಕರಿ ದೇವಾಲಯದ ಮುಂಭಾಗ ಕಪ್ಪು ಶಿಲೆ ೧೩ನೇ ಶ. | ಎಸ್‌.ಐ.ಐ-೧೮ ಸಂ.೩೮೪ 

೩೩. 1 ದೇವಗಿರಿ ಕಾಳಗ ಅಗಸಿ ಮುಂದಿನ ಗೋಡೆಯಲ್ಲಿದೆ ಕಪು ಬಳಪದ ಶಿಲೆ —— ಧಾ.ಜಿ.ಶಾ.ಸೂ. ಶಾ.ಸ೦೯೪ ಪು.೪೬೭ 
೩೪ Tಡೇವಿಹೊಸೊರು"] ತುರುಗೋಳ್‌ ಬಸವಣ್ಣ ಗುಡಿ ಆವರಣದಲ್ಲಿದೆ ಪೊರ್ವಾಭಿಮುಖಿ ಕಪು ಒರಟು'ಶಿಲೆ ಕನ: ಎಸ್‌.ಐ.ಐ-೧೮ ಸಂ.೩೯೨ 

೩೫. ವಿಹೂಸೂರು | ತುರುಗೋಳ್‌ ಸರ್ವೇ ನಂ. ೩೯೩ರಲ್ಲಿ ಕಪ್ಪು ಬಳಪದ ಶಿ ೮ನೇ ಶ. ಎಸ್‌.ಐ.ಐ-೧೮ ಸಂ.೩೦೯ 

೩೬. | ದೇವಿಹೊಸೂರು |ಕುದುರೆ ಕಾಳಗ ಬನಶಂಕರಿ ದೇವಾಲಯದ ಆವರಣ ಕಪ್ಪು ಬಳಪದ ಶಿಲೆ ಕ್ರಿಶ. ೯೦೭ | ಎಸ್‌.ಐ.ಐ-೧೮ ಸಂ.೧೬ 

೩೭. | ದೇವಿಹೊಸೂರು | ತುರುಗೋಳ್‌ ಕೂಡಲ ಗದಿಗೆಪ್ಸನವರ ಮನೆಯ ಮುಂದಿನ ಗೋಡೆಯಲ್ಲಿ ಕಪ್ಪು ಬಳಪದ ಶಿಲೆ —— ಎಸ್‌.ಐ.ಐ-೧೮ ಸಂ.೨೯ 

೩೮. | ದೇವಿಹೊಸೂರು | ತುರುಗೋಳ್‌ ಬಸವಣ್ಣನ ಗುಡಿಯ ಗೋಡೆಯಲ್ಲಿ ಕಪ್ಪು ಬಳಪದ ಶಿಲೆ ೧೨ನೇ ಶ. ಎಸ್‌.ಐ.ಐ-೧೮ ಸಂ.೩೫೩ 

ರ. | ದೇವಿಹೊಸೂರು | ಯುದ್ದೆ ವೀರಗಲ್ಲು ಹೊಂಡೆದೆ ಮೆಟ್ಟಿಲುಗಳ ಗೋಡೆಯಲ್ಲಿ ಕೆಪ್ಪು ಬಳೆಪೆದ ಶಿಲೆ ಕ್ರಶ೧೪೦೨' 1 ಎಸ್‌ಐ. ಐ-೧೮ಸಂ.೨೭೫ 

೪೦. | ನೀರಲಗಿ ಯುದ್ದ ವೀರಗಲ್ಲು ಆಂಜನೇಯ ಗುಡಿ ಮುಂಭಾಗ ಸ್ಥಳೀಯ ಒರಟು ಶಿಲೆ ಗ ಹೊಸ ಶೋಧ 

೪೧. | ನೀರಲಗಿ ಯುದ್ದ ವೀರಗಲ್ಲು ಆಂಜನೇಯ'ಗುಡಿ ಮುಂಭಾಗ ಸ್ಥಳೀಯ ಒರಟು ಶಿಲೆ NE ಹೊಸ್‌ ಶೋಧ 

೪೨. €ಗಲ್‌ ದಂಡಯಾತ್ರೆ ಸರ್ವ ನಂಬರ ೧೦೪ ಲದಲ್ಲಿ ಕಪ್ಪು ಬಳಪದ ಶಿ ಕ್ರಿಶ. ೯೧೫ | ಎಸ್‌.ಐ.ಐ-೧೮ ಸಂ.೩ಿ೪ 


೪೭೭ 


೪೩. 1 ನೆಲೋಗಲ್‌ ಯುದ್ಧೆ ವೀರಗಲ್ಲು ಗ್ರಾಮದೆ ಮಧ್ಯೆ ಕೆಪ್ಪು ಬಳೆಪೆದ ಶಿಲೆ ೯ನೇ. ಎಸ್‌.ಐ. ಐ-೧೮ಸಂ.೩೫ 
೪೪, | ನೆಲೋಗಲ್‌ ನೆಂಟನೆಡರ್‌ ಸರ್ವೇ ನಂ. ೧೦೪ ಹೊಲದಲ್ಲಿ ಕೆಪ್ಪು ಮೃದು ಶಿಲೆ —— ಎಸ್‌ಐಐ-೮ಸಂ.೩೫ 
೪೫. | ಬಮ್ಮನೆಕಟ್ಟಿ ಕಳ್ಳರೊಡನೆ ಹೋರಾಟ ಸರ್ವೇ ನಂಬರ ೧೨೨ ಹೊಲದಲ್ಲಿ —- ೧೧ನೇ ಶ. ಎಸ್‌.ಐ.ಐ-೧೮ ಸಂ.೩೪೨ 
೪೬. | ಬೆಳವಿಗಿ ಕೋಟೆ ಕಾಳಗ ಈಶ್ನರ ದೇವಾಲಯದ ಮುಂಭಾಗ ಬಿಳಿ ಕಣ ಶಿಲೆ ಕಿಶ.೧೨೫೪ | ಎಸ್‌.ಐ.ಐ-೧೮ ಸಂ.೨೩೬ 
೪೭] ಮೇವ್ರಂಡಿ ಯುದ್ಧೆ ವೀರಗಲ್ಲು ಪೆಂಜೆಲಿಂಗೇಶ್ಚರ ದೇವಾಲಯದೆ ಗೋಡೆಯಲ್ಲಿ ಕಣ ಶಿಲೆ ಹೊಸ್‌ ಶೊಧಧೆ 

೪೮, | ಮಂತಗಿ ಯುದ್ದ ವೀರಗಲ್ಲು ಸರ್ವೆ ನಂ. ದಿರಲ್ಲಿ ಕಪ್ಪು ಬಳಪದ ಶಿಲೆ —— ಎಸ್‌.ಐ.ಐ-೧೮ ಸಂ.೦೯ 
ಳಿ. | ಯಲಗಚ್ಛ್ಚ ಹುಲಿಬೇಟೆ ವೆಂಕಟೇಶ್ವರ ದೇವಾಲಯದ ಮುಂಭಾಗ ಬಳೆಪದ ಶಿಲೆ ee ಹೊಸ ಶೋಧ 

೫೦. | ರಾಮಾಪುರ ಇಬ್ಬರು ವೀರರ ಶಿಲ್ಪ ಆಶಿಸಾಬ್‌ ನಾನಾಸಾಬ್‌ ಸುಂಕದರ ಹೊಲದಲ್ಲಿ ಕಪ್ಪು ಕಣ ಶಿಲೆ ಹೊಸ ಶೋಧ 

೫೧. | ರಾಮಾಪುರ ಇಬ್ಬರು ವೀರರ ಶಿಲ್ಪ ಆಶಿಸಾಬ್‌ ನಾನಾಸಾಬ್‌ ಸುಂಕದರ ಹೊಲದಲ್ಲಿ ಕಪ್ಪು ಕಣ ಶಿಲೆ ಯ ಹೊಸ ಶೋಧ 

೫೨. | ಸಂಗೂರು ಊರಳಿವು ರಾಮಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಕಪ್ಪು ಬಳಪದ ಶಿ ೯ನೇ ಶ. ಎಸ್‌.ಐ.ಐ-೧೮ ಸಂ.೧೦ 
ಹಕ ಸಂಗೊರು ತುರುಸೋಳ್‌ ಗ್ರಾಮದಿಂದ ಹೊಳೆಗೆ ಹೋಗುವ ದಾರಿಯಲ್ಲಿ ಕಪು`ಬಳೆಪೆದ'ಶಿಆಿ ಕ್ರಶ೧೨೩೩ 17 ಎಸ್‌ಐ ಇ-೧೮ ಸಂ. ೨೧೩ 
ಹ೪.'Tಸಂಗೊರು ಕುಮಾರ ರಾಮನಾಥನೆ ಶಿಲ್ಪ | ಗ್ರಾಮ ಪೆಂಚಾಯ್ತಿ ಕಚೇರಿಯ ಮುಂಭಾಗ ಕಪು ಬಳೆಪೆದ`ಠಆೆ ಕ್ರಶ೧೪೦E 17 ಎಸ್‌ಐ. ಇ-೧೮ ಸಂ.೨೭ರ 
೫ಜಿ. | ಸಂಗೂರು ಶಾಸನ ವೀರಭದ್ರ ದೇವಾಲಯದಲ್ಲಿ ಕಪ್ಪು ಬಳಪದ ಶಿಲೆ ಕ್ರಿಶ೧೪೧೨ | ಎಸ್‌.ಐ.ಐ-೧೮ ಸಂ.೨೭೯ 
೫೬. | ಸಂಗೂರು ಸಿಂಹ ಬೇಟೆ ರಾಮಲಿಂಗೇಶ್ವರ ದೇವಾಲಯದ ಆವರಣ ಕಪ್ಪು ಬಳಪದ ಶಿಲೆ es ಕೆ.ಶಾ.ಶಿ. ಹು. ೧೦೦-೧೦೧ 
೫೭. | ಹರಳಹಳ್ಳಿ ಎರವೆಸ ನದಿ ದಂಡೆಯ ಈಶ್ಚರ ಗುಡಿಯೊಳೆಗೆ ಕಪ್ಪು ಬಳೆಪದ ಶಿಲೆ ಕ್ರಿ.ಶ.೧೨೦೬ 1 ಎಸ್‌.ಐ.ಐ-೧೮ ಸೆಂ.ಹಿ೭೬ 
೫೮. | ಹೆಳೇಕಿತ್ತೂರು ಊರಳಿವು ಸಂಗಮೇಶ್ವರ ದೇವಾಲಯದ ಆವರಣ —— ಕ್ರಿಶ. ೯೭೧ | ಎಸ್‌.ಐ.ಐ-೧೮ ಸಂ.ಡಿಹಿ 
| ೫೯. | ಹೆಳಕೆತ್ತರು | ಯುದ್ದೆ ವೀರಗಲ್ಲು 1 ಜಗನ್ನಾಥೆ ದೇವಾಲಯೆದೆಸಮೀಪ ಕಷ ಬಳೆಪೆದಶಿಲಿ [ದಿನೇಶ [ಎಸ್‌ ಐಎ-ದಿರ ಸಂರ 
| ಆರಿ. | ಹಳೇಕಿತ್ತೊರು ''|ಹುಲಿಬೇಟಿ 1 ಸಂಗಮೇಶ್ವರ ದೇವಾಲಯದ ಅವರಣ 1 ಬಳಪದಶಿಕ ಹೊಸಶೋಧ 
೬೧. | ಹೆಳೇಕಿತ್ತೊರು ಯುದ್ಧ ವೀರಗಲ್ಲು ಸಂಗಮೇಶ್ವರ ದೇವಾಲಯೆದ್‌ ಆವರಣ ಕೆಪ್ಪು ಬಳೆಪೆದ ಶಿಲೆ ೫ ಹೊಸ್‌ ಶೋಧ 

೬೨. | ಹೆಳೇಕಿತ್ತೊರು ಯುದ್ದ ವೀರಗಲ್ಲು ಸಂಗಮೇಶ್ವರ ದೇವಾಲಯದೆ ನವೆರಂಗದಲ್ಲಿ ಕೆಪ್ಪು ಬಳೆಪೆದ ಶಿಲೆ ಾ ಹೊಸ್‌ ಶೊಧೆ 

೬೩ ಹೆಳೇಮೇಲ್ಲರಿ ಯುದ್ಧ ವೀರಗಲ್ಲು ದುರುಗಮ್ಮ ದೇವಾಲಯದ ಆವರಣದಲ್ಲಿ —— RR ಹೊಸ ಶೋಧ 

೬೪. | ಹಾಲಗಿ ಯುದ್ದ ವೀರಗಲ್ಲು ಆಂಜನೇಯ ಗುಡಿಯ ಮುಂಭಾಗ ಕಪ್ಪು ಬಳಪದ ಶಿಲೆ ಹೊಸ ಶೋಧ 

೬೫. | ಹಾವನೂರು ಯುದ್ಧ ವೀರಗಲ್ಲು ದ್ಯಾಮವ್ಪನ ಗುಡಿ ಸಮೀಪದ ಹನುಮಾನ್‌ ಗುಡಿ ಮುಂಭಾಗ | ಕಪ್ಪು ಬಳಪದ ಶಿಲೆ SR ಧಾ.ಜಿ.ಶಾ.ಸೂ. ಶಾ.ಸಂ.೧೫೪ ಪು.೪೮ 
೬೬. | ಹಾವೇರಿ ತುರುಗೋಳ್‌ ಕಲ್ಲಪುನ ಮತ್ತು'ಮೈಲಾರಲಿಂಗೇಶ್ವರ ದೇವಾಲಯಗಳ ಹೊರಗೆ ಕಪ್ಪು ಬಳಪದಶಿಪೆ ೧೦ನೇ ಶೆ. | ಎಸ್‌.ಐ.ಐ-೧೮ ಸಂ.೩೦ 
೬೭. | ಹಾವೇರಿ ಊರ ದಾಳಿ ಸಿದ್ದೇಶ್ವರ ದೇವಾಲಯದ ಹಿಂ ನೀಲಿ ಛಾಯೆಯ ಬಳಪದ ಶಿಲಿ | ಕ್ರಿಶ೧೨೭೫ | ಎಸ್‌.ಐ.ಐ-೧೮ ಸಂ.೨೫ 
೬೮. | ಹಾವೇರಿ ಯುದ್ದ ವೀರಗಲ್ಲು ಸಿದ್ದೇಶ್ವರ ದೇವಾಲಯದ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧ಿ೨೮೪ | ಎಸ್‌.ಐ.ಐ-೧೮ ಸಂ.೨೬೧ 
೬೯. | ಹಾವೇರಿ ಕಾಳಗ ಸಿದ್ದೇಶ್ವರ ದೇವಾಲಯದ ಹಿಂದೆ ನೀಲಿ ಛಾಯೆಯ `ಬಳೆಪದ'ಶರೆ'1 ೧೨-೧೩ನೇಶ'] ಎಸ್‌.ಐ ನ-೧೮ ಸಂ.೩೭೦ 
೭೦. | ಹಾವೇರಿ ಯುದ್ದ ವೀರಗಲ್ಲು ಸಿದ್ದೇಶ್ವರ ದೇವಾಲಯದ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | ಎಸ್‌.ಐ.ಐ-೧೮ ಸಂ.೨೭೨ 
೭ದಿ. 1 ಹಾಷೇರಿ ಯುದ್ಧ ವೀರಗಲ್ಲು ಸಿದ್ದೇಶ್ವರ ಡೇವಾಲಯೆದ್‌ ಹಂಡೆ ನೀಲ್‌ ಛಾಯೆಯ ಬಳೆಪದ್‌ಶಲ 1 ಎಸ್‌.ಐ. ಐ-೧೮ ಸಂ.೨೭% 
೭೨. | ಹಾವೇರಿ ಯುದ್ದ ವೀರಗಲ್ಲು ಸಿದ್ದೇಶ್ವರ ದೇವಾಲಯದ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೭೩ ಹಾಷೇರಿ ಯುದ್ಧ ವೀರಗಲ್ಲು ಸಿದ್ದೇಶ್ವರ ಡೇವಾಲಯೆದ್‌ ಹಂಡೆ ನೀಲ್‌ ಛಾಯಿಯೆ್‌ ಬಳೆಪದ್‌ಶಲ 1 ಹೊಸ್‌ ಶೋಧ 

೭೪. | ಹಿರಮುಗದೂರು | ಊರಳಿವು ತುರುಗೋಳ್‌ ——— ಕಪ್ಪು ಬಳಪದ ಶಿ ಕ್ರಶ೧೧೬೫ | ಎಸ್‌.ಐ.ಐ-೧೮ ಸಂ.೩೪೮ 


೪೭೮ 


೭೫. 1 ಹಿರೇಲಿಂಗದೆಹಳ್ಳಿ 1 ಕೋಟೆ ಕಾಳಗ ಕಲ್ಲೇಶ್ನೆರೆ (ಸೋಮೇಶ್ನೆರ) ದೇವಾಲಯದೆ ಮುಂಭಾಗ ಕೆಪ್ಪು ಬಳೆಪೆದ ಶಿಲೆ ಕ್ರಶ.೧೨Eರ"7 ಎಸ್‌ಐ ಇ-೧೮ ಸಂ.೨೫೭ 
೭೬. | ಹೊಮ್ಮರಡಿ ತುರುಗೋಳ್‌ ವೀರಭೆದೇಶ್ನರ ದೇವಾಲಯದೆ ಮುಂದಿನ ಗೋಡೆಯಲ್ಲಿ ಕೆಪ್ಪು ಕಣ ಶಿಲೆ ಕ್ರಶ೧೨ರ೯] ಎಸ್‌ಐ ಎ-೧೮ ಸಂ. ೨೬೬ 
೭೭. | ಹೊಮ್ಮರಡಿ ಏಕವೀರನ ಶಿಲ್ಪ ರಾಮಲಿಂಗೇಶ್ವರ ದೇವಾಲಯ (ೆರೆದಂಡೆ) ಮುಂಭಾಗ ಕಪ್ಪು ಬಳಪದ ಶಿಲೆ ಕಿಶ.೧೦೪೮ | ಎಸ್‌.ಐ.ಐ-೧೮ ಸಂ.೩೩೨ 
೭೮. | ಹೊಮ್ಮರಡಿ ಯುದ್ದ ವೀರಗಲ್ಲು ಪರಮೇಶ್ವರ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿಲೆ ಕ್ರಿಶ.೧೦೫೦ | ಎಸ್‌.ಐ.ಐ-೧೮ ಸಂ.೭ಹಿ 
೭೯. | ಹೊಮ್ಮರಡಿ ಯುದ್ಧ ವೀರಗಲ್ಲು ವೀರಭೆದೇಶ್ನರ ದೇವಾಲಯೆದೆ ಮುಂಭಾಗ ಕೆಪ್ಪು ಬಳೆಪೆದ ಶಿಲೆ ೧ರನೇತ. ಎಸ್‌.ಐ.ಐ-೧೮ ಸಂ.೩೨೪ 
ಮಾಹಾಸತಿ ಕಲ್ಲುಗಳ ಪಟ್ಟಿ 
ಛು; ಕುಳೇನೊರು ಇಕ್ಕೈ ಮಾಸ್ತಿ ಮೆಲ್ಲೇಶ್ಪಪ್ಪೆ ಮುತ್ತಳ್ಳಿಯವರ ಮನೆ" ಆವರಣ ಕಪ್ಪು ಒರಟು'ಶಿಲೆ —— ಹೊಸ್‌ ಶೋಧ 
9 ಗಣಜೂರು ಇಬ್ಬರು ಮಾಸ್ತಿಯರ ಶಿಲ್ಪ ಶಾಲಾ ಆವರಣದಲ್ಲಿರುವ ಚಿಕ್ಕ ಮಾಸಿಗುಡಿಯಲ್ಲಿ —— ಹೊಸ ಶೋಧ 
೩. | ದಿಡೆಗೊರು '[ವೀರಮಾ್ತಾ [ಕೆರೆ ಅಂಗಳದಲ್ಲಿರುವೆ ಬರಮದೇವರ ಗುಡಿ ಮುಂಭಾಗ ಸ್ಥಳೀಯ ಒರಟು ಶಿಲೆ '[ದೀನೇಶೆ |ಹೊಸೆಶೊೋಧ 
೪, ದೇವಗಿರಿ ವೀರಮಾಸ್ತಿ ಅಗಸಿಬಾಗಿಲ ಮುಂಭಾಗ ಬಳಪದ ಶಿಲೆ ಕ.ಶಾಶಿ. ಪು. ೧೪೮-೪೯ 
೫. ಡೇವಗಿರಿ ವೀರಮಾಸ್ತಿ ಅಗಸಿಬಾಗಿಲ ಮುಂಭಾಗ ಸ್ಥಳೀಯ ಒರಟು'ಶಿಲೆ Sa ಕ.ಶಾಶಿ' ಪು. ೧೫೨-೧೫೪ 
[ ದೇವಿಹೊಸೂರು | ವೀರಮಾಸ್ತಿ ವೀರಭದೇಸ್ಸರ ಡದೇವಾಲಯೆದ್‌ ಮುಂಭಾಗ ಕೆಪ್ಪು ಬಳೆಪೆದ ಶಿಲೆ ಹೊಸ್‌ ಶೋಧ 
ಪ್ತಿ ದೇವಿಹೊಸೂರು | ವೀರಮಾಸ್ತಿ ವೀರಭದೇಶ್ವರ ದೇವಾಲಯದ ಆವರಣದಲ್ಲಿ ಕಪ್ಪು ಬಳಪದ ಶಿಲೆ 7 ಹೊಸ ಶೋಧ 
೮. ಹಾವನೂರು ವೀರಮಾಸ್ತಿ ಮಹಾಸತಿ ದೇವಾಲಯದ ಗರ್ಭ ಗೃಹೆದಲ್ಲಿ ಕಪ್ಪು ಒರಟು ಶಿಲೆ EE ಹೊಸ ಶೋಧ 
€. ಹಾವೆರಿ ಮಾಸ್ತಿಕಲ್ಲು ಹಕ್ಕಲು ಮರಿಯಮ್ಮ ದೇವಾಲಯ ಆವರಣದಲ್ಲಿ ಬಿಳಿ ಒರಟು ಶಿಲೆ ಹೊಸ ಶೋಧ 
ಹಿಂದೂ ಆತ್ಮಬಲಿದಾನದ ಸ್ಮಾರಕಶಿಲ್ಪಗಳು 
| ೦. 17 ಕೋಳೊರು [ತಲೆ ಕಣಸಿಕೊಂಡ ಶಿಲ್ಪ "1 ಡೊಳ್ಳೇಶ್ನರ ದೇವಾಲಯೆದೆ ಸಮೀಪ Tಆತ್ಸಬಲಿದಾನ ಕರೀ] 
or ಕೋಳೊರು ರುಂಡ ಸಮರ್ಷಣೆ ಡೊಳ್ಳೇಶ್ಲರ ದೇವಾಲಯೆದೆ ಸಮೀಪ -- —— ಆತ್ಮಬಲಿದಾನೆ ಪು. ೬೦೮ 
EU ಕೋಳೊರು ತೆಲೆಗೊಟ್ಟು ಡೊಳ್ಳೇಶ್ಲರ ದೇವಾಲಯದೆ ಸಮೀಪೆದಲ್ಲಿ ಬಳೆಪೆದ'ಶಿಲೆ -- ಎಸ್‌ ಐಎ-೧೮ ಸಂ ೩೩೯ 
೪. ಯಲಗಚ್ಚಿ ಆತ್ಮಬಲಿದಾನ ವೆಂಕಟೇಶ್ವರ ದೇವಾಲಯದ ಗರ್ಭ ಗೃಹವೊಂದರಲ್ಲಿ ಕಪ್ಪು ಬಳಪದ ಶಿಲೆ ೧೪ನೇ ಶ. ಹೊಸ ಶೋಧ 
೫. | ಹಾವೇರಿ ಗುಂಡಬ್ರಹ್ಮೆಯ್ಕರು ಧಾರವಾಡದ ಕ:ಆರ್‌.ಐ. ಮ್ಮೂಜಿಯಂನಲ್ಲಿ ಬಳಪದ ಶಿಲೆ —— ಕೆ.ಆರ್‌.ಐ. 
ಚೈನ ಆತ್ಮಬಲಿದಾನದ ಸ್ಮಾರಕಶಿಲ್ಪಗಳು (ನಿಸಿದಿಗಲ್ಲುಗಳು) 
೧. ಅಗಡಿ ನಿಸಿದಿಕಲ್ಲು ಕಲ್ಲೇಶ್ವರ ದೇವಾಲಯದ ಒಳೆಗೆ ಸ್ಥಳೀಯ ಒರಟು ಶಿಲೆ —— ಹೊಸ ಶೋಧ 
Koy ಕನವಳ್ಳಿ ನಿಸಿದಿಕಲ್ಲು ಪಾರ್ವತಿ ಪರಮೇಶ್ವರ ಗುಡಿಯ ಮುಂಭಾಗ ಸ್ಥಳೀಯ ಒರಟು ಶಿಲೆ Re ಹೊಸ ಶೋಧ 
೩. | ನೆಗಳೊರು ನಿಸಿದಿಕಲ್ಲು ಮೈಲಾರಲಿಂಗೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ ಕ್ರಿಶ.೧೨೫೧ 17 ಎಸ್‌ಐ ಇ-೧೮ ಸಂ.೨೩೪ 
೪, | ಸಂಗೂರು ನಿಸಿದಿಕಲ್ಲು ಊರಿನ ಬಸ್ಲಿಮಟ್ಟಿಯಲ್ಲಿ ಕಪ್ಪು ಬಳಪದ ಶಿಲೆ ಕ್ರಿ.ಶ.೧೨೬೮ | ಎಸ್‌.ಐ.ಐ-೧೮ ಸಂ.೨೫೨ 
೫. | ಸಂಗೂರು ನಿಸಿದಿಕಲ್ಲು ಊರಿನ ಬಸ್ಲಿಮಟ್ಟಿಯಲ್ಲಿ ಕಪ್ಪು ಬಳಪದ ಶಿಲೆ ಕ್ರಿಶ.೧೩೯೬ | ಎಸ್‌.ಐ.ಐ-೧೮ ಸಂ.೨೭೪ 
೬. ಹಾವೇರಿ ನಿಸಿದಿಕಲ್ಲು ಸಿದ್ದೇಶ್ವರ ದೇವಾಲಯದ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 


೪೭೯ 


ಹಿರೇಕೆರೂರು ತಾಲೂಕಿನ ಸ್ಮಾರಕ ಶಿಲ್ಪಗಳ ಪಟ್ಟಿ 


ಟಿ 
ವೀರಗಲ್ಲುಗಳು 

KN ಗ್ರಾಮದ ಹೆಸರು ಸ್ನಾರಕಶಿಲ್ಲದ ಪ್ರಕಾರ ಶಾಸನ ದೊರೆತ ಸ್ಥಳ ಬಳಸಿದ ಶಿಲೆ ಕಾಲ ಪ್ರಕಟಣೆ 

ಸಂ [3 [2 

೧.1 ಅಬಲೂರು ಯುದ್ಧೆ ವೀರಗಲ್ಲು ಸರಸ್ತೆತಿ (ಬಹ್ಮೇಶ್ನರ) ದೇವಾಲಯದೆ ಹಿಂದೆ ನೀಲಿ ಛಾಯೆಯ `ಬಳಪದ್‌5ಲ 1 ಧಾ.ಜಿ'ಶಾ.ಸೊ., ಶಾ.ಸೆಂ.೧೯, ಹೆ-£ದಿ 
೨. | ಅಬಲೂರು ಯುದ್ದ ವೀರಗಲ್ಲು ಸರಸ್ಪತಿ (ಬ್ರಹ್ಮೇಶ್ವರ) ದೇವಾಲಯದ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೩ಿಳ೯ | ಧಾ.ಜಿ.ಶಾ.ಸೂ. ಶಾ.ಸಂ.೨೦, ಪು-೭೧ 
ಈ ಅಬಲೂರು ಯುದ್ಧ ವೀರಗಲ್ಲು ಸರಸ್ತೆತಿ (ಬಹ್ಮೇಶ್ನರ) ದೇವಾಲಯದೆ ಹಿಂದೆ ನೀಲಿ ಛಾಯೆಯ `ಬಳಪದ್‌ಶಲ 1 ಧಾ.ಜಿ'ಶಾ.ಸೊ.`ಶಾ.ಸಂ.೧ಿ೭, ಪು-£ರ 
೪, ಅಬಲೂರು ತುರುಗೋಳ್‌ ಸರಸ್ಪತಿ (ಬ್ರಹ್ಮೇಶ್ವರ) ದೇವಾಲಯದ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೫. ಆಲದಗೇರಿ ಶೂಲಬಲಿ ವೀರಭದ್ರ ದೇವಾಲಯದ ಮುಂದಿರುವ ಕಟ್ಟೆಯಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | ಕ.ಶಾ.ಶಿ. ಪು. ೧೩೧ 

೬. ಅಬಲೂರು ಯುದ್ದ ವೀರಗಲ್ಲು ಬಸವೇಶ್ವರ ದೇವಾಲಯದ ಹಿಂದೆ ಹೊಂಡದ ಸಮೀಪ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 
೭. | ಅಬಲೂರು | ಯುದ್ದೆ ವೀರಗಲ್ಲು "| ಬಸೆವೇಶ್ವರ ದೇವಾಲಯದೆ ಹಿಂದೆ ಹೊಂಡದೆ ಸಮೀಪ ಒರಟು ಶಿರಶ್‌ | ಕ್ರಶದಿರಿರ್‌ | ನಾಗರಖಂಡ-೭ರಿ ಮು ೨೯ 
೮. ಅಬಲೂರು ಹುಲಿಬೇಟೆ ಹೊಂಡದ ದಂಡೆಯ ಮುಂದೆ ಬಳಪದ ಶಿಲೆ ಹೊಸ ಶೋಧ 

ಕ್‌ ಸಾತೆನೊರು ಕರುಳು ಕತ್ತರಿಸಿ ಆತ್ಮೆಬಲಿ ರಾಮಲಿಂಗೇಶ್ವರ ದೇವಾಲಯದ್‌`ಒಳೆಗೆ -- ೯ ಆತ್ಮಬಲಿದಾನೆ ಪು. ೫೭೯ 

೧೦. | ಅಬಲೂರು ತುರುಗೋಳ್‌, ಪೆಣ್ಣುಯ್ಕಲ್‌ ಬಸ €ಶ್ಪರ €ವಾಲಯದ ಹಿಂ ಬಿಳಿ ಮರಳು ಪಿ ೭ ಕ.ಶಾ.ಶಿ. ಪು-೩೪ 

೧೧. | ಅಬಲೂರು ತುರುಗೋಳ್‌, ಪೆಣ್ಣುಯ್ಕಲ್‌ | ಬಸವೇಶ್ವರ ದೇವಾಲಯದ ಬಲಬದಿ ಬಿಳಿ ಮರಳು ಶಿಲೆ ಕ್ರಿಶ೧೨೧೯ | ಐ.ಎ.-೫ ಪುು೨೬೧-೬೫ 

೧೨.1 ಅಬಲೂರು ಸ್ತೀ ಸೆರೆ ಸರಸ್ತೆತಿ ದೇವಾಲಯೆೌ`ಹಿಂಡೆ -- -- ಕೆ.ಶಾ.ಶಿ. ಪು. ೮೭ ಮತ್ತು ೮೯ 

೧೩. | ಅಬಲೂರು ಯುದ್ದ ವೀರಗಲ್ಲು ಬಸವೇಶ್ವರ ದೇವಾಲಯದ ಹಿಂದೆ ಬಿಳಿ ಮರಳು ಶಿಲೆ ಪಾ ಹೊಸ ಶೋದ 
| ೦೮೪. 1 ಅರಳಿಕಟ್ಟಿ '[ತುರುಗೋಳ್‌ 1 ಕಲ್ಲೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳೆಪದೆ ಶಿಲೆ] ಕ್ರಿಶ. ೯೩೧1 ಧಾ.ಜಿ.ಶಾ.ಸೂ. ಶಾ.ಸಂ೨೬ ಪ-೭0೧" 
| ೦೫. 1 ಅರಳಿಕಟ್ಟಿ '[ತುರುಗೋಳ್‌ 1 ಕಲ್ಲೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳೆಪದೆ ಶಿಲೆ] ರಿರ-ದಿ5ನೇಶ 1 ಧಾ.ಜಿ.ಶಾ.ಸೂ. ಶಾ.ಸಂ೨೭ ಪು. ೭ರ "1 
೧೬. | ಅರಳಿಕಟ್ಟಿ ಊರಳಿವು ಗ್ರಾಮ ಪೆಂಚಾಯ್ತಿ ಕಚೇರಿಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಧಾ.ಜಿ.ಶಾ.ಸೂ. ಶಾ.ಸಂರ೯ ಷು. ೭೧ 
| ೦೭.1 ಅರಳಿಕಟ್ಟಿ ತುರುಗೋಳ್‌ ಗ್ರಾಮ ಪೆಂಚಾಯ್ದಿ ಕಚೇರಿಯ ಹಿಂಡ [ನೀಲಿ ಛಾಯೆಯ ಬಳೆಪದೆ' ಶಿಲ'1 ರಿರನೇಶ 1 ಎ.ಆರ್‌ ಐ.ಇ-೫೩೭ ೯ರ 
೧೮. | ಅರಳಿಕಟ್ಟಿ ಯುದ್ಧ ವೀರಗಲ್ಲು ಗ್ರಾಮ ಪೆಂಚಾಯ್ತಿ ಕಚೇರಿಯ ಹಿಂದೆ ನೀಲ್‌ ಛಾಯಿಯೆ್‌ ಬಳೆಪೆದೌ್‌ಶಲ 1 ಹೊಸ್‌ ಶೋಧ 

೧೯. ಅರಳಿಕಟ್ಟಿ ಸರ್ಪಬೇಟೆ ಗ್ರಾಮ ಪಂಚಾಯ್ತಿ ಕಚೇರಿಯ ಮುಂದಿರುವ ಚಿಕ್ಕ ಗುಡಿ ಬಳೆಪದ ಶಿಲೆ PER ಹೊಸ ಶೋಧ 

೨೦. | ಆಪಿನೆಕೊಪ್ಪ ಯುದ್ದ ವೀರಗಲ್ಲು ಹೆನುಮಂತೆಪ್ಪೆ ವೀರಾಪುರ ಮನೆಯ ಬಲಬದಿ ಸ್ಥಳೀಯ ಒರಟಚು'ಶಿಲೆ Er ಹೊಸ್‌ ಶೋಧ 

೨೧. | ಆಫಿನಕೊಪ್ಪ ಯುದ್ದ ವೀರಗಲ್ಲು ಹನುಮಂತಪ್ಪ ವೀರಾಪುರ ಮನೆಯ ಬಲಬದಿ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೨೨. | ಆರಿಕಟ್ಟ ತುರುಗೋಳ್‌ ಕಲ್ಲಪುನ ಗುಡಿಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೭೯ | ಧಾ.ಜಿ.ಶಾ.ಸೂ. ಶಾ.ಸಂ.೩೨ ಷು. ೭೧ 
೨೩. | ಆರಿಕಟ್ಟ ಯುದ್ಧ ವೀರಗಲ್ಲು ಕಲ್ಲಪುನ ಗುಡಿಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೨೪. | ಆಲದಕಟ್ಟಿ ಯುದ್ಧ ವೀರಗಲ್ಲು ಸಾಣೇಗೌಡೆ ಚೆನ್ನೆಬಸೆಪ್ರೆ ಬಾಳಂಬೀಡ ಇವರ ಹೊಲದಲ್ಲಿ ಒರೆಟು`ಶಿಲೆ we ಹೊಸ್‌ ಶೋಧ 

೨೫.1 ಆಲದೆಗೇರಿ ಹುಲಿಚೇಟೆ ಆಂಜನೇಯ `'ಡೇವಾಲಯೆ`(ಅಗೆಸಿ' ಬಾಗಿಲ) ಮೆುಂಭಾಗೆ ನೀಲಿ ಛಾಯೆಯ ಬಳಪದ'ಶಿಲಿ'1 ಕ್ರಿಶ೦3೪E "1 ಧಾ.ಜಿಶಾ.ಸೊ. 'ಶಾಸಂ ೩೯ ಹEದಿ 
೨೬. | ಆಲದಗೇರಿ ಏಕವೀರನ ಶಿಲ್ಪ ಈರಯ್ಯ ಆರಾಧ್ಯಮಠ ಇವರ ಹೊಲದಲ್ಲಿ ಸ್ಥಳೀಯ ಒರಟು ಶಿಲೆ KS ಹೊಸ ಶೋಧ 

೨೭. | ಆಲದಗೇರಿ ಏಕವೀರನ ಶಿಲ್ಪ ಕೆರೆಯ ಏರಿಯ ಮೇಲಿರುವ ಚಿಕ್ಕ ಗುಡಿಯ ಒಳೆಗೆ ಬಳಪದ ಶಿಲೆ ಹೊಸ ಶೋಧ 


೪೮೦ 


ವೀರಭದ್ರ ದೇವಾಲಯದ 


N 


ಧಾ.ಜಿ.ಶಾ.ಸೂ. ಶಾ.ಸಂ.೫೫ ಪು. ೭೨ 


೨೮.17 ಆಲದಗೇರಿ ತುರುಗೋಳ್‌ ಈಶ್ವರ ದೇವಾಲಯದ ಮುಂಭಾಗ ಬಳೆಪೆದೆ'ಶಿಲೆ ಕ್ರ.ಶ.೧೨೫೭ "7 ಧಾ.ಜಿ.ಶಾ.ಸೊ.'ಶಾಸಂ?ರ'ಹ.೭Eದ 
೨೯1 ಆಲದೆಗೇರಿ ತುರುಗೋಳ್‌ ಈಶ್ವರ ದೇವಾಲಯದ ಮುಂಭಾಗ ನೀಲ್‌ ಛಾಯಿಯ`ಬಳೆಪೆದ್‌ಶಲ'1 ೧೩ನೇ. ಧಾ.ಜೆ.ಶಾ.ಸೂ. ಶಾ.ಸಂ.೪೩ ಷು. ೭೧ 
೩೦. | ಆಲದಗೇರಿ ಹಂದಿಬೇಟೆ ಈಶ್ಚರ ದೇವಾಲಯದ ಮುಂಭಾಗ ಬಳಪದ ಶಿಲೆ ಕ.ಶಾಶಿ. ಪು. ೯೬ 

೩೧. | ಎಮ್ಮಿಗನೂರು ಹುಲಿಬೇಟಿ ಗ್ರಾಮದ ಹೊರಗಿರುವ ಪರಮೇಶ್ವರ ದೇವಾಲಯದ ಆವರಣ | ಒರಟು ಶಿಲೆ ಕ್ರಿಶ೧೧೬೬ 1ಕೆಐ-೪ ಶಾ.ಸಂ.೧೬ 

೩೨. | ಎಮ್ಮಿಗನೊರು ಯುದ್ದೆ ವೀರಗಲ್ಲು ಗ್ರಾಮದೆ ಹೊರಗಿರುವ ಪೆರಮೇಶ್ವರ ದೇವಾಲಯೆದೆ ಆವರಣ | ನೀಲಿ ಛಾಯೆಯ ಬಳಪೆದೆ ಶಿಲೆ | ಕ್ರಿಶ೧೧೬೫ 1 ಕಐ-ಳ ಶಾ.ಸೆಂ.೩೦ 

೩೩. | ಎಮ್ನಿಗನೂರು ಮುತ್ತಿಗೆ ಗಾಮದೆ'ಹೊರಗಿರುವ ಪೆರಮೇಶ್ವರ ದೇವಾಲಯದ 'ಆವರಣ'] ನೀಲಿ ಛಾಯೆಯೆ`ಬಳಪದ್‌ಶಿಕ'] ಕಶ೧೦೧೬೭'1 ಕೆಎ ಠಾ.ಸೆಂ.೧ಿ೭ 

೩೪. | ಎಮ್ಮಿಗನೂರು ಕಳ್ಳರೊಡನೆ ಹೋರಾಟ ಗ್ರಾಮದ ಹೊರಗಿರುವ ಪರಮೇಶ್ವರ ದೇವಾಲಯದ ಅವರಣ | ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೭೬ |ಕೆ.ಐ-೪ ಶಾ.ಸಂ.೧೮ 

೩೫. | ಎಮ್ಮಿಗನೂರು ಮುತ್ತಿಗೆ ಪರಮೇಸ್ಸರ ಗುಡಿಯ ಆವರಣ —— ಕ್ರಿಶ೧೨೧೮ 1ಕೆಐ-೪ ಶಾ.ಸಂ೧೯ 

೩೬. |] ಒಡೆನಹುರ ತುರುಗೋಳ್‌ ವೀರಭದೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 


೩ರ ಚವಿ ತುರುಗೋಳ್‌, ಕೋಟೆ ಕಾಳೆಗೆ ರಾಮಲಿಂಗೇಶ್ವರ ದೇವಾಲಯೆದೌ್‌ ಮುಂಭಾಗ ಒರಟು ಶಿಲೆ ಹೊಸ್‌ ಶೋಧ 

೩೯1 ಚದಿ ತುರುಗೋಳ್‌ ರಾಮಲಿಂಗೇಶ್ವರ ದೇವಾಲಯೆದೌ್‌ ಮುಂಭಾಗ ಒರಟು ಶಿಲೆ ಹೊಸ್‌ ಶೋಧ 

೪೦. | ಕಚವಿ ಪೆಣ್ಣುಯ್ಯಲ್‌, ತುರುಗೋಳ್‌ ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ a ಹೊಸ ಶೋಧ 

೪೧. | ಕಚವಿ ಬಂದೂಕು ವೀರಗಲ್ಲು ನಾಗನಗೌಡ ಲಿಂಗನಗೌಡ್ರ ಇವರ ಮನೆಯ ಪಕ್ಕಕ್ಕೆ ಸ್ಥಳೀಯ ಒರಟು ಶಿಲೆ ್‌ ಹೊಸ ಶೋಧ 

ಬಲಬದಿಗೆ ಇದೆ 

೪೨. | ಕಚವಿ ಯುದ್ಧ ವೀರಗಲ್ಲು ಗ್ರಾಮದಲ್ಲಿರುವ ದರ್ಗಾದ ಮುಂಭಾಗ. ಒರಟು ಶಿಲೆ ೮ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೫೮ ಪು. ೭೨ 
೪೩ | ಕಾರಗಿ ಯುದ್ಧ ವೀರಗಲ್ಲು ಪರಮೇಶ್ವರಪ್ಪ ಕಾರಗೇರ ಇವರ ಹೊಲದಲ್ಲಿದೆ ಬಳಪದ ಶಿಲೆ Fe ಹೊಸ ಶೋಧ 

೪೪. | ಗೊಡಚಿಕೊಂಡ | ತುರುಗಳ್ಳನೊಡನೆ ಯುದ್ದೆ ಕೆರೆ ಏರಿಯ ಮೇಲಿರುವ ಕಲ್ಲೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ೧೨-೧೩ನೇಶ | ನಾಗರಖಿಂಡ-೭೦ ಷು. ೨೯೯ 

೪೫. | ಚನ್ನಳ್ಳಿ ಕುಮಾರ ರಾಮನ ಶಿಲ್ಪ ಊರ ಹೊರಗೆ ಹೊಲದಲ್ಲಿ ಇದೆ ಒರಟು ಶಿಲೆ _ ಹೊಸ ಶೋಧ 

೪೬. | ಚನ್ನಳ್ಳಿ ಯುದ್ದ ವೀರಗಲ್ಲು ಹೊಂಡದೆ ಏರಿಯ ಮೇಲೆ ಇಡದೆ ಬಳಪದ ಶಿಲೆ FA ಹೊಸೆ ಶೋಧ 

೪೭. | ಚಿಕ್ಕಬೂದಿಹಾಳೆ | ಕುಮಾರ ರಾಮ ಗ್ರಾಮ ಪೆಂಚಾಯ್ತಿ ಮುಂಭಾಗ ಬಳೆಪೆದೆ'ಶಿಲೆ ವ ಹೊಸ್‌ ಶೋಧ 

೪೮. ಚಿಕ್ಕೆರೂರು ಯುದ್ಧ ವೀರಗಲ್ಲು ಹೊಂಡದ ದಂಡ ವೀರಗಲ್ಲು ಈರಪ್ಪ ಎಣ್ಣಿ ಮನೆಯ ಪಕ್ಕದಲ್ಲಿದೆ —— ಕ್ರಿಶ೧೦೯೮ | ಧಾ.ಜಿ.ಶಾ.ಸೂ. ಶಾ.ಸಂ೧೦೪ ಪು.೭೪ 
೪. ಚಿಕ್ಕೆರೂರು ಊರ ದಾಳಿ ಹೊಂಡದ ದಂಡ ವೀರಗಲ್ಲು ಈರಪ್ಪ ಎಣ್ಣಿ ಮನೆಯ ಪಕ್ಕದಲ್ಲಿದೆ —— ಕ್ರಿಶ್ಬ೧೨೨೩ | ಧಾ.ಜಿ.ಶಾ.ಸೂ. ಶಾ.ಸಂ.೧೦೯ ಪಮ.೭೪ 
೫೦. | ಚಿಕ್ಕೆರೊರು ಯುದ್ಧ ವೀರಗಲ್ಲು ಶಿಬಾರಕಟ್ಟೆಯ ಹಿಂದೆ ಇದೆ ಜ್‌ ೧೩ನೇ ಶ. 1[ಧಾ.ಜಿ.ಶಾ.ಸೂ. ಶಾ.ಸೆಂ.೧೧೩ ಪು.೭೪ 
೫೧. ಚಿಕ್ಕೆರೂರು ಯುದ್ದ ವೀರಗಲ್ಲು ಗ್ರಾಮ ಪೆಂಚಾಯ್ತಿ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ.೧೨೨೩ | ಧಾ.ಜಿ.ಶಾ.ಸೂ. ಶಾ.ಸಂ.೧೧೦ ಪು.೭೪ 
೫೨. | ಚಿಕ್ಕೆರೂರು ಯುದ್ದ ವೀರಗಲ್ಲು ಗ್ರಾಮ ಪಂಚಾಯ್ತಿ ಮುಂಭಾಗ ಒರಟು ಶಿಲೆ ಕ್ರಿಶ.೧೨೨೩ | ಧಾ.ಜಿ.ಶಾ.ಸೂ. ಶಾ.ಸಂ.೧೧೧ ಷು.೭೪ 
೫೩. ಚಿಕ್ಕೆರೂರು ಯುದ್ಧ ವೀರಗಲ್ಲು ಗ್ರಾಮ ಪಂಚಾಯ್ತಿ ಮುಂಭಾಗ ಒರಟು ಶಿಲೆ ೧೪ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೧೪ ಪು.೭೪ 
೫೪. ಚಿಕ್ಕೆರೂರು ತುರುಗೋಳ್‌ ಹೊಂಡದ ದಂಡೆಯ ಮೇಲೆ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೦೯೨ | ಧಾ.ಜಿ.ಶಾ.ಸೂ. ಶಾ.ಸಂ.೧೦೩ ಪು.೭೩ 
೫೫. ಚಿಕ್ಕೆರೂರು ಗಡಿಕಾಳಗ ವೀರೇಶ ಎಣ್ಣಿ ಮನೆಯ ಮುಂಭಾಗದಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | ಧಾ.ಜಿ.ಶಾ.ಸೂ. ಶಾ.ಸಂ.೧೦೦ ಪು.೭೩ 
೫೬. ಚಿಕ್ಕೆರೂರು ರಕ್ತಮಾನ್ಯ ವೀರೇಶ ಎಣ್ಣಿ ಮನೆಯ ಮುಂಭಾಗದಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ.೧೦೭೭ | ಧಾ.ಜಿ.ಶಾ.ಸೂ. ಶಾ.ಸಂ.೧೦೧ ಪು.೭೩ 
೫೭. | ಚಿಕ್ಕೆರೂರು ವೀರಗಲ್ಲು ಹೊಂಡದ ದಂಡೆಯ ಮೇಲೆ —— —— ಧಾ.ಜಿ.ಶಾ.ಸೂ. ಶಾ.ಸಂ.೧೧೨ ಪು.೭೪ 
೫೮. | ಚಿಕ್ಕೆರೂರು ವೀರಗಲ್ಲು ಗ್ರಾಮ ಪಂಚಾಯತಿ ಎದುರು —— —— ಧಾ.ಜಿ.ಶಾ.ಸೂ. ಶಾ.ಸಂ.೧೧೬ ಪು.೭೪ 


೪೮೧ 


೫೯. 1 ಚಿಕ್ಕೆರೊರು ವೀರಗಲ್ಲು ಗ್ರಾಮ ಪೆಂಚಾಯತಿ ಎದುರು —— -— ಧಾ.ಜಿ.ಶಾ.ಸೊ.`ಶಾ.ಸಂ. ೧೦೭ ಪು" 
೬೦. | ಚಿಕ್ಕೆರೊರು ರಕ್ಷಮಾನ್ಯ ಹೊಂಡೆದೆ`ದೆಂಡೆಯೆ`ಹಿಂಭಾಗೆ -- -- ಧಾ.ಜಿ.ಶಾ.ಸೊ. ಶಾ.ಸಂ.೧೧ಕ ಹ. ₹2೪ 
೬೧. | ಚಿನ್ನಮುಳಗುಂದ ಹುಲಿಬೇಟೆ ಆಂಜನೇಯ ಗುಡಿ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕೆ.ಖ-೬ ಶಾ.ಸಂ. ೫೨ 

೬೨. | ಚಿನ್ನಮುಳಗುಂದ | ಯುದ್ದ ವೀರಗಲ್ಲು ಆಂಜನೇಯ ಗುಡಿ ಆವರಣ ಸ್ಥಳೀಯ ಒರಟು ಶಿಲೆ es ಹೊಸ ಶೋಧ 

೬೩. | ಚಿನ್ನಮುಳೆಗುಂದ | ಯುದ್ದ ವೀರೆಗಲ್ಲು ಉಮೇಶ ಆಪಿನಕೊಪ್ಪೆ ಮನೆಯ ಹಿಂದೆ ಬಳೆಪೆದೆ'ಶಿಲೆ 3 ಹೊಸ್‌ ಶೊಧಧೆ 

೬೪. | ಚಿನ್ನಮುಳಗುಂದ | ಯುದ್ದ ವೀರೆಗಲ್ಲು ಕೆಲ್ಲೇಶ್ಲರ ದೇವಾಲಯೆದೆ ಮುಂಭಾಗ ಬಳೆಪೆದೆಶಿಲೆ ೯ ಹೊಸ್‌ ಶೊಧಧೆ 

೬೫. | ಜಾವಳ್ಳಿ ಊರ ದಾಳಿ ಆಂಜನೇಯ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೭೬ | ಧಾ.ಜಿ.ಶಾ.ಸೂ. ಶಾ.ಸಂ.೧೩೨ ಪು.೭೪ 
೬೬. | ಜಾವಳ್ಳಿ ಹುಲಿಬೇಟೆ ಆಂಜನೇಯ ದೇವಾಲಯದ ಮುಂಭಾಗ ಬಳಪದ ಶಿಲೆ ಹೊಸ ಶೋಧ 

೬೭. | ಜಾವಳ್ಳಿ ಯುದ್ದ ವೀರಗಲ್ಲು ದೇಸೂರ ನಾಡಗೇರ ಹೊಲದಲ್ಲಿ ನ್‌ ೮ನೇ ಶ. ಧಾ.ಜಿ.ಶಾ.ಸೂ.`ಶಾ.ಸಂ.೧೦೯ಹು.2೪ 
೬೮. | ತಾವರಗಿ ಯುದ್ದ ವೀರಗಲ್ಲು ರಾಮಲಿಂ €ಶ್ಪರ €ವಾಲಯದ ಆವರಣದಲ್ಲಿ ಬಳಪದ ಶಿ ೧೪ನೇ ಶ. ಸ ಆಧ 

೬೯. | ದಮ್ಮಳ್ಳಿ ಯುದ್ಧೆ ವೀರಗಲ್ಲು ಪಂಚಾಕ್ಷರಿ ಹರೇಮಠರವರ್‌ ಮನೆಯ ಮುಂದೆ ಕೆಪ್ಪು ಬಳೆಪೆದ ಶಿಲೆ ಹೊಸ್‌ ಶೊಧಧೆ 

೭೦. | ದೆಮ್ಮ್ಳಿ ಯುದ್ಧ ವೀರಗಲ್ಲು ಪೆಂಚಾಕ್ಷರಿ ಹರೇಮಠರವರ್‌ ಮನೆಯ ಮುಂದೆ ಬಳೆಪೆದ'ಶಿಲೆ es ಹೊಸ್‌ ಶೊಧಧೆ 

೭೧. | ದೊದಿಹಳ್ಳಿ ವೀರಗಲ್ಲು ದುರ್ಗಾ ದೇವಾಲಯದ ಮುಂದೆ ಹೊಂಡದ ಏರಿ ಮೇಲೆ ಇದೆ ಬಳಪದ ಶಿಲೆ ಸಾ ಹೊಸ ಶೋಧ 

೭೨. | ನಿಡನೇಗಿಲು ಏಕವೀರನ ಶಿಲ್ಪ ಚನ್ನಬಸಪ್ಪ ಸರ್ವಂದ ಇವರ ಮನೆಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೭೩. | ನಿಡನೇಗಿಲು ತುರುಗೋಳ್‌ ಈಶ್ವರ ದೇವಾಲಯದ ಮುಂಭಾಗ ಬಳಪದ ಶಿಲೆ E ಹೊಸ ಶೋಧ 

೭೪. | ನೂಲಗೇರಿ ತುರುಗೋಳ್‌ ಮಾರುತಿ ದೇವಾಲಯದ ಮುಂಭಾಗ ಒರಟು ಶಿಲೆ ಕ್ರ.ಶ.೧೦೮೯'1 ಧಾ.ಜಿ.ಶಾ.ಸೊ. 'ಶಾ.ಸಂ.೧೫೬ ಪ.'೭೫ 
೭೫. | ನೊಲಗಾರಿ ತುರುಗೋಳ್‌, ನತ್ತರು ಯಿ ಕಲ್ಲೇಶ್ವರ €ವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿ .ಖ-೪ ಶಾ.ಸಂ. ೩೫ 

| ೭೬. | ನೊಲಗೇರಿ 1 ಯುದ್ದೆ ವೀರಗಲ್ಲು 1 ಕಲ್ಲೇಶ್ವರ ದೇವಾಲಯದೆ ಆವರಣ [ನೀಲಿ ಛಾಯೆಯ ಬಳೆಪೆದೆಶಿರಕೆ[-  '|ಹೊಸೆಶೊೋಧ 
೭೭. | ಬಸೆರಿಹಳ್ಳಿ ಕುದುರೆಾಳೆಗ ಜಗದೀಶ್‌ ಮಡಿವಾಳರ ಮನೆಯ ಹಿತ್ತಲಲ್ಲಿ ಬಳೆಪೆದೆ'ಶಿಲೆ ದ ಹೊಸ್‌ ಶೊಧಧೆ 

೭೮1 ಬಾಳೆಂಬೀಡು ತುರುಗೋಳ್‌ ವಿಷಪೆರಿಹಾರೇಶ್ವರ ದೇವಾಲಯದೆ ಆವರಣ ನೀಲಿ' ಛಾಯೆಯ `ಬಳೆಪದ ಶಿಲೆ] ಕಿ.ತ.೧೦೮ರ್‌ 7 ಕೇಐ-೪'ಠಾ.ಸೆಂ.೩೨ 

೭೯. | ಬುರಡಿಕಟ್ಟಿ ಏಕವೀರನ ಶಿಲ್ಪ ಉಡಚಲಮ್ಮ ದೇವಾಲಯದ ಪಕ್ಕದಲ್ಲಿ ಬಳಪದ ಶಿಲೆ ಹೊಸ ಶೋಧ 

೮೦. | ಬುರಡಿಕಟ್ಟಿ ಯುದ್ಧ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೮೧. | ವರಾಹ ಯುದ್ಧ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೮೨. | ಬುರಡಿಕಟ್ಟಿ ಯುದ್ಧ ವೀರಗಲ್ಲು ಲೋಕಪ್ಪ ಮರೇಗೌಡರ ಹೊದಲ್ಲಿ ನೀಲ್‌ ಛಾಯೆಯ ಬಳೆಪದೌ್‌ಶಲ 1 ಹೊಸ್‌ ಶೋಧ 

೮೩. ಟಕೀರೂರು ವೀರಗಲ್ಲು ರಾಮಲಂ €ಶ್ಚರ ವಾಲಯದ ಹಿಂ ನೀಲಿ ಛಾಯೆಯ ಬಳಪದ ಶಿ 6ನೇ ಶ ಧಾ.ಜಿ.ಶಾ.ಸೂ. ಶಾ.ಸಂ.೧೭೦ ಹು.೭೬ 
೮೪. | ಬೆಟಕೇರೂರು ವೀರಗಲ್ಲು ಬನಶಂಕರಿ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೮೫. | ಜೋಗಾವಿ ಕುಮಾರ ರಾಮನ ಶಿಲ್ಪ ಗದಿಗೆಪ್ಪ ಮುಳಗುಂದ ಮನೆಯ ಹಿಂದೆ ಇದೆ ಬಳಪದ ಶಿಲೆ —— ಹೊಸೆ ಶೋಧ 

೮೬. | ಮುತ್ತೂರು ಊರಳಿವು, ಪೇಬ್ಗುಯ್ಕಲ್‌ ಕಲ್ಲೇಶ್ವರ ದೇವಾಲಯದ ಆವರಣ —— ಕ್ರಿಶ೧೧೬೬ |ಕೆಐ-೬ ಶಾ.ಸಂ.೨೬ 

೮೭. | ಮುತ್ತೂರು ತುರುಗೋಳ್‌ ಕೆಲ್ಲೇಶ್ಲರ ದೇವಾಲಯೆದೆ ಆವರಣ -— ಕ್ರಿಶ೧೧೭E3 7 ಕಾಸ. 

ಲೆ. | ಮುದ್ದಿನಕೊಪ್ಪ ತುರುಗೋಳ್‌ ದುರ್ಗಮ್ಮ ದೇವಾಲಯದ ಆವರಣ ಬಳಪದ ಶಿಲೆ ಗ ಹೊಸ ಶೋಧ 

೮ | ಯಲವದ(ಡೆ)ಹಳ್ಳಿ ಯುದ್ಧ ವೀರಗಲ್ಲು ದುರ್ಗಮ್ಮ ದೇವಾಲಯೆದೌ್‌ ಮುಂಭಾಗೆ ಸ್ಥಳೀಯ ಒರಟು'ಶಿಲೆ ಹೊಸ್‌ ಕೋಧೆ 

೯೦.1 ವೆರಾಹೆ ಕುಮಾರ ರಾಮನ ಶಿಲ್ಪ ನಾಗಣ್ಣನವರ ಲದಲ್ಲಿ ಒರಟು ಶಿ KE ಸ ಶೋಧೆ 


೪೮೨ 


೯೧.17 ವರಾಹ ಆನೆಚೇಟೆ ಶೇಖಿಪ್ಪೆ ನಾಗಣ್ಣನವರೆ ಹೊಲದಲ್ಲಿ ನೀಲ್‌ ಛಾಯಿಯೆ್‌'ಬಳೆಪೆದ್‌ಶಲ T- ಹೊಸ ಶೊೋಧೆ 

೯೨. ವರಾಹ ಹೆಲಿಯೊಡನ್‌ ಹೋರಾಟ ಕರೌ ಏರಿಯ ಮೇಲೆ —— ಕ್ರಿಶ.೧೪೪೭"1 ಧಾ.ಜಿ.ಶಾ.ಸೊ.`ಶಾ.ಸೆಂ.೨೨ರ'`ಪು.೭ರ 
೯೩. | ವಿರಾಮರ ಯುದ್ಧ ವೀರಗಲ್ಲು ಗ್ರಾಮದ ಹೊರಗಿರುವ ಬಸವೇಶ್ವರ ಗುಡಿಯ ಮುಂದೆ ಬಳಪದ ಶಿಲೆ ಲ ಹೊಸೆ ಶೋಧ 

೯೪, | ಸಾತೇನಹಳ್ಳಿ ಶಾಸನ ಮಾತ್ರ ರಾಮಲಿಂಗೇಶ್ವರ ದೇವಾಲಯದ ನವರಂಗದಲ್ಲಿ —— — ನಾಗರಖಂಡ-೭೦ ಪು.೩೦೨ 

೯೫. ಸಾತೇನೆಹಳ್ಳಿ ವೀರಗಲ್ಲು ಕೆಲ್ಲೇಶರ ದೇವಾಲಯಿದ್‌ ಮುಂಭಾಗ ಬಳೆಪೆದೆ'ಶಿಲೆ ಕ ಹೊಸ್‌ ಶೋಧ 

೯೭ ಸಾತೇನೆಹಳ್ಳಿ ವೀರಗಲ್ಲು ಕೆಲ್ಲೇಶ್ವರ ದೇವಾಲಯಿದ್‌ ಮುಂಭಾಗ ಬಳೆಪೆದೆ'ಶಿಲೆ ಆವ ಹೊಸ್‌ ಶೋಧ 

೯೭. ಸಾತೇನಹಳ್ಳಿ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೨೦೧ |ಕೆ.ಐ-೪ ಸಂ.೫ 

೯೮. ಸಾತೇನಹಳ್ಳಿ ಯುದ್ದ ವೀರಗಲ್ಲು ಕಲ್ಲೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೯. | ಸಾತೇನಹಳ್ಳಿ ಒಂಟೆ ಮತ್ತು ಕುದುರೆ ಕಾಳಗ | ಕಲ್ಲೇಶ್ವರ ದೇವಾಲಯದ ಮುಂಭಾಗ ಬಿಳಿ ಬಳೆಪೆದ ಶಿಲೆ ಹೊಸೆ ಶೋಧೆ 

೧೦೦.| ಸಾತೇನಹಳ್ಳಿ ಮುತ್ತಿ ಕಲ್ಲೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲಿ |ಕ್ರಿಶ.೧೨೦೩ .ಐ-೪ ಶಾ.ಸೆಂ.? ಕೆಐ-೬ ಶಾ.ಸಂ.೫೫ 
ರದ: ಸಾತೇನೆಹಳ್ಳಿ ತುರುಗೋಳ್‌ ಕಲ್ಲೇಶ್ವರ ಡದೇವಾಲಯೆದ್‌ ಮುಂಭಾಗ ನೀಲ್‌ ಛಾಯೆಯ ಬಳೆಪೆದ್‌ಶಲ 1 ಹೊಸ್‌ ಶೋಧ 

೧೦೨3. ಸಾತೇನೆಹಳ್ಳಿ ತುರು ೩೫ ಕೋಟೆ ಕಾಳಿಗೆ ಕೆಲ್ಲೇಶ್ವರ ಡದೇವಾಲಯೆದ್‌ ಮುಂಭಾಗ ನೀಲ್‌ ಛಾಯೆಯ ಬಳೆಪೆದ್‌ಶಲ 1 ಹೊಸ್‌ ಶೋಧ 

೧೦೩. ಸಾತೇನಹಳ್ಳಿ ಮುತ್ತಿಗೆ ಕಲ್ಲೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ ಕ್ರಿ.ಶ.೧೨೦೩ 1[ಕೆ.ಐ-೪ ಶಾಸಂ. ೬ 

೧೦೪, ಸಾತೇನಹಳ್ಳಿ ವೀರಗಲ್ಲು ಕಾಂತೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ pe ಕೆ.ಐ-೬ ಶಾ.ಸಂ. ೫೬ 

೧೦೫. ಸಾತೇನಹಳ್ಳಿ ಯುದ್ಧ ವೀರಗಲ್ಲು ಕಾಂತೇಶ್ವರ ದೇವಾಲಯದ ಮುಂಭಾಗ ಒರಟು ಶಿಲೆ RR ಹೊಸ ಶೋಧ 

೧೦೬. ಸುತ್ತಕೋಟಿ ತುರುಗೋಳ್‌ ಪೆಂಚಾಯ್ತಿ ಗಂಥಾಲಯದ ಮುಂಭಾಗ ಒರಟು ಶಿಲೆ ವ ಹೊಸ ಶೋಧ 

೧೦೭. ಹಾದಿಹಳ್ಳಿ ಯುದ್ದ ವೀರಗಲ್ಲು ಕ ಶ್ವರ €ವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿ EE ಸ ಆಧ 

| ೧೦೮. ಹಾದ್ರಿಹಳ್ಳಿ" "1 ಯುದ್ದೆ ವೀರಗಲ್ಲು [ಕಲ್ಲೇಶ್ವರ ದೇವಾಲಯೆದೆ ಅವರೋ [ನೀಲಿ ಛಾಯೆಯ ಬಳೆಪೆದೆಶಿರಕೆ [ಲ '|ಹೊಸೆಶೊೋಧ 
೧೦೯ ಹಾದಿಹಳ್ಳಿ ಯುದ್ಧ ವೀರಗಲ್ಲು ಗಿರಿಯೆಪ್ರೆ ಬಣಕಾರರ ಮನೆಯ ಮುಂಭಾಗ ನೀಲ್‌ ಛಾಯಿಯೆ್‌'ಬಳೆಪೆದೌ್‌ಶಿಲ 1 ಹೊಸ್‌ ಶೊಧಧೆ 

೧೧ರ ಹಿರೇಕೆರೂರು ಹುಲಿಚೇಟೆ ದುರ್ಗಾದೇವಿ'ಗುಡಿಯೆ್‌' ಮುಂಭಾಗ ಬಳೆಪೆದೆ'ಶಿಲೆ ಧಾ.ಜಿ:ಶಾ.ಸೂ. `ಶಾ.ಸಂ.೨೨ರ'ಷು.ಕರ 
೧೧೧1 ಹಿರೇಕೆರೂರು ಯುದ್ಧ ವೀರಗಲ್ಲು ಗೌರೇಶ್ವರ ಗುಡಿಯ ಮುಂಭಾಗ ಬಳಪದ ಶಿಲೆ es ಹೊಸ ಶೋಧ 

೧೧೨1 ಹಿರೇಕೆರೂರು ಯುದ್ದ ವೀರಗಲ್ಲು ಕೆರೆ ಏರಿಯ ಮೇಲೆ —— ಕ್ರಿಶ೧೧೨೫ | ಕೆ.ಐ-೪ ಶಾ.ಸಂ.೨೮ 

೧೧೩1 ಹಿರೇಕೆರೂರು ಕೋಟೆ ಕಾಳಗ ಕೆರೆ ಏರಿಯ ಮೇಲೆ —— ಕ್ರಿಶ೧೧೮೨ ಕೆಖ-೪ ಶಾಸಂ೯ 

೧೧೪1 ಹರೇಕೊಣತಿ ತುರುಗೋಳ್‌ ಕರೆವೆ ದೇವಾಲಯೆದೆ ಅವರಣ -— ಕ್ರಿಶ೧೧೬೭ 7 ಕಐ-E'ಶಾಸಂ.೩೪ 

೧೧೫] ಹಿರೇಬೂದಿಹಾಳ | ವಿಶೇಷ ಶಿಲ್ಪ ೦ಡದ ಏರಿಯ ಮೇ ನೀಲಿ ಛಾಯೆಯ ಬಳಪದ ಶಿ ಸ €ಧೆ 

೧೧೬ ಹೆಂಸಭಾವಿ ಯುದ್ಧ ವೀರಗಲ್ಲು ಕಲ್ಮೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೫೭ | ಕೆ.ಐ-೬ ಶಾ.ಸಂ.೩ಿ೨ 

೧೧೭. ಹೆಂಸಭಾವಿ ಊರದಾಳಿ ಕಲ್ಮೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕೆ.ಐಖ-೬ ಶಾ.ಸಂ.೪೭ 

೧೧೮1 ಹೆಂಸಭಾವಿ ಕೋಟೆ ಕಾಳಗ ಕಲ್ಮೇಶ್ವರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಕ್ರಿಶ೧೧೬೪ |ಕೆ.ಐ-೪ ಶಾ.ಸಂ.೨೪ 

೧೧೯7 ಹೆಂಸೆಭಾವಿ ಎರವೆಸ'ಮತ್ತು ಕೋಟೆಕಾಳಗ ಕಲ್ಲೇಶ್ವರ ದೇವಾಲಯೆದೌ್‌ ಮುಂಭಾಗ ನೀಲಿ ಛಾಯೆಯ `ಬಳಪದ'ಶಿಲಿ'1 ಕ್ರಿಶರ೨ರ೦"7 ಕೇಐ-೪ಠಾ.ಸಂ. ೪2 

೧೨೦. ಹೆಂಸಭಾವಿ ಕಳ್ಳನ ಜುಟ್ಟುಹಿಡಿದು ಯುದ್ಧ ಕಲ್ಮೇಶ್ನರ ದೇವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸೆ ಶೋಧ 


೪೮೩ 


ಅಲ೪ 


ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು : ಲೌಕಿಕ (ಮಾಸಿಕಲ್ಲುಗಳು) 

೧. ಅಬಲೂರು ವೀರಮಾಸ್ತಿ ಸರಸ್ಪತಿ (ಬ್ರಹ್ಮೇಶ್ವರ) ದೇವಾಲಯದ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೨. ಅಬಲೂರು ವೀರಮಾಸ್ತಿ ಸರಸ್ಪತಿ (ಬ್ರಹ್ಮೇಶ್ವರ) ದೇವಾಲಯದ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | ೧೫ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೨೨ ಹು.೭೧ 
೩. | ಅಬಲೂರು ಮಾಸಿಕೆಲ್ಲು ಬಸವೇಶ್ನರ ದೇವಾಲಯೆದೆ ಹೊಂಡೆದೆ ದಂಡೆಯ ಮೇಲೆ ಒರಟು ಶಿಲೆ ವ ಧಾ.ಜೆ.ಶಾ.ಸೂ. ಶಾ.ಸಂ.೨೪ ಷು.೭೧ಿ 
೪. ಅರಳಿಕಟ್ಟಿ ಒಕ್ಕೈ ಮಾಸ್ತಿ ಶೂನಾರ ಕಟ್ಟೆಯ ಮುಂಭಾಗ ಬಳೆಪೆದೆ'ಶಿಲೆ ಹ ಹೊಸ್‌ ಶೋಧ 

೫. ಆಫಿನಕೊಪ್ಪ ಒಕ್ಕೈ ವೀರಮಾಸ್ತಿ ಹನುಮಂತಪ್ಪ ವೀರಾಪುರ ಮನೆಯ ಮುಂದೆ ಒರಟು ಶಿಲೆ ನ ಹೊಸ ಶೋಧ 

೬ ಆರಿಕಟ್ಟ ಮಾಸ್ತಿಕಲ್ಲು ಗ್ರಾಮದಲ್ಲಿರುವ ಮಾಸ್ತಿ ಗುಡಿಯ ಒಳೆಗೆ ಒರಟು ಶಿಲೆ ಹೊಸ ಶೋಧ 

೭. ಆಲದಕಟ್ಟಿ ವೀರಮಾಸ್ತಿ ಮಾದೇವಗೌಡ ಪಾಟೀರರ ಅಡಿಕೆ ತೋಟದಲ್ಲಿ ಕಪ್ಪು ಬಳಪದ ಶಿಲೆ ೧೪ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೩೫ ಪು.೭೧ 
|. ಅಲದಕಟ್ಟಿ [ಮಾಸ್ತಿಕಲ್ಲು 1 ಕೆರೆದಂಡೆಯೆ ಮೇಲಿನ ಸಾಣೇಗೌಡರ ಹೊಲದಲ್ಲಿ “ಒರಟು ಶಿಕ ಈಚಿನ ಅಕ್ಷರ 1 ಧಾ.ಜಿ.ಶಾ.ಸೊ. ಶಾ.ಸಂ೩೭ ಪು೭ರ 
೯ ಆಲದಕಟ್ಟಿ ವೀರಮಾಸ್ತಿ ಕೆರೆದಂಡೆಯ ಮೇಲಿನ ಸಾಣೇಗೌಡರ ಹೊಲದಲ್ಲಿ ಒರಟು ಶಿಲೆ Re ಹೊಸ್‌ ಶೊೋಧೆ 

೧೦. | ಆಲದಕಟ್ಟಿ ವೀರಮಾಸ್ತಿ ಬಸವೇಶ್ವರ ಡದೇವಾಲಯೆದೌ್‌ ಮುಂಭಾಗ ಕೆಪ್ಪು ಬಳೆಪೆದ ಶಿಲೆ ್‌ ಹೊಸ್‌ ಶೋಧ 

೧೧. | ಆಲದಕೆಟ್ಟ ವೀರಮಾಸ್ತಿ ಬಸವೇಶ್ವರ ದೇವಾಲಯದ ಮುಂಭಾಗ ಕಪ್ಪು ಬಳಪದ ಶಿಲೆ ಈಚಿನ ಅಕ್ಷರ | ಧಾ.ಜಿ.ಶಾ.ಸೂ. ಶಾ.ಸಂ.ಹಿ೬ ಪು.೭೧ 
೧೨. | ಆಲದಗೇರಿ ಮಾಸ್ತಿಕಲ್ಲು ಶಿಬಾರ ಕಟ್ಟೆಯ ಬಲಬದಿಗೆ ಕಪ್ಪು ಬಳಪದ ಶಿಲೆ ET ಹೊಸ ಶೋಧ 

೧೩. | ಎತ್ತಿನೆಹಳ್ಳಿಎಂ.ಕೆ. | ವೀರಮಾಸ್ತಿ ಮಾಸ್ಸೆಮ್ಮನ ಗುಡಿಯ ಒಳಗೆ ಒರಟು ಶಿಲೆ ಸ ಹೊಸ ಶೋಧ 

೧೪. | ಕಚವಿ ಒಕ್ಕೈ ಮಾಸ್ತಿ ಗ್ರಾಮದಲ್ಲಿರುವ ದರ್ಗಾದ ಮುಂಭಾಗ ಒರಟು ಶಿಲೆ KP ಹೊಸ ಶೋಧ 

೧೫. | ಕಳಗೊಂಡ ವೀರಮಾಸ್ತಿ €ಮಮ್ಮ ಚೆನ್ನಬಸಪ್ಪ ಮುಚಡಿ ಲದಲ್ಲಿ ಒರಟು ಶಿ FR ಸ €ಧೆ 

೧೬. | ಕಾರಗಿ ಮಾಸ್ತಿ ಕಲ್ಲು ಪರ ಶ್ಚರ ಕಾರಗೇರ ಲದಲ್ಲಿ ಸ್ಥಳೀಯ ಒರಟು ಶಿ ಸ ಆಧ 

೧೭ Tಕಾರಗಿ ವೀರಮಾಸ್ತಿ ಪೆರಮೇಶ್ವರ ಕಾರಗೇರ ಹೊಲದಲ್ಲಿ ಒರಟು ಶಿಲೆ ವ ಹೊಸ್‌ ಶೋಧ 

೧೮. Tಕಾರಗಿ ವೀರಮಾಸ್ತಿ ಪೆರಮೇಶ್ವರ ಕಾರಗೇರ ಹೊಲದಲ್ಲಿ ಸ್ಥಳೀಯ ಒರಟು'ಶಿಲೆ ರ್‌ ಹೊಸ್‌ ಶೋಧ 

೧೯. | ಕಾಲುವೆಹಳ್ಳಿ ಮಾಸ್ತಿ ಕಲ್ಲು ಕೆರೆಯ ಕೆಳಗಿನ ಹಾಲಪ್ಪ ಗೌಡರ ಹೊಲದಲ್ಲಿ ಒರಟು ಶಿಲೆ EP ಹೊಸ ಶೋಧ 

೨೦. | ಕಾಲುವೆಹಳ್ಳಿ ಮಾಸ್ತಿ ಕಲ್ಲು ಕೆರೆಯ ಕೆಳಗಿನ ಹಾಲಪ್ಪ ಗೌಡರ ಹೊಲದಲ್ಲಿ ಒರಟು ಶಿಲೆ ತ ಹೊಸ ಶೋಧ 

೨೧. 1 ಕೋಡ ಒಕ್ಕೈ ವೀರಮಾಸ್ತಿ ಕೃಷ್ಣಪ್ಪ ಜೋಗೇರ ಮನೆಯ ಮುಂದೆ ಕಪ್ಪು ಬಳಪದ ಶಿಲೆ RS ಹೊಸ ಶೋಧ 

೨೨. | ಕೋಡ ಒಕ್ಕೈ ವೀರಮಾಸ್ತಿ ಕೃಷ್ಣಪ್ಪ ಜೋಗೇರ ಮನೆಯ ಮುಂದೆ ಬಳಪದ ಶಿಲೆ ವ ಹೊಸ ಶೋಧ 

೨೩. €ಡ ಒಕ್ಕೈ ಮಾಸ್ತಿ ರಸ್ತ ಬದಿಯ ಬಳಪದ ಶಿ ಸ ಆಧ 

೨೪. | ಗೊಡಚಿಕೊಂಡ ವೀರಮಾಸ್ತಿ ಕರ್ಲಿಂಗಪ್ಪನವರ ಮನೆ ಮುಂಭಾಗ ಕಪ್ಪು ಬಳಪದ ಶಿಲೆ WS ಹೊಸ ಶೋಧ 

೨೫. | ಗೊಡಚಿಕೊಂಡ ಮಾಸ್ತಿ ಕಲ್ಲು ಹೊಂಡದ ಏರಿಯ ಮೇಲೆ ಕಪ್ಪು ಬಳಪದ ಶಿಲೆ — ಹೊಸ ಶೋಧ 

೨೬. ಚನ್ನಳ್ಳಿ ವೀರಮಾಸ್ತಿ ಗ್ರಾಮದ ಹೊರಭಾಗದಲ್ಲಿರುವ ಮಾಸ್ತಿ ಗುಡಿಯ ಒಳೆಗೆ ಒರಟು ಶಿಲೆ KR ಹೊಸ ಶೋಧ 

೨ ಚನ್ನಳ್ಳಿ ಮಾಸ್ತಿ ಕಲ್ಲು ಗಾಮದ ಹೊರಭಾಗದಲ್ಲಿರುವ ಮಾಸ್ತಿ ಗುಡಿಯ ಹೊರಗೆ ಒರಟು'ಶಿಲೆ pe ಹೊಸ್‌ ಶೋಧ 

೨೮. ಚಿಕ್ಕಬೂದಿಹಾಳ ವೀರಮಾಸ್ತಿ ಕಲ್ಲೇಶ್ವರ ಗುಡಿಯ ಗರ್ಭಗೃಹದಲ್ಲಿ ಒರಟು ಶಿಲೆ FR ಹೊಸ ಶೋಧ 

೨೯. | ಚಿಕ್ಕಬೂದಿಹಾಳ ಒಕ್ಕೈ ಮಾಸ್ತಿ ಕರಿಯಮ್ಮನ ಗುಡಿ ಮುಂದೆ ಸ್ಥಳೀಯ ಒರಟು ಶಿಲೆ ಹೊಸ್‌ ಶೋಧ 


೩ರ 7 ಚ್‌ಮತ್ತಾರ 'ಮಾಸ್ತಿಕನ್ದು ರಾವಾನಗ್‌ಡರ ಇದಕ ಬದ ಒರಷಾ ತಕ ್‌ ಹಾಸ್‌ಕೂಧ 

೩ಬಿ. ಚಿಕ್ಕೆರೊರು ವೀರ ಮಾಸ್ತಿ ಗ್ರಾಮ ಪೆಂಚಾಯ್ತಿ ಮುಂಭಾಗ ಒರಟು ಶಿಲೆ ಹೊಸ್‌ ಶೋಧ 

೩೨. ಚಿಕ್ಕೆರೂರು ಮಾಸ್ತಿ ಕಲ್ಲು ಗಾಮ ಪಂಚಾಯ್ತಿ ಮುಂಭಾಗ ಸ್ಥಳೀಯ ಒರಟು ಶಿಲೆ pe ಹೊಸ ಶೋಧ 

೩೩. ಚಿಕ್ಕೆರೂರು ಒಕ್ಕೈ ವೀರಮಾಸ್ತಿ ಗಾಮ ಪಂಚಾಯ್ತಿ ಮುಂಭಾಗ ಸ್ಥಳೀಯ ಒರಟು ಶಿಲೆ ವಾ್‌ ಹೊಸ ಶೋಧ 

EGR ಚಿಕ್ಕೆರೊರು ವೀರಮಾಸ್ತಿ ವಿಶ್ವನಾಥ ದೇವಾಲಯೆದ್‌' ಆವರಣ ಕಪ್ಪು ಬಳೆಪೆದ ಶಿಲೆ po ಹೊಸ್‌ ಶೋಧ 

೫. ಚಿಕ್ಕೆರೊರು ವೀರಮಾಸ್ತಿ ವಿಶ್ವನಾಥ ದೇವಾಲಯೆದ್‌' ಆವರಣ ಬಳೆಪೆದ'ಶಿಲೆ ಕ ಹೊಸ್‌ ಶೋಧೆ 

೩೬. ಚಿಕ್ಕೆರೂರು ಮಾಸ್ತಿ ಕಲ್ಲು ಕೊಟ್ಟೇಶಪ್ಪ ಕುಬಸದರವರ ಮನೆಯ ಬಲಕ್ಕೆ ಚಿಕ್ಕಗುಡಿಯ ಒಳೆಗೆ ಒರಟು ಶಿಲೆ _ ಹೊಸ ಶೋಧ 

೩೭. ಚಿಕ್ಕೆರೂರು ಮಾಸ್ತಿ ಕಲ್ಲು ಬಳ್ಳಾರಿ ಮೋಟರ್ಸ್‌ ಬಳಿಯ ಚಿಕ್ಕ ಗುಡಿಯ ಒಳೆಗೆ ಒರಟು ಶಿಲೆ SR ಹೊಸ ಶೋಧ 

೩೮. ಚಿಕ್ಕೆರೂರು ಮಾಸ್ತಿ ಕಲ್ಲು ಬಳ್ಳಾರಿ ಮೋಟರ್ಸ್‌ ಬಳಿಯ ಚಿಕ್ಕ ಗುಡಿಯ ಒಳೆಗೆ ಕಪ್ಪು ಬಳಪದ ಶಿಲೆ WR ಹೊಸ ಶೋಧ 

| ೩೯ 1 ಜೆನ್ನೆಮುಳೆಗುಂದೆ'[ಒಕ್ಕೈೆ ಮಾಸ್ತಿ | ಅಂಗನವಾಡಿ ಕೌಂದದ ಮುಂಭಾಗ ಒರಟು ತಿಕ 1 ದಿ೨ನೇಶೆ. 1 ಧಾ.ಜಿಶಾಸೂ. ಶಾಸಂಧಿ೨೩ ಮನಿ 
೪೦. ಚಿನ್ನಮುಳಗುಂದ ಮಾಸ್ತಿ ಕಲ್ಲು ಹೆನುಮೆಂತಡೇವರ್‌ಗುಡಿ ಹತ್ತಿರ —— ಕ್ರಿಶಂಿ೫೨೦ | ಧಾ.ಜಿ.ಶಾ.ಸೂ. ಶಾ.ಸಂ.೧೨೬ ಮು.೭೪ 
ಫದ Tತಾವರಗಿ ಮಾಸ್ತಿಕೋಳು ರಾಮಲಿಂಗೇಶ್ವರ ದೇವಾಲಯದ ಆವರಣ ಬಳೆಪೆದೆ'ಶಿಲೆ ರ್‌ ಹೊಸ್‌ ಶೋಧ 

೪೨. | ದಮ್ಮಲ್ಳಿ ಒಕ್ಕೈ ಮಾಸ್ತಿ ಬಸವಣ್ಣೆಪ್ಪ ಜೋಗಳಿ ಮನೆ ಬಲಬದಿ ಕಪ್ಪು ಬಳಪದ ಶಿಲೆ ss ಹೊಸ ಶೋಧ 

೪೩. | ದಮ್ಮಲ್ಳಿ ಮಾಸ್ತಿ ಕಲ್ಲು ಹನುಮಂತಪ್ಪ ಇಂಗಳಗುಂದಿ ಮನೆಯ ಬಲಬದಿ ಬಳಪದ ಶಿಲೆ ರ ಹೊಸ ಶೋಧ 

೪೪. | ದಾಸನಕೊಪ್ಪ ಒಕ್ಕೆ ವೀರಮಾಸ್ತಿ ಆಂಜನೇಯ ದೇವಾಲಯದ ಮುಂಭಾಗ ಒರಟು ಶಿಲೆ ೧೬ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೪೨ ಪು.೭೫ 
೪೫. | ದಾಸನಕೊಪ್ಪ ಒಕ್ಕೈೆ ಮಾಸ್ತಿ ಆಂಜನೇಯ ದೇವಾಲಯದ ಮುಂಭಾಗ -- ೧೬ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೧೪೧ ಪು.೭೫ 
| ೪೬. 1 ದೀವಿಗೆಹ್ಗ್ಸ್‌ [ಮಾಸ್ತಿಕಲ್ಲು 1 ಉಊರಿನೆ ಅಗಸಿಬಾಗಿಲದ ಹತ್ತರ ರೆಟು ತಿಕ ಹೊಸೆಶೊೋಧೆ 
| ೪೭. 1 ದೂದಿಹಳ್ಳಿ '[ವೀರಮಾಸ್ತಿ [ದುರ್ಗಾ ದೇವಾಲಯದೆ ಮುಂದಿನ ಕರೆ ಏರಿ ಮೇಲಿ ನೀಲಿ ಛಾಯೆಯ ಬಳೆಪದೆ ತಿರೆ“ ಹೊಸಶೋಧ 
೪೮. | ದೊದಿಹಳ್ಳಿ ಮಾಸಿಕೆಲ್ಲು ಕಲ್ಲೇಶ್ವರ ದೇವಾಲಯೆದೌ್‌ ಮುಂಭಾಗ ಒರಟು ಶಿಲೆ 3 ಹೊಸ್‌ ಶೋಧ 

೪೯ 7ದಾದಹ್ಸ್‌ ಮಾಸಿಲ್ಲ ಗ್ರಾಮದ ಕೊಷ್ಠಶನಲ್ಲ ಒರ್‌ ಪ ಸ್‌ ಹೊಸ್‌ಕಾಧ 

೫೦. | ದೊಡ್ಡಉಲವರ್ತೆ | ಮಾಸ್ತಿ ಕಲ್ಲು ಗ್ರಾಮದ ಒಳೆಗೆ —— ಜ್‌ ಎ.ಆರ್‌.ಇ-೪೫೧ ೧೯೬೦-೬೧ 

೫೧. | ನಿಟ್ಟೂರು ಒಕ್ಕೆ ಮಾಸ್ತಿ ಮಲ್ಲಿಕಾರ್ಜುನ ದೇವಾಲಯದ ಆವರಣ ಒರಟು ಶಿಲೆ ಕ್ರಿ.ಶ.೧೪೧೦ | ಧಾ.ಜಿ.ಶಾ.ಸೂ. ಶಾ.ಸಂ.೧೫೦ ಪು.೭೫ 
೫೨. | ನಿಡನೇಗಿಲು ವೀರಮಾಸ್ತಿ ಈಶ್ವರ ದೇವಾಲಯದ ಆವರಣ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೫7 ನಿಡೆನೇಗಿಲ ವೀರಮಾಸ್ತಿ ಚೆನ್ನೆಬಸೆಪ್ಲೆ ಸರವಂದೆ ಮನೆಯ ಮುಂದೆ ನೀಲ್‌ ಛಾಯೆಯ ಬಳೆಪೆದ್‌ಶಲ 1 ಹೊಸ ಶೊೋಧೆ 

೫೪. | ನಿಡನೇಗಿಲು ವೀರಮಾಸ್ತಿ ಚನ್ನಬಸಪು ಸರವಂದ ಮನಿಯ ಮುಂ ನೀಲಿ ಛಾಯಯ ಬಳಪದ ಶಿ RE ಸ ಆಧ 

೫೫. | ನಿಡನೇಗಿಲು ವೀರಮಾಸ್ತಿ ಚನ್ನಬಸಪ್ಪ ಸರವಂದ ಮನೆಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೫೬. | ನಿಡನೇಗಿಲು ಒಕ್ಕೈ ಮಾಸ್ತಿ ಚನ್ನಬಸಪ್ಪ ಸರವಂದ ಮನೆಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೫೭. | ನಿಡನೇಗಿಲು ಒಕ್ಕೈೆ ಮಾಸ್ತಿ ಚನ್ನಬಸಪ್ಪ ಸರವಂದ ಮನೆಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೫ರ ನಿಡನೇಗಿಲು ವೀರಮಾಸ್ತಿ ಚೆನ್ನೆಬಸೆಪ್ಲೆ ಸರವಂದೆ ಮನೆಯ ಮುಂಭಾಗ ನೀಲ್‌ ಛಾಯಿಯೆ ಬಳೆಪೆದ್‌ಶಲ 1 ಹೊಸೆ ಶೊೋಧೆ 

ರ್ಜ. | ನಿಡನೇಗಿಲು ವೀರಮಾಸ್ತಿ ಚನ್ನಬಸಪ್ಪ ಸರವಂದ ಮನೆಯ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೬೦. "7ನಿಡೆನೇಗಿಲ ವೀರಮಾಸ್ತಿ ಈಶ್ವರ ದೇವಾಲಯದ ಮುಂಭಾಗ ನೀಲ್‌ ಛಾಯಿಯೆ ಬಳೆಪೆದ್‌ಶಲ 1 ಹೊಸ್‌ ಶೋಧ 

೬೧. | ನಿಡನೇಗಿಲು ವೀರಮಾಸ್ತಿ ಈಶ್ವರ €ವಾಲಯದ ಮುಂಭಾಗ ನೀಲಿ ಛಾಯೆಯ ಬಳಪದ ಶಿ EE ಸ ಆಧ 


೪೮೫ 


೬5."T7ನಿಡೆನೇಗಿಲ ಮಾಸ್ತಿ ಕಲ್ಲು ಈಶ್ನೆರೆ ದೇವಾಲಯೆದೆ ಮುಂಭಾಗ ಒರಟು ಶಿಲೆ ಹೊಸ ಶೊೋಧೆ 

೬೩7 ನಿಡನೇಗಿಲು ಮಾಸ್ತಿ ಕಲ್ಲು ಈಶ್ನೆರೆ ದೇವಾಲಯೆದೆ ಮುಂಭಾಗ ಒರಟು ಶಿಲೆ we ಹೊಸೆ ಶೊೋಧೆ 

೬೪. | ನಿಡನೇಗಿಲು ವೀರಮಾಸ್ತಿ ಈಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು ಶಿಲೆ 2 ಕ.ಶಾಶಿ. ಪು. ೧೪೬ 
೬೫. | ನೂಲಗೇರಿ ಮಾಸ್ತಿ ಕಲ್ಲು ಕಲ್ಲೇಶ್ವರ ದೇವಾಲಯದ ಹಿಂದೆ ಕಪ್ಪು ಬಳಪದ ಶಿಲೆ ಹೊಸ ಶೋಧ 

೬೬7 ನೊಲಗೇರಿ ವೀರಮಾಸ್ತಿ ಕಲ್ಲೇಶ್ವರ ಡದೇವಾಲಯೆದ್‌ ಹಂಡೆ ಕೆಪ್ಪು ಬಳೆಪೆದ ಶಿಲೆ po ಹೊಸ್‌ ಶೋಧ 

೬೭] ನೊಲಗೇರಿ ಒಕ್ಕೈ ಮಾಸ್ತಿ ಕರೆ ದಂಡೆಯಲ್ಲಿರುವ ಅರಳಿ ಮರದ್‌4ಳಿಗೆ ಕಪ್ಪು ಬಳೆಪೆದ'ಶಿಆೆ ಹ ಹೊಸ್‌ ಶೋಧೆ 

೬೮. | ಬಾಳಂಬೀಡು ಮಾಸ್ತಿ ಕಲ್ಲು ಊರಿನ ಹೊರಭಾಗದಲ್ಲಿರುವ ಕೆರೆಯ ದಂಡೆಯ ಮೇಲೆ ಬಳಪದ ಶಿಲೆ ಹೊಸ ಶೋಧ 

೬೯. ಬುರಡಿಕಟ್ಟಿ ಮಾಸ್ತಿಕಲ್ಲು ನಾಗಪ್ಪ ಸುತಕೋಟಿಯವರ ಮನೆಯ ಮುಂಭಾಗ ಬಳಪದ ಶಿಲೆ ಹೊಸ ಶೋಧ 

೭೦. | ಬೋಗಾವಿ ವೀರಮಾಸ್ತಿ ಗದಿಗೆಪ್ಪ ಮುಳೆಗುಂದ ಮನೆಯ ಹಿಂದೆ ಬಳಪದ ಶಿಲೆ WS ಹೊಸ ಶೋಧ 

೭೧. | ಮಡ್ಡೂರು ಒಕ್ಕೈ ಮಾಸ್ತಿ ಆಂಜನೀಯ ದೇವಾಲಯದ ಮುಂಭಾಗ ಒರಟು ಶಿ RE ಸ ಆಧ 

೭೨. | ಮತ್ತಿಹಳ್ಳಿ ವೀರಮಾಸ್ತಿ ಅಂಗನವಾಡಿ ಕೇಂದೆದ ಸಮೀಪ ಬಳೆಪೆದ'ಶಿರೆ ಹೊಸೆ ಶೋಧೆ 

೭೩7 ವರಾಹೆ ಮಾಸ್ತಿ ಕಲ್ಲು ಗಂಗಾಮಾತೆ ಗುಡಿಯ ಮುಂಭಾಗ ನೀಲ್‌ ಛಾಯಿಯೆ ಬಳೆಪೆದ್‌ಶಲ 1 ಕ.ಶಾಶಿಷು' ೧೪೩ 
೭೪. | ವರಾಹ ಒಕ್ಕೈ ಮಾಸ್ತಿ ಗಂಗಾಮಾತೆ ಗುಡಿಯ ಮುಂಭಾಗ ಸ್ಥಳೀಯ ಒರಟು ಶಿಲೆ ನ ಹೊಸ ಶೋಧ 

೭೫. | ವರಾಹ ಒಕ್ಕೈ ಮಾಸ್ತಿ ಗಂಗಾಮಾತೆ ಗುಡಿಯ ಮುಂಭಾಗ ಕಪ್ಪು ಬಳೆಪದ ಸಿಲೆ ಜ್‌ ಹೊಸ ಶೋಧ 

೭೬. | ವರಾಹ ಒಕ್ಕೈ ಮಾಸ್ತಿ ಶೇಖಪ್ಪ ನಾಗಣ್ಣನವರ ಹೊಲದಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೭೬. | ವರಾಹ ವೀರಮಾಸ್ತಿ ಶೇಖಪ್ಪ ನಾಗಣ್ಣನವರ ಹೊಲದಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | ಕ.ಶಾ.ಶಿ. ಹು. ೧೪೪ 
೭೮. | ವರಾಹ ಏರಮಾಸ್ತಿ ಖಪ್ರ ನಾಗಣ್ಣನವರ ಲದಲ್ಲಿ ಒರಟು ಶಿ ಗ ಸ ಆಧ 
೭೯ ವರಾಹ ''[ವೀರಮಾಸ್ತಿ 1 ಶೇಖಿಪ್ಪೆ ನಾಗಣ್ಣನವರ ಹೊಲದಲ್ಲಿ ನೀಲಿ ಛಾಯೆಯ ಬಳಪದೆತಿಲೆ[ “ಲ 1ಕೆಶಾಶಿ ಮುರ] 
ಕಠರ.'1 ವರಾಹ ಇಕ್ಕೆ ಮಾಸ್ತಿ ಶೇಖಿಪ್ಪೆ ನಾಗಣ್ಣನವರೆ ಹೊಲದಲ್ಲಿ ನೀಲಿ ಛಾಯೆಯ ಬಳೆಪೆದೆ ಶಿಕ 1 ಕಶಾ:ಶಿ' ಮು. ದ೬ರ-೬ದಿ 
೮೧. |] ವರಾಹ ಒಕ್ಕೈ ಮಾಸ್ತಿ ಶೇಖಿಪ್ಪ ನಾಗಣ್ಣನವರ ಹೊಲದಲ್ಲಿ ಕಪ್ಪು ಬಳೆಪೆದ'ಶಿಲೆ ಹೊಸ್‌ ಶೋಧ 

೮೨. | ವರಾಹ ಮಾಸ್ತಿ ಕಲ್ಲು ಶೇಖಪ್ಪ ನಾಗಣ್ಣನವರ ಹೊಲದಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೮೩. | ವರಾಹ ಮಾಸ್ತಿಕಲ್ಲು ಹೇಮಪ್ಪ ಚಿಕ್ಕಣ್ಣನವರ ಹಿತ್ತಲಲ್ಲ ಒರಟು ಶಿಲೆ ್‌ ಹೊಸ ಶೋಧ 

೮೪, | ವರಾಹ ಒಕ್ಕೈ ಮಾಸ್ತಿ ಹೇಮಪ್ಪ ಚಿಕ್ಕ್ಷಣ್ಣನವರ ಹಿತ್ತಲಲ್ಲಿ ಕಪ್ಪು ಬಳಪದ ಶಿಲೆ ವ್‌ ಹೊಸ ಶೋಧ 

ಠ೫ 1 ವೀರಾಷೆರ ವೀರಮಾಸ್ತಿ ಊರ ಹೊರಗಿರುವ ಬಸೆವೇಶ್ವರ ದೇವಾಲಯಿದ್‌ಮುಂಡೆ ನೀಲ್‌ ಛಾಯಿಯೆೌ'ಬಳೆಪದ್‌ಶಲ 1 ಹೊಸ್‌ ಶೋಧ 

| ೮೬ 1 ಸಾತೇನೆಹ್ಸ್‌ [ಮಾಸ್ತಿಕಲ್ಲು 1 ಸುಂಕಾಪುರ ಅವರ ಮನೆ ಹತ್ತಿರದಲ್ಲಿ 1 ಕ್ರಶೆಲಿ8E 1 ನಾಗರವಿಂಡ-2ರ ಹರ 
೮೭. | ಸುತ್ತಕೋಟಿ ಮಾಸ್ತಿ ಕಲ್ಲು ಪೆಂಚಾಯ್ತಿ ಗಂಥಾಲಯದ ಮುಂಭಾಗ ಒರಟು ಶಿಲೆ ps ಹೊಸ ಶೋಧ 

ಲ೮ೆ. | ಹಳೇವೀರಾಪುರ | ಮಾಸ್ತಿ ಕಲ್ಲು ಅಂಗನವಾಡಿ ಕೇಂದದ ಹಿಂದೆ ಸ್ಥಳೀಯ ಒರಟು ಶಿಲೆ ಗ ಹೊಸ ಶೋಧ 

ಲ್ಲ. | ಹಳೇವೀರಾಪುರ | ವೀರಮಾಸ್ತಿ ಬಸವೇಶ್ವರ ದೇವಾಲಯದ ಬಲಕ್ಕೆ ರಸ್ತೆ ಬದಿ ಬಳಪದ ಶಿಲೆ ಮ್‌ ಹೊಸ ಶೋಧ 

೯೦. | ಹೆಳೇವೀರಾಪುರ | ವೀರಮಾಸ್ತಿ ಬಸವೇಶ್ವರ ಡೇವಾಲಯೆದೆ ಬಲಕ್ಕೆ ರಸ್ತೆ ಬದಿ ನೀಲ್‌ ಛಾಯಿಯೆೌ ಬಳೆಪೆದ್‌5ಲS 1 ಹೊಸ್‌ ಶೋಧ 

೯೧. | ಹೆಳೇವೀರಾಪುರ | ವೀರಮಾಸ್ತಿ ಬಸವೇಶ್ವರ ದೇವಾಲಯದ ಬಲಕ್ಕೆ ರಸ್ತೆ ಬದಿ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

೯೨.17 ಹೆಳೇವೀರಾಷೆರ ವೀರಮಾಸ್ತಿ ಕರೆಯ ಅಂಗಳದಲ್ಲಿ ಕಪ್ಪು ಬಳೆಪೆದ'ಶಿಲೆ Se ಹೊಸ್‌ ಶೋಧ 

€೩. | ಹೆಳೇವೀರಾಪುರ | ವೀರಮಾಸ್ತಿ ಬಸು €ಶ್ಪರ ಗುಡಿಯ ಹಿಂ ಲದಲ್ಲಿ ಕಪ್ಪು ಬಳಪದ ಶಿ KR ಸ ಆಧ 


೪೦೮೬ 


೯೪. ಹಾದಿಹಳ್ಳಿ ವೀರಮಾಸ್ತಿ ಗಿರಿಯಪ್ಪ ಬಣಕಾರ್‌ ಮನೆಯೆ'ಮುಂಭಾಗ ಕಪ್ಪು ಬಳೆಪೆದ'ಶಿಲೆ pe ಕ.ಶಾ.ಶಿ. ಹು. ೧೫೧ 
೯೫.1 ಹಿರೇಕೆರೂರು ವೀರಮಾಸ್ತಿ ಸೆ.ಮಾ.ಹ.ಪ್ರಾಶಾಲಾ`'ಆವರಣ ಬಳೆಪದ'ಶಿಲೆ ್‌ ಹೊಸೆ ಶೋಧೆ 
೯೬. | ಹಿರೇಕೆರೂರು ಮಾಸ್ತಿ ಕಲ್ಲು ಕೆರೆಯ ದಂಡೆಯ ಮೆಲೆ ದುರ್ಗಾಗುಡಿ ಮುಂಭಾಗ ಕಪ್ಪು ಬಳಪದ ಶಿಲೆ PR ಹೊಸ ಶೋಧ 
೯೭. | ಹಿರೇಕೆರೂರು ಮಾಸ್ತಿ ಕಲ್ಲು ಊರ ಹೊರಗಿನ ವೀರಭದ್ರ ದೇವಾಲಯದ ಆವರಣ —— ಕ್ರಿ.ಶ.೧೪೩೮ /ಕೆಐ-೪ ಸಂ. ೨೭ 
೯೮] ಹರೇಕೊಣತಿ ಒಕ್ಕೆ ಮಾಸ್ತಿ ಅಂಗನವಾಡಿ ಕೇಂದೆದ್‌ ಮುಂಭಾಗ ಒರಟು'ತಿಲೆ ಎ ಕ.ಶಾ.ಶಿ.'ಪು.' ೧೫೮ 
ರ್‌. | ಹಿರೇಬೂದಿಹಾಳೆ | ಮಾಸ್ತಿ ಕಲ್ಲು ಹೊಂಡದ ಇರಿಯ್‌'ಮೇೆ ಕೆಪ್ಪು ಬಳೆಪೆದ ಶಿಲೆ ಕ ಹೊಸ್‌ ಶೋಧ 
೧೦೦. ಹಿರೇಬೂದಿಹಾಳ | ಮಾಸ್ತಿ ಕಲ್ಲು ಹೊಂಡದ ಏರಿಯ ಮೇಲೆ ಕಪ್ಪು ಬಳಪದ ಶಿಲೆ es ಹೊಸ ಶೋಧ 
೧೦೧. ಹಿರೇಬೂದಿಹಾಳ | ಮಾಸ್ತಿ ಕಲ್ಲು ಹೊಂಡದ ಏರಿಯ ಮೇಲೆ ಕಪ್ಪು ಬಳಪದ ಶಿಲೆ wR ಹೊಸ ಶೋಧ 
೧೦೨. ಹಿರೇಬೂದಿಹಾಳ | ಮಾಸ್ತಿ ಕಲ್ಲು ಹೊಂಡದ ಏರಿಯ ಮೇಲೆ ಕಪ್ಪು ಬಳಪದ ಶಿಲೆ WR ಹೊಸ ಶೋಧ 
೧೦೩. ಲಬಿಕೂಂಡ | ಮಾಸ್ತಿ ಕಲ್ಲು ರಸ್ತ ಬದಿಯ ಮಾಸ್ತಿ ಗುಡಿ (ಶೀತ)ಯಲ್ಲಿ ಸ್ಥಳೀಯ ಶಿ SR ಸ "ಧೆ 
೧೦೪1'ಹೆಂಸೆಭಾವಿ ಒಕ್ಕೈ ಮಾಸ್ತಿ ಕಲ್ಲೇಶ್ವರ ದೇವಾಲಯದ ಮುಂಭಾಗ ಸ್ಥಳೀಯ ಒರಟು'ಶಿಲೆ ಕ್ರಿಶ೧೪೦೦ 7 ಎ.ಟಿದಿ' ಹು ೬೫ಂ-೫೨ 
೧೦೫1'ಹೆಂಸೆಭಾವಿ ಒಕ್ಕೈ ಮಾಸ್ತಿ ಕಲ್ಲೇಶ್ವರ ದೇವಾಲಯೆದ್‌ ಮುಂಭಾಗ ಬಳೆಪೆದೆ'ಶಿಲೆ ಆ ಹೊಸ್‌ ಶೋಧ 
ಹಿಂದೂ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು 

೧. ಅಬಲೂರು ಸಿಡಿತಲೆ ಸರಸ್ಪತಿ (ಬ್ರಹ್ಮೇಶ್ವರ) ದೇವಾಲಯದ ಹಿಂದೆ ನೀಲಿ ಛಾಯೆಯ ಬಳಪದ ಶಿಲೆ | _ ಕ.ಶಾ.ಶಿ. ಪು-೧೩೫ 
3. ಆಬಲೂರು ಶಿರಸ್ಸು ಪವಾಡ ಸೋಮೇಶ್ವರ ದೇವಾಲಯಿದ್‌ಕಟಾಂಜನೆಯೆ' ಹೊರಭಾಗ ವ —— ನಾಗರಖಿಂಡ-೭೦ ಪು.ಜ೧೯-೭೧ 
೩ ಅಬಲೂರು ಶಿರಸ್ಸು ಪವಾಡ ಸೋಮೇಶ್ವರ ದೇವಾಲಯದ ಎಡಬದಿ ದ್ಹಾರದ ಬಳಿ ಇದೆ —— —— ಐ.ಎ.-೫ ಪು. ೨೪೫-೫೨ 
೪.17 ದೊದಿಹಳ್ಳಿ | ಆತ್ಮಬಲಿದಾನ 1 ಕೆಲ್ಲೇಶ್ಚರ ದೇವಾಲಯದ ಮುಂಭಾಗ ರೆಟು ತಿರ ಹೊಸೆಶೋಧೆ 
೫. 1ಮಡ್ಡೊರು '[ಕಳ್ಲೋೊಗು 1 ಕಲ್ಲೇಶ್ವರ ದೇವಾಲಯದ ಮುಂಭಾಗ ಕೆ ಶಾಸಂ ಕರ] 
[ ಸಾತೇನೆಹಳ್ಳಿ ಸ್ತೀ ಅಗ್ನಿಪೆವೇಶೆ ಕೆಲ್ಲೇಶ್ವರ ದೇವಾಲಯಿದ್‌ ಮುಂಭಾಗ ಬಿಳಿ ಬಳೆಪೆದೆ'ಶಿಆೆ po ಹೊಸ್‌ ಶೋಧ 
೭.1 ಹಿರೇಕೆರೂರು [ಆತ್ಮ ಬಲಿದಾನ | ಕೋಟೆ ಅಂಜನೇಯ ದೇವಾಲಯದೆ ಅವರಣದಲ್ಲಿ 1 ಬಳಪೆದಶಿಕ ಗ ಹೊಸೆಶೊೋಧೆ 
೮ ವರಾಹ ಉರಿಉಯ್ಕಾಲೆ ಶೇಖಪ್ಪ ನಾಗಣ್ಣನವರ ಹೊಲದಲ್ಲಿ ನೀಲಿ ಛಾಯೆಯ ಬಳಪದ ಶಿಲೆ | ಹೊಸ ಶೋಧ 

ಜೈನ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು (ನಿಸಿದಿಗಲ್ಲುಗಳು) 
೧.7 ಆಲದಗೇರಿ ನಿಸಿದಿಕಲ್ಲು ಶಿಬಾರೆಕೆಟ್ಟೆಯೆ ಬಲಬದಿ -— ೧೩ಿನೇ ಶ. 1 ಧಾ.ಜಿ.ಶಾ.ಸೂ. ಶಾ.ಸಂ.೪೧ರಿ ಪು.೭ದಿ 
9 ಆಲದೆಗೇರಿ ನಿಸಿದಿಕಲ್ಲು ಶಿಬಾರಕಟ್ಟೆಯ ಬಲಬದಿ --— ೧೩ನೇ ಶ. ಧಾ.ಜಿ.ಶಾ.ಸೂ. ಶಾ.ಸಂ.೪೨ ಪು.೭೧ 
EW ಆಲದೆಗೇರಿ ನಿಸಿದಿಕೆಲ್ಲು ಕರಿಯಮ್ಮನೆ ಗುಡಿಯ ಮುಂಭಾಗ ಬಳೆಪೆದೆ'ಶಿಲೆ ರಜೇ. ಧಾ.ಜಿ.ಶಾ.ಸೂ. ಶಾ.ಸಂ.೪೪ ಪು.೭೧ 
| ೪. | ಆಲದಗೇರಿ ''1ನಿಸಿದಿಕಲ್ಲು | ಕರಿಯೆಮ್ಮನ ಗುಡಿಯ ಮುಂಭಾಗ [ನೀಲಿ ಛಾಯೆಯ ಬಳಪದ ಶಿಲೆ | ೧೩ನೇ ಶ. '[ಧಾ.ಜಿ.ಶಾ.ಸೂ. ಶಾಸಂ೪೫ ಪ.೭ರಿ 
೫. ನಿಟ್ಟೂರು ನಿಸಿದಿಕಲ್ಲು ಮಲ್ಲಿಕಾರ್ಜುನ ದೇವಾಲಯದ ಆವರಣದಲ್ಲಿ ಬಳಪದ ಶಿಲೆ Ra ಹೊಸ ಶೋಧ 
೬ | ಸಾತೇನಹಳ್ಳಿ ನಿಸಿದಿಕಲ್ಲು ಹನುಮಂತಾಚಾರ್ಯ ಅರ್ಚಕರ ಮನೆಯ ಆವರಣದಲ್ಲಿ ಬಳಪದ ಶಿಲೆ ಕ್ರಿ.ಶ.೧೦೯೨ 1ಕೆ.ಐ-೪ ಶಾ.ಸಂ.೦೯ 
ಪ ಸುತ್ತಕೋಟಿ ನಿಸಿದಿಕಲ್ಲು ಗಂಥಾಲಯದ `ಹಿಂದಿನ`್‌ಹೊಂಡದ್‌ಸಮೀಪೆ ಬಳೆಪೆದೆ'ಶಿಲೆ RE ಹೊಸ್‌ ಶೋಧ 


೪೮೭ 


ಪ. ಹಿರೇಕೊಣತಿ ನಿಸಿದಿಕಲ್ಲು ನಾರಾಯಣ ಡೇವಾಲಯೆದೌ್‌ ಮುಂಭಾಗ ಒರೆಟು`ಶಿಲೆ ವವ ಹೊಸ್‌ ಶೋಧ 

ಕ್‌ ಹಿರೇಕೊಣತಿ ನಿಸಿದಿಕಲ್ಲು ನಾರಾಯಣ ಡೇವಾಲಯೆದೌ್‌ ಮುಂಭಾಗ ಒರೆಟು'ಶಿಲೆ ee ಹೊಸ್‌ ಶೋಧ 

೧೦. | ಹಿರೇಕೊಣತಿ ನಿಸಿದಿಕಲ್ಲು ನಾರಾಯಣ ದೇವಾಲಯದ ಮುಂಭಾಗ ಒರಟು ಕಲ್ಲು —— ಹೊಸ ಶೋಧ 

೧೧. | ಹಿರೇಕೊಣತಿ ನಿಸಿದಿಕಲ್ಲು ನಾರಾಯಣ ದೇವಾಲಯದ ಮುಂಭಾಗ ಒರಟು ಶಿಲೆ —— ಹೊಸ ಶೋಧ 

೧೨.'] ಹಿರೇಕೊಣತಿ ನಿಸಿದಿಕಲ್ಲು ಆಂಜನೇಯ 'ಗುಡಿಯ' ಮುಂಭಾಗ ಸ್ಥಳೀಯ ಒರಟು ಶಿಲೆ ಕ್ರಶ೧೨೭Eರ5 ಕಎ-೬ ಶಾಸಂ.೫೦ 

೧೩.1 ಹಿರೇಕೊಣತಿ ನಿಸಿದಿಕಲ್ಲು ಆಂಜನೇಯ'ಗುಡಿಯೆ' ಮುಂಭಾಗೆ ನೀಲಿ ಛಾಯೆಯೆ'`ಬಳಪದ'ಶಲಿ 1 ಕ್ರಿಶೆರ3E೧ 1 ಕಬ ಶಾಸಂ. ೪೯ 

೧೪. | ಹಿರೇಕೊಣತಿ ನಿಸಿದಿಕಲ್ಲು ಮುದಿಗೌಡರ್‌`ಮನೆ ಮುಂದೆ —— —— ನಾಗರಖಂಡ-೭೦ ಪು.೩೦೪ 


೪೮೮ 


ಕೋಷ್ಠಕಗಳು 


೩ ವೀರಗಲ್ಲುಗಳು 


ಜಣ ಮಹಾಸತಿಕಲ್ಲುಗಳು 


5 ನಿಸಿದಿಗಲ್ಲುಗಳು 
ಹ ಹಿಂದೂ ಆತ್ಮಬಲಿದಾನ ಶಿಲಗಳು 


೪೮೯ 


ಪ್ರಕಟಿತ ಮತ್ತು ಅಪ್ರಕಟಿತ ಸ್ನಾರಕ ಶಿಲ್ಪಗಳ ಸೂಚಿ 
pr) ೬ ರು 


ಹೊಸದಾಗಿ ಶೋಧಿಸಿದ ಸ್ಥಾರಕ ಶಿಲ್ಲಗಳ ವಿವರ 


ವೀರಗಲ್ಲುಗಳು ಮಾಸ್ತಿಕಲ್ದುಗಳು ನಿಸಿದಿಕಲ್ದುಗಳು ಆತ್ಮಬಲಿದಾನ 
ತಿಲ ಗಳು 


೪೯೦ 


ಹಾವೇರಿ ಜಿಲ್ಲೆ 


೪೯೨ 


ಛಾಯಾಚಿತ್ರಗಳು 
ವೀರಗಲ್ಲುಗಳು 


ಗುಂಡೇನಹಳ್ಳಿ, ತಾ: ಬ್ಯಾಡಗಿ 


2018/15/23 17:42 


ಮಾಗೋಡ, ತಾ: ರಾಣೇಬೆನ್ನೂರು ಚಳಗೇರಿ, ತಾ: ರಾಣೇಬೆನ್ನೂರು 


೪೯೩ 


ತಾ: ಹಾವೇರಿ 


ಹಾವೇರಿ, 


[2] 


ತಾ: ಹಾನಗಲ್ಲು 


೪ 


ತಿಳುವಳ್ಳಿ, 


N ತಾ: ಸವಣೂರು 


ಚಿಲ್ಲೂರು 


ಕಾ 


ತಾ: ಹಾನಗಲ್ಲು 


ಕಲಕೇರಿ, 


೪೯೪ 


#5 ಇ 


4 


ಕಲಕೇರಿ, ತಾ: ಹಾನಗಲ್ಲು 


೪೯೫ 


ಯಮ್ಮಿಗನೂರು, ತಾ: ಹಿರೇಕೆರೂರು ಕಲಕೇರಿ, ತಾ: ಹಾನಗಲ್ಲು 


೪೯೬ 


ತಾ: ಹಾನಗಲ್ಲು 


- 


ಶಿಡೇನೂರು, ತಾ: ಬ್ಯಾಡಗಿ ಆಡೂರು, ತಾ: ಹಾನಗಲ್ಲು 


೪೯೭ 


-) 


ಮಾಸಿಕಲ್ಲುಗಳು 


4 


PEE 


$5 


ರೇಕೆರೂರು 


9 
[°) 


» ತಾ: ಬ್ಯಾಡಗಿ 


೪ 


ಬಿಸಲಹಳಿ 


ಹಿರೇಕೆರೂರು 


ಧೂಳಿಕೊಪ್ಪ, ತಾ 


೪೯೮ 


ಕಡಕೋಳ, ತಾ: ಸವಣೂರು ನೆಲ್ಲಿಕೊಪ್ಪ, ತಾ: ಹಾನಗಲ್ಲು 


ರನಬೀಡು, ತಾ: ಹಾನಗಲ್ಲು 


೪೯೯ 


ಬಾಳಂಬೀಡು, ತಾ: ಹಾನಗಲ್ಲು 


ಸತಿ ಮೆರವಣಿಗೆ, ಕಲಕೇರಿ, ತಾ: ಹಾನಗಲ್ಲು 


೫೦೦ 


ಕಲಕೇರಿ ತಾ: ಹಾನಗಲ್ಲು 


ದಶರಥನಕೊಪ್ಪ, ತಾ: ಹಾನಗಲ್ಲು  ಮಲ್ಲಿಗಾರ, ತಾ: ಹಾನಗಲ್ಲು 


೫೦೧ 


ತಾ: ಹಿರೇಕೆರೂರು 


ವರಾಹ, 


ತಾ: ಹಿರೇಕೆರೂರು 


ತಾವರಿಗಿ 


ಹಿರೇಕೊಣತಿ, 


ವರಾಹ, ತಾ: ಹಿರೇಕೆರೂರು 


ತಾ: ಹಿರೇಕೆರೂರು 


೫೦೨ 


ಆತ್ಮ ಬಲಿದಾನ ಶಿಲ್ಪಗಳು 


ಸ 


ಕಲಕೇರಿ, ತಾ: ಹಾನಗಲ್ಲು 


೫೦೩ 


ಇಸು 


ಮ 7 A pO 2೫ ಸೀ £5 
ತನ | ಬಾಳೂರು, ಕೆ.ಆರ್‌.ಐ. ಧಾರವಾಡ 


ಸಾತೇನಹಳ್ಳಿ, ತಾ: ಹಿರೇಕೆರೂರು 


ಮಂತಗಿ, ತಾ: ಹಾನಗಲ್ಲು ಆಡೂರು, ತಾ: ಹಾನಗಲ್ಲು 


೫೦೪ 


ಸಂಕೇಪಗಳು 
0 


ಎ.ಆರ್‌.ಐ.ಇ. : ಆ್ಯನುವಲ್‌ ರೀಪೋರ್ಟ್‌ ಆನ್‌ ಇಂಡಿಯನ್‌ ಎಪಿಗಾಫಿ 
ಎ.ಇ ಎಪಿಗ್ರಾಫಿಯಾ ಇಂಡಿಕಾ 

ಎ.ಟಿ.ವಿ. : ಆರ್ಕಿಯೋಲಾಜಿ ಆಫ್‌ ದಿ ತುಂಗಭದ್ರ ವ್ಯಾಲಿ 
ಎ.ಕೆ. : ಎಪಿಗ್ರಾಫಿಯಾ ಕರ್ನಾಟಿಕಾ 

ಎಸ್‌.ಐ.ಐ. : ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪ್‌ಶನ್ಸ್‌ 
ಎಮ್‌.ಎ.ಆರ್‌. : ಮೈಸೂರು ಆರ್ಕಿಯೋಲಾಜಿಕಲ್‌ ರೀಪೋರ್ಟ್‌ 
ಐ.ಎ. : ಇಂಡಿಯನ್‌ ಆ್ಯಂಟಿಕ್ಟೇರಿ 

ಕ.ಶಾ.ಶಿ. : ಕನ್ನಡ ಶಾಸನಶಿಲ್ಲ 

ಕೆ.ಆರ್‌.ಐ. : ಕನ್ನಡ ರೀಸರ್ಚ್‌ ಇನ್‌ಸ್ಟಿಟ್ಯೂಟ್‌ 

ಕೆ.ಐ. : ಕರ್ನಾಟಕ ಇನ್ಸ್‌ಕ್ರಿಪ್‌ಶನ್ಸ್‌ 

ಧಾ.ಜಿ.ಶಾ.ಸೂ. : ಧಾರವಾಡ ಜಿಲ್ಲಾ ಶಾಸನ ಸೂಚಿ 

ಶಾ.ಸಂ. : ಶಾಸನ ಸಂಖ್ಯೆ 

(ಸಂ) : ಸಂಪಾದಕರು 

ಲೇ. : ಲೇಖಕರು 

ಶಿ.ಪ್ರಪೂ. : ಶಿಗ್ಗಾಂವ ಪ್ರದೇಶದ ಪುರಾತತ್ವ 

ಪು. : ಹುಟ ಸಂಖ್ಯೆ 

ಶ. : ಶತಮಾನ 

ಇ.ದ. : ಇತಿಹಾಸ ದರ್ಶನ 


(E) : Editor 


ಅಧ್ಯಾಯ : ಒಂದು 


ಅಧ್ಯಯನದ ಉದ್ದೇಶ, ವ್ಯಾಪ್ತಿ, ವಿಧಾನ, ಸಮೀಕ್ಷೆ ಮತ್ತು ಸ್ಪರೂಪ 


೧.೧ ಅಧ್ಯಯನದ ಉದ್ದೇಶ 


ಮೊದಲಿನಿಂದಲೂ ಶಾಸನಗಳ ಅಧ್ಯಯನವೆಂದರೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿದ್ದ 
ನನಗೆ ಸ್ಮಾರಕ ಶಿಲ್ಲಗಳು ಸಹ ಶಾಸನಗಳ ವಿಶಿಷ್ಟ ಪ್ರಕಾರಗಳಾಗಿವೆ ಎಂಬ ಪರಿಕಲ್ಲನೆಯನ್ನು 
ಮೂಡಿಸಿ, ಅವುಗಳ ಬಗ್ಗೆ ಆಸಕ್ತಿ ತಳೆಯುವಂತೆ ಮಾಡಿದವರೆಂದರೆ ನನ್ನ ಮಾರ್ಗದರ್ಶಕರಾದ 
ರಮೇಶ ನಾಯಕ ಅವರು. ಸಮಯ ಸಿಕ್ಕಾಗಲೆಲ್ಲಾ ಇವುಗಳ ಬಗ್ಗೆ ಚರ್ಚಿಸುತ್ತಿದ್ದ ನಾನು 
ಹಾವೇರಿ ಜಿಲ್ಲೆಯಾದ್ಯಾಂತ ವಿಫುಲವಾಗಿ ಹರಡಿಕೊಂಡಿರುವ ಅಸಂಖ್ಯಾತ ಸ್ಮಾರಕ ಶಿಲ್ಪಗಳ ಬಗ್ಗೆ 
ಅವರೊಂದಿಗೆ ಸಮಾಲೋಚಿಸುತ್ತಿದ್ದೆ. ದೇಸೀಜ್ಞಾನ ಮತ್ತು ಗ್ರಾಮೀಣ ಜನಜೀವನದ ಅನುಭವದಿಂದಲೇ 
ಇಂಥ ಕುರುಹುಗಳಲ್ಲವು ಅವಿರ್ಭವಿಸುವವು. ಸ್ನಾರಕ ಶಿಲ್ಲಗಳು ಕೇವಲ ಸಾಕ್ಷಿಗಳು ಮಾತ್ರವಲ್ಲ. 
ಅವು ಗಾಮೀಣ ಪ್ರದೇಶದ ಜನಸಾಮಾನ್ಯರ ಬದುಕಿನ ಪ್ರತಿಬಿಂಬಗಳಾಗಿವೆ. ಹಾಗಾಗಿ ಅವುಗಳ 
ವಿಸ್ತೃತ ಅಧ್ಯಯನವನ್ನು ಕೈಗೊಳ್ಳುವಂತೆ ನನ್ನನ್ನು ಪ್ರೋತ್ಸಾಹಿಸಿದರು. ಅಲ್ಲದೆ ಹಾವೇರಿಯು 
ನಾನು ಕೆಲಸ ನಿರ್ವಹಿಸುತ್ತಿರುವ ಸ್ಥಳವಾಗಿದ್ದು, ಜಿಲ್ಲೆಯಾದ್ಯಂತ ವಿಫುಲವಾಗಿ ದೊರೆಯುವ 
ಆಕರ ಸಾಮಗಿಗಳು ಪ್ರಸ್ತುತ ಅಧ್ಯಯನವನ್ನು ಕೈಗೆತ್ತಿಕೊಳ್ಳಲು ಉತ್ತೇಜಿಸಿತು. 


ಈಗಾಗಲೇ ಒಪ್ಪಿತವಾದ ಚರಿತ್ರೆಯು ಸಾಮ್ರಾಟರ, ಮಾಂಡಳಿಕರ, ಸಾಮಂತರ ಇತಿಹಾಸವನ್ನು 
ಹಾಡಿಹೊಗಳುತ್ತ ಬಂದಿದ್ದು, ಕೇವಲ ಅವರು ಮಾಡಿದ ಕಾಳಗಗಳ ದಾಖಲೆಯಾಗಿದೆ. ಇದರಿಂದಾಗಿ 
ಉದಾಸೀನಕ್ಕೊಳಗಾದ ತಳ ಸಮುದಾಯಗಳ ಇತಿಹಾಸಿಕ ಸಂಗತಿಗಳು ನಿರ್ಲಕಕ್ಕೆ ಒಳಗಾಗಿ 
ಗೌಣವಾದವು. ಹಾಗಾಗಿ ಸಮಾಜದಲ್ಲಿ ಬದುಕಿ ಬಾಳಿದ ಸಾಮಾನ್ಯನೊಬ್ಬನ ಜೀವನ ಮಟ್ಟ, 
ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ಸ್ಥಿತಿಗತಿ, ಧಾರ್ಮಿಕ ಪರಿಕಲ್ಪನೆಗಳು ಮತ್ತು ಸಾಧಿಸಿದ ಸಾಂಸ್ಕೃತಿಕ 
ಕೊಡುಗೆಗಳು ದಾಖಲಾಗದೆ ಹೋದವು. ಕಳೆದ ಕೆಲವಾರು ದಶಕಗಳಿಂದ ಇತಿಹಾಸವನ್ನು ನೋಡುವ 
ದೃಷ್ಟಿಕೋನ ಗಮನಾರ್ಹವಾದ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯುತ್ತಿದೆ. ವಿಭಿನ್ನ ರಂಗದಲ್ಲಿ 
ಪ್ರಾವೀಣ್ಯತೆ ಪಡೆದ ವಿದ್ದಾಂಸರು ಇತಿಹಾಸ ಕ್ಷೇತದಲ್ಲಿ ಕಾರ್ಯನಿರತರಾಗಿದ್ದರಿಂದ ನಮಗೆ ಪರಿಚಯವೇ 
ಇಲ್ಲದ ನಮ್ಮ ನಾಡಿನ ಪ್ರಾಚೀನ ಜನಜೀವನದ ಅಧ್ಯಯನಕ್ಕೆ ಅವಶ್ಯಕವೆನಿಸಿದ ಆಕರಗಳ ಅಮೂಲ್ಯ 
ಭಂಡಾರವನ್ನೇ ತೆರದಂತಾಗಿದೆ. ಇತಿಹಾಸ ಅಧ್ಯಯನಗಳು ವಿಶಾಲ ವ್ಯಾಪ್ತಿಯಿಂದ ಕಿರುವ್ಯಾಪ್ತಿಯತ್ತ 
ಸರಿಯುತ್ತಿವೆ. ಒಂದರ್ಥದಲ್ಲಿ ಇದು ಮೂಲದತ್ತ ಸರಿಯುವ ಪ್ರಯತ್ನವಾಗಿದ್ದು, ಸಾಮಾಜಿಕ 
ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಜನಸಾಮಾನ್ಯರ ಜೀವನದ ವಿಶ್ಲೇಷಣೆಯನ್ನು ಮಾಡುವತ್ತ 


ಸಾಗಿ, ತನ್ನ ನಿಜವಾದ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ನಾಡಿನ ಇತಿಹಾಸವನ್ನು ಪುನರ್‌ 
ರಚಿಸುವಲ್ಲಿ ಪ್ರತಿ ಜಿಲ್ಲೆ, ತಾಲೂಕು ಮತ್ತು ಹಳ್ಳಿಗಳ ಪಾತ್ರ ಅಮೂಲ್ಯವಾದದ್ದು. ಈ ಹಿನ್ನೆಲೆಯಲ್ಲಿ 
ಕನ್ನಡ ನಾಡಿನ ಸಾಂಸ್ಥಿಕ ಇತಿಹಾಸವನ್ನು ಸೃಜೆಸುವಲ್ಲಿ ಹಾವೇರಿ ಜಿಲ್ಲೆಯ ಪಾತ್ರವನ್ನು ನಿರೂಪಿಸುವ 
ಘನ ಉದ್ದೇಶವನ್ನು ಪ್ರಸ್ತುತ ಅಧ್ಯಯನವು ಹೊಂದಿದೆ. 


ಭಾರತದ ಇತಿಹಾಸವನ್ನು ಪುನರ್‌ ರಚಿಸುವಲ್ಲಿ ಶಾಸನಗಳೇ ಪ್ರಮುಖ ಆಧಾರಗಳಾಗಿವೆ. 
ಪ್ರಾಯಶ: ನಮ್ಮ ನಾಡಿನ ಜನಜೀವನ ಶಾಸನಗಳಲ್ಲಿ ಅಭಿವ್ಯಕ್ತಗೊಂಡಿರುವಂತೆ ಮತ್ತೆಲ್ಲೂ ವ್ಯಕ್ತವಾಗಿಲ್ಲ. 
ಕರ್ನಾಟಕದ ಜನಜೀವನವನ್ನು ವಿವಿಧ ಆಯಾಮಗಳಿಂದ ಅಧ್ಯಯನ ಮಾಡುವ ಪ್ರತಿಯೊಬ್ಬ 
ಸಂಶೋಧಕನಿಗೂ ಶಾಸನಗಳು ಅಕ್ಷಯಪಾತ್ರೆಗಳಂತಿದ್ದು, ಅಗೆದಷ್ಟು ದೊರೆಯುವ ಮರಳು ರಾಶಿಯಂತೆ 
ಆಕರ ಸಾಮಗಿಗಳನ್ನು ಒದಗಿಸುತ್ತಲೇ ಇವೆ. ಕರ್ನಾಟಕದಲ್ಲಿ ದೊರೆಯುವಷ್ಟು ಶಾಸನಗಳು 
ತಮಿಳುನಾಡನ್ನು ಹೊರತುಪಡಿಸಿದರೆ ಭಾರತದ ಮತ್ತಾವ ರಾಜ್ಯಗಳಲ್ಲೂ ದೊರೆಯುವುದಿಲ್ಲ. 
ಪ್ರಾಚೀನ ಕನ್ನಡ ಶಾಸನಗಳಲ್ಲಿ ದಾನಶಾಸನಗಳನ್ನು ಬಿಟ್ಟರೆ ಸ್ಮಾರಕ ಶಿಲ್ಲಗಳೇ ಹೆಚ್ಚು ಈ ರೀತಿ 
ಹೇರಳವಾಗಿ ದೊರೆಯುವ ಸ್ಮಾರಕ ಶಿಲ್ಲಗಳು ನಮ್ಮ ಜನರ ಅನಾದಾರಕ್ಕೆ ಒಳಗಾಗಿರುವುದು 
ದುರಾದೃಷ್ಟಕರ. ಇವು ಕಾಲಕಳೆಂದಂತೆ ನಾಮಾವಶೇಷವಾಗುವ ಹಾದಿಯಲ್ಲಿವೆ. ಹಾವೇರಿ ಜಿಲ್ಲೆಯ 
ಶಿಗ್ಗಾಂವಿ, ಸವಣೂರು, ರಾಣೇಬೆನ್ನೂರು ಮತ್ತು ಹಾವೇರಿ ತಾಲೂಕುಗಳಲ್ಲಿಯ ಅನೇಕ ಸ್ಮಾರಕ 
ಶಿಲ್ಲಗಳು ಒಡೆದು ಎಲ್ಲಂದರಲ್ಲಿ ಬಿದ್ದಿವೆ. ಕೆಲವೆಡೆ ಅವುಗಳ ಕುರಿತು ಐತಿಹಾಸಿಕ ಜ್ಞಾನವಿಲ್ಲದೆ 
ಅವುಗಳನ್ನು ದೇವಾಲಯಗಳ ಬುನಾದಿಯಲ್ಲಿ ಹಾಕಿ ಕಟ್ಟಡ ಕಟ್ಟಲಾಗಿದೆ. ಇನ್ನೂ ಕೆಲವೆಡೆ ಅವು 
ದೇವಾಲಯ, ಕೆರೆ ಹೊಂಡ, ಬಾವಿಗಳ ಮೆಟ್ಟಿಲುಗಳಾಗಿವೆ. ಬಹುಪಾಲು ಸ್ನಾರಕ ಶಿಲ್ಪಗಳು 
ಪೂಜಿಸಲ್ಲಟ್ಟುದರ ಪರಿಣಾಮವಾಗಿ ಅರಿಶಿಣ, ಕುಂಕುಮ, ವಿಭೂತಿ, ಹಾಲು, ಮೊಸರು, ಎಣ್ಣೆಗಳ 
ಅಭಿಷೇಕದಿಂದ ಜಿಡ್ಡುಗಟ್ಟಿವೆ. ಜನಸಮುದಾಯದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ 
ಸಾಂಸ್ಕೃತಿಕ ಜೀವನದ ಕೈಗನ್ನಡಿಗಳಂತಿರುವ ಈ ಸ್ಮಾರಕ ಶಿಲ್ಪಗಳ ಪ್ರತಿಯೊಂದು ಅಂಶಗಳನ್ನು 
ದಾಖಲಿಸಿ ಅವುಗಳ ಕುರಿತು ಮುಂದಿನ ತೆಲೆಮಾರಿಗೆ ತಿಳಿ ಹೇಳುವುದು ನಮ್ಮೆಲ್ಲರ 
ಜವಾಬ್ದಾರಿಯಾಗಿದೆ. ಇಂತಹ ಅಮೂಲ್ಯ ಉದ್ದೇಶವನ್ನು ಪ್ರಸ್ತುತ ಅಧ್ಯಯನವು ಹೊಂದಿರುವುದು. 


ಭಾರತೀಯ ಮೂಲ ಸಂಸ್ಕ ಫಿಯು ಇತರೆ ನಾಗರಿಕತೆಗಳೊಂದಿಗೆ ನಿರಂತರವಾಗಿ 
ಸಂಘರ್ಷಿಸುತ್ತಲೇ ಬಂದಿದೆ. ಈ ನಿರಂತರ ಸಂಘರ್ಷದ ನಡುವೆಯೂ ಅದು ತನ್ನ ಅಂತರಂಗದ 
ಪ್ರಾಚೀನ ಪರಂಪರೆಯ ಸತ್ವವನ್ನು ಇಂದಿಗೂ ಬಿಟ್ಟುಕೊಟ್ಟಿಲ್ಲ. ಇಂತಹ ಪ್ರಾಚೀನ ಭಾರತೀಯ 
ಸಂಸ್ಕೃತಿಯನ್ನು ತಮ್ಮ ಒಡಲಾಳದಲ್ಲಿ ಗರ್ಭೀಕರಿಸಿಕೊಂಡಿರುವ ಪಮುಖ ಆಕರಗಳೆಂದರೆ ಶಾಸನಗಳು. 
ಕನ್ನಡ ಶಾಸನ ಪರಂಪರೆಯಲ್ಲಿ ದಾನ ಮತ್ತಿತರ ಪ್ರಕಾರಗಳಂತೆಯೇ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, 
ನಿಸಿದಿಗಲ್ಲುಗಳು ಮತ್ತು ಆತ್ಮಬಲಿದಾನದ ಸ್ಮಾರಕಶಿಲ್ಲಗಳಿಗೆ ಕೊರೆತೆಯಿಲ್ಲ. ಇದಕ್ಕೆ ಕಾರಣ ಪ್ರಾಚೀನ 
ಕರ್ನಾಟಕದ ಸಮಾಜವು ದಾನಗುಣ, ವೀರಗುಣ, ಆತ್ಮಬಲಿದಾನ, ವೀರವುತ, ಶರಣಾಗತರ 


ರಕ್ಷಣೆ, ನುಡಿದಂತೆ ನೆಡೆಯುವುದು ಮುಂತಾದ ಮೌಲ್ಯಗಳಿಗೆ ಮಹತ್ವದ ಸ್ಥಾನವನ್ನು ನೀಡಿ, 


ಅವು ಜನಜೀವನದ ಅವಿಭಾಜ್ಯ ಅಂಗಗಳೆಂದು ಭಾವಿಸಿರುವುದು. ದುರ್ದೈವದಿಂದ ನಮ್ಮ ನಾಡಿನ 
ಸ್ಮಾರಕ ಶಿಲ್ಲಗಳ ಪರಿವೀಕ್ಷಣಾ ಕಾರ್ಯ ಸಮರ್ಪಕವಾಗಿ ಪೂರ್ಣ ಪ್ರಮಾಣದಲ್ಲಿ ನಡೆದಿಲ್ಲ. 
ಈವರೆಗೆ ಪರಿವೀಕ್ಷಿತವಾದ ಸ್ಮಾರಕ ಶಿಲ್ಪಗಳಿಗೆ ಸಂಬಂಧಿಸಿದ ಶಾಸನ ಪಾಠಗಳು ಪ್ರಕಟವಾಗಿವೆಯೇ 
ಹೊರತು, ಅವುಗಳ ಶಿಲ್ಲಗಳಲ್ಲವೆಂಬುದು ವಿದ್ದಾಂಸರಿಂದ ಒಪ್ಪಿತವಾದ ವಿಚಾರ. ಇದರಿಂದ 
ಸ್ಮಾರಕ ಶಿಲ್ಲಗಳ ಒಂದು ಮುಖವನ್ನು ಮಾತ್ರ ಅಧ್ಯಯನ ಮಾಡಿದಂತಾಗಿ, ಶಾಸನ ಪ್ರಕಾರಗಳಲ್ಲಿ 
ಅಧಿಕ ಸಂಖ್ಯೆಯಲ್ಲಿರುವ ಸ್ಮಾರಕ ಶಿಲ್ಲಗಳ ಅಧ್ಯಯನಕ್ಕೆ ಅನ್ಯಾಯವಾಯಿತು. ಹಾಗಾಗಿ ಇವುಗಳಲ್ಲಿ 
ಅಡಗಿರುವ ವಿವರಗಳು ಬೆಳಕು ಕಾಣದೆ ಅಧ್ಯಯನದಿಂದ ವಂಚಿತವಾದವು. ಇಂತಹ ಅನೇಕ 
ಸ್ಮಾರಕ ಶಿಲ್ಲಗಳು ಹಾವೇರಿ ಜಿಲ್ಲೆಯಲ್ಲಿ ಅನಾದಾರಕ್ಕೆ ಒಳಗಾಗಿ ಹಳ್ಳಿಹಳ್ಳಿಗಳಲ್ಲಿ ಅನಾಥವಾಗಿ 
ಬಿದ್ದಿವೆ. ಈ ನಿಟ್ಟಿನಲ್ಲಿ ಅವುಗಳ ಸಮಗ್ರ ಚಿತ್ರಣವನ್ನು ಅಧ್ಯಯನದ ವ್ಯಾಪ್ತಿಗೆ ಸೀಮಿತಗೊಳಿಸಿಕೊಂಡು 
ಪರಿಚಯಿಸುವ ಉದ್ದೇಶವನ್ನು ಪ್ರಸ್ತುತ ಅಧ್ಯಯನದಲ್ಲಿ ಹೊಂದಲಾಗಿದೆ. 


ಗತಕಾಲದ ಐತಿಹಾಸಿಕ ವಾಸವಾಂಶಗಳು ಬದಲಾಗುವುದಿಲ್ಲ ಅವುಗಳಿಗೆ ಸಂಬಂಧಿಸಿದ 
ಉಪ ಕಲ್ಪನೆಗಳು ಮಾತ್ರ ಮಾರ್ಪಾಡನ್ನು ಹೊಂದುತ್ತವೆಂಬುದು ಒಪ್ಪಿತವಾದ ವಿಚಾರ. ಸ್ಮಾರಕ 
ಶಿಲ್ಲಗಳನ್ನು ಭಾಷಿಕವಾಗಿ ಹಾಗೂ ಶಿಲ್ಲವಿನ್ಯಾಸ ದೃಷ್ಟಿಯಿಂದ ದಾಖಲಿಸಿ, ಹಾವೇರಿ ಜಿಲ್ಲೆಯ 
ಗಾಮ ಸಮುದಾಯದ ಇತಿಹಾಸವನ್ನು ಕಟ್ಟಿಕೊಡುವ ಮೂಲಕ ಪ್ರಾಚೀನ ಕರ್ನಾಟಕದ ಇತಿಹಾಸದಲ್ಲಿ 
ಜನಸಾಮಾನ್ಯರ ಪಾಲುದಾರಿಕೆಯನ್ನು ಎತ್ತಿ ತೋರುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. 
ಕ್ಷೇತಕಾರ್ಯದಲ್ಲಿ ಹಾವೇರಿ ಜಿಲ್ಲೆಯ ಸುಮಾರು ೭೪೮ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿಕೊಟ್ಟು 
ಆ ಸಮಯದಲ್ಲಿ ಸ್ಮಾರಕ ಶಿಲ್ಲಗಳ ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಇಲ್ಲಿ ಬಳಸಿಕೊಂಡಿದ್ದೇನೆ. 
ಈ ದೃಷ್ಟಿಯಿಂದ ನೋಡಿದಾಗ ಕೇವಲ ಶಿಲ್ಲವನ್ನು ಮಾತ್ರ ಹೊಂದಿದ ಸ್ನಾರಕ ಶಿಲ್ಲಗಳ ಮಹತ್ವ 
ಅಪರಿಮಿತವಾಗಿದ್ದು, ಅಂಥ ಹಲವಾರು ಸ್ಮಾರಕ ಶಿಲ್ಲಗಳ ವಿಶ್ಲೇಷಣೆ ಮೊದಲಬಾರಿಗೆ ಪ್ರಸ್ತುತ 
ಪ್ರಬಂಧದಲ್ಲಿ ದಾಖಲಾಗುತ್ತಿರುವುದು ಸಂತಸ ತಂದಿದೆ. ಈ ಮೊದಲು ಶಾಸನ ಸಂಪುಟಗಳಲ್ಲಿ 
ಹಾಗೂ ಇತರೆ ಅಧ್ಯಯನಗಳಲ್ಲಿ ಪ್ರಕಟವಾದ ಸ್ನಾರಕಶಿಲ್ಲಗಳ ಪಾಠವನ್ನು ಇಲ್ಲಿ ಮನಃಪೂರ್ವಕವಾಗಿ 
ಬಳಸಿಕೊಳ್ಳಾಲಾಗಿದೆ. ಜಿಲ್ಲೆಯಾದ್ಧಂತ ದೊರೆಯುವ ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು, ನಿಸಿದಿಗಲ್ಲುಗಳು 
ಹಾಗೂ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳನ್ನು ಗುರುತಿಸುವುದರ ಮೂಲಕ ಅವುಗಳ 
ಶಿಲ್ಲವಿನ್ಯಾಸವನ್ನಾಧರಿಸಿ ವಿಂಗಡಿಸಿಕೊಂಡು ವಿಶ್ಲೇಷಿಸುವ ಗುರಿಯನ್ನು ಹೊಂದಲಾಗಿದೆ. 
ಸ್ಮಾರಕಶಿಲ್ಲಗಳಿಂದ ತಿಳಿದುಬರುವ ಸಾಂಸ್ಕೃತಿಕ ಅಂಶಗಳನ್ನು ಗುರುತಿಸಿ ವಿಶ್ಲೇಷಿಸುವುದು ಈ 
ಅಧ್ಯಯನದ ಮುಖ್ಯ ಉದ್ದೇಶವಾಗಿದೆ. ಸ್ಮಾರಕ ಶಿಲ್ಲಗಳ ಅಧ್ಯಯನವು ಆಯಾ ಪ್ರದೇಶದ 
ಸಂಸ್ಕೃಶಿ ಮತ್ತು ಪರಂಪರೆಯ ಜೊತೆಗೆ, ಅಲ್ಲಿಯ ಚರಿತ್ರೆ ಆಡಳಿತ, ಯುದ್ದಗಳು, ಮತ- 
ಧರ್ಮಗಳು, ಆಚಾರ-ವಿಚಾರಗಳು, ರೂಢಿ-ಸಂಪ್ರದಾಯಗಳು, ನಂಬಿಕೆಗಳು, ಕುಲ-ಕಸಬುಗಳು, 
ಜನಾಂಗ, ಪ್ರಕೃತಿ, ಭಾಷೆ ಮುಂತಾದವುಗಳನ್ನು ದಾಖಲಿಸುವಲ್ಲಿ ಸಹಕಾರಿಯಾಗಿವೆ. ಸ್ಮಾರಕ 
ಶಿಲ್ಲಗಳಲ್ಲಿಯ ಭಿನ್ನತೆ ಮತ್ತು ಜನಸಾಮಾನ್ಯರು ಅವುಗಳನ್ನು ವಿವಿಧ ನಾಮಗಳಿಂದ ಗುರುತಿಸುವ 


ಪರಿ, ಆರಾಧಿಸುವ ಬಗೆ ಹಾಗೂ ಅವುಗಳ ಸುತ್ತ ಹೆಣೆದುಕೊಂಡಿರುವ ಐತಿಹ್ಯಗಳು ಮತ್ತು 
ಜಾನಪದೀಯ ಸಂಗತಿಗಳನ್ನು ತಿಳಿಯುವ ಉದ್ದೇಶವನ್ನು ಪ್ರಸ್ತುತ ಅಧ್ಯಯನವು ಹೊಂದಿದೆ. 
ಇಂಥ ವೈವಿಧ್ಯಮಯ ಸ್ಮಾರಕ ಶಿಲ್ಪಗಳ ವಿವರಗಳನ್ನು ಸಂಗಹಿಸಿ ಆ ಮೂಲಕ ಅವುಗಳನ್ನು 
ವಿಶ್ಲೇಷಿಸುವ ಉದ್ದೇಶವನ್ನು ಪ್ರಸ್ತುತ ಮಹಾಪ್ರಬಂಧದಲ್ಲಿ ಹೊಂದಲಾಗಿದೆ. 


ಈವರೆಗೆ ಶಾಸನಗಳನ್ನು ಮೂಲ ಸಾಮಗಿಗಳಾಗಿ ಬಳಸಿಕೊಂಡು ಹೊರಬಂದಿರುವ 
ಅಧ್ಯಯನಗಳು ಸ್ಮಾರಕ ಶಿಲ್ಲಗಳಲ್ಲಿಯ ಶಾಸನ ಪಾಠವನ್ನು ಯಥೇಚ್ಛವಾಗಿ ಬಳಸಿಕೊಂಡಿರುವುದನ್ನು 
ಕಾಣುತ್ತೇವೆ. ಸ್ನಾರಕ ಶಿಲ್ಲಗಳ ಪಾಠವನ್ನು ಪರಿಮಿತವಾಗಿಯೂ, ಅವುಗಳ ಶಿಲ್ಪಗಳನ್ನು 
ಪ್ರಾಸಂಗಿಕವಾಗಿಯೂ ಬಳಸಿರುವುದುಂಟು. ಇನ್ನೂ ಕೆಲವು ಅಧ್ಯಯನಗಳು ಸ್ನಾರಕ ಶಿಲ್ಪಗಳ 
ವಿಷಯ ವಸ್ತುವನ್ನೇ ಪ್ರಧಾನವಾಗಿಟ್ಟುಕೊಂಡು ಸಮಾಜದ ಇನ್ನೊಂದು ಮುಖವನ್ನು ಪರಿಚಯಿಸಲು 
ಪ್ರಯತ್ನಿಸಿವೆ. ಇಲ್ಲಿ ಸ್ಮಾರಕ ಶಿಲ್ಲಗಳ ಪಾಠ ಮತ್ತು ಶಿಲ್ಲಗಳೆರಡನ್ನೂ ಬಳಸಿಕೊಳ್ಳಲಾಗಿದೆ. ಈ 
ರೀತಿ ಪ್ರಾಚೀನ ಸಮಾಜದಲ್ಲಿ ಬದುಕಿಬಾಳಿದ ಜನಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ಸ್ಮಾರಕ 
ಶಿಲ್ಪಗಳನ್ನು ಆಧರಿಸಿ ಕರ್ನಾಟಕದಲ್ಲಿ ಈವರೆಗೆ ಕೆಲವಾರು ಅಧ್ಯಯನಗಳು ನಡೆದಿದ್ದು, ಅವುಗಳನ್ನು 
ಇದೇ ಅಧ್ಯಾಯದ ಅಧ್ಯಯನ ಸಮೀಕ್ಷೆಯಡಿಯಲ್ಲಿ ಹೆಸರಿಸಲಾಗಿದೆ. ಆದರೆ ಆ ಅಧ್ಯಯನಗಳಾವುವೂ 
ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಲಗಳ ಸಮಗ್ರ ಅಧ್ಯಯನವನ್ನು ಹೊಂದಿರುವುದಿಲ್ಲ. ಈ ಮೊದಲು 
ಸ್ಮಾರಕ ಶಿಲ್ಪಗಳನ್ನು ಕುರಿತು ಕೈಗೊಂಡ ಅಧ್ಯಯನಗಳು ಪ್ರಸ್ತುತ ಅಧ್ಯಯನಕ್ಕೆ ಪೂರಕವಾಗಿದ್ದರೂ, 
ಕ್ಷೇತಕಾರ್ಯವೇ ಸದರಿ ಅಧ್ಯಯನದ ಜೀವಾಳವಾಗಿದೆ. ಹಾಗಾಗಿ ಪ್ರಸ್ತುತ ಮಹಾಪ್ರಬಂಧದಲ್ಲಿ 
ಜಿಲ್ಲೆಯಲ್ಲಿ ದೊರೆಯಬಹುದಾದಂತಹ ಎಲ್ಲಾ ಪ್ರಕಾರದ ಸ್ಮಾರಕ ಶಿಲ್ಲಗಳನ್ನು ಅಧ್ಯಯನಕ್ಕೆ ಒಳಪಡಿಸಿ, 
ಅವುಗಳ ಮಹತ್ವವನ್ನು ವಿಶ್ಲೇಷಣಾತ್ಮಕವಾಗಿ ದಾಖಲಿಸುವುದಲ್ಲದೆ ಅವುಗಳಿಂದ ಹೊರಹೊಮ್ಮುವ 
ಸಾಂಸ್ಕೃತಿಕ ಅಂಶಗಳನ್ನು ಪರಿಪೂರ್ಣವಾಗಿ ನಿರೂಪಿಸಲು ಪ್ರಯತ್ನಿಸಲಾಗಿದೆ. ಸ್ಮಾರಕ ಶಿಲ್ಪಗಳ 
ಶಿಲ್ಲವಿನ್ಮಾಸವನ್ನು ನಿರೂಪಿಸುವ ಸಂದರ್ಭದಲ್ಲಿ ಕೆಲವು ಕಡೆ ಸ್ಪಲ್ಲಮಟ್ಟಿನ ಏಕತಾನತೆ ಕಾಣುತ್ತದೆ 
ಎನ್ನುವುದು ನಿಜವಾದರೂ, ದೊರೆತ ಪ್ರತಿಯೊಂದು ಸ್ಮಾರಕಶಿಲ್ಲವನ್ನು ಬಿಡದೆ ಒಂದಿಲ್ಲೊಂದು 
ಕಡೆ ವಿವರಿಸುವ ಪ್ರಯತ್ನವನ್ನು ಇಲ್ಲಿ ಪ್ರಾಮಾಣಿಕವಾಗಿ ಮಾಡಲಾಗಿದೆ. 


(ಪಿ ಅಧ್ಯಯನದ ವ್ಯಾಪ್ತಿ 


ಪ್ರಸ್ತುತ ಅಧ್ಯಯನಕ್ಕೆ ಹಾವೇರಿ ಜಿಲ್ಲೆಯ ಭೌಗೋಳಿಕ ಪ್ರದೇಶವೇ ವ್ಯಾಪ್ತಿಯಾಗಿದ್ದರೂ, 
ಸುತ್ತಮುತ್ತಲಿನ ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಿಂದ ಮಾಹಿತಿಯನ್ನು ಪಡೆದು ಸಂದರ್ಭೋಚಿತವಾಗಿ 
ಬಳಸಿಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆಯು ಹಾನಗಲ್ಲು. ಬ್ಯಾಡಗಿ, ಹಿರೇಕೆರೂರು, ರಟ್ಟಿಹಳ್ಳಿ. 
ರಾಣೇಬೆನ್ನೂರು, ಹಾವೇರಿ, ಸವಣೂರು ಮತ್ತು ಶಿಗ್ಗಾಂವಿ ಎಂಬ ಎಂಟು ತಾಲೂಕುಗಳನ್ನು 
ಒಳಗೊಂಡಿದ್ದು, ಈ ತಾಲೂಕುಗಳಲ್ಲಿ ಬರುವ ಸುಮಾರು ೭೪೮ಕ್ಕೂ ಹೆಚ್ಚು ಗ್ರಾಮಗಳು ಮತ್ತು 
ಸ್ಥಳಾಂತರಗೊಂಡ ಜನವಸತಿಗಳಲ್ಲಿನ ಸ್ನಾರಕ ಶಿಲ್ಪಗಳನ್ನು ಅಧ್ಯಯನದ ವ್ಯಾಪ್ತಿಗೆ ಒಳಪಡಿಸಲಾಗಿದೆ. 


ಹಾವೇರಿ ಜಿಲ್ಲೆಯಲ್ಲಿ ಬಾದಾಮಿ ಚಾಲುಕ್ಯರಿಂದ ಮೊದಲ್ಲೊಂಡು ವಿಜಯನಗರೋತ್ತರ 
ಕಾಲದವರೆಗಿನ ಸ್ಮಾರಕ ಶಿಲ್ಲಗಳು ಕಂಡುಬರುತ್ತವೆ. ರಾಣೆಬೆನ್ನೂರು ತಾಲೂಕಿನ ಕ್ರಿ.ಶ.೭೦೩- 
೦೪ರ ಬಾದಾಮಿ ಚಾಲುಕ್ಕರ ವಿಜಯಾದಿತ್ಯನ ಕಾಲಾವಧಿಯ ಬೆನಕನಕೊಂಡ"” ವೀರಗಲ್ಲು 
ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ದೊರೆಯುವ ಅತ್ಯಂತ ಪ್ರಾಚೀನ ಸ್ನಾರಕ ಶಿಲ್ಲವಾಗಿದೆ. ಇದನ್ನು 
ಹೊರತುಪಡಿಸಿದರೆ ಬಾದಾಮಿ ಚಾಲುಕ್ಕರ ಎರಡನೆಯ ವಿಕಮಾದಿತ್ಯನ ಕಾಲಾವಧಿಯ ಬ್ಯಾಡಗಿ 
ತಾಲೂಕಿನ ಚಿಕ್ಕನಂದಿಹಳ್ಳಿಯ” ವೀರಗಲ್ಲು ಮತ್ತು ಸಿಡೇನೂರಿನಲ್ಲಿ* ದೊರೆತ ಎರಡು ವೀರಗಲ್ಲುಗಳು 
ಜಿಲ್ಲೆಯ ಪ್ರಾಚೀನ ಸ್ಮಾರಕ ಶಿಲ್ಲಗಳಾಗಿವೆ. ಹಾನಗಲ್ಲು ತಾಲೂಕಿನ ತಿಳವಳ್ಳಿಯ" ಕ್ರಿ.ಶ.೧೭ನೇ 
ಶತಮಾನದ ವೀರಗಲ್ಲು ಮತ್ತು ಹಿರೇಕೆರೂರು ತಾಲೂಕಿನ ತೋಟಗಂಟಿಯ” ಕ್ರಿಶ೧೫೩ಿ೬ರ 
ಹಾಗೂ ಶಿರಗಂಬಿಯ" ಕ್ರಿಶ೧೫೨೮ರ ಮಾಸ್ತಿಕಲ್ಲುಗಳು ಜಿಲ್ಲೆಯ ಇತ್ತೀಚಿನ ಸ್ಮಾರಕ ಶಿಲ್ಲಗಳಾಗಿವೆ. 
ಅಲ್ಲದೆ ಹದಿನಾರನೆಯ ಶತಮಾನದವುಗಳೆಂದು ಹೇಳಲಾಗುವ ಎರಡು ಬಂದೂಕು ವೀರಗಲ್ಲುಗಳು 
ಜಿಲ್ಲೆಯ ಗುತ್ತಲ ಮತ್ತು ಕಚವಿ ಗಾಮಗಳಲ್ಲಿ ಸಿಕ್ಕಿವೆ. ಯುದ್ದದಲ್ಲಿ ಬಂದೂಕುಗಳು ಮತ್ತು 
ಸಿಡಿಮದ್ದುಗಳು ಬಳಕೆಯಾಗಿರುವುದು ಹದಿನಾರನೆಯ ಶತಮಾನದ ಕೊನೆಯಲ್ಲಿ ಎಂಬುದು 
ವಿದ್ವಾಂಸರ ಅಭಿಪ್ರಾಯವಾಗಿದೆ. ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ಅಧ್ಯಯನದ ಕಾಲಮಿತಿಯನ್ನು ಎಂಟನೆಯ 
ಶತಮಾನದ ಆರಂಭದಿಂದ ಹದಿನಾರನೆಯ ಶತಮಾನದ ಅಂತ್ಯದವರೆಗೆ ಹಾಕಿಕೊಳ್ಳಲಾಗಿದೆ. 
ಜಿಲ್ಲೆಯ ರಾಜಕೀಯ ಇತಿಹಾಸ ಮತ್ತಿತರ ವಿಷಯಗಳನ್ನು ಪ್ರಸ್ತಾಪಿಸುವಾಗ ಶಾತವಾಹನರ, 
ಕದಂಬರ, ಗಂಗರ ಅಲ್ಲದೆ ಅದಕ್ಕೂ ಹಿಂದಿನ ಆಳರಸರ ಕಾಲದ ಘಟನಾವಳಿಗಳನ್ನು ಅಧ್ಯಯನದ 
ಅವಶ್ಯಕತೆಗನುಗುಣವಾಗಿ ಬಳಸಿಕೊಳ್ಳಲಾಗಿದೆ. 


ವಿಷಯ ವ್ಯಾಪ್ತಿಯಿಂದ ನೋಡುವುದಾದರೆ ಅಧ್ಯಯನ ಪ್ರದೇಶದ ಎಲ್ಲಾ ಕಾಲಾವಧಿಯ 
ಪ್ರಕಟಿತ ಹಾಗೂ ಅಪ್ರಕಟಿತ ಸ್ಮಾರಕ ಶಿಲ್ಲಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಪ್ರಮುಖವಾಗಿ 
ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು, ನಿಸಿದಿ ಕಲ್ಲುಗಳು ಹಾಗೂ ಆತ್ಮಬಲಿದಾನದ ಸ್ಮಾರಕ 
ಶಿಲ್ಲಗಳನ್ನಲ್ಲದೆ, ತಲೆಗೊಟ್ಟು, ಜೋಟವಾಳಿ, ವೇಲವಾಟಿ, ಲೆಂಕ, ಕೀಳ್ಗುಂಟಿ, ಕೀಳ್ಬೊಗು, ಗರುಡ, 
ಸಿಡಿತಲೆ, ಶೂಲಬಲಿ, ರುಂಡಸಮರ್ಪಣೆ. ಶಿರಬಲಿ, ಗುಂಡಬ್ರಹ್ಮಯ್ಕಗಳು, ಉರಿಉಯ್ಕಾಲೆ ಮುಂತಾದ 
ಸ್ನಾರಕ ಶಿಲ್ಲಗಳನ್ನು ಗುರುತಿಸಿ ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. ಸ್ನಾರಕ ಶಿಲ್ಪಗಳಿಗೆ ಸಂಬಂಧಿಸಿದಂತೆ 
ಆಯಾ ಪ್ರದೇಶದಲ್ಲಿ ಆಚರಣೆಯಲ್ಲಿರುವ ರೂಢಿ-ಸಂಪದಾಯಗಳು, ಆಚಾರ-ವಿಚಾರಗಳು, ನಂಬಿಕೆ- 
ಆರಾಧನೆಗಳು, ಜಾತ್ರೆ-ಉತ್ಸವಗಳನ್ನು ಸಂದರ್ಭೋಚಿತವಾಗಿ ದಾಖಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 
ಮೌಖಕ ಐತಿಹ್ಯ ಜಾನಪದ ಕಥನಗಳು, ವಿದೇಶಿ ಪ್ರವಾಸಿಗರ ದಿನಚರಿಗಳು ಹಾಗೂ ಈ ಹಿಂದೆ 
ನೆಡೆದ ಇಂತಹ ಅಧ್ಯಯನಗಳಲ್ಲಿ ರೂಪಗೊಂಡ ಸಿದ್ದಾಂತಗಳು ಮತ್ತು ಅಭಿಪ್ರಾಯಗಳನ್ನು ಪ್ರಸ್ತುತ 
ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. ವಿಶೇಷವಾಗಿ ಅಧ್ಯಯನ ಪ್ರದೇಶದಲ್ಲಿ ಲಭ್ಯವಿರುವ ಸಮಗ 
ಸ್ಮಾರಕ ಶಿಲ್ಪಗಳ ಸಾಂಸ್ಕೃತಿಕ ಇತಿಹಾಸವನ್ನು ಪರಿಪೂರ್ಣವಾಗಿ ಹಾಗೂ ವಿಶ್ಲೇಷಣಾತ್ಮಕವಾಗಿ 


ಈ ಮಹಾಪ್ರಬಂಧದಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಲಾಗಿದೆ. 


೧.೩ ಅಧ್ಯಯನದ ವಿಧಾನ 

ಯಾವುದೇ ವಿಷಯಕ್ಕಾಗಲಿ ಶಿಸ್ತುಬದ್ದ ಅಥವಾ ಕಮಬದ್ದವಾದ ಅಧ್ಯಯನ ತೀರಾ 
ಆವಶ್ಯಕವೆನಿಸುತ್ತದೆ. ಸಂಶೋಧನೆಯಲ್ಲಂತೂ ಅಧ್ಯಯನದ ವಿಧಾನವನ್ನು ಕ್ರಮಾನುಗತವಾಗಿ 
ಅನುಸರಿಸುವುದು ಇನ್ನೂ ಮುಖ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಸಂಶೋಧಕನಿಗೆ ವಿಷಯದ 
ಆಯ್ಕೆ ಮೊದಲ ಆದ್ಯತೆಯಾಗಿರುತ್ತದೆ. ಪ್ರಸ್ತುತ ಅಧ್ಯಯನ ವಿಷಯವು "ಹಾವೇರಿ ಜಿಲ್ಲೆಯ 
ಸ್ನಾರಕ ಶಿಲ್ಲಗಳು' ಎಂಬ ಶೀರ್ಷಿಕೆಯನ್ನು ಹೊಂದಿದ್ದು, ಅದು ಒಂದು ನಿರ್ದಿಷ್ಟ ಭೌಗೋಳಿಕ 
ಪದೇಶ, ನಿರ್ದಿಷ್ಟಕಾಲ ಮತ್ತು ಸೀಮಿತ ವಿಷಯವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ದೊರೆಯಬಹುದಾದ 
ಆಕರಗಳನ್ನು ಅವಲೋಕಿಸಿ, ಮಾರ್ಗದರ್ಶಕರೊಂದಿಗೆ ಚರ್ಚಿಸಿ, ಅಧ್ಯಯನ ವಿಷಯದ 
ಪರಿವಿಡಿಯನ್ನು ರಚಿಸಲಾಗಿದೆ. ಆರಂಭದಲ್ಲಿ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿರುವ ವಿಷಯ 
ಸಾಮಗಿಗಳ ಹರಿವಿನ ಸ್ಥೂಲ ಪರಿಚಯದ ದೃಷ್ಟಿಯಿಂದ ಗಂಥ ವಿವರಣಾ ಪಟ್ಟಿಯನ್ನು 
ತಯಾರಿಸಲಾಯಿತು. ತದನಂತರ ಸ್ಮಾರಕ ಶಿಲ್ಲಗಳ ಬಗ್ಗೆ ಈ ಹಿಂದೆ ನೆಡೆದ ಅಧ್ಯಯನಗಳನ್ನು 
ಪರಾಮರ್ಶಿಸಿ ಟಿಪ್ಪಣಿ ಮಾಡಿಕೊಳ್ಳಲಾಯಿತು. ಅಲ್ಲದೆ ಈಗಾಗಲೆ ಹಾವೇರಿ ಪ್ರದೇಶವನ್ನು ಕುರಿತು 
ಕೈಗೊಂಡ ಸಂಶೋಧನಾ ಪ್ರಬಂಧಗಳನ್ನು ಅಭ್ಯಸಿಸಿ, ಅಧ್ಯಯನ ವಿಷಯಕ್ಕೆ ಪೂರಕವಾದ 
ಮಾಹಿತಿಯನ್ನು ಸಂಗಹಿಸಲಾಯಿತು. ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದ ಪ್ರಾಥಮಿಕ ಆಕರಗಳಾದ 
ಶಾಸನಗಳನ್ನು ಬೇರೆ ಬೇರೆ ಶಾಸನ ಸಂಪುಟಗಳಿಂದ ಸಂಗಹಿಸಿ, ಅವುಗಳ ನಕಲು ಪ್ರತಿಗಳನ್ನು 
ಪಡೆದಿಟ್ಟುಕೊಳ್ಳಲಾಯಿತು. ಹೀಗೆ ಸಂಗಹಿಸಿದ ಸ್ಮಾರಕ ಶಿಲ್ಲಗಳ ಪಾಠಗಳನ್ನು ವೀರಗಲ್ಲುಗಳು, 
ಮಹಾಸತಿ ಕಲ್ಲುಗಳು, ನಿಸಿದಿ ಕಲ್ಲುಗಳು ಮತ್ತು ಆತ್ಮಬಲಿದಾನದ ಸ್ಮಾರಕ ಶಿಲ್ಲಗಳು ಎಂದು 
ವರ್ಗೀಕರಿಸಿ ಕಾಲಾನುಕಮಃಿಕೆಯಲ್ಲಿ ಜೋಡಿಸಿಕೊಳ್ಳಲಾಯಿತು. ಸಂಗ್ರಹಿಸಲಾದ ಪ್ರತಿಯೊಂದು 
ಆಕರ ಸಾಮಾಗಿಗಳನ್ನು ಪ್ರಬಂಧ ರಚನೆಯ ಸಂದರ್ಭದಲ್ಲಿ ಮರೆಯದಂತೆ ಬಳಸಿಕೊಳ್ಳುವುದು 
ಬಹುಮುಖ್ಯ ಹಾಗಾಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮೂಲಾಧಾರಗಳ ಸಂಗ್ರಹಣೆಯ ನಂತರ 
ಅವುಗಳನ್ನು ಆಯ್ಕೆ ಮಾಡಿಕೊಂಡ ಅಧ್ಯಯನ ವಿಷಯದ ಪ್ರತಿಯೊಂದು ಅಧ್ಯಾಯಕ್ಕೆ ಪ್ರತ್ಯೇಕವಾಗಿ 
ಒಂದೇ ಪ್ರಮಾಣದ ಕಾಗದದ ಚೀಟಿಗಳಲ್ಲಿ ಟಿಪ್ಪಣಿ ಮಾಡಿಟ್ಟುಕೊಳ್ಳಲಾಯಿತು. 


ಪ್ರಸ್ತುತ ಅಧ್ಯಯನವು ಪ್ರಮುಖವಾಗಿ ಕ್ಷೇತಕಾರ್ಯವನ್ನು ಅವಲಂಬಿಸಿದೆ. ಅಂದರೆ ಅಧ್ಯಯನ 
ವಿಷಯಕ್ಕೆ ಸಂಬಂಧಿಸಿದಂತೆ ಯೋಗ್ಯವಾದ, ವಸ್ತುನಿಷ್ಠ ಮೂಲ ಆಕರಗಳನ್ನು ಪ್ರತ್ಯಕ್ಷವಾಗಿ ಕಂಡು 
ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನವಾಗಿದೆ. ಅಧ್ಯಯನದ ಮೂಲ ಉದ್ದೇಶವನ್ನು ಪೂರೈಸುವ 
ಅಂಶವನ್ನು ಗಮನದಲ್ಲಿಟ್ಟುಕೊಂಡು, ಕ್ಷೇತಕಾರ್ಯದ ಸಂದರ್ಭದಲ್ಲಿ ಯಾವೊಂದು ಮಾಹಿತಿಯು 
ಬಿಟ್ಟುಹೋಗದಂತೆ ಟಿಪ್ಪಣಿ ಮಾಡುವ ಯೋಜನೆಯನ್ನು ತಯಾರಿಸಲಾಯಿತು. ಈ ಹಂತದಲ್ಲಿ 
ಮೊದಲು ಕ್ಷೇತಕಾರ್ಯದ ಸಾಧನ-ತಂತ್ರವಾದ ಪ್ರಶ್ನಾವಳಿಯನ್ನು ಮಾರ್ಗದರ್ಶಕರ ಸಲಹೆಯಂತೆ 
ತಯಾರಿಸಿಟ್ಟುಕೊಳ್ಳಲಾಯಿತು. ಈ ಪ್ರಶ್ನಾವಳಿಯ ಕೊನೆಯಲ್ಲಿ ವಿಷಯಕ್ಕೆ ಪೂರಕವಾಗಿ ಸಂದರ್ಶನದ 


ಕೆಲವಾರು ಪುಶ್ನೆಗಳನ್ನು ಸಹ ಅಳವಡಿಸಲಾಯಿತು. ಈ ಪ್ರಶ್ನಾವಳಿಯು ಎರಡು ಪುಟಗಳನ್ನು 


ಹೊಂದಿದ್ದು, ಪ್ರಶ್ನೆಗಳೊಂದಿಗೆ ವಿವರಣೆಯನ್ನೂ ದಾಖಲಿಸಲು ಸ್ಥಳಾವಕಾಶವನ್ನು ಹೊಂದಿರುವಂತೆ 
ಅನಾವರಣಗೊಳಿಸಲಾಯಿತು. ಪ್ರತಿಯೊಂದು ಗ್ರಾಮಕ್ಕೆ ತೆರಳಿದಾಗ ಸ್ಥಳೀಯ ವಕ್ಕ್ಯ ಮತ್ತು ನಮ್ಮ 
ಮಧ್ಯೆ ನೇರ ಸಂವಹನ ಸಂಪರ್ಕ ಏರ್ಪಡುವ ದೃಷ್ಟಿಯಿಂದ, ಈ ಮೊದಲೇ ತಯಾರಿಸಿಟ್ಟುಕೊಂಡ 
ಸ್ಮಾರಕ ಶಿಲ್ಲಗಳ ವಿವಿಧ ಮಾದರಿಯ ಬಣ್ಣದ ನಕಲು ಪ್ರತಿಗಳನ್ನು (ಹೋಟೋ ಕಾಪಿ) ತೋರಿಸಿ, 
ಅವುಗಳ ಸಂಕ್ಷಿಪ್ತ ಪರಿಚಯವನ್ನು ಅವರಿಗೆ ಮಾಡಿಕೊಡಲಾಗುತ್ತಿತ್ತು. ಈ ನಕಲು ಪ್ರತಿಗಳು 
ಎಲ್ಲಾ ಮಾದರಿಯ ಸ್ಮಾರಕ ಶಿಲ್ಲಗಳ ಛಾಯಾಚಿತ್ರಗಳನ್ನು ಹೊಂದಿರುವುದು ಅವಶ್ಯಕ. ನಂತರ 
ಅವರ ಸಹಾಯದಿಂದ ಸ್ನಾರಕ ಶಿಲ್ಲಗಳಿರುವ ಮೂಲ ಸ್ಥಳವನ್ನು ಪತ್ತೆಹಚ್ಚಿ, ಪ್ರತಿಯೊಂದು 
ಸ್ಮಾರಕ ಶಿಲ್ಪಕ್ಕೆ ಪ್ರತ್ಯೇಕವಾಗಿ ಒಂದೊಂದು ಪ್ರಶ್ನಾವಳಿಯ ಪ್ರತಿಯನ್ನು ಬಳಸಿ ಅದರಲ್ಲಿರುವ 
ವಿವರಗಳಾದ ದಿನಾಂಕ, ಗ್ರಾಮ ಮತ್ತು ಗ್ರಾಮ ಪಂಚಾಯಿತಿ ಹೆಸರು, ತಾಲೂಕು ಹಾಗೂ 
ತಾಲೂಕಿನಿಂದ ಗ್ರಾಮವಿರುವ ದೂರು, ಸ್ಮಾರಕ ಶಿಲ್ಲವಿರುವ ಸ್ಥಳ, ಸ್ಮಾರಕ ಶಿಲ್ಲದ ಹೆಸರು ಮತ್ತು 
ಪ್ರಕಾರ, ಸ್ಮಾರಕ ಶಿಲ್ಲದ ದಿಕ್ಕು ಬಳಸಿದ ಶಿಲೆ, ಮತ-ಪಂಥ, ಕಾಲಮಾನ, ಶಾಸನಸಹಿತ/ರಹಿತ, 
ಹಂತಗಳು, ವಕ್ತ್ಯವಿವರ, ಸ್ಮಾರಕ ಶಿಲ್ಪಕ್ಕೆ ಇರುವ ಸ್ಥಳೀಯ ಹೆಸರು/ಐತಿಹ್ಯ/ಕಥೆ/ಆಚರಣೆ 
ಮುಂತಾದವುಗಳನ್ನು ಸ್ನಾರಕ ಶಿಲ್ಲವಿರುವ ಸ್ಥಳದಲ್ಲಿಯೇ ದಾಖಲಿಸಿಕೊಳ್ಳಲಾಯಿತು. 


ಸ್ಮಾರಕ ಶಿಲ್ಲದ ಶಿಲ್ಲವಿವರಣೆಯನ್ನು ವಿವಿಧ ಹಂತಗಳಲ್ಲಿ ನಿರ್ವಚಿಸಿಕೊಂಡು ಈಮೊದಲೇ 
ಸಂಗಹಿಸಿದ ಮಾಹಿತಿಯ ಆಧಾರದಿಂದ ಸ್ನಾರಕ ಶಿಲ್ಲದ ಕುರಿತು ಈಗಾಗಲೆ ಉಲ್ಲೇಖಗೊಂಡ 
ವಿವರವನ್ನು ದಾಖಲಿಸುವುದಲ್ಲದೇ, ಸ್ಮಾರಕ ಶಿಲ್ಲದ ಬಗ್ಗೆ ಅನಿಸುವ ವೈಯಕ್ತಿಕ ಅಭಿಪ್ರಾಯವನ್ನು 
ಅಲ್ಲಿಯೇ ಬರೆದುಕೊಳ್ಳಲಾಯಿತು. ಇದಲ್ಲದೆ ಆಯಾ ಗಾಮದಲ್ಲಿರುವ ದೇವಾಲಯ, ಶಿಲ್ಲಗಳು, 
ಕೋಟೆ, ಹುಡೆ, ಕೆರೆ ಹೊಂಡ, ನದಿ, ಹಳ್ಳ-ಕೊಳ್ಳ, ಅರಣ್ಯ, ಬೆಟ್ಟ-ಗುಡ್ಡ, ಮಣು, ಬೆಳೆಗಳು 
ಹಾಗೂ ಗ್ರಾಮದಲ್ಲಿರುವ ಆಚರಣೆಗಳು, ಜಾತ್ರೆ-ಉತ್ಸವಗಳು, ರೂಢಿ-ಸಂಪ್ರದಾಯಗಳು, ನಂಬಿಕೆ, 
ಜಾತಿ-ಮತ, ಆಹಾರ ಪದ್ಧತಿ, ಮುಖ್ಯವಾಗಿ ಮಾಸ್ತಿ ಮತ್ತು ವೀರರ ಕುಟುಂಬಗಳ ವಿವರಗಳನ್ನು 
ವಕ್ತಗಳಿಂದ ಪಡೆದು ಪ್ರತ್ವೇಕ ಪುಸ್ತಕದಲ್ಲಿ ದಾಖಲಿಸಲಾಯಿತು. ಈ ಸಂದರ್ಭದಲ್ಲಿ ಸಾರಕ 
ಶಿಲ್ಲಗಳ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಆಕರಗಳ ಛಾಯಾಚಿತ್ರಗಳನ್ನು ಸೆರೆಹಿಡಿಯಲಾಯಿತು. 
ಹೀಗೆ ಪುಶ್ನಾವಳಿಯಲ್ಲಿಯೇ ಸಂಗಹಿಸಿದ ಪ್ರತಿಯೊಂದು ಸ್ಮಾರಕ ಶಿಲ್ಲದ ವಿವರಣೆಯನ್ನು, ಈಗಾಗಲೆ 
ಪ್ರಕಟಗೊಂಡ ಆಯಾ ಗ್ರಾಮದ ಸ್ಥಾರಕ ಶಿಲ್ಲಗಳ ವಿವರಗಳೊಂದಿಗೆ ಹೋಲಿಸಿ, ತಾಳೆನೋಡಿ 
ಪ್ರಮುಖ ವ್ಯತ್ಯಾಸಗಳನ್ನು ದಾಖಲಿಸಲಾಯಿತು. ತದನಂತರ ಸ್ಥಾರಕ ಶಿಲಗಳ ಪಕಾರಗಳಿಗನುಗುಣವಾಗಿ 
ವರ್ಗೀಕರಿಸಿ ಆಯಾ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಈಗಾಗಲೆ 
ಸ್ಮಾರಕ ಶಿಲ್ಪಗಳನ್ನು ಕುರಿತು ನಡೆದ ಅಧ್ಯಯನಗಳನ್ನು ಮತ್ತು ಅವುಗಳಿಂದ ಹೊರಹೊಮ್ಮಿದ 
ಫಲಿತಗಳನ್ನು, ರೂಪಗೊಂಡ ಸಿದ್ದಾಂತಗಳನ್ನು ಹಾಗೂ ವಿದ್ದಾಂಸರು ನೀಡಿದ ಅಭಿಪ್ರಾಯಗಳನ್ನು 
ಗಮನಿಸಲಾಗಿದೆ. ಮೇಲ್ಕಂಡ ಸಂಶೋಧನಾ ವಿಧಾನಗಳನ್ನು ಅನುಸರಿಸಿ ಅಧ್ಯಯನದ ಉದ್ದೇಶ 
ಮತ್ತು ವ್ಯಾಪ್ತಿಯ ಮಿತಿಯಲ್ಲಿ ಪ್ರಸ್ತುತ ಸಂಶೋಧನಾ ಕಾರ್ಯವನ್ನು ಪೂರೈಸುವ ಪ್ರಾಮಾಣಿಕ 
ಪ್ರಯತ್ನವನ್ನು ಪ್ರಬಂಧದಲ್ಲಿ ಮಾಡಲಾಗಿದೆ. 


೧.೪ ಅಧ್ಯಯನ ಸಮೀಕ್ಷೆ 


ಸ್ಮಾರಕ ಶಿಲ್ಲಗಳು ಜನರ ಅನಾದಾರಕ್ಕೆ ಒಳಗಾಗಿ ಶೀಘ್ರಗತಿಯಲ್ಲಿ ವಿನಾಶ ಹೊಂದುತ್ತಿರುವ 
ಸದ್ಯದ ಪರಿಸ್ಥಿತಿಯಲ್ಲಿ ಅವುಗಳನ್ನು ಕೂಲಂಕಷವಾಗಿ ಪರಾಮರ್ಶಿಸಿ ಶಾಸ್ತ್ರೋಕ್ತ ಅಧ್ಯಯನಕ್ಕೆ 
ಒಳಪಡಿಸಿ ಜನಸಾಮಾನ್ಯರಿಗೆ ಅವುಗಳ ಮಹತ್ವವನ್ನು ತಿಳಿಸಿಕೊಡುವ ಅವಶ್ಯಕತೆ ಎಂದಿಗಿಂತಲೂ 
ಇಂದು ಅವಶ್ಯವಾಗಿದೆ. ಆ ಮೂಲಕ ನಿರ್ಲಕ್ಷಿತ ಸ್ಮಾರಕ ಶಿಲ್ಲಗಳನ್ನು ಮುಂದಿನ ದಿನಮಾನಕ್ಕೆ 
ಸಂರಕ್ಷಿಸಿಡಬೇಕಾದ ಕ್ರಿಯಾಶೀಲ ಕಾರ್ಯ ಆಯಾ ಭಾಗದಲ್ಲಿರುವ ಇತಿಹಾಸ ಆಸಕ್ತರಿಂದ 
ನಡೆಯಬೇಕಾಗಿದೆ. ಸ್ಮಾರಕ ಶಿಲ್ಲಗಳೂ ಸಹ ಕರ್ನಾಟಕದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಬಹುಮುಖ್ಯ 
ಆಕರ ಸಾಮಗಿಗಳಾಗಬಲ್ಲವು ಎಂದು ಈಗಾಗಲೇ ಹಲವಾರು ವಿದ್ವಾಂಸರು ತೋರಿಸಿಕೊಟ್ಟಿದ್ದಾರೆ. 
ಅಂಥ ವಿದ್ದಾಂಸರ ಮತ್ತು ಅವರ ವಿದ್ಧತ್‌ಪೂರ್ಣ ಗಂಥಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಡುವ 
ಪ್ರಯತ್ನವೇ ಸದರಿ ಅಧ್ಯಯನದ ಸಮೀಕ್ಷೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಧಾಂಸರಿಂದ ಈಗಾಗಲೇ 
ನಿರೂಪಿತವಾದ ಸಿದ್ದಾಂತಗಳನ್ನು, ಫಲಿತಗಳನ್ನು ಮತ್ತು ಸಂಶೋಧನಾ ತಂತ್ರಗಳನ್ನು ಪ್ರಸ್ತುತ 
ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. 


ನಮ್ಮ ನಾಡಿನ ವಿದ್ದತ್‌ಲೋಕದಲ್ಲಿ ಸ್ನಾರಕ ಶಿಲ್ಲಗಳ ಕುರಿತು ಗಮನಹರಿಸಿದವರಲ್ಲಿ ಎಂ. 
ಚಿದಾನಂದಮೂರ್ತಿಯವರು ಮೊದಲಿಗರಾಗಿದ್ದಾರೆ. ಅವರು ತಮ್ಮ "ಕನ್ನಡ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ” ಎಂಬ ನಿಬಂಧದ “ಯುದ್ದಕಲೆ” ಮತ್ತು "ಆತ್ಮಬಲಿಯ ಹಲವು ಪ್ರಕಾರಗಳು” 
ಎಂಬ ಅಧ್ಯಾಯಗಳಲ್ಲಿ ವೀರಗಲ್ಲುಗಳ ಬಗ್ಗೆ ಸವಿಸ್ತಾರವಾಗಿ ವಿಶ್ಲೇಷಿಸಿದ್ದಾರಲ್ಲದೆ, ಲೌಕಿಕ 
ಆತ್ಮಬಲಿದಾನದ ಜೋಳವಾಟಿ, ವೇಳೆವಾಣಿ, ಲೆಂಕವಾಟಿ ಮತ್ತು ಸಹಗಮನ ಹಾಗೂ ಧಾರ್ಮಿಕ 
ಆತ್ಮಬಲಿದಾನದ ಬಗ್ಗೆ ಚರ್ಚಿಸಿದ್ದಾರೆ. ಇವರ ಇನ್ನೊಂದು ಕಿರು ಹೊತ್ತಿಗೆಯಾದ "ವೀರಗಲ್ಲುಗಳು 
ಮತ್ತು ಮಾಸ್ತಿಕಲ್ಲುಗಳು' ಎಂಬ ಗ್ರಂಥದಲ್ಲಿ ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳನ್ನು ವಿಂಗಡಿಸಿ 
ವಿವರಿಸಿರುವುದಲ್ಲದೆ, ಅವುಗಳ ಛಾಯಾಚಿತ್ರಗಳೊಂದಿಗೆ ನಿರೂಪಿಸಿದ್ದಾರೆ. ಬಿ.ಆರ್‌. ಹಿರೇಮಠರವರ 
'ವೀರಗಲ್ಲುಗಳು' ಮತ್ತು ಚೆನ್ನಕ್ಕ ಎಲಿಗಾರರ "ಮಾಸಿಕಲ್ಲುಗಳು' ಎಂಬ ಕೃತಿಗಳು ಗಾತ್ರದಲ್ಲಿ 
ಚಿಕ್ಕವುಗಳಾಗಿದ್ದರೂ, ಆಯಾ ಅಧ್ಯಯನಾಕಾಂಕ್ಷಿಗಳಿಗೆ ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳ 
ಶಿಲ್ಪ ಹಾಗೂ ಶಾಸನಗಳ ಸಂಕ್ಷಿಪ್ತ ಮಾಹಿತಿ ಒದಗಿಸುತ್ತವೆ. ಜೆನ್ನಕ್ಕ ಎಲಿಗಾರರ ಇನ್ನೊಂದು 
ಕೃತಿಯಾದ "ಶಾಸನಗಳಲ್ಲಿ ಕರ್ನಾಟಕದ ಸ್ತೀಸಮಾಜ' ಎಂಬ ಗಂಥದಲ್ಲಿ ಸ್ಮಾರಕ ಶಿಲ್ಲಗಳಿಗೆ 
ಸಂಬಂಧಿಸಿದಂತೆ ಮಹಿಳೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಿಂದೂ ಮತ್ತು ಜೈನರಲ್ಲಿಯ ಧಾರ್ಮಿಕ 
ಆತ್ಮಬಲಿದಾನ, ಲೌಕಿಕ ಆತ್ಮಬಲಿದಾನದ ಮಹಾಸತಿ ಮತ್ತು ವೇಳೆವಾಟಿ ಹಾಗೂ ಮಹಿಳಯರ 
ವೀರಮರಣವನ್ನು ಕುರಿತು ಸ್ಮಾರಕ ಶಿಲ್ಲಗಳನ್ನಾಧಾರಿಸಿ ಸವಿಸ್ತಾರವಾಗಿ ಚರ್ಚಿಸಿದ್ದಾರೆ. 


ಎಂ.ಎಂ ಕಲಬುರ್ಗಿಯವರ "ಸಮಾಧಿ-ಬಲಿದಾನ-ವೀರಮರಣ ಸ್ನಾರಕಗಳು' ಎ೦ಬ ಪುಸ್ತಕವು 
ಮರಣ ಸ್ಥಾರಕಗಳನ್ನು ಶಾಸನ, ಸಾಹಿತ್ಯ, ಶಿಲ್ಲಗಳ ದೃಷ್ಟಿಯಿಂದ ವಿವೇಚಿಸುವ ಪ್ರಯತ್ನವಾಗಿದೆ. 
ಇದರಲ್ಲಿ ಸ್ಮಾರಕಶಿಲ್ಲಗಳ ಬೆಳವಣಿಗೆಗೆ ಕಾರಣಗಳನ್ನು ವಿವೇಚಿಸುತ್ತಾ ಸಲ್ಲೇಖನ ಮರಣ, 
(ನಿಸಿದಿಗಲ್ಲುಗಳು) ಹಿಂದೂಗಳ ಧಾರ್ಮಿಕ ಬಲಿದಾನ ಮತ್ತು ಮಾಸ್ತಿ ಮರಣ, ವೇಳವಾಳಿ 


ಹಾಗೂ ಕೊನೆಯಲ್ಲಿ ವೀರಮರಣದ ಬಗ್ಗೆ ಕೆಲವಾರು ವಿಶಿಷ್ಟ ಛಾಯಾಚಿತ್ರಗಳೊಂದಿಗೆ 
ವಿಶ್ಲೇಷಿಸಲಾಗಿದೆ. ಮೂರೂ ಪ್ರಕಾರದ ಸ್ನಾರಕ ಶಿಲ್ಪಗಳನ್ನು ತಾತ್ತಿಕ ಹಿನ್ನೆಲೆಯೊಂದಿಗೆ ನಿರೂಪಿಸುವ 
ಪ್ರಥಮ ಪ್ರಯತ್ನ ಇದಾಗಿದೆ. ಡಿ.ವಿ. ಪರಮಶಿವಮೂರ್ತಿಯವರ "ಕನ್ನಡ ಶಾಸನಶಿಲ್ಲ' ಈ 
ನಿಟ್ಟಿನಲ್ಲಿ ಹೊರಬಂದ ಮತ್ತೊಂದು ಗಂಥವಾಗಿದೆ. ಈ ಗಂಥದಲ್ಲಿ ಪ್ರಥಮ ಬಾರಿಗೆ ಸ್ನಾರಕ 


pe 


ಶಿಲ್ಲಗಳಿಂದ ಹೊರಹೊಮ್ಮುವ ಆಂತಃಸ್ಥಾರ್ಥವನ್ನು ನಿರೂಪಿಸಲು ಪ್ರಯತ್ನಿಸಲಾಗಿದೆ. ಉಬ್ಬುಶಿಲ್ಲದ 
ವಿವರಣೆಯೊಂದಿಗೆ, ಸ್ಮಾರಕಶಿಲ್ಲಗಳ ಬೆಳವಣಿಗೆಯನ್ನು ಇಲ್ಲಿ ಗುರುತಿಸಲಾಗಿದೆ. ಇಲ್ಲಿ ವೀರಶಾಸನಶಿಲ್ಲ 
ಮತ್ತು ಬಲಿದಾನ ಶಾಸನಶಿಲ್ಲಗಳನ್ನು ಪ್ರತ್ಯೇಕವಾಗಿ ಚರ್ಚಿಸಿರುವುದಲ್ಲದೆ, ಹಲವಾರು ಪೂರಕ 
ಛಾಯಾಚಿತ್ರಗಳನ್ನು ವಿಷಯಕ್ಕನುಗುಣವಾಗಿ ನೀಡಿರುವುದರಿಂದ ಓದುಗರು ಸುಲಭವಾಗಿ 
ಅರ್ಥೈಸಿಕೊಳ್ಳಬಹುದಾಗಿದೆ. ಇವರು ಸ್ಮಾರಕ ಶಿಲ್ಲಗಳ ಮೇಲಿರುವ ಶಿಲ್ಲಗಳಷ್ಟೆ ಅಲ್ಲದೆ ಎಲ್ಲಾ 
ಬಗೆಯ ಶಾಸನಗಳ ಮೇಲಿರುವ ಶಿಲ್ಲಗಳನ್ನು ತಮ್ಮ ಅಧ್ಯಯನದಲ್ಲಿ ಬಳಸಿಕೊಂಡಿದ್ದಾರೆ. ಇವರ 
ಇನ್ನೆರಡು ಕಿರು ಹೊತ್ತಿಗೆಗಳಾದ “"ಪೆಣ್ಣುಯ್ಯಲ್‌' ಮತ್ತು "ತುರುಗೋಳ್‌ ಸಂಕಥನ'ಗಳು ಸಹ 
ಸ್ಮಾರಕ ಶಿಲ್ಪಗಳನ್ನು ಕುರಿತ ಸೂಕ್ಷ್ಮ ಅಧ್ಯಯನಗಳಾಗಿದ್ದು, ಆಯಾ ಪ್ರಕಾರಗಳ ಯುದ್ಧ ವಿವರಗಳನ್ನು 
ಹೊಂದಿವೆ. 


ಆರ್‌. ಶೇಷಶಾಸ್ತ್ರಿಯವರ "ಕರ್ನಾಟಕದ ವೀರಗಲ್ಲುಗಳು" ಎಂಬ ಗಂಥವು ವೀರಗಲ್ಲುಗಳನ್ನು 
ಕುರಿತು ಸಮಗ್ರ ಮಾಹಿತಿಗಳನ್ನು ವಿಶ್ಲೇಷಿಸಿರುವ ಮೇರುಕೃತಿ ಎಂಬುದನ್ನು ಮನಗಾಣಬಹುದು. 
ಅವರು ಕರ್ನಾಟಕದ ಬಹುಭಾಗಗಳ ಪ್ರಮುಖ ವೀರಗಲ್ಲುಗಳನ್ನು ಮತ್ತು ಅವುಗಳ ಶಿಲ್ಪಗಳನ್ನು 
ತಮ್ಮ ಅಧ್ವಯನದಲ್ಲಿ ಬಳಸಿಕೊಂಡು ತಮ್ಮದೇ ಆದ ಸಿದ್ದಾಂತಗಳನ್ನು ಕಟ್ಟಿಕೊಡಲು ಪ್ರಯತ್ನಿಸಿದ್ದಾರೆ. 
ವೀರಗಲ್ಲುಗಳ ಶಾಸನಪಾಠ ಮತ್ತು ವೀರಗಲ್ಲುಗಳ ಶಿಲ್ಪಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ 
ಅವುಗಳ ಐತಿಹಾಸಿಕ ಮಹತ್ವವನ್ನು ಗುರುತಿಸಿದ್ದಾರೆ. ಇದೇ ವಿದ್ವಾಂಸರ "ಶಾಸನ ಪರಿಚಯ” 
ಎಂಬ ಕಿರು ಕೃತಿ ಸ್ನಾರಕಶಿಲ್ಲಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುತ್ತದೆ. ಎಂ.ಜಿ. ಮಂಜುನಾಥರವರ 
“ನಿಸಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ” ಎಂಬ ಕೃತಿಯಲ್ಲಿ ನಿಸಿದಿಶಾಸನಗಳನ್ನು ವಿವಿಧ 
ಆಯಾಮಗಳಿಂದ ಅಧ್ಯಯನ ಮಾಡಲಾಗಿದೆ. ಇವರು ತಮ್ಮ ಗಂಥದಲ್ಲಿ ನಿಸಿದಿ ಶಾಸನಗಳನ್ನು 
ಭಾಷಿಕ, ಸಾಹಿತ್ಯಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದ್ದಾರೆ. ಇವರ 
ಇನ್ನೊಂದು ಕಿರು ಹೊತ್ತಿಗೆ "ಮಾಸಿಗಲ್ಲು, ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು” ಎಂಬುದು 
ಅಧ್ಯಯನಕ್ಕೆ ಪೂರಕವಾಗಿದೆ. ಎಸ್‌.ಎಂ. ಹಿರೇಮಠರವರ "ಶಾಸನಾನುಸಂಧಾನ' ಎಂಬ ಪುಸ್ತಕದಲ್ಲಿ 
ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು ಮತ್ತು ನಿಸಿದಿ ಕಲ್ಲುಗಳ ಪ್ರಕಾರಗಳನ್ನು ಹಾಗೂ ಅವುಗಳ 
ಸ್ಪರೂಪಗಳನ್ನು ಕರ್ನಾಟಕ ಮತ್ತು ಹೊರರಾಜ್ಯಗಳ ಸ್ಮಾರಕ ಶಿಲ್ಲಗಳು ಮತ್ತು ಶಾಸನಗಳ 
ಉದಾಹರಣೆಗಳೊಂದಿಗೆ ವಿವರಿಸಿದ್ದಾರೆ. 


ಬಸವರಾಜ ಕಲ್ಲುಡಿಯವರು "ಮಹಾಸತಿ ಆಚರಣೆ ಒಂದು ಅಧ್ಯಯನ” ಎಂಬ ತಮ್ಮ 
ಗಂಥದಲ್ಲಿ ಮಹಾಸತಿ ಆಚರಣೆಯ ಉಗಮ ಹಾಗೂ ಬೆಳವಣಿಗೆಯನ್ನು ಜಗತ್ತಿನ ಮತ್ತು ಭಾರತದ 
ಹಿನ್ನೆಲೆಯಲ್ಲಿ ವಿವರಿಸಿದ್ದಾರೆ. ಇವರು ಜಾನಪದ ಗೀತೆಗಳು ಮತ್ತು ಆಚರಣೆಗಳು, ಮಹಾಸತಿ 


ಗೀತೆಗಳು ಮತ್ತು ಕಥೆಗಳು ಅಲ್ಲದೆ ವಿಶೇಷವಾಗಿ ವಿದೇಶಿ ಪ್ರವಾಸಿಗರ ಬರವಣಿಗೆಯ ಹಿನ್ನೆಲೆಯಲ್ಲಿ 
ಮಾಸ್ತಿ ಪದ್ಧತಿಯನ್ನು ನಿರೂಪಿಸಲು ಪ್ರಯತ್ನಿಸಿದ್ದಾರೆ. ಈ ನಿಟ್ಟನಲ್ಲಿ ಹೊರಬಂದ ಬಿ.ಎಸ್‌. 
ಶೇಠೆಯವರ "ಕರ್ನಾಟಕದಲ್ಲಿ ಸತಿಪದ್ಧತಿ” ಎಂಬ ಗಂಥ ಸತಿ ಆಚರಣೆಯ ಬಗ್ಗೆ ತನ್ನದೇ ಆದ 
ಛಾಪು ಮೂಡಿಸಿದ ವಿಶೇಷ ಅಧ್ಯಯನಗಳಲ್ಲಿ ಒಂದಾಗಿದೆ. ಈ ಅಧ್ಯಯನವು ಸತಿ ಪದ್ದತಿಯ 
ಉಗಮ, ವಿಕಾಸ, ಕಾರಣಗಳು, ಸತಿ ಸಂದರ್ಭದ ವಿಧಿ-ವಿಧಾನಗಳು, ಮಾಸ್ತಿಕಲ್ಲುಗಳ ಶಾಸನ 
ಮತ್ತು ಶಿಲ್ಲಗಳ ಬಗ್ಗೆ ವಿವರವಾದ ಮಾಹಿತಿಗಳನ್ನು ಹೊಂದಿದೆ. ಸಿ.ಯು. ಮಂಜುನಾಥರವರು 
"ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ” ಎಂಬ ಪುಸ್ತಕದಲ್ಲಿ ಸ್ಮಾರಕ ಶಿಲ್ಲಗಳು, ಆತ್ಮಬಲಿಯ 
ಪ್ರಕಾರಗಳು ಮತ್ತು ಯುದ್ದ ಪದ್ಧತಿಯ ಬಗ್ಗೆ ಸಮಕಾಲೀನ ಸಾಹಿತ್ಯ ಮತ್ತು ಶಾಸನಗಳ ಹಿನ್ನೆಲೆಯಲ್ಲಿ 
ವಿಶ್ಲೇಷಿಸಿದ್ದಾರೆ. ಎಸ್‌.ಶೆಟ್ಟರ್‌ ಮತ್ತು ಗುಂಥರ್‌ ಡಿ. ಸೊಂತೆಯ್‌ಮೆರ್‌ ಅವರ ಸಂಪಾದಕತ್ವದಲ್ಲಿ 
ಹೊರಬಂದ "ಮೆಮೊರಿಯಲ್‌ ಸ್ಫೋನ್ಸ್‌' ಎಂಬ ಕೃತಿಯಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳ 
ಸ್ನಾರಕ ಶಿಲ್ಲಗಳನ್ನು ಹಲವು ವಿದ್ಧಾಂಸರು ತಮ್ಮ ಲೇಖನಗಳಲ್ಲಿ ಚರ್ಚಿಸಿದ್ದಾರೆ. ಇಲ್ಲಿಯ ಲೇಖನಗಳಲ್ಲಿ 
ಸ್ಮಾರಕ ಶಿಲ್ಲಗಳ ಉಗಮ, ಅವುಗಳ ಜನಪದ ಹಿನ್ನೆಲೆ ಸ್ಮಾರಕ ಶಿಲ್ಲಗಳ ಪ್ರಕಾರಗಳು ಮತ್ತು 
ಅವುಗಳ ಶಿಲ್ಪ ವಿನ್ಯಾಸಕಾರರ ವಿವರಗಳಿವೆ. ಎಸ್‌. ಶೆಟ್ಟರ್‌ರವರ "ಪರ್ಶೂಯಿಂಗ್‌ ಡೆತ್‌' ಮತ್ತು 
"ಇನ್‌ವ್ಯೈಟಿಂಗ್‌ ಡೆತ್‌' ಎಂಬ ಗಂಥಗಳು ಹಾಗೂ ಇತ್ತೀಚೆಗೆ ಹೊರಬಂದ ಅವುಗಳ ಕನ್ನಡ 
ಅನುವಾದಗಳಾದ "ಸಾವನ್ನು ಅರಸಿ” ಮತ್ತು "ಸಾವನ್ನು ಸ್ಟಾಗತಿಸಿ' ಎಂಬ ಪುಸ್ತಕಗಳು ಜೈನ 
ಸಿದ್ದಾಂತ, ಜೈನ ಧರ್ಮದಲ್ಲಿಯ ಮರಣ ಪ್ರಕಾರಗಳು, ವಿಧಿ-ವಿಧಾನಗಳು ಮತ್ತು ನಿಸಿದಿಗಲ್ಲುಗಳ 
ಬಗ್ಗೆ ವಿದ್ದತ ಪೂರ್ಣ ಮಾಹಿತಿಯನ್ನು ಹೊಂದಿವೆ. ಜೆ.ಎಂ. ನಾಗಯ್ಯ ಅವರ "ಆತ್ಮಬಲಿದಾನ' 
ಎಂಬ ಕೃತಿಯು ಪ್ರಾಚೀನ ಕರ್ನಾಟಕದ ಜೀವನ ಮೌಲ್ಯಗಳು, ಆತ್ಮಬಲಿದಾನ ಪರಂಪರೆ, 
ಧಾರ್ಮಿಕ ಮತ್ತು ಲೌಕಿಕ ಆತ್ಮಬಲಿದಾನ ಹಾಗೂ ಉದಾತ್ತ ಆತ್ಮಬಲಿದಾನಗಳ ಬಗ್ಗೆ ಶಾಸನಗಳು 
ಮತ್ತು ಸಾಹಿತ್ತಿಕ ನೆಲೆಗಟ್ಟಿನಲ್ಲಿ ರೂಪಗೊಂಡ ಗಂಥವಾಗಿದೆ. ಎಚ್‌. ತಿಪ್ಪೇರುದಸ್ಟಾಮಿ ಅವರ 
'ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ' ಎಂಬ ಗಂಥವು ವೀರಗಲ್ಲುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು 
ಹೊಂದಿದೆ. ಎಸ್‌.ಕೆ. ರಾಮಚಂದ್ರರಾವ್‌ರವರ "ಮೂರ್ತಿ ಶಿಲ್ಪ ನೆಲೆ ಹಿನ್ನೆಲೆ' ಎಂಬ ಕೃತಿ 
ಹಾಗೂ ಗೇಮರಾಜ ಬಾಸು ಚವ್ಲಾಣರ "ಹೂನ ಸತಿ : ಒಂದು ಅಧ್ಯಯನ” (ಪಿಹೆಚ್‌.ಡಿ. 
ಮಹಾಪ್ರಬಂಧ)ಗಳು ಅಧ್ಯಯನಕ್ಕೆ ಪೂರಕ ಮಾಹಿತಿಯನ್ನು ನೀಡುತ್ತವೆ. 


ಹೆಚ್‌.ಕೆ. ರಾಜನ್‌ ಅವರ "ಸೌತ್‌ ಇಂಡಿಯನ್‌ ಮೆಮೊರಿಯಲ್‌ ಸ್ಫೋನ್ಸ್‌' ಗಂಥವು 
ಸಂಗಮ ಕಾಲದ ಶಿಲಗಳಿಂದ ಮಧ್ಯಕಾಲದವರೆಗಿನ ತಮಿಳುನಾಡಿನ, ಕರ್ನಾಟಕದ ಮತ್ತು 
ಆಂಧ್ರಪ್ರದೇಶದ ಸ್ಮಾರಕ ಶಿಲ್ಲಗಳ ವಿವರಣೆಯನ್ನು ನೀಡುತ್ತದೆ. "ಮಧ್ಯಕಾಲೀನ ಕರ್ನಾಟಕದಲ್ಲಿ 
ಯುದ್ದಗಳು” ಎಂಬ ಕೆ. ಪ್ರಭಾಕರ ರಾವ್‌ ಅವರ ಪಿಹೆಚ್‌.ಡಿ. ಪ್ರಬಂಧವು ಸ್ಮಾರಕ ಶಿಲ್ಪಗಳ 
ಬಗೆಗಿನ ಉಪಯುಕ್ತ ಮಾಹಿತಿಯನ್ನು ಹೊಂದಿದೆ. ಬಾಲಪ್ಪನವರ "ತ್ಯಾಗ ಬಲಿದಾನ ಸ್ನಾರಕಗಳು 
: ಒ೦ದು ಇತಿಹಾಸಿಕ ಅಧ್ಯಯನ” ಎಂಬ ಪಿಹೆಚ್‌.ಡಿ. ಪ್ರಬಂಧವು ಅಧ್ಯಯಕ್ಕೆ ಹೂರಕವಾದ 


೧೦ 


ಮಾಹಿತಿಯನ್ನು ನೀಡುತ್ತದೆ. ಬಿ. ರಂಗನಾಥನ್‌ ರವರ "ಹೀರೊ ಸ್ಟೋನ್ಸ್‌ ಆಫ್‌ ಸೌತ್‌ ಇಂಡಿಯಾ 
ವಿತ್‌ ಸೆಶಿಯಲ್‌ ರೆಫೆರೆನ್ಸ್‌ ಟು ತಮಿಳುನಾಡು” ಎಂಬ ಪಿಹೆಚ್‌.ಡಿ. ಪ್ರಬಂಧವು ಸಹ ಅಧ್ಯಯನಕ್ಕೆ 
ಸಹಕಾರಿಯಾಗಿದೆ. ಬಿ.ಎಂ. ರೋಹಿಣಿ ಮತ್ತು ಶಶಿರೇಖಾ ಬಿ. ಅವರ "ತುಳುನಾಡಿನ ಮಾಸಿಕಲ್ಲುಗಳು 
ವೀರಗಲ್ಲುಗಳು” ಎಂಬ ಕೃತಿ ಅಧ್ಯಯನಕ್ಕೆ ಸಹಕಾರಿಯಾಗಿದೆ. ಹೊನ್ನೂರಸ್ತಾಮಿ ಹೆಚ್‌. ಅವರ 
"ದಾವಣಗೆರೆ ಜಿಲ್ಲೆಯ ಸ್ಮಾರಕ ಶಿಲ್ಲಗಳು' ಎಂಬ ಪಿಹೆಚ್‌.ಡಿ. ಮಹಾಪ್ರಬಂಧವು ಸ್ಮಾರಕ ಶಿಲ್ಲಗಳ 
ಬಗ್ಗೆ ಉಪಯುಕ್ತ ಹಾಗೂ ವಿಶ್ಲೇಷಣಾತ್ಮಕ ಮಾಹಿತಿಗಳನ್ನು ಹೊಂದಿದ್ದು, ಇಲ್ಲಿರುವ ವಿವರಗಳನ್ನು 
ಪ್ರಸ್ತುತ ಅಧ್ಯಯನಕ್ಕೆ ಪೂರಕವಾಗಿ ಬಳಸಿಕೊಳ್ಳಲಾಗಿದೆ. ಇದೇ ಲೇಖಕರ "ಸ್ಮಾರಕ ಶಿಲಗಳ 
ಅಧ್ಯಯನ” ಎಂಬ ಕಿರು ಹೊತ್ತಿಗೆ ಅಧ್ಯಯನಕ್ಕೆ ಸಹಾಯಕವಾಗಿದೆ. ಪ್ರಕಾಶ ಕೆ.ಎಂ. ಅವರ 
"ನಂಜನಗೂಡು ಮತ್ತು ಹೆಗ್ಗಡದೇವನಕೋಟೆ ತಾಲೂಕುಗಳ ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳು- 
ಒಂದು ಅಧ್ಯಯನ” ಎಂಬ ಪಿಹೆಚ್‌.ಡಿ. ಪಬಂಧವು ಅಧ್ಯಯನ ದೃಷ್ಟಿಯಿಂದ ಸೂಕ್ತ ಮಾಹಿತಿಯನ್ನು 
ನೀಡುತ್ತದೆ. 


ಇತಿಹಾಸದ ಬೇರುಗಳಿರುವುದು ಇಲ್ಲಿರುವ ಶಾಸನಗಳಲ್ಲಿ. ಈ ಬೇರುಗಳನ್ನು ಪೋಷಿಸಿ 
ಜಗತ್ತಿಗೆ ತೆರೆದಿಡಬೇಕಾದುದು ಭಾರತೀಯ ಇತಿಹಾಸ ಆಸಕ್ಷರ ಆದ್ಯ ಕರ್ತವ್ಯವಾಗಬೇಕಿದೆ. ಈ 
ನಿಟ್ಟಿನಲ್ಲಿ ಈಗಾಗಲೇ ಆಗಿರುವ ಕಾರ್ಯಗಳು ಪ್ರತಿಯೊಬ್ಬ ಸಂಶೋಧಕನಿಗೂ ದಾರಿದೀಪವಾಗಬಲ್ಲವು. 
ಅಧ್ಯಯನ ಪ್ರದೇಶದ ಶಾಸನಗಳನ್ನು ಹೊಂದಿರುವ ಈ ಕೆಳಗಿನ ಶಾಸನ ಸಂಪುಟಗಳು ನನ್ನ 
ಅಧ್ಯಯನದ ಜೀವಾಳವಾಗಿವೆ. ಆರ್ಕಿಯಾಲಜಿಕಲ್‌ ಸರ್ವೆ ಆಫ್‌ ಇಂಡಿಯಾ ಪ್ರಕಟಿಸಿದ ಸೌತ್‌ 
ಇಂಡಿಯನ್‌ ಇನ್ಸ್‌ ಕ್ರಿಪ್‌ಶನ್ಸ್‌ ಸಂಪುಟ-೧೮ ಮತ್ತು ೨೦, ಎಪಿಗ್ರಾಫಿಯಾ ಇಂಡಿಕಾ, ಇಂಡಿಯನ್‌ 
ಆ್ಯಂಟಿಕ್ಟೇರಿ, ಕರ್ನಾಟಕ ಇನ್ನಕ್ರಿಪ್‌ಶನ್ಸ್‌ ಸಂಪುಟ ಒಂದರಿಂದ ಆರರವರೆಗೆ, ಎಂ.ಎಂ. 
ಕಲಬುರ್ಗಿಯವರ "ಧಾರವಾಡ ಜಿಲ್ಲೆಯ ಶಾಸನ ಸೂಚಿ’, ಸೂರ್ಯನಾಥ ಯು. ಕಾಮತ್‌ 
ಸಂಪಾದಿತ "ಧಾರವಾಡ ಜಿಲ್ಲೆ ಗ್ಯಾಸೆಟಿಯರ್‌”, ಸೆನ್ಸಸ್‌ ಆಫ್‌ ಇಂಡಿಯಾ ಅವರ ಡಿಸ್ಪಿಕ್ಸ್‌ ಸೆನ್ಸಸ್‌ 
ಹ್ಯಾಂಡ್‌ಬುಕ್‌ (೨೦೧೧), ಹಾವೇರಿ ಮುಂತಾದವು. 

ಇವುಗಳಲ್ಲದೆ ಹಾವೇರಿ ಜಿಲ್ಲೆ ಮತ್ತು ಅದರಲ್ಲಿಯ ತಾಲೂಕುಗಳನ್ನು ವ್ಯಾಪ್ತಿಯಾಗಿಟ್ಟುಕೊಂಡು 
ನೆಡೆದ ಕೆಲವು ಅಧ್ಯಯನಗಳು ಸಹ ನನ್ನ ಸಂಶೋಧನೆಗೆ ಸಹಕಾರಿಯಾಗಿವೆ. ಈ ನಿಟ್ಟಿನಲ್ಲಿ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ಇವರು ಹೊರತಂದ "ಕರ್ನಾಟಕ ದೇವಾಲಯ ಕೋಶ ಹಾವೇರಿ 
ಜಿಲ್ಲೆ' ಡಿ.ಜಿ. ಕುಲಕರ್ಣಿಯವರ ಹಾವೇರಿ ಜಿಲ್ಲೆಯ ತಿಕೂಟ ದೇವಾಲಯಗಳು, ವಾಸುದೇವ 
ಬಡಗೇರ ಇವರ "ಹಾನಗಲ್ಲು, ಕೆ.ಹೆಚ್‌. ಹಾದಿಮನಿಯವರ ಹಾವೇರಿ ಜಿಲ್ಲೆಯ ಜನಪದ 
ದೈವಗಳು, ವ್ಹಿಜಿ ಶಾಂತಪೂರಮಠರವರ "ವಿರಾಟ ನಗರದ (ಹಾನಗಲ್ಲು) ಇತಿಹಾಸ, ಶೀನಿವಾಸ 
ಬರೆದ "ಮಾಸತಿ' ಎಂಬ ನಾಟಕ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, ಗೊಟಗೋಡಿ 
ಇವರು ಹೊರತಂದ "ಕರ್ನಾಟಕ ಗ್ರಾಮ ಚರಿತ್ರೆ ಕೋಶ ಹಾವೇರಿ”, ಜಿಲ್ಲಾ ಸಂಪುಟ ಭಾಗ- 


೧೧ 


೧ ಮತ್ತು ಭಾಗ-೨, ಚೆನ್ನಕ್ಕ ಪಾವಟೆಯವರ "ಹಾನಗಲ್ಲ ಕದಂಬರು” ಮತ್ತು "ಬಂಕಾಪುರ 
ಶೋಧನ', ಜೆ.ಎಂ. ನಾಗಯ್ಕರವರ "ಆರನೆಯ ವಿಕ್ರಮಾದಿತ್ಯನ ಶಾಸನಗಳು” ಮತ್ತು "ಪ್ರಾಚೀನ 
ಕರ್ನಾಟಕದ ಜೀವನ ಮೌಲ್ಯಗಳು', ಪ್ರಸನ್ನ ಕುಮಾರ ಡಿ. ಅವರ "ಕರ್ನಾಟಕದಲ್ಲಿ ಶಿಲಾಶಾಸನ 
ನಿರ್ಮಾಣ ಮತ್ತು ಅದರ ಸಾಮಾಜಿಕ ಆಯಾಮಗಳು” ಎಂಬ ಪಿಹೆಚ್‌.ಡಿ. ಪ್ರಬಂಧ 
ಮುಂತಾದವುಗಳು ಅಧ್ಯಯನ ವಿಷಯಕ್ಕೆ ಪೂರಕ ಮಾಹಿತಿಯನ್ನು ಒದಗಿಸುತ್ತವೆ. 


ಅಧ್ಯಯನ ಪ್ರದೇಶದ ವ್ಯಾಪ್ತಿಗೆ ನೇರವಾಗಿ ಸಂಬಂಧಿಸಿದ ಕೆಲವು ಅಧ್ಯಯನಗಳನ್ನು ಇಲ್ಲಿ 
ಹೆಸರಿಸಲೇ ಬೇಕು. ಅವುಗಳೆಂದರೆ ಭೋಜರಾಜ ಬ. ಪಾಟೀಲರ "ನಾಗರಖಂಡ-೭೦ ಒಂದು 
ಅಧ್ಯಯನ', ಸಂಕಪ್ಪ ಎಸ್‌. ಅಂಗಡಿಯವರ "ಆರ್ಕಿಯಾಲಜಿ ಆಫ್‌ ದಿ ತುಂಗಭದ್ರ ವ್ಯಾಲಿ ವಿತ್‌ 
ಸ್ಪೆಷಿಯಲ್‌ ರೆಫರೆನ್ಸ್‌ ಟು ಹಾವೇರಿ ಡಿಸ್ಪಿಕ್ಸ್‌', ಸಂಪುಟ-೧ ಮತ್ತು ೨, ಸುರೇಶ ಗು. 
ದೊಡ್ಡಮನಿಯವರ "ನೂರುಂಬಾಡ-ಒಂದು ಸಾಂಸ್ಕೃತಿಕ ಅಧ್ಯಯನ', ಅಪ್ಪಣ್ಣ ಎನ್‌. ಹಂಜೆಯವರ 
"ಶಿಗ್ಗಾಂವ ಪ್ರದೇಶದ ಪುರಾತತ್ವ. ಶಿಯೋಗಿ ಕೋರಿಶೆಟ್ಟರ ಅವರ "ಬಾಸವೂರ-೧೪೦ : ಸಾಂಸ್ಕೃತಿಕ 
ಅಧ್ಯಯನ', ಗೀತಾ. ಎಸ್‌. ತಹಶೀಲದವರ "ಹಾವೇರಿ ಜಿಲ್ಲೆಯ ಸ್ಥಳನಾಮಗಳ ಭಾಷಾವೈಜ್ಞಾನಿಕ 
ಅಧ್ಯಯನ”, ಶೇಖಪ್ಪ ಎಸ್‌. ಬಂದವ್ಹನವರ "ಹಾವೇರಿ ಜಿಲ್ಲೆಯ ಜನಪದ ಕಾವ್ಯ ಪ್ರಕಾರಗಳು”, 
ಹೆಚ್‌ ಸಂಜೀವಣ್ಣನವರ "ಕನ್ನಡ ಸಾಹಿತ್ಯಕ್ಕೆ ಹಾವೇರಿ ಜಿಲ್ಲೆಯ ಕೊಡುಗೆ', ಬಿ.ಹೆಚ್‌. 
ದೊಡ್ಡರಾಮಣ್ಣನವರ "ಹಾವೇರಿ ಜಿಲ್ಲೆಯಲ್ಲಿ ವೈದ್ಯ ಜನಪದ : ಒಂದು ಅಧ್ಯಯನ”, ಲಮಾಣಿ 
ಜೆ. ಡಿ. ಅವರ "ಹಾವೇರಿ ಜಿಲ್ಲೆಯ ಲಂಬಾಣಿ ತಾಂಡಗಳು ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ 
ಅಧ್ಯಯನ”, ವಿರುಪಾಕ್ಷಪ್ರಾ ನಿಂ. ಆಲದಕಟ್ಟಿಯವರ "ಶಿಗ್ಗಾಂವ ತಾಲೂಕ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ' ಮತ್ತು ಮಂಜುನಾಥ ಹ. ಪಾಟೀಲರ "ರಾಣೆಬೆನ್ನೂರು ತಾಲೂಕ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ" ಮುಂತಾದ ಮೇಲಿನ ಸಂಶೋಧನಾ ಪ್ರಬಂಧಗಳಲ್ಲಿ ಕೆಲವು ಕಡೆ ಪ್ರಾಸಂಗಿಕವಾಗಿ 
ಸ್ಮಾರಕ ಶಿಲ್ಪಗಳ ಬಗ್ಗೆ ವಿವರಣೆಗಳಿವೆ. ಇವುಗಳಲ್ಲದೆ ಕರ್ನಾಟಕ ಇತಿಹಾಸ ಅಕಾಡೆಮಿಯವರ 
"ಇತಿಹಾಸ ದರ್ಶನ?ದಲ್ಲಿ ಪ್ರಕಟಗೊಂಡ ಲೇಖನಗಳು, ಚಿದಾನಂದ ಸಮಗ್ರ ಸಂಪುಟ ಮಾಲಿಕೆಯಲ್ಲಿ 
ಹೊರಬಂದ "ಬೃಹತ್‌ ಕರ್ನಾಟಕ ಭಾಷಿಕ ಸಾಂಸ್ಕೃತಿಕ'ದಲ್ಲಿಯ ಲೇಖನಗಳು ಹಾಗೂ ಎಂ.ಎಂ. 
ಕಲಬುರ್ಗಿಯವರ "ಮಾರ್ಗ' ಸಂಪುಟಗಳಲ್ಲಿಯ ಕೆಲವು ಲೇಖನಗಳು ಅಧ್ಯಯನದ ವಿಷಯಕ್ಕೆ 
ಸಹಕಾರಿಯಾಗಿವೆ. ಮೇಲಿನ ಈ ಅಧ್ಯಯನಗಳನ್ನು ಅವಲೋಕಿಸಲಾಗಿ ಅವುಗಳಲ್ಲಿಯ ಯಾವೊಂದೂ 
ಅಧ್ಯಯನವು ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಲಗಳನ್ನು ಪಧಾನ ವಿಷಯವಾಗಿ ಸಂಶೋಧನೆಗೆ 
ಒಳಪಡಿಸಿದಂತೆ ತೋರುವುದಿಲ್ಲ. ಹಾಗಾಗಿ ಹಾವೇರಿ ಜಿಲ್ಲೆಯ ಸ್ನಾರಕ ಶಿಲ್ಪಗಳನ್ನು ಕುರಿತು 
ಈವರೆಗೆ ಸಮಗ್ರ ಅಧ್ವಯನಗಳು ನಡೆದಿಲ್ಲವೆಂದೇ ಹೇಳಬೇಕಾಗುತ್ತದೆ. ಆದ್ದರಿಂದ ಪುಸ್ತುತ ಪ್ರಬಂಧದಲ್ಲಿ 
ಮೊದಲಬಾರಿಗೆ ಹಾವೇರಿ ಜಿಲ್ಲಯ ಸ್ಮಾರಕ ಶಿಲ್ಲಗಳನ್ನು ಕುರಿತು ವಿಸ್ತತ ಅಧ್ಯಯನವನ್ನು ಕೈಕೊಳ್ಳಲು 
ಪ್ರಯತ್ನಿಸಲಾಗಿದೆ. 


೧೨ 


೧.೬ ಅಧ್ಯಯನದ ಸ್ತರೂಪ 

ಅಧ್ಯಯನ ವಿಷಯದ ಸಮಗ್ರ ಸಂಶೋಧನಾ ವಿನ್ಯಾಸ ಪರಿಕಲ್ಲನೆಯ ಚೌಕಟ್ಟು ಮತ್ತು 
ಮುಖ್ಯಾಂಶ ಸೂಚಿಯಾದ ಪರಿವಿಡಿ ಅಥವಾ ದಿಕ್ಲೂಚಿ ಪ್ರಶಿಯೊಂದು ಅಧ್ವಯನಕ್ಟೂ ಅವಶ್ಯಕವಾಗಿದೆ. 
ಸಂಶೋಧಕನು ಅಧ್ಯಯನದ ಅವಶ್ಯಕತೆಗನುಗುಣವಾಗಿ ಅದನ್ನು ಮಾರ್ಪಡಿಸಿಕೊಳ್ಳುವ ಹಕ್ಕನ್ನು 
ಹೊಂದಿರುತ್ತಾನೆ. ಪ್ರಸ್ತುತ "ಹಾವೇರಿ ಜಿಲ್ಲೆಯ ಸ್ನಾರಕ ಶಿಲ್ಲಗಳು' ಎಂಬ ಸಂಶೋಧನಾ ಪ್ರಬಂಧವನ್ನು 
ಅಧ್ಯಯನದ ಅನುಕೂಲಕ್ಕಾಗಿ ಏಳು ಅಧ್ಯಾಯಗಳಾಗಿ ವಿಭಾಗಿಸಲಾಗಿದೆ. ಈ ಪ್ರಧಾನ 
ಅಧ್ಯಾಯಗಳನ್ನು ಅವಶ್ಯಕತೆಗೆ ತಕ್ಕಂತೆ ಉಪ ಶಿರೋನಾಮೆಗಳಡಿ ವ್ಯವಸ್ಥಿತ ಕ್ರಮದಲ್ಲಿ ವಿವರಿಸುವ 
ಪ್ರಯತ್ನವನ್ನು ಮಾಡಲಾಗಿದೆ. 


ಪ್ರಸ್ತುತ ಮಹಾಪ್ರಬಂಧದ ಪ್ರಸ್ತಾವನೆ ಎಂಬ ಮೊದಲ ಅಧ್ಯಾಯದಲ್ಲಿ ಅಧ್ಯಯನದ ಉದ್ದೇಶ, 
ವ್ಯಾಪ್ತಿ ವಿಧಾನ, ಸಮೀಕ್ಷೆ ಮತ್ತು ಸ್ಪರೂಪದ ಬಗ್ಗೆ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಡಲಾಗಿದೆ. 
ಅಧ್ಯಯನದ ಉದ್ದೇಶದಡಿಯಲ್ಲಿ ವಿಶ್ಲೇಷಿಸಬೇಕಾದ ಸಮಸ್ಯಾತ್ಮಕ ವಿವರಗಳು, ಗಮನವಹಿಸಿ 
ಚರ್ಚಿಸಬೇಕಾದ ಅಂಶಗಳು ಹಾಗೂ ಹೊಸದಾಗಿ ಬೆಳಕು ಬೀರಬೇಕಾಗಿರುವ ವಿಚಾರಗಳ ಬಗ್ಗೆ 
ತಿಳಿಸಲಾಗಿದೆ. ಅಧ್ಯಯನದ ವ್ಯಾಪ್ತಿಯಡಿಯಲ್ಲಿ ಅದರ ಭೌಗೋಳಿಕ ವ್ಯಾಪ್ತಿ, ಕಾಲಮಿತಿಯ 
ವ್ಯಾಪ್ತಿ ಹಾಗೂ ಪರಾಮರ್ಶಿಸಿ ವಿವರಿಸಬೇಕಾಗಿರುವ ವಿಷಯ ವ್ಯಾಪ್ತಿಯ ಮಿತಿಯನ್ನು 
ಹಾಕಿಕೊಳ್ಳಲಾಗಿದೆ. ಅಧ್ಯಯನದ ವಿಧಾನದಡಿ ಸಂಶೋಧನೆಯ ಆರಂಭದಿಂದ ಹಿಡಿದು 
ಮುಕ್ತಾಯದವರೆಗೆ ಅನುಸರಿಸಿದ ಕ್ರಮಾನುಗತ ವಿಧಾನಗಳು, ಬಳಸಿದ ಸಂಶೋಧನಾ ತಂತ್ರಗಳು, 
ಆಕರಗಳ ಸಂಗ್ರಹ, ವರ್ಗೀಕರಣ ಟಿಪ್ಪಣಿಮಾಡುವ ಕಮ, ಪಶ್ನಾವಳಿ ತಯಾರಿ, ಕ್ಷೇತಕಾರ್ಯದಲ್ಲಿ 
ಅನುಸರಿಸಿದ ಯೋಜಿತ ಕ್ರಮಗಳು, ವಕ್ಷಗಳಿಂದ ಪಡೆದುಕೊಂಡ ಮಾಹಿತಿ ಮುಂತಾದವುಗಳ 
ಸ್ಥೂಲ ಪರಿಚಯವನ್ನು ಮಾಡಿಕೊಡಲಾಗಿದೆ. ಅಧ್ಯಯನ ಸಮೀಕ್ಷೆಯಡಿಯಲ್ಲಿ ಈ ಹಿಂದೆ ಸ್ಮಾರಕ 
ಶಿಲ್ಲಗಳ ಬಗ್ಗೆ ನಡೆದಿರುವ ಅಧ್ಯಯನಗಳ ಕೂಲಂಕಷ ಪರಿಚಯವನ್ನು ಮಾಡಿಕೊಡುವುದಲ್ಲದೆ. 
ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಪಗಳ ಬಗ್ಗೆ ಈವರೆಗೆ ನಡೆದ ಅಧ್ಯಯನಗಳನ್ನು ಅವಲೋಕಿಸಿ 
ಅವುಗಳ ಮಿತಿಯನ್ನು ತಿಳಿಸಲಾಗಿದೆ. ಈ ಹಿಂದೆ ಹಾವೇರಿ ಜಿಲ್ಲೆಯನ್ನು ಕುರಿತು ನಡೆದ 
ಸಂಶೋಧನಾ ಪ್ರಬಂಧಗಳನ್ನು ಸಹ ಇಲ್ಲಿ ಹೆಸರಿಸಲಾಗಿದೆ. 


ಭೌಗೋಳಿಕತೆ ಮತ್ತು ಐತಿಹಾಸಿಕ ಹಿನ್ನೆಲೆ ಎಂಬ ಎರಡನೆಯ ಅಧ್ಯಾಯದಲ್ಲಿ ಹಾವೇರಿ 
ಜಿಲ್ಲೆಯ ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ, ಜಲಸಂಪತ್ತು ಹವಾಗುಣ, ಅರಣ್ಯ ಮಣ್ಣ 
ಬೆಳೆಗಳು, ಖನಿಜಸಂಪತ್ತು ಸಾರಿಗೆ, ಪ್ರವಾಸಿ ತಾಣಗಳು ಮತ್ತು ಹಾವೇರಿ ಪದದ ನಿಷ್ನತ್ತಿಯ 
ಸೂಕ್ಷ್ಮ ಪರಿಚಯವನ್ನು ನೀಡಲಾಗಿದೆ. ಇದೇ ಅಧ್ಯಾಯದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಎಂಬ 
ಉಪಶೀರ್ಷಿಕೆಯಡಿಯಲ್ಲಿ ಜಿಲ್ಲೆಯ ಪಾಗಿತಿಹಾಸ ಮತ್ತು ಪೌರಾಣಿಕ ವಿವರಗಳ ಕುರಿತು 
ನಿಷ್ಕರ್ಶಿಸಲಾಗಿದೆ. ಈ ಜಿಲ್ಲೆಯನ್ನು ಆಳಿದ ರಾಜವಂಶಗಳು, ಮಾಂಡಳಿಕ ಅರಸು ಮನೆತನಗಳು 
ಹಾಗೂ ಹಾವೇರಿ ಜಿಲ್ಲೆಯ ಪ್ರಾಚೀನ ಆಡಳಿತ ವಿಭಾಗಗಳನ್ನು ಶಾಸನಗಳ ಹಿನ್ನೆಲೆಯಲ್ಲಿ 
ವಿವರಿಸಲಾಗಿದೆ. 


೧೩ 


ವೀರಮರಣದ ಸ್ಥಾರಕ ಶಿಲ್ಲಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಮೂಡಿಬಂದ ಮೂರನೆಯ 
ಅಧ್ಯಾಯದಲ್ಲಿ ವೀರಮರಣದ ಇತಿಹಾಸ, ಸ್ವರೂಪ, ಬೆಳವಣಿಗೆ, ವೀರಗಲ್ಲುಗಳನ್ನು ಹಾಕಿಸುತಿದ್ದ 
ಉದ್ದೇಶ ಮತ್ತು ಹಾಕಿಸುತ್ತಿದ್ದವರು, ವೀರಗಲ್ಲುಗಳನ್ನು ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ವೀರಗಲ್ಲುಗಳಲ್ಲಿರುವ 
ಸ್ಪರ್ಗದ ಕಲ್ಲನೆ ಇವುಗಳ ಬಗ್ಗೆ ಸುದೀರ್ಪವಾಗಿ ಚರ್ಚಿಸಲಾಗಿದೆ. ಪ್ರಮುಖವಾಗಿ ಅಧ್ಯಯನ 
ಪ್ರದೇಶದ ವೀರಗಲ್ಲುಗಳ ಉದಾಹರಣೆಗಳೊಂದಿಗೆ ವಿಷಯ ನಿರೂಪಿಸಲು ಪ್ರಯತ್ನಿಸಲಾಗಿದೆ. 
ತದನಂತರ ವೀರಗಲ್ಲುಗಳನ್ನು ವಿವಿಧ ಪ್ರಕಾರಗಳಲ್ಲಿ ವಿಂಗಡಿಸಿಕೊಂಡು, ಮೊದಲು ಯುದ್ಧದಲ್ಲಿ 
ಮಡಿದ ವೀರರ ಸ್ನಾರಕ ಶಿಲ್ಲಗಳನ್ನು ಶಾಸನೋಕ್ತ ಹಾಗೂ ಶಾಸನರಹಿತ ವೀರಗಲ್ಲುಗಳೆಂದು 
ಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಇಲ್ಲಿಯ ಶಾಸನರಹಿತ ವೀರಗಲ್ಲುಗಳನ್ನು ಒಂದರಿಂದ ಐದು 
ಹಂತಗಳ ವೀರಗಲ್ಲುಗಳೆಂದು ವಿಂಗಡಿಸಿಕೊಂಡು ನಿರೂಪಿಸಿರುವುದಲ್ಲದೆ, ಕುದುರೆ ಕಾಳಗದ, 
ಆನೆ ಕಾಳಗದ ಮತ್ತು ಒಂಟೆ ಕಾಳಗದ ವೀರಗಲ್ಲುಗಳೆಂದು ಪ್ರತ್ಯೇಕವಾಗಿ ವಿವರಿಸಲಾಗಿದೆ. 
ಶಾಸನಸಹಿತ ತುರುಗಾಳಗದ ವೀರಗಲ್ಲುಗಳನ್ನು ರಾಜಕೀಯ ಉದ್ದೇಶದಿಂದ ತುರುಗಳನ್ನು ಅಪಹರಿಸಿದ 
ಪ್ರಸಂಗ, ಕಳ್ಳರು ತುರುಗಳನ್ನು ಅಪಹರಿಸಿದ ಪ್ರಸಂಗ, ತುರುಗಳನ್ನು ರಕ್ಷಿಸಲು ಹೋದ ಪ್ರಸಂಗ 
ಎಂದು ವಿಷಯವನ್ನಾಧರಿಸಿ ವಿಶ್ಲೇಷಿಸಲಾಗಿದೆ. ಮುಂದುವರಿದು ಶಾಸನ ರಹಿತ ತುರುಗೋಳ್‌ 
ಶಿಲ್ಪಗಳನ್ನು ವಿವರಿಸುವಾಗ ಯುದ್ಧ ಹಂತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಪೇಣ್ಣುಯ್ಕಲ್‌ 
ಸ್ಮಾರಕ ಶಿಲ್ಲಗಳ ನಿರೂಪಣೆಯ ನಂತರ ಕೋಟೆಕಾಳಗದ ವೀರಗಲ್ಲುಗಳು ಮತ್ತು ಕಳ್ಳರೊಡನೆ 
ಹೋರಾಡಿ ಮಡಿದವರ ವೀರಗಲ್ಲುಗಳನ್ನು ಶಾಸನಸಹಿತ ಮತ್ತು ಶಾಸನರಹಿತ ಎಂಬ ಪ್ರತ್ಯೇಕ 
ಶೀರ್ಷಿಕೆಯಡಿಯಲ್ಲಿ ಚರ್ಚಿಸಲಾಗಿದೆ. ಇದೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ಗಡಿಕಾಳಗ, 
ಊರಟಿವು, ಎಜವೆಸ ಮತ್ತು ನೆಂಟನೆಡಳ್‌ ವೀರಗಲ್ಲುಗಳ ವಿವರಣಾತ್ಮಕ ಮಾಹಿತಿಯನ್ನು 
ನೀಡಲಾಗಿದೆ. ಕೊನೆಯಲ್ಲಿ ಹುಲಿಬೇಟೆ, ಹಂದಿಬೇಟೆ, ಆನೆಬೇಟೆ, ಜಿಂಕೆಬೇಟೆ ವೀರಗಲ್ಲುಗಳ 
ನಿರೂಪಣೆಯಿದೆಯಲ್ಲದೆ ಸರ್ಪ ಕಚ್ಚಿ ಮಡಿದವರ ಮತ್ತು ಕದುರೆ ಪಳಗಿಸುವ ವೀರನ ಸ್ಮಾರಕ 
ಶಿಲಗಳ ವಿವರಗಳೊಂದಿಗೆ ಅಧ್ಯಾಯವನ್ನು ಮುಕ್ತಾಯಗೊಳಿಸಲಾಗಿದೆ. 


ಆತ್ಮಬಲಿದಾನ ಸ್ಮಾರಕ ಶಿಲ್ಲಗಳು : ಲೌಕಿಕ ಎಂಬ ನಾಲ್ಕನೆಯ ಅಧ್ಯಾಯದಲ್ಲಿ ಮಾಸ್ತಿ 
ಪದ್ಧತಿಯ ಅರ್ಥ, ಉಗಮ, ಬೆಳವಣಿಗೆ ಮತ್ತು ಸತಿ ಪದ್ಧಶಿಯ ಆಚರಣೆಗಿರುವ ಕಾರಣಗಳನ್ನು 
ಸ್ಥೂಲವಾಗಿ ವಿವೇಚಿಸಲಾಗಿದೆ. ಸಮಕಾಲೀನ ಸಾಹಿತ್ಯ ಮತ್ತು ಜನಮನದಲ್ಲಿ ಉಳಿದು ಬಂದಿರುವ 
ಕೆಲವು ಆಚರಣೆಗಳನ್ನು ಅವಲೋಕಿಸಿ, ಸತಿ ಆಚರಣೆಯ ಕೆಲವು ವಿಧಿ-ವಿಧಾನಗಳು, ಸತಿ 
ಅಲಂಕರಣೆ, ಸತಿ ಮೆರವಣಿಗೆ, ದಾನಕಾರ್ಯ ಮತ್ತು ಸತಿ ಮರಣ ನಂತರದ ವಿಧಿಗಳು ಎಂಬ 
ಉಪ ಶೀರ್ಷಿಕೆಗಳಡಿ ವಿವರಿಸಲಾಗಿದೆ. ಮುಂದುವರಿದು ಮಾಸ್ತಿ ಕಲ್ಲುಗಳನ್ನು ನಿಲ್ಲಿಸುತ್ತಿದ್ದ ಸ್ಥಳ 
ಮತ್ತು ಅವುಗಳನ್ನು ಹಾಕಿಸುತ್ತಿದ್ದವರ ಬಗ್ಗೆ ಸಂಕ್ಷಿಪ್ತವಾಗಿ ನಿರೂಪಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 
ದೊರೆತ ಮಾಸ್ತಿ ಕಲ್ಲುಗಳನ್ನು ಎರಡು ಪ್ರಕಾರಗಳಲ್ಲಿ ವಿಭಾಗಿಸಿಕೊಂಡು ಅವುಗಳನ್ನು ಸಹಗಮನ 
ಮತ್ತು ಅನುಗಮನ ಎಂಬ ಉಪ ಶಿರೋನಾಮೆಗಳಡಿಯಲ್ಲಿ ಚರ್ಚಿಸಲಾಗಿದೆ. ಮಹಾಸತಿ ಕಲ್ಲುಗಳನ್ನು 


೧೪ 


ಈ ರೀತಿ ವಿಂಗಡಿಸುವಾಗ ಅವುಗಳ ಮೇಲಿರುವ ಶಾಸನ ಪಾಠವನ್ನಲ್ಲದೆ ಶಿಲ್ಲಗಳ ಲಕ್ಷಣಗಳನ್ನು 
ಸೂಕ್ಷ್ಮವಾಗಿ ಅವಲೋಕಿಸಲಾಗಿದೆ. ಸಹಗಮನ ಸ್ನಾರಕ ಶಿಲಗಳಡಿ ಚಿತಾಪ್ರವೇಶ, ಸಮಾಧಿ ಪ್ರವೇಶ, 
ಶಾಸನನೋಕ್ತ ಮಾಸ್ತಿಕಲ್ಲುಗಳನ್ನು ಅವುಗಳ ಶಾಸನ ಪಾಠ ಮತ್ತು ಶಿಲ್ಲಗಳನ್ನಾಧರಿಸಿ ನಿರೂಪಿಸಲಾಗಿದೆ. 
ಪತಿಯ ಮರಣದ ಕಾರಣವನ್ನು ಅಭಿವ್ಯಕ್ತಿಸುವ ಮಾಸ್ತಿಕಲ್ಲುಗಳು ಎಂಬ ಉಪ ಶೀರ್ಷಿಕೆಯಡಿಯಲ್ಲಿ 
ಪತಿಯ ವೀರಮರಣ, ಬೇಟೆ ಮರಣ, ಜೈನ ಸಮಾಧಿಮರಣ, ಅಪಮೃತ್ಯು, ವೇಳೆವಾಳಿ ಮತ್ತು 
ಬಲಿದಾನ ಮರಣ ಹಾಗೂ ಸಹಜ ಮರಣಗಳನ್ನು ಮಾಹಾಸತಿ ಕಲ್ಲುಗಳ ಶಾಸನಪಾಠ ಮತ್ತು 
ಶಿಲ್ಲಗಳ ಸಹಾಯದಿಂದ ಸುದೀರ್ಫವಾಗಿ ವಿವೇಚಿಸಲಾಗಿದೆ. ವೀರಗಲ್ಲುಗಳಲ್ಲಿ ಗೌಣವಾಗಿರುವ 
ಸತಿಯ ಶಿಲ್ಪಗಳನ್ನು ಅವಲೋಕಿಸಿ ಅವುಗಳು ಸಹಗಮನ ಪದ್ಧತಿಯ ಮಹಾಸತಿಕಲ್ಲುಗಳೆಂದು 
ನಿರೂಪಿಸಲಾಗಿದೆ. ಅಲ್ಲದೆ ಸತಿ-ಪತಿ ಸ್ಥಾನ ಸಮಾನವುಳ್ಳ ವೀರಮಾಸ್ತಿಕಲ್ಲುಗಳನ್ನು ಸತಿ-ಪತಿ 
ಸ್ಥಾನ ಸಮಾನವುಳ್ಳ ಒಂದು ಹಂತದ ಮತ್ತು ಎರಡು ಹಂತದ ಮಹಾಸತಿಕಲ್ಲುಗಳೆಂದು ಪ್ರತ್ವೇಕವಾಗಿ 
ವಿವರಿಸಲಾಗಿದೆ. ಸತಿ-ಪತಿ ಸ್ಥಾನ ಸಮಾನವುಳ್ಳ ವೀರನೊಂದಿಗೆ ಒಬ್ಬ ಸತಿಯಿರುವ ಅಥವಾ 
ಇಬ್ಬರು ಸತಿಯರಿರುವ ಮಾಸಿಕಲ್ಲುಗಳನ್ನು ಕೂಡ ಸಹಗಮನ ಸತಿಕಲ್ಲುಗಳೆಂದು ಬಗೆದು ಅವುಗಳ 
ಮೇಲಿನ ಶಿಲ್ಲಗಳನ್ನು ಆಧರಿಸಿ ನಿರೂಪಿಸಲಾಗಿದೆ. 


ಅನುಗಮನ ಸತಿ ಪದ್ಧತಿಯ ಬಗ್ಗೆ ಹಾವೇರಿ ಜಿಲ್ಲೆಯ ಮಹಾಸತಿ ಶಾಸನಗಳು 
ಮೌನವಹಿಸಿರುವುದರಿಂದ ಸತಿ ಕಲ್ಲುಗಳ ಶಿಲ್ಪ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅನುಗಮನದ 
ಮಹಾಸತಿ ಶಿಲ್ಪಗಳನ್ನು ಸ್ವತಂತ್ರ ಮಾಸ್ತಿ ಸ್ಮಾರಕ ಶಿಲ್ಪಗಳು, ಮಾಸ್ತಿ ಸ್ಮಾರಕ ಶಿಲ್ಪದಲ್ಲಿ ಗೌಣವಾಗಿರುವ 
ಪತಿಯ ಶಿಲ್ಪ ಇಬ್ಬರು ಅಥವಾ ಮೂವರು ಮಾಸ್ತಿಯರ ಪೂರ್ಣಶಿಲ್ಲಗಳು(ಇತರರೊಂದಿಗೆ) 
ಎಂಬ ಉಪ ಶಿರೋನಾಮೆಗಳಡಿ ಚರ್ಚಿಸಲಾಗಿದೆ. ಮುಂದುವರಿದು ವಿಶೇಷ ಮಾಸ್ತಿ ಶಿಲ್ಲಗಳನ್ನು 
ಪ್ರತ್ಯೇಕವಾಗಿ ಪರಿಶೀಲಿಸಲಾಗಿದೆ. ಇದೇ ಅಧ್ಯಾಯದ ಮುಂದುವರೆದ ಭಾಗದಲ್ಲಿ ಎತ್ತಿದ ತೋಳುಗೈ 
ಕಂಬದ ಶಿಲ್ಪಗಳನ್ನು ಒಕ್ಕೈೆ, ಇಕ್ಕೆ, ಬಹುಕೈೆ ಮಾಸ್ತಿಕಲ್ಲುಗಳು ಎಂದು ವಿಂಗಡಿಸಿಕೊಂಡು 
ವಿಶ್ಲೇಷಿಸಲಾಗಿದೆ. ಒಕ್ಕೆ ಮಾಸ್ತಿಕಲ್ಲುಗಳನ್ನು ಒಕ್ಕೆ ಮಾಸ್ತಿಕಲ್ಲುಗಳು ಆಯುಧಪಾಣಿ ವೀರನೊಂದಿಗೆ, 
ಕೈಮುಗಿದು ಕುಳಿತ ಸತಿ-ಪತಿಗಳೊಂದಿಗೆ, ಕೈಮುಗಿದು ಕುಳಿತ ವೀರನೊಂದಿಗೆ ಎಂದು 
ವಿಂಗಡಿಸಿಕೊಂಡು ಸುದೀರ್ಪವಾಗಿ ಚರ್ಚಿಸಲಾಗಿದೆ. ಅಧ್ಯಾಯದ ಕೊನೆಯಲ್ಲಿ ಎತ್ತಿದ ತೋಳುಗೈೆ 
ಮಾತ್ರ ಇರುವ ಮಹಾಸತಿ ಶಿಲ್ಲವನ್ನು ಪ್ರತ್ಯೇಕವಾಗಿ ಗುರುತಿಸಲಾಗಿದೆ. ವೇಳೆವಾಳಿ ಮರಣ, 
ಕೀಟಳ್ಗಿಂಟಿ, ಕೀಳ್ಲೋಗು, ಗರುಡ, ಲೆಂಕ, ತಲೆಗೊಟ್ಟು ಹಾಗೂ ಉರಿಉಯ್ಯಾಲೆ ಮುಂತಾದ 
ಲೌಕಿಕ ಬಲಿದಾನ ಪದ್ಧತಿಗಳನ್ನು ಸ್ಮಾರಕ ಶಿಲ್ಲಗಳ ಶಾಸನಪಾಠ ಮತ್ತು ಶಿಲ್ಲಗಳನ್ನು ಆಧರಿಸಿ 
ವಿಶ್ಲೇಷಿಸಲಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಲಗಳ ವಿಶ್ಲೇಷಣಾತ್ಮಕ 
ಮಾಹಿತಿಯನ್ನು ಕ್ರೊಢೀಕರಿಸಲಾಗಿದೆ. ಆರಂಭದಲ್ಲಿ ಆತ್ಮ ಬಲಿದಾನದ ಅರ್ಥವನ್ನು 
ವಿವರಿಸುವುದರೊಂದಿಗೆ ಹಿಂದೂ ಧಾರ್ಮಿಕ ಆತ್ಮಬಲಿದಾನ ಪರಂಪರೆಯ ಹಿನ್ನೆಲೆಯನ್ನು 


ಚರ್ಚಿಸಲಾಗಿದೆ. ಹಿಂದೂ ಆತ್ಮಬಲಿದಾನ ಪ್ರಕಾರಗಳಾದ ಚಿತಾ ಪ್ರವೇಶ, ಶೂಲಬಲಿ, ಸಿಡಿತಲೆ, 


೧೫ 


ಶಿರಬಲಿ, ರುಂಡಸಮರ್ಪಣೆ, ಗುಂಡಬ್ರಹ್ಮಯ್ಯಗಳು, ಕೋಲುಸಿಡಿ, ಕರುಳು ಕತ್ತರಿಸಿ ಆತ್ಮಬಲಿದಾನ 
ಮತ್ತು ಹಿಂದೂಗಳ ಇತರೆ ಕೆಲವು ಆತ್ಮಬಲಿದಾನಗಳನ್ನು ಜಿಲ್ಲೆಯಲ್ಲಿ ದೊರೆಕಿದ ಆತ್ಮಬಲಿದಾನದ 
ಸ್ನಾರಕ ಶಿಲ್ಪಗಳ ಶಾಸನಪಾಠ ಮತ್ತು ಶಿಲ್ಪಗಳ ಹಿನ್ನೆಲೆಯಲ್ಲಿ ವಿವೇಚಿಸಲಾಗಿದೆ. ಇದೇ ಅಧ್ಯಾಯದ 
ಮುಂದಿನ ಭಾಗದಲ್ಲಿ ಜೈನ ಧಾರ್ಮಿಕ ಆತ್ಮಬಲಿದಾನ ಸ್ಮಾರಕ ಶಿಲಗಳು ಎಂಬ ಶೀರ್ಷಿಕೆಯಡಿಯಲ್ಲಿ 
ನಿಸಿದಿಕಲ್ಲುಗಳ ಅರ್ಥ ಮತ್ತು ಪ್ರಕಾರಗಳು, ನಿಸಿದಿ ಸ್ಮಾರಕ ಶಿಲಗಳ ಇತಿಹಾಸ, ಭಾಷೆ ಮತ್ತು 
ಲಿಪಿ, ನಿಸಿದಿ ಶಾಸನೋಕ್ತ ಕೆಲವು ಮರಣಗಳು, ಹಾವೇರಿ ಜಿಲ್ಲೆಯ ನಿಸಿದಿ ಶಾಸನಗಳಲ್ಲಿ 
ಉಲ್ಲೇಖಿತಗೊಂಡ ಸಂಘ, ಗಣ. ಗಚ್ಛ ಬಳಿ, ಅನ್ವಯಗಳು, ನಿಸಿದಿ ಶಾಸನಗಳಲ್ಲಿ ಕಂಡುಬರುವ 
ಕೆಲವು ಆಸನಗಳು ಹಾಗೂ ಅಧ್ಯಯನ ಪ್ರದೇಶದ ನಿಸಿದಿ ಶಾಸನೋಕ್ತ ಜೈನ ಆಚಾರ್ಯರು, 
ಕಂತಿಯರು ಮತ್ತು ಶ್ರಾವಕ-ಶ್ರಾವಕಿಯರ ಬಗ್ಗೆ ಕೂಲಂಕಷವಾಗಿ ವಿಶ್ಲೇಷಿಸಲಾಗಿದೆ. ಮುಂದುವರಿದು 
ಅಧ್ಯಯನ ಪ್ರದೇಶದಲ್ಲಿ ಕಂಡುಬಂದ ಶಾಸನಸಹಿತ ನಿಸಿದಿ ಕಲ್ಲುಗಳನ್ನು ಸುದೀರ್ಫವಾಗಿ ವಿವರಿಸಿ 
ಹೇಳಲಾಗಿದೆ. ನಿಸಿದಿ ಸ್ನಾರಕ ಶಿಲ್ಲಗಳನ್ನು ಆಧರಿಸಿ ಶಾಸನರಹಿತ ನಿಸಿದಿ ಕಲ್ಲುಗಳನ್ನು ಒಂದು 
ಹಂತದ, ಎರಡು ಹಂತಗಳ ಮತ್ತು ಮೂರು ಹಂತಗಳ ನಿಸಿದಿ ಸ್ಮಾರಕ ಶಿಲ್ಲಗಳೆಂದು 
ವಿಂಗಡಿಸಿಕೊಂಡು ನಿರೂಪಿಸಲಾಗಿದೆ. ಕೊನೆಯಲ್ಲಿ ನಿಸಿದಿಗಲ್ಲುಗಳ ಇತರೆ ರೂಪಗಳಾದ ನಿಸಿದಿ 
ಸ್ತಂಭಗಳು ಮತ್ತು ಪಾದಗಳನ್ನು ಕೊರೆಸುವುದರ ಬಗ್ಗೆ ವಿವರಿಸಿದೆ. 


ಸ್ಮಾರಕ ಶಿಲ್ಲಗಳ ಅಂತಃಸತ್ವವನ್ನು ನಿರೂಪಿಸುವ ಆರನೆಯ ಅಧ್ಯಾಯವು ಸ್ನಾರಕ ಶಿಲ್ಪಗಳ 
ಸಾಂಸ್ಕೃತಿಕ ಅಧ್ಯಯನ ಎಂಬ ಶಿರೋನಾಮೆಯನ್ನು ಹೊಂದಿದೆ. ಇಲ್ಲಿ ವೀರರ ಆರ್ಥಿಕ ಹಿನ್ನೆಲೆಯನ್ನು 
ವಿವರಿಸುವಾಗ ಅಧ್ಯಯನ ಪ್ರದೇಶದ ವೀರಗಲ್ಲುಗಳ ಶಾಸನ ಪಾಠಗಳನ್ನು ಆಧರಿಸಿ ವೀರರಿಗೆ 
ನೀಡುತ್ತಿದ್ದ ದಾನ-ದತ್ತಿಗಳನ್ನು ಉಲ್ಲೇಖಿಸಲಾಗಿದೆ. ವೀರರ ಸಾಮಾಜಿಕ ಹಿನ್ನೆಲೆಯ ಬಗ್ಗೆ 
ಪರಾಮರ್ಶಿಸುವಾಗ ವೃತ್ತಿ ಸಮುದಾಯದ ವೀರರಾದ ಕುರುಬ, ಕಮ್ಮಾರ, ಬಡಗಿ, ಅಕ್ಕಸಾಲಿ, 
ಮಡಿವಾಳ ಮೊದಲಾದ ಸಮುದಾಯಗಳಿಗೆ ಸೇರಿದ ವೀರರನ್ನು ವೀರಗಲ್ಲುಗಳ ಶಾಸನ 
ಪಾಠಗಳನ್ನಾಧರಿಸಿ ಗುರುತಿಸಲಾಗಿದೆ. ಮುಂದುವರಿದು ನಾಯಕ ಸಮುದಾಯದ ವೀರರು, ಸೆಟ್ಟಿ 
ಸಮುದಾಯದ ವೀರರು, ಗೌಡ ಸಮುದಾಯದ ವೀರರ ಬಗ್ಗೆ ವಿಶ್ಲೇಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 
ಆಯುಧ ಜೀವಿಗಳ ಸಂಘವನ್ನು ಸಹ ಅನುಲಕ್ಷಿಸಲಾಗಿದೆ. 


ಸ್ಮಾರಕ ಶಿಲ್ಪಗಳಲ್ಲಿ ಸಂಕೇತಗಳು ಎಂಬ ಉಪ ಶೀರ್ಷಿಕೆಯಡಿಯಲ್ಲಿ ವೀರಗಲ್ಲುಗಳ 
ಶಿಲ್ಲಗಳಲ್ಲಿರುವ ತುರುಗಳು, ನಗ್ನ ಮತ್ತು ಅರೆನಗ್ನ ಸ್ತ್ರೀಯರು, ಕೋಟೆಯ ಚಿತ್ರಣ ಮತ್ತಿತರ 
ಶಿಲ್ಲಗಳು ಏನನ್ನು ಸಂಕೇತಿಸುತ್ತವೆ ಎಂಬುದನ್ನು ಹಾಗೂ ಮಹಾಸತಿ ಕಲ್ಲುಗಳಲ್ಲಿರುವ ಮೇಲಲೆಕ್ಕೆತ್ತಿದ 
ಬಲಗೈ ತೋಳು ಮತ್ತು ಕಂಬದಿಂದ ಹೊರಟ ಬಲಗೈ ತೋಳು, ಮಾಸ್ತಿ ಕೈಯಲ್ಲಿರುವ ನಿಂಬೆ, 
ಕಮಂಡಲ, ಕನ್ನಡಿ ಮತ್ತು ಕಳಸಗಳು, ಅಗ್ನಿಕುಂಡ, ಪಲ್ಲಕ್ಕಿ ಮತ್ತು ವಾದ್ಯಮೇಳ, ಖಡ್ಗದ ಚಿತ್ರಣ 
ಮತ್ತಿತರ ಸಂಕೇತಗಳು ಏನನ್ನು ಉಸುರುತ್ತವೆ ಎನ್ನುವುದನ್ನು ವಿಶ್ಲೇಷಿಸಲಾಗಿದೆ. ಅಲ್ಲದೆ ನಿಸಿದಿ 
ಸ್ಮಾರಕ ಶಿಲ್ಲಗಳಲ್ಲಿಯ ಸಂಕೇತಗಳಾದ ಮುಕ್ಕೊಡೆ, ಪಿಂಛಿ, ಕಮಂಡಲ, ಪುಸ್ತಕ, ವ್ಯಾಸಪೀಠ 


೧೬ 


ಮತ್ತು ಚಾಮರ ಮತ್ತಿತರೆ ಸಂಕೇತಗಳು ಹಾಗೂ ಬಲಿದಾನ ಸ್ನಾರಕ ಶಿಲ್ಪ್ಲಗಳಲ್ಲಿಯ ಸಂಕೇತಗಳಾದ 
ಅಗ್ನಿಕುಂಡ, ಸೂರ್ಯನನ್ನು ನುಂಗುತ್ತಿರುವ ಸರ್ಪ, ಕಂಚಿನ ಕನ್ನಡಿ, ಶೂಲಗಳು, ಗಳದಲ್ಲಿ 
ನೇತಾಡುತ್ತಿರುವ ರುಂಡಗಳು, ರುಂಡ-ಮುಂಡ ಬೇರೆಯಾದ ಶಿಲ್ಪ ರುಂಡ ಮಾತ್ರ ಇರುವ ಶಿಲ್ಪ, 
ಶೂಲಗಳ ಮೇಲೆ ಕುಳಿತಿರುವಂತಿರುವ ಶಿಲ್ಲಗಳು, ಉಯ್ಯಾಲೆ, ಮತ್ತಿತರ ಶಿಲ್ಲಸಂಕೇತಗಳ 
ಒಳಾರ್ಥಗಳನ್ನು ಚರ್ಚಿಸಲಾಗಿದೆ. 


ಸ್ಮಾರಕ ಶಿಲ್ಪಗಳಲ್ಲಿಯ ಉಡುಪು, ಆಭರಣ ಮತ್ತು ಕೇಶವಿನ್ಯಾಸ ಎಂಬ 
ಉಪಶಿರೋನಾಮೆಯಲ್ಲಿ ಪುರುಷರ ಉಡುಪನ್ನು ವೀರರ ಉಡುಪು, ಮುನಿಗಳ ಉಡುಪು ಮತ್ತು 
ಇತರರ ಉಡುಪು ಎಂದೂ ಸ್ತೀಯರ ಉಡುಪನ್ನು ಮಾಹಾಸತಿಯರ ಉಡುಪು, ಅಪ್ಪರೆಯರ 
ಉಡುಪು ಎಂಬುದಾಗಿ ವಿಂಗಡಿಸಿಕೊಂಡು ಶಿಲ್ಲಗಳನ್ನಾಧರಿಸಿ ವಿಶ್ಲೇಷಣೆ ಮಾಡಿರುವುದಲ್ಲದೆ, 
ಪ್ರಾಣಿಗಳ ಮೇಲೆ ಹಾಕಲಾಗಿರುವ ವಸ್ತಗಳನ್ನು ಸಹ ಗುರುತಿಸಲಾಗಿದೆ. ಸ್ಮಾರಕ ಶಿಲ್ಪಗಳಲ್ಲಿ 
ಕಂಡುಬರುವ ಆಭರಣಗಳಾದ ಕಿರೀಟ, ಹಣೆಸರ, ಬೈತಲೆಮಕಿ, ಓಲೆ, ಜುಮುಕಿ, ಕುಂಡಲ, 
ಲೋಲಾಕು, ಗೀವ, ಕಂಠಿಹಾರ, ಮುತ್ತಿನಸರ, ವಂಕಿ, ತೋಳುಬಂಧಿ, ಬಳೆ, ಕಡಗ, ಸ್ವಂಧಮಾಲಾ, 
ಚನ್ನವೀರ, ವನಮಾಲಾ, ಉದರಬಂಧ, ಕಠಿಸೂತ್ರ, ಕಾಲ್ಕಡಗ, ಗಂಡಪೆಂಡೇರ, ನೂಪುರ 
ಮುಂತಾದವುಗಳನ್ನು ಗುರುತಿಸಲಾಗಿದೆ. ಕೇಶವಿನ್ಯಾಸದಲ್ಲಿ ವೀರರು ಮತ್ತು ಮಹಾಸತಿಯರು ತುರುಬು 
ಕಟ್ಟುತ್ತಿದ್ದ ವಿಧಾನ ಮತ್ತು ಕೇಶಾಂಲಂಕಾರದ ಬಗ್ಗೆ ಗಮನ ಹರಿಸಲಾಗಿದೆ. 


ಅಧ್ಯಯನ ಪ್ರದೇಶದ ಸ್ಮಾರಕ ಶಿಲ್ಪಗಳಲ್ಲಿ ಕಂಡುಬರುವ ಆಯುಧಗಳನ್ನು ಚುಚ್ಚುವ 
ಆಯುಧಗಳು, ಕತ್ತರಿಸುವ ಆಯುಧಗಳು, ಬಡಿಯುವ ಆಯುಧಗಳು, ಇತರೆ ಆಯುಧಗಳು 
ಮತ್ತು ರಕ್ಷಣ ಪರಿಕರಗಳು ಎಂದು ವಿಂಗಡಿಸಿಕೊಂಡು ವಿಶ್ಲೇಷಿಸಲು ಪ್ರಯತ್ನಿಸಲಾಗಿದೆ. ಅಧ್ಯಯನ 
ಪ್ರದೇಶದ ಸ್ಮಾರಕ ಶಿಲ್ಪಗಳಲ್ಲಿ ಕಂಡುಬರುವ ಮಂಗಳ ವಾದ್ಯಗಳಾದ ಮದ್ದಲೆ, ಜಾಗಟೆ, ರುಲ್ಲರಿ, 
ತುತ್ತೂರಿ, ಬಟ್ಟುತಾಳ, ಕಹಳಗಳನ್ನು ಮತ್ತು ರಣವಾದ್ಯಗಳಾದ ರಣಕಹಳೆ, ನಗಾರಿಗಳನ್ನು 
ಗುರುತಿಸಲಾಗಿದೆ. ಸ್ನಾರಕ ಶಿಲ್ಲಗಳು ಮತ್ತು ಜೀವನ ಮೌಲ್ಯಗಳು ಎಂಬ ಉಪ ಶೀರ್ಷಿಕೆಯಡಿಯಲ್ಲಿ 
ಪ್ರಾಚೀನ ಜನರ ಜೀವನ ಮೌಲ್ಯಗಳಾದ ವೀರಗುಣ, ಅಭಲೆಯರ ರಕ್ಷಣೆ, ನುಡಿದಂತೆ ನಡೆಯುವುದು, 
ವೀರವ್ರತ ಮತ್ತು ಶರಣಾಗತರ ರಕ್ಷಣೆ ಮುಂತಾದ ಮೌಲ್ಯಗಳನ್ನು ಸ್ಮಾರಕ ಶಿಲ್ಪಗಳ ಹಿನ್ನೆಲೆಯಲ್ಲಿ 
ನಿರೂಪಿಸಲಾಗಿದೆ. ಕ್ಷೇತಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ವಕ್ಷ] ಗಳು ನೀಡಿದ ವಿವರಣೆಯನ್ನಾಧರಿಸಿ 
ಸ್ನಾರಕ ಶಿಲ್ಪಗಳ ಮೇಲೆ ಹುಟ್ಟಿಕೊಂಡಿರುವ ಕೆಲವು ನಂಬಿಕೆ ಆಚರಣೆಗಳನ್ನು ಆಯಾ ಅಧ್ಯಾಯಗಳಲ್ಲಿ 
ಸಂದರ್ಭಕ್ಕಾನುಸಾರವಾಗಿ ವಿವೇಚಿಸಲಾಗಿದೆ. 

ಕೊನೆಯ ಅಧ್ಯಾಯವು ಸಮಾರೋಪವಾಗಿದೆ. ಇಡೀ ಪ್ರಬಂಧದಲ್ಲಿ ಕಂಡುಕೊಂಡ ಅಧ್ವಯನದ 
ಸಾರಾಂಶ ಮತ್ತು ಫಲಿತಗಳನ್ನು ಇಲ್ಲಿ ಕ್ರೂಢೀಕರಿಸಲಾಗಿದೆ. ಅನುಬಂಧದಲ್ಲಿ ಪರಾಮರ್ಶನ 
ಗ್ರಂಥಗಳು, ಅಧ್ಯಯನ ಪ್ರದೇಶದ ಸ್ಮಾರಕ ಶಿಲ್ಲಗಳ ಪಟ್ಟಿ, ಕೋಷ್ಟಕಗಳು, ನಕಾಶೆಗಳು ಹಾಗೂ 
ಅಧ್ಯಯನಕ್ಕೆ ಪೂರಕವಾದ ಸ್ಮಾರಕ ಶಿಲ್ಲಗಳ ಕೆಲವು ಛಾಯಾಚಿತ್ರಗಳನ್ನು ನೀಡಲಾಗಿದೆ. 


೧೭ 


ಕೊನೆಟಿಪ್ಪಣಿ 

೧. ಕಲಬುರ್ಗಿ ಎಂ.ಎಂ. ೧೮೭೫, ಧಾರವಾಡ ಜಿಲ್ಲಾ ಶಾಸನ ಸೂಚಿ, ಶಾ.ಸಂ- ೪೬ 
ಪು. ೫೬ 

೨. ಕಲಬುರ್ಗಿ ಎಂ.ಎಂ. ೧೮೭೫, ಧಾರವಾಡ ಜಿಲ್ಲಾ ಶಾಸನ ಸೂಚಿ, ಶಾ.ಸಂ.- ೪೦ 
ಪು. ೫೧ 

೩. ಎಸ್‌.ಐ.ಐ.- ೨೦, ಶಾ.ಸಂ.-೨೭೯, ಸಿಡೇನೂರು, ತಾ: ಬ್ಯಾಡಗಿ. ಪು. ೩೨೦ 

೪. ಕೆಐ- ೫, ಶಾ.ಸಂ.-೧೩ಪ, ತಿಳವಳ್ಳಿ, ತಾ: ಹಾನಗಲ್ಲು. ಪು. ೩೩೧ 

೫. ಸಂಕಪ್ಪ ಎಸ್‌. ಅಂಗಡಿ, ೨೦೧೨, ಆರ್ಕೀಯೋಲಾಜಿ ಆಫ್‌ ದಿ ತುಂಗಭದ್ರ ವ್ಯಾಲಿ, 
ವ್ಯಾಲ್ಕೂಮ್‌-೨, ಪು.೬೫ಡಿ 

೬. ಅದೇ. ಪು-೫೮೦ 


೧೮ 


ಅಧ್ಯಾಯ: ಎರಡು 


ಭೌಗೋಳಿಕತೆ ಮತ್ತು ಇತಿಹಾಸಿಕ ಹಿನ್ನೆಲೆ 


೨.೧ ಅಧ್ಯಯನ ಪ್ರದೇಶದ ಭೌಗೋಳಿಕ ಪರಿಸರ 


ಯಾವುದೇ ಒಂದು ಭೂ ಪ್ರದೇಶದ ಜನಜೀವನ, ಸಮಾಜಿಕ ಆರ್ಥಿಕ, ಧಾರ್ಮಿಕ 
ಹಾಗೂ ಇತಿಹಾಸ ವಿಷಯಗಳ ಮೇಲೆ ಅಲ್ಲಿಯ ಭೌಗೋಳಿಕ ಅಂಶಗಳು ನೇರವಾಗಿ ಪ್ರಭಾವ 
ಬೀರುತ್ತವೆ. ಈ ಹಿನ್ನೆಲೆಯಲ್ಲಿ ಒಂದು ಪ್ರದೇಶದ ಇತಿಹಾಸ ಕಟ್ಟಿಕೊಡುವ ಮುನ್ನ ಅಲ್ಲಿಯ 
ಭೌಗೋಳಿಕ ವೈವಿಧ್ಯತೆಯನ್ನು ಅರಿಯುವುದು ಅವಶ್ಯಕವಿದೆ. ಮೊದಲು ಕರಜ್‌ಗಿ (ಕರ್ಜಗಿ) 
ತಾಲೂಕಿನ ಒಂದು ಗ್ರಾಮವಾಗಿದ್ದ ಹಾವೇರಿಯು ೧೯೦೫ರಲ್ಲಿ ತಾಲೂಕು ಕೇಂದ್ರವಾಗಿ 
ಮಾರ್ಪಾಡಾಯಿತು. ಅವಿಭಜಿತ ಧಾರವಾಡ ಜಿಲ್ಲೆಯ ಒಂದು ತಾಲೂಕಾಗಿ ಗುರುತಿಸಿಕೊಂಡ 
ಇದು, ೨೪ ಆಗಸ್ಟ್‌ ೧೯೯೭ರಲ್ಲಿ (ಸರ್ಕಾರದ ಆದೇಶ ಸಂಖ್ಯೆ ಆರ್‌.ಡಿ ೪೨ ಎಲ್‌.ಆರ್‌.ಡಿ. 
೮೭ (ಭಾಗ-ಸಿ) ದಿನಾಂಕ ೦೨-೦೮-೧೯೯೭) ಕರ್ನಾಟಕದ ೨೬ನೇ ಜಿಲ್ಲೆಯಾಗಿ ಹೊರಹೊಮ್ಮಿತು. 
ಈ ಮೊದಲು ಹಾವೇರಿ ಜಿಲ್ಲೆಯು ಹಿರೇಕೆರೂರು, ರಾಣೇಬೆನ್ನೂರು, ಬ್ಯಾಡಗಿ, ಸವಣೂರು, 
ಹಾನಗಲ್ಲು, ಹಾವೇರಿ ಹಾಗೂ ಶಿಗ್ಗಾಂವಿ ಎಂಬ ಏಳು ತಾಲೂಕುಗಳನ್ನು ಹೊಂದಿತ್ತು” ಸಧ್ಯದಲ್ಲಿ 
ಹಾವೇರಿ ಜಿಲ್ಲೆಯು ರಟ್ಟಿಹಳ್ಳಿ ಎಂಬ ಹೊಸ ತಾಲೂಕನ್ನು ಒಳಗೊಂಡಂತೆ ಎಂಟು ತಾಲೂಕುಗಳನ್ನು 
ಹೊಂದಿದೆ. ೨೮೨೮ ಚ.ಕಿ.ಮೀ. ವಿಸೀರ್ಣ ಹೊಂದಿದ ಜಿಲ್ಲೆಯಲ್ಲಿ ೭೪೮ ಗ್ರಾಮಗಳು, ೧೯ 
ಹೋಬಳಿಗಳು, ೭ ಪುರಸಭಾ ಆಡಳಿತವಿರುವ ಪಟ್ಟಣಗಳು ಇವೆ. ೧೪,೩೯,೧೧೬ ಜನಸಂಖ್ಯೆ 
ಹೊಂದಿರುವ ಜಿಲ್ಲೆಯ ಜನಸಾಂದ್ರತೆ ಪ್ರತಿ ಚ.ಕಿ.ಮೀ ಗೆ ೨೯೮ ರಪ್ಪಿದೆ. ಲಿಂಗಾನುಪಾತ ಪ್ರತಿ 
೧೦೦೦ ಪುರುಷರಿಗೆ ೯೫೭ ಮಹಿಳಯರಿದ್ದಾರೆ. ಜಿಲ್ಲೆಯ ಸಾಕ್ಷರತಾ ಪ್ರಮಾಣ ಶೇ.೬೭.೮ 
ರಷ್ಟಿದೆ.* 

ಹಾವೇರಿ ಜಿಲ್ಲೆಯು ಕರ್ನಾಟಕದ ಮಧ್ಯ ಭಾಗದಲ್ಲಿದ್ದು, ಉತ್ತರ ಕರ್ನಾಟಕದ ಹೆಬ್ಬಾಗಿಲು 
ಎಂದು ಗುರುತಿಸಿಕೊಂಡಿದೆ. ಇದು ದಕ್ಷಿಣೋತ್ತರವಾಗಿ ೯೫ ಕಿ.ಮೀ. ಮತ್ತು ಪೂರ್ವ-ಪಶ್ಚಿಮವಾಗಿ 
೮೪ ಕಿ.ಮೀ. ವಿಸ್ತಾರವಾಗಿದ್ದು, ೪,೮೨,೩೦೦ ಹೆಕ್ಟೇರ್‌ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಹಾವೇರಿ 
ಜಿಲ್ಲೆಯು ಉತ್ತರ ಅಕ್ಷಾಂಶದ ೧೪೦ ೧೬ ನಿಮಿಷ ಮತ್ತು ೧೫೦ ೯ ನಿಮಿಷಗಳ ಮಧ್ಯದಲ್ಲಿ 
ಹಾಗೂ ಪೂರ್ವ ರೇಕಾಂಶದ ೭೫೦ ೦೧ ನಿಮಿಷ ಮತ್ತು ೭೫೦ ೪೯ ನಿಮಿಷಗಳ ಮಧ್ಯದಲ್ಲಿದೆ. 
ಹಾವೇರಿ ಜಿಲ್ಲೆಯು ಉತ್ತರಕ್ಕೆ ಧಾರವಾಡ ಮತ್ತು ಗದಗ, ದಕ್ಷಿಣಕ್ಕೆ ಶಿವಮೊಗ್ಗ ಮತ್ತು ದಾವಣಗೆರೆ, 
ಪಶ್ಚಿಮಕ್ಕೆ ಉತ್ತರ ಕನ್ನಡ (ಕಾರವಾರ) ಹಾಗೂ ಪೂರ್ವಕ್ಕೆ ದಾವಣಗೆರೆ ಮತ್ತು ವಿಜಯನಗರ 
ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ.* 


೧೯ 


ಭೂಲಕ್ಷ ಣಗಳು: 


ಹಾವೇರಿ ಜಿಲ್ಲೆಯು ಮಲೆನಾಡು, ಅರೆ ಮಲೆನಾಡು ಮತ್ತು ಬಯಲು ಸೀಮೆಗಳಿಂದ 
ಕೂಡಿದೆ. ಇಲ್ಲಿಯ ಹಾನಗಲ್ಲು, ಹಿರೇಕೆರೂರು, ರಟ್ಟಿಹಳ್ಳಿ, ಶಿಗ್ಗಾಂವಿ ತಾಲೂಕುಗಳ ಪಶ್ಚಿಮ ಭಾಗ 
ಮಲೆನಾಡಿನಿಂದ (ಸಹ್ಯಾದಿ) ಆವೃತ್ತವಾಗಿದ್ದರೆ, ಬ್ಯಾಡಗಿ, ಹಿರೇಕೆರೂರು, ರಟ್ಟಿಹಳ್ಳಿ ಮತ್ತು ಶಿಗ್ಗಾಂವಿ 
ತಾಲೂಕುಗಳ ಪೂರ್ವಭಾಗ ಮತ್ತು ರಾಣೇಬೆನ್ನೂರು ತಾಲೂಕಿನ ಪಶ್ಚಿಮ ಭಾಗ ಅರೆಮಲೆನಾಡಿನಿಂದ 
ಕೂಡಿದೆ. ಅಲ್ಲದೆ ಹಾವೇರಿ, ಸವಣೂರು ಮತ್ತು ರಾಣೇಬೆನ್ನೂರು ತಾಲೂಕಿನ ಕೆಲ ಭಾಗ 
ಬಯಲು ಸೀಮೆಯಿಂದ ಕೂಡಿದೆ. ಹಿರೇಕೆರೂರು, ರಟ್ಟಿಹಳ್ಳಿ ಮತ್ತು ರಾಣೇಬೆನ್ನೂರು ತಾಲೂಕುಗಳು 
ಹೆಚ್ಚಾಗಿ ಚಿಕ್ಕಪುಟ್ಟ ಬೆಟ್ಟಗಳಿಂದ ಕೂಡಿವೆ. ಜಿಲ್ಲೆಯಲ್ಲಿರುವ ಬೆಟ್ಟಗಳಂದರೆ ಐರಿಣಿ ಶ್ರೇಣಿ, ಆಕಾರದಲ್ಲಿ 
ದುಂಡಗಿರುವ ಧುಂಡಿಸಿ ಮತ್ತು ಹಾನಗಲ್ಲು ಗುಡ್ಡಗಳು, ಕಡಿದಾಗಿದ್ದು ಪೂರ್ವ-ಪಶ್ಲಿಮವಾಗಿ 
ಹಬ್ಬಿರುವ ಮಾಸೂರು ಗುಡ್ಡ ಹಾಗೂ ಬ್ಯಾಡಗಿ ಸಮೀಪದ ದೇವರಗುಡ್ಡಗಳನ್ನು ಹೆಸರಿಸಬಹುದಾಗಿದೆ." 
ಜಲಸಂಪತ್ತು: 

ಹಾವೇರಿ ಜಿಲ್ಲೆಯ ಮುಖ್ಯ ಜಲಸಂಪನ್ಮೂಲಗಳೆಂದರೆ ತುಂಗಭದ್ರಾ, ವರದಾ, ಕುಮುದ್ಧತಿ 
ಮತ್ತು ಧರ್ಮಾ ನದಿಗಳು. ಮಳೆಗಾಲದಲ್ಲಿ ತುಂಬಿ ಹರಿವ ಈ ನದಿಗಳು ಬೇಸಿಗೆಯಲ್ಲಿ ಬರಿದಾಗುತ್ತವೆ. 
ಇಲ್ಲಿಯ ನದಿ ಬಯಲುಗಳು ಫಲವತ್ತಾಗಿವೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ 
ಆಗ್ನೇಯದಲ್ಲಿರುವ ಶಂಕರನಹಳ್ಳಿ ಬಳಿ ತುಂಗಭದ್ರಾ ನದಿಯು ಈ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. 
ಅಲ್ಲಿಂದ ಸ್ಥಲ್ಲದೂರ ಈಶಾನ್ಯಕ್ಕೆ ಸಾಗಿ ಜಿಲ್ಲೆಯ ಪೂರ್ವಗಡಿಯಾಗಿ ಹರಿದು. ಹಾವೇರಿ ಜಿಲ್ಲೆಯನ್ನು 
ದಾವಣಗೆರೆ ಹಾಗೂ ವಿಜಯನಗರ ಜಿಲ್ಲೆಗಳಿಂದ ಬೇರ್ಪಡಿಸಿದೆ. ರಾಣೇಬೆನ್ನೂರು ತಾಲೂಕಿನ 
ಮುದೇನೂರು ಬಳಿ ಕುಮುದ್ಧತಿ ನದಿ ಹಾಗೂ ಹಾವೇರಿ ತಾಲೂಕಿನ ಗಳಗನಾಥ ಗ್ರಾಮದ ಬಳಿ 
ವರದಾ ನದಿ, ತುಂಗಭದ್ರಾ ನದಿಯನ್ನು ಸೇರುತ್ತವೆ. ಶಿಕಾರಿಪುರ ತಾಲೂಕಿನ ಹುಮಚದ (ಹುಂಚ) 
ಹತ್ತಿರ ಅಗಸ್ತ್ಯ ಪರ್ವತದಲ್ಲಿ ಹುಟ್ಟುವ ಕುಮುದ್ಧತಿ ನದಿಯು ಕುಂಸಿ, ಶಿಕಾರಿಪುರಗಳ ಮೂಲಕ 
ಉತ್ತರಕ್ಕೆ ಹರಿದು ಮಾಸೂರು ಬಳಿ ಹಿರೇಕೆರೂರು ತಾಲೂಕನ್ನು ಪ್ರವೇಶಿಸಿ ಮದಗದ ಕೆರೆಯಲ್ಲಿ 
ಲೀನವಾಗುತ್ತದೆ. ಈ ಕೆರೆಗೆ ಕುಮುದ್ದತಿ ನದಿಯೇ ಜೀವಾಳವಾಗಿದ್ದು, ಕೆರೆಗೆ ಎಡದಂಡೆ, ಬಲದಂಡೆ 
ಕಾಲುವೆಗಳನ್ನು ನಿರ್ಮಿಸಲಾಗಿದೆ. ಒಟ್ಟು ೯೬ ಕಿ.ಮೀ ಉದ್ದವಿರುವ ಈ ನದಿಯು ಹಾವೇರಿ 
ಜಿಲ್ಲೆಯಲ್ಲಿ ೩೨ ಕಿ.ಮೀ ಹರಿಯುತ್ತದೆ. ಸಾಗರ ತಾಲೂಕಿನಲ್ಲಿ ಹುಟ್ಟುವ ವರದಾ ನದಿಯು 
ಸೊರಬ ತಾಲೂಕಿನ ಮೂಲಕ ಹರಿದು ಹಾನಗಲ್ಲು ತಾಲೂಕಿನ ಹೊಂಕಣದ ಬಳಿ ಹಾವೇರಿ 
ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. ಹಾನಗಲ್ಲು ತಾಲೂಕಿನಲ್ಲಿ ಈಶಾನ್ಯ ದಿಕ್ಕಿಗೆ ಹರಿದು ಮುಂದೆ ಹಾವೇರಿ 
ಮತ್ತು ಸವಣೂರು ತಾಲೂಕುಗಳ ಗಡಿಯಾಗಿ ಪೂರ್ವಾಭಿಮುಖವಾಗಿ ಸಾಗುವ ಇದು ನಂತರ 
ಹಾವೇರಿ ತಾಲೂಕಿನ ಉತ್ತರ ಭಾಗದಲ್ಲಿ ಹರಿದು ಗಳಗನಾಥ ಗ್ರಾಮದ ಹತ್ತಿರ ತುಂಗಭದ್ರಾ 
ನದಿಯನ್ನು ಸೇರುತ್ತದೆ. ಒಟ್ಟು ೧೮೫ ಕಿ.ಮೀ ಉದ್ದವಿರುವ ಈ ನದಿಯು ಜಿಲ್ಲೆಯಲ್ಲಿ ಸುಮಾರು 
೧೦೧ ಕಿ.ಮೀ ಹರಿಯುತ್ತದೆ. ಹೊಂಕಣ ಮತ್ತು ಸವಣೂರು ಬಳಿ ಈ ನದಿಗೆ ಕಟ್ಟೆ ಕಟ್ಟಲಾಗಿದೆ. 


೨೦ 


ಗುಡ್ಡದಮಲ್ಲಾಪುರ ಏತ ನೀರಾವರಿ ಇದರ ಮಹತ್ತಕಾಂಕ್ಷೆಯ ಯೋಜನೆಯಾಗಿದೆ. ವರದಾ 
ನದಿಯ ಪ್ರಮುಖ ಉಪನದಿಯಾದ ಧರ್ಮಾ ನದಿಯು ಹಾನಗಲ್ಲು ತಾಲೂಕನ್ನು ಪಶ್ಚಿಮದಿಂದ 
ಪ್ರವೇಶಿಸಿ ಮುಂದೆ ಪೂರ್ವ ಮತ್ತು ಈಶಾನ್ಯಾಭಿಮುಖವಾಗಿ ಸಾಗಿ ಹಾನಗಲ್ಲಿನ ಮೂಲಕ 
ಹರಿದು, ಕೂಡಲದ ಬಳಿ ವರದಾ ನದಿಯನ್ನು ಸೇರುತ್ತದೆ. ಹಾನಗಲ್ಲು ತಾಲೂಕಿನಲ್ಲಿ ೫೬ 
ಕಿಮೀ ಹರಿವ ಈ ನದಿಗೆ ಶೃಂಗೇರಿ ಗ್ರಾಮದ ಬಳಿ ಕಟ್ಟೆ ಕಟ್ಟಿ ಕಮನಹಳ್ಳಿ ಮತ್ತು ಧರ್ಮಾ 
ಎ೦ಬ ನಾಲೆಗಳನ್ನು ನಿರ್ಮಿಸಿದ್ದಾರೆ. ಈ ನದಿಗಳಲ್ಲಾ ಜಿಲ್ಲೆಯ ಜಲಸಂಪನ್ಮೂಲಗಳಾಗಿದ್ದು, 
ಅಲ್ಲಿಯ ನೀರಾವರಿಗೆ ಜೀವನಾಡಿಗಳಾಗಿವೆ.* 


ನದಿಗಳಲ್ಲದೆ ಜಿಲ್ಲೆಯಲ್ಲಿ ನೀರಾವರಿಯ ಜೀವಾಳವಾಗಿರುವ ಅನೇಕ ಕೆರೆಕಟ್ಟೆಗಳಿವೆ. ಹಾನಗಲ್ಲು 
ತಾಲೂಕೊಂದರಲ್ಲಿಯೇ ಸುಮಾರು ೫೫೭ ಕೆರೆಗಳು, ೫೨೦ ನೀರಾವರಿ ಭಾವಿಗಳಿವೆ.“" ಹಾವೇರಿ 
ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮದಗ ಮಾಸೂರು ಕೆರೆ, ಹಿರೇಕೆರೆ, ಚಿಕ್ಕೆರೂರಿನ ಹಿರೇಕೆರೆ, 
ಕಚವಿ ಕೆರೆ ಸಾತೇನಹಳ್ಳಿ ಕೆರೆ ರಾಣೇಬೆನ್ನೂರು ತಾಲೂಕಿನ ಅಸುಂಡಿ, ಗುಡುಗೂರು, ಮೈದೂರು, 
ಮಲ್ಲಾಪುರ, ಮೆಡ್ಲೇರಿ ಕೆರೆಗಳು, ಹಾವೇರಿ ತಾಲೂಕಿನ ಹೆಗ್ಗೆರೆ ಹೊಮ್ಮರಡಿ, ದೇವಗಿರಿ, 
ದೇವಿಹೊಸೂರು, ಕನವಳ್ಳಿಗಳಲ್ಲಿರುವ ಕೆರೆಗಳು, ಹಾನಗಲ್ಲು ತಾಲೂಕಿನ ತಿಳವಳ್ಳಿ, ನೀರಲಗಿ, 
ಮಕರವಳ್ಳಿ, ನರೇಗಲ್‌, ಅಕ್ಕಿಆಲೂರು, ಬೆಳವತ್ತಿ, ಹಾವಣಗಿ ಕೆರೆಗಳು, ಬ್ಯಾಡಗಿ ತಾಲೂಕಿನ 
ಕಾಗಿನೆಲೆ, ಚಿಕ್ಕಬಾಸೂರು ಕೆರೆಗಳು, ಶಿಗ್ಗಾಂವಿ ತಾಲೂಕಿನ ನಾಗನೂರು, ಬಂಕಾಪುರ ಮತ್ತು 
ಬಕಾಸುರ ಕೆರೆಗಳು, ಅಲ್ಲದೆ ಸವಣೂರಿನ ಮೋತಿ ತಾಲಾಬ (ಕೆರೆ ಪಮುಖವಾದವುಗಳಾಗಿವೆ. 
ತುಂಗಾಮೇಲ್ಲಂಡೆ ಕಾಲುವೆ ಜಿಲ್ಲೆಯ ಹಿರೇಕೆರೂರು, ರಟ್ಟಿಹಳ್ಳಿ ಮತ್ತು ರಾಣೇಬೆನ್ನೂರು ತಾಲೂಕುಗಳ 
ನೀರಾವರಿಗೆ ಬಹುದೊಡ್ಡ ಕಾಣಿಕೆ ನೀಡಿದೆ." 


ಹವಾಗುಣ, ಅರಣ್ಯ, ಭೂಮಿ, ಬೆಳೆಗಳು, ಖನಿಜಸಂಪತ್ತು, ಸಾರಿಗೆ ಮತ್ತು ಪ್ರವಾಸಿ ತಾಣಗಳು: 

ನೈರುತ್ಯ ಮಾನ್‌ಸೂನ್‌, ಜಿಲ್ಲೆಗೆ ಜೂನ್‌ ನಿಂದ ಸೆಪ್ಟೆಂಬರ್‌ವರೆಗೆ ಮಳೆ ತರುತ್ತದೆ. ಅಕ್ಟೋಬರ್‌ 
ಮತ್ತು ನವೆಂಬರ್‌ ತಿಂಗಳಲ್ಲಿ ಹಿಂಗಾರು ಮಳೆ ಬರುತ್ತದೆ. ವಾರ್ಷಿಕ ಸರಾಸರಿ ೭೫೩ ಮಿ.ಮೀ. 
ಮಳೆಯಾಗುತ್ತದೆ. ೪೭,೪೫೪ ಹೆಕ್ಟೇರ್‌ ಪ್ರದೇಶದಲ್ಲಿ ಜಿಲ್ಲೆಯ ಅರಣ್ಯ ಹರಡಿಕೊಂಡಿದೆ. ಇಲ್ಲಿಯ 
ಕಾಡುಗಳಲ್ಲಿ ತೇಗ, ಮತ್ತಿ ನಂದಿ, ಬೀಟೆ, ಬೇವು, ಗಂಧ, ನೀಲಗಿರಿ, ಆಲ ಮತ್ತಿತರ ಮರಗಳು 
ಬೆಳೆಯುತ್ತವೆ. ಇಲ್ಲಿಯ ಬಹುಪಾಲು ಕಾಡು ಕುರುಚಲು ಗಿಡಗಳಿಂದ ಕೂಡಿದೆ. ಕಾಡಿನಲ್ಲಿ ಹುಲಿ, 
ಚಿರತೆ, ಬೆಕ್ಕು ಕರಡಿ, ತೋಳ, ನರಿ, ಕತ್ತೆಕಿರುಬ, ಜಿಂಕೆ, ಕಾಡುಹಂದಿಯಂತಹ ಪ್ರಾಣಿಗಳು 
ಕಂಡುಬರುತ್ತವೆ. ಜಿಲ್ಲೆಯ ಬಹುಪಾಲು ಭಾಗ ಮರಳುಮಿಶ್ರಿತ ಕೆಂಪು ಮಣ್ಣಿನಿಂದ ಕೂಡಿದ್ದು, 
ಕಪ್ಪು ಮತ್ತು ಜೇಡಿಮಣ್ಣಿನ ಭೂಮಿಯೂ ಸಹ ಇದೆ. ವ್ಯವಸಾಯವನ್ನು ಆಶ್ರಯಿಸಿದ ಇಲ್ಲಿಯ 
ಬಹುಪಾಲು ಜನರು ಕಬ್ಬು, ಗೋಧಿ, ಜೋಳ, ರಾಗಿ, ಭತ್ತ, ಸಾವೆ, ನವಣಿ, ಹತ್ತಿ, ಶೇಂಗಾ, 
ಸೂರ್ಯಕಾಂತಿ, ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳಿ, ಮೆಕ್ಕೆಜೋಳ ಅಲ್ಲದೆ ತೋಟಗಾರಿಕೆ ಬೆಳಗಳಾದ 
ಎಲೆಬಲಳ್ಳಿ, ಅಡಿಕೆ ತೆಂಗು, ಸಪೋಟ ಮುಂತಾದವುಗಳನ್ನು ಬೆಳೆಯುತ್ತಾರೆ. ಸಸ್ಯಗಳೂಂದಿಗೆ 


೨೧ 


ಖನಿಜಸಂಪತ್ತು ಸಹ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಹಾವೇರಿ ತಾಲೂಕಿನ ಗಣಜೂರು ಪ್ರದೇಶದಲ್ಲಿ 
ಚಿನ್ನದ ನಿಕ್ಷೇಪಗಳನ್ನು ಪತ್ತೆಹಚ್ಚಲಾಗಿದೆ. ಹಿರೇಕೆರೂರು ತಾಲೂಕು ಕಡೂರು ಗುಡ್ಡದಲ್ಲಿ ತವರ, 
ಸೀಸಗಳ ನಿಕ್ಷೇಪಗಳು ಕಂಡುಬಂದಿವೆ. ವ್ಯಾಪರ, ವಾಣಿಜ್ಯಕ್ಕೆ ಹೆಸರಾದ ಹಾವೇರಿ ನಗರ ಯಾಲಕ್ಕಿ 
ಮಾಲೆ ತಯಾರಿಕೆಗೆ ಪ್ರಸಿದ್ಧವಾಗಿದೆ. ಉತ್ತಮ ಸಾರಿಗೆ ಸಂಪರ್ಕ ಹೊಂದಿದ ಜಿಲ್ಲೆಯಲ್ಲಿ ರಾಷ್ಟ್ರೀಯ 
ಹೆದ್ದಾರಿ ನಾಲ್ಕು ಮತ್ತು ರೈಲುಮಾರ್ಗಗಳು ಹಾದುಹೋಗಿವೆ.ನ ಜಿಲ್ಲೆಯ ಬಂಕಾಪುರದಲ್ಲಿ 
ನವಿಲುಧಾಮ, ರಾಣೇಬೆನ್ನೂರಿನ ಕೃಷ್ಣಮೃಗ ಅಭಯಾರಣ್ಯ, ಕನಕದಾಸರ ಕರ್ಮಭೂಮಿ ಕಾಗಿನೆಲೆ 
ಮತ್ತು ಬಾಡ, ಶರೀಫ್‌ರ ಶಿಸುವಿನಹಾಳ, ಸವಣೂರಿನ ಕೋಟೆ ಮತ್ತು ಅರಮನೆ, ಸರ್ವಜ್ಞನ 
ಅಬಲೂರು ಅಲ್ಲದೆ ಜಿಲ್ಲೆಯಲ್ಲಿರುವ ಅನೇಕ ಪ್ರಸಿದ್ಧ ದೇವಾಲಯಗಳು ಇಲ್ಲಿಯ ಪ್ರಮುಖ 


ಆಕರ್ಷಣೆಗಳಾಗಿವೆ. 


ಹಾವೇರಿ ಪದದ ನಿಷ್ಪತಿ 


ಹಾವೇರಿ ಪದದ ನಿಷ್ನತ್ತಿಯನ್ನು ಗಮನಿಸಲಾಗಿ ಹಾವೇರಿ ಎಂಬ ಗ್ರಾಮನಾಮವು 
ಪ್ರಾಣಿವಾಚಕವಾಗಿದ್ದು, ಹಾವು ಗಿಡದಲ್ಲಿ ವಾಸವಿದ್ದುದ್ದರಿಂದ "ಪಾವೇರಿ' ಎಂಬ ಹೆಸರು 
ಬಂದಿತೆನ್ನಲಾಗುತ್ತದೆ. ಈ ಊರಿಗೆ ಹಿಂದೆ "ನಳಪುರಿ' ಎಂಬ ಹೆಸರಿತ್ತು" ಕ್ರಿ.ಶ.ಸು. ೯೬೦ರ 
ವೀರಗಲ್ಲೊಂದರ ಶಾಸನಪಾಠದಲ್ಲಿ ಪ್ರಥಮ ಬಾರಿಗೆ ಈ ಊರು "ಹಾವರಿಯೂರ' ಎಂದು 
ಉಲ್ಲೇಖಗೊಂಡಿದೆ. ಕ್ರಿಶ. ೧೧೩೦ ಹಾಗೂ ೧೧೩೪ರ ಎರಡು ಶಾಸನಗಳು "ಪಾವರಿ” 
ಎಂಬ ರೂಪವನ್ನು ಉಲ್ಲೇಖಿಸುತ್ತವೆ. ಕ್ರಿಶ. ೧೧೫೭ರ ಹಾವೇರಿ ಶಾಸನದಲ್ಲಿ "ಹಾವರಿ', "ಹಾವೇರಿ 
ಎಂಬ ರೂಪವನ್ನು ಕಾಣಬಹುದು. ೧೩ನೇ ಶತಮಾನದ ಶಾಸನವೊಂದು ಇದನ್ನು 
"ಹಾವರಿ'ಯೊಂದಿಗೆ "ನಳಪುರಿ' ಎಂದು ಉಲ್ಲೇಖಿಸುತ್ತದೆ. ಉಪಲಬ್ದ ಶಾಸನಗಳು ಈ ಊರನ್ನು 
"'ಹಾವೇರಿಯೂರು', "ಪಾವರಿ', "ಹಾವರಿ'. 'ಹಾಹರಿ', "ಹವರಿ' ಎಂದು ಉಲ್ಲೇಖಿಸಿರುವುದನ್ನು 
ಕಾಣಬಹುದಾಗಿದೆ.” ಹಾವೇರಿಯಲ್ಲಿ ದೊರೆತ ಮತ್ತೊಂದು ಶಾಸನದಲ್ಲಿ ಬರುವ 


“ಹರಿವ ಹರಿನೀರ್ಗೆ ಯಡ್ಡಂ ಬರಲು ರಗಂ ಕಂಡು ನಳನದಂ 

ಕಟ್ಟಿಸಿ ನಿರ್ಬರಿದಂ ಹಾವೇರಿಯೆನಲು ಪರಮಾ 

ತ್ಥರ೯ ನಾಮದುದಾ ಕೃತಯುಗದೋಳ್‌” 

ಎ೦ಬ ಉಲ್ಲೇಖವು ಈ ನಗರವನ್ನು ನಳಮಹಾರಜನು ಕಟ್ಟಿಸಿದ ಎಂಬುದಕ್ಕೆ ಪುಷ್ಟಿಯನ್ನು 
ನೀಡುತ್ತಿದ್ದು, ಅದಕ್ಕೆ ನಳಪುರಿ ಎಂದು ಕರೆಯುತ್ತಿದ್ದರಿಬಹುದೆಂದು ಹೇಳಲಾಗುತ್ತದೆ. 


೨.೨ ಅಧ್ಯಯನ ಪ್ರದೇಶದ ಚಾರಿತ್ರಿಕ ಹಿನ್ನೆಲೆ 


ಸಧ್ಯ ಎಂಟು ತಾಲೂಕುಗಳನ್ನು ಹೊಂದಿರುವ ಹಾವೇರಿ ಜಿಲ್ಲೆಯು ಪ್ರಾಚೀನ ಕುಂತಲದೇಶದ 
ಪಮುಖ ಪದೇಶವಾಗಿದ್ದು, ಅನೇಕ ಮಂಡಲ ಮತ್ತು ಕಂಪಣಗಳ ಭಾಗವಾಗಿತ್ತೆಂಬುದು ಶಾಸನಗಳಿಂದ 
ವಿಧಿತವಾಗುತ್ತದೆ. ತುಂಗಭದ್ರೆಯ ಉತ್ತ್ಪರಕ್ಕಿದ್ದ ಬಹುಬಾಗಕ್ಕೆ ಕುಂತಲವೆಂದು ಕರೆಯುತ್ತಿದ್ದರು. 
ಪುಸ್ತುತ ಹಾವೇರಿ ಜಿಲ್ಲೆಯು ತುಂಗಭದ್ರೆಯ ಉತ್ತರಕ್ಕಿದ್ದು, ಪ್ರಾಚೀನ ಕಾಲದಲ್ಲಿ ವಿಶಾಲ ಕುಂತಲದೇಶದ 


೨೨ 


ಆಯಕಟ್ಟಿನ ಪ್ರದೇಶವಾಗಿತ್ತು. ಅನೇಕ ರಾಜಕೀಯ ತುಮುಲಗಳಿಗೆ ಕಾರಣವಾದ ತುಂಗಭದ್ರೆಯ 
ಈ ಪ್ರದೇಶ ಮೊದಲಿನಿಂದಲೂ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಬಹು ಮಹತ್ವದ 
ಪ್ರದೇಶವಾಗಿದೆ. ಕರ್ನಾಟಕದ ಇತಿಹಾಸದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾ ಬಂದ ಈ 
ಪ್ರದೇಶದ ಚರಿತ್ರೆ ತುಂಬಾ ವರ್ಣಮಯವಾಗಿದೆ. ಪ್ರಾಗೈತಿಹಾಸಿಕ ನೆಲೆಗಳನ್ನು ಹೊಂದಿರುವ ಈ 


ಜಿಲ್ಲೆಗೆ ಅನೇಕ ಪೌರಾಣಿಕ ಕಥೆಗಳ ಹಿನ್ನಲೆಯೂ ಇಡದೆ. 
ಇತಿಹಾಸ ಹೂರ್ವಕಾಲ 


ಹಾವೇರಿ ಜಿಲ್ಲೆಯಲ್ಲಿ ಇತಿಹಾಸ ಪೂರ್ವಕಾಲದ ಅನೇಕ ನೆಲೆಗಳನ್ನು ಪತ್ತೆಹಚ್ಚಲಾಗಿದೆ. 
ಈ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ ಚನ್ನಾಪುರ," ನಂದಿಹಳ್ಳಿ ನಲವಾಗಲು,"” ಸವಣೂರು 
ತಾಲೂಕಿನ ಜಲ್ಲಾಪುರ,“ ಹಾನಗಲ್ಲು ತಾಲೂಕಿನ ವರ್ದಿ" ಮತ್ತು ಹಿರೇಕೆರೂರು ತಾಲೂಕಿನ 
ತೋಟಗಂಟಿ, ಗ್ರಾಮಗಳು ಆದಿ ಹಳೆಶಿಲಾಯುಗದ ಪಮುಖ ನೆಲೆಗಳೆಂದು ಗುರುತಿಸಲಾಗಿದೆ. 
ಇಲ್ಲಿ ದೊರೆತ ಉಪಕರಣಗಳಲ್ಲಿ ಕ್ಲಾರ್ಟ್‌ಜೈಟ್‌ನ ಕೈಕೊಡಲಿ, ಮಚ್ಚುಗಳು ಪ್ರಮುಖವಾಗಿದ್ದು, 
ಅವು ಅಬೆವಿಲ್ಲಿಯನ್‌ ಹಾಗೂ ಅಷೂಲಿಯನ್‌ ಮಾದರಿಯವುಗಳಾಗಿವೆ. ಮೋಟೆಬೆನ್ನೂರು ಬಳಿಯ 
ಬಾಚಿಗುಡ್ಡದಲ್ಲೂ (ಬ್ಯಾಡಗಿ ತಾಲೂಕು) ಹಳೆಶಿಲಾಯುಗದ ಆಯುಧಗಳು ಹಾಗೂ ನಂತರದ 
ಸಂಸ್ಕೃತಿಯ ಮೃತ್ತಾತ್ರೆಗಳು ದೊರೆಕಿವೆ ನದಿಹರಳಹಳ್ಳಿ ಮತ್ತು ನಲವಾಗು (ರಾಣೆಬೆನ್ನೂರು 
ತಾಲೂಕು) ಗ್ರಾಮಗಳಲ್ಲಿ ಸೂಕ್ಷ್ಮ ಶಿಲಾಯುಗದ (ಮೈಕೊಲಿತ್ಸ್‌) ಪಳಿಯುಳಿಕೆಗಳನ್ನು 
ಪತ್ತೆಹಚ್ಚಲಾಗಿದೆ. ತೋಟಗಂಟಿ ಮತ್ತು ರಟ್ಟಿಹಳ್ಳಿಗಳೂ ಸಹ ಜಿಲ್ಲೆಯ ಆದಿ ಹಳಶಿಲಾಯುಗದ 
ಮತ್ತು ಸೂಕ್ಷ್ಮಶಿಲಾಯುಗದ ನೆಲೆಗಳೆಂದು ಹೇಳಲಾಗುತ್ತದೆ. ಅಲೆಮಾರಿಯಾಗಿದ್ದ ಮಾನವನು 
ನೂತನ ಶಿಲಾಯುಗದ ಕಾಲಾವಧಿಯಲ್ಲಿ ಒಂದು ಕಡೆ ಸ್ಥಿರವಾಗಿ ನೆಲೆನಿಂತ. ಈ ಕಾಲದಲ್ಲಿ 
ಅವನು ಒರಟು ಆಯುಧಗಳ ಬದಲಿಗೆ ಉಜ್ಜಿ ನಯಗೊಳಿಸಿದ, ಹೊಳಪುಳ್ಳ, ಹರಿತವಾದ, 
ಅತ್ಯಂತ ಉಪಯುಕ್ತ ಶಿಲಾಯುಧಗಳನ್ನು ಬಳಸಲಾರಂಭಿಸಿದ. ಅಧ್ಯಯನ ಪ್ರದೇಶದ ಮುದೇನೂರು, 
ಹರನಗಿರಿ, (ರಾಣೇಬೆನ್ನೂರು ತಾಲೂಕು) ಗಳಗನಾಥ, (ಹಾವೇರಿ ತಾಲೂಕು)” ಪುರದಕೇರಿ, 
ಹಳ್ಳೂರು (ಹಿರೇಕೆರೂರು ತಾಲೂಕು)*” ಗಳಲ್ಲಿ ನೂತನ ಶಿಲಾಯುಗದ ಕಪ್ಪು, ಕೆಂಪು ಮತ್ತು 
ಬೂದುಬಣ್ಣದ ಮಡಿಕೆಗಳು ಸಿಕ್ಕಿವೆ. ಹಿರೇಕೆರೂರು ತಾಲೂಕಿನ ಶಿರಗಂಬಿಯಲ್ಲಿಯೂ ನೂತನ 
ಶಿಲಾಯುಗದ ಅವಶೇಷಗಳು ದೊರಕಿವೆ. ಮೇಲಿನ ಸ್ಥಳಗಳಲ್ಲಿ ಹಳ್ಳೂರು ಅತ್ಯಂತ ಪ್ರಮುಖ 
ಪ್ರಾಗಿತಿಹಾಸಕಾಲದ ನೆಲೆಯಾಗಿದ್ದು, ಇದರ ಕಾಲಮಾನವನ್ನು ಕ್ರಿಪೂ ೧೭೦೦ ರಿಂದ ೧೦೦೦ 
ಎಂದು ನಿರ್ಧರಿಸಲಾಗಿದೆ. ಇಲ್ಲಿ ನವಶಿಲಾಯುಗದ, ತಾಮಶಿಲಾಯುಗದ, ಕಬ್ಬಿಣಿಯುಗದ, ಬೃಹತ್‌ 
ಶಿಲಾಯುಗದ ಮತ್ತು ಆದಿ ಇತಿಹಾಸ ಕಾಲದ ಅವಶೇಷಗಳನ್ನು ಪತ್ತೆಹಚ್ಚಲಾಗಿದೆ. ಎಂ.ಎಸ್‌. 
ನಾಗರಾಜರಾವ್‌ ಅವರು ಇಲ್ಲಿ ಉತ್ಸನನ ಕೈಗೊಂಡು ಮೇಲಿನ ಕಾಲಾವಧಿಯ ಮೃತ್ತಾತ್ರೆಗಳು, 
ಕ್ಪಾರ್ಟ ಕಲ್ಲಿನ ಚೆಕ್ಕೆಗಳು, ವೃತ್ತಾಕಾರದ ಗುಡಿಸಲು ಮನೆಗಳು, ಮಡಿಕೆಯಲ್ಲಿಟ್ಟ ರಾಗಿ, ಶವ 


೨೩ 


ಸಂಸ್ಕಾರದ ಮಣ್ಣಿನ ದೊಡ್ಡ ಮಡಿಕೆಗಳು, ಮಣ್ಣಿನ ವಸ್ತುಗಳು, ತಾಮದ ಕೊಡಲಿ ಮತ್ತು ಗಾಳ 
ಹಾಗೂ ಕಬ್ಬಿಣದ ಬಾಣಶಿರ, ಚಾಕು. ಬರ್ಚಿಗಳನ್ನು ಪತ್ತೆಹಚ್ಚಿದ್ದಾರೆ. ಅಲ್ಲದೆ ಕುದುರೆ ಇವರಿಗೆ 
ಪರಿಚಿತವಿತ್ತೆಂಬುದನ್ನು ಗುರುತಿಸಲಾಗಿದೆ.*- 


ಬೃಹತ್‌ ಶಿಲಾಯುಗದ (ಮೆಗಾಲಿಥಧಿಕ್‌) ಜನರು ಭಾರೀ ಗಾತ್ರದ ಕಲ್ಲುಚಪ್ಪಡಿಗಳನ್ನು 
ಬಳಸಿ ಮೇಜಿನಂತೆ ನಿರ್ಮಿಸಿದ ಕಲ್ಮನೆಗಳು ಹಾಗೂ ಶಿಲಾವೃತ್ತಗಳು ಜಿಲ್ಲೆಯ ಹಲವೆಡೆ 
ಕಂಡುಬಂದಿವೆ. ಜಿಲ್ಲೆಯ ಮೊಟೆಬೆನ್ನೂರು, ಕದರಮಂಡಲಗಿ, ಶಿಡೇನೂರು. ಕೆರವಡಿ (ಬ್ಯಾಡಗಿ 
ತಾಲೂಕು), ಬಿದರಗಡ್ಡಿ (ಹಾವೇರಿ ತಾಲೂಕು), ಅಸುಂಡಿ, ಕಮದೋಡ, ಕೂಸನೂರು, ಕೂನಬೇವು, 
ಕೋಟಿಹಾಳ, ಚೌಡದಾನಪುರ, ಮಲಕನಹಳ್ಳಿ, ಹಾದರಗೇರಿ (ರಾಣೆಬೆನ್ನೂರು ತಾಲೂಕು) 
ಕಣವಿಸಿದ್ದಗೇರಿ (ರಟ್ಟಿಹಳ್ಳಿ ತಾಲೂಕು) ಗಳಲ್ಲಿ ಬೃಹತ್‌ ಶಿಲಾಗೋರಿಗಳು ಕಂಡುಬಂದಿವೆ.*- 
ಇವುಗಳಲ್ಲದೆ ಬುಡುಪನಹಳ್ಳಿ, ಬ್ಯಾಡಗಿ (ಬ್ಯಾಡಗಿ ತಾಲೂಕು) ಬೆನಕನಹಳ್ಳಿ (ಹಾವೇರಿ ತಾಲುಕು), 
ಕೆಲವಡಿ (ಹಾನಗಲ್‌ ತಾಲೂಕು), ನಾಗವಂದ, ತಡಕನಹಳ್ಳಿ, (ಹಿರೇಕೆರೂರು ತಲೂಕು) 
ಗಳಲ್ಲಿ ಬೃಹತ್‌ ಶಿಲಾಯುಗದ ಶಿಲಾಗೋರಿಗಳು ಕಂಡುಬಂದಿವೆ. ಇತ್ತೀಚಿಗೆ ತುಂಗಭದ್ರಾ ನದಿಕೊಳ್ಳದ 
ಮಾಸೂರು, ಬೇಲೂರು, ಯಡಗೋಡ, ರಾಮತೀರ್ಥ, ಗೋಡಿಹಾಳ ಹಾಗೂ ವರದಾ ನದಿ 
ತೀರದ ಮಣ್ಣೂರು, ಅಕ್ಕೂರು, ಸಂಗೂರು, ಹೊಸರಿತ್ತಿ ಮತ್ತು ಹಂದಿಗನೂರುಗಳಲ್ಲಿ 
ನೂತನಶಿಲಾಯುಗದ ಮತ್ತು ತಾಮ್ರಯುಗದ ಅವಶೇಷಗಳನ್ನು ಪತ್ತೆಹಚ್ಚಲಾಗಿದೆ." 


ಮೇಲಿನ ನೆಲೆಗಳ ಸಮಾಧಿಗಳಲ್ಲಿ ಕಪ್ಪು ಮತ್ತು ಕೆಂಪು ಬಣ್ಣದ ಇಲ್ಲವೆ ಹೊಳಪುಳ್ಳ 
ಕಪ್ಪುಬಣ್ಣದ ಪಾತ್ರೆಗಳು, ಅಸ್ಥಿಪಂಜರಗಳು, ಮಣಿಗಳು, ಮಣ್ಣಿನ ಗೊಂಬೆಗಳು, ಕಬ್ಬಿಣದ ಆಯುಧಗಳು 
ಕಂಡುಬಂದಿವೆ. ಹಳ್ಳೂರು ಬೃಹತ್‌ ಶಿಲಾಯುಗದ ನೆಲೆಗಳಲ್ಲಿ ಮತ್ತು ತಡಕನಹಳ್ಳಿಯ ಕಲ್ಲೋರಿಗಳಲ್ಲಿ 
ಕಪ್ಪು, ಕೆಂಪು ಹಾಗೂ ಹೊಳಪಿನ ಕಪ್ಪು ವರ್ಣದ ಪಾತ್ರೆಗಳ ಮೇಲೆ ಮಸುಕಾದ ಬಿಳಿವರ್ಣದ 
ರೇಖಾ ಚಿತ್ರಗಳಿರುವುದು ಗಮನಾರ್ಹ. ಮೇಲಿನ ನೆಲೆಗಳಲ್ಲಿ ಕಂಡು ಬಂದ ಬೃಹತ್‌ 
ಶಿಲಾಗೋರಿಗಳನ್ನು ಸ್ಥಳೀಯರು ಪಾಂಡವರ ಕಟ್ಟೆ, ಸಿದ್ದರ ಕಟ್ಟಿ ಮೋರಿಯರ ಅಂಗಡಿ ಎಂದೆಲ್ಲಾ 
ಕರೆಯುತ್ತಾರೆ. ಈ ಸಂಸ್ಕೃತಿಯ ಕಾಲಮಾನವನ್ನು ಸುಮಾರು ಕ್ರಿಪೂ. ೧೧೦೦ ರಿಂದ ಕ್ರಿಪೂ. 
೩೦೦ ಎಂದು ಗುರುತಿಸಲಾಗಿದೆ.' ಸವಣೂರು ತಾಲೂಕಿನ ಮಾದಾಪುರದಲ್ಲಿ ಶಿಲಾ-ಶಾಮ್ರಯುಗ 
ಮತ್ತು ಇತಿಹಾಸ ಆರಂಭ ಕಾಲದ ನೆಲೆಗಳಿವೆ ಎಂದು ವರದಿಯಾಗಿದೆ.” 


ಪೌರಾಣಿಕ ಹಿನ್ನೆಲೆ: 
ಹಾವೇರಿ ಜಿಲ್ಲೆಯ ಅನೇಕ ಗ್ರಾಮ ನಾಮಗಳು ರಾಮಾಯಣ, ಮಹಾಭಾರತಗಳ ಪೌರಣಿಕ 
ಘಟನೆಗಳೂಡನೆ ಇಲ್ಲವೆ ವ್ಯಕ್ತಿಗಳೊಡನೆ ತಳುಕುಹಾಕಿಕೊಂಡಿವೆ. ಹಾನಗಲ್ಲಿನ ಶಾಸನಗಳು ಅದನ್ನು 


ವಿರಾಟನಗರ, ವಿರಾಟನ ಕೋಟೆ, ಪಾನುಂಗಲ್ಲ ಎಂದು ಹೆಸರಿಸಿವೆ. ಪಾಂಡವರು ವೇಷ 


ಮರೆಸಿಕೊಂಡು ಅಜ್ಞಾತವಾಸ ಪೂರೈಸಿದ ಅಂದಿನ ವಿರಾಟನಗರ ಇಂದಿನ ಹಾನಗಲ್ಲು ಎಂಬ 


೨೪ 


ಪ್ರತೀತಿ ಇದೆ. ಇದಕ್ಕೆ ಆಧಾರವೆನ್ನುವಂತೆ ಕೀಚಕನ ಗರಡಿಮನೆಯೊಂದು ಇಲ್ಲಿ ಇದ್ದದ್ದು 
ತಿಳಿದುಬರುತ್ತದೆ. ಹಾನಗಲ್ಲಿನ ಪೂರ್ವದಿಕ್ಕಿನ ಕಲ್ಲಹಕ್ಕಲನ್ನು ದಾಟಿದ ನಂತರ ಒಂದು ದಿಬ್ಬವು 
ಕಂಡುಬರುತ್ತದೆ. ಅದನ್ನು ಕುಂತಿ ದಿಬ್ಬ ಎಂದು ಕರೆಯಲಾಗುತ್ತಿದ್ದು, ಕುಂತಿಯು ಭತ್ತವನ್ನು 
ಕುಟ್ಟಿ, ಅಕ್ಕಿಯನ್ನು ಕೇರಿತೆಗೆದ ಹೊಟ್ಟಿನಿಂದ ಅದು ಆಗಿರುವುದೆಂಬ ಪ್ರತೀತಿ ಇದೆ.“ "ಏಕಚಕ್ರ 
ನಗರ” ಎಂಬ ಹೆಸರನ್ನು ಪಡೆದ ಇಂದಿನ ಬಂಕಾಪುದಲ್ಲಿ ಬಕಾಸುರನೆಂಬ ರಾಕ್ಷಸ ವಾಸವಾಗಿದ್ದನೆಂಬ 
ಹೇಳಿಕೆ ಇದೆ. ಇಲ್ಲಿರುವ "ಬಕಾಸುರ ಕೆರೆ" ಅಥವಾ "ರಕ್ಕಸನ ಕೆರೆ" ಈ ಘಟನೆಗೆ ಪೂರಕವಾಗಿವೆ. 
ಐತಿಹ್ಯದ ಪ್ರಕಾರ ಬಂಕಾಪುರದ ಸಮೀಪದಲ್ಲಿರುವ ಕುಂದೂರಿನಲ್ಲಿ ಬಕಾಸುರನನ್ನು, ಭೀಮಸೇನನು 
ವಧಿಸಿದನೆಂದು ಹೇಳಲಾಗುತ್ತದೆ.“ ಬ್ಥಾಡಗಿ ತಾಲೂಕಿನ ತುರಬಿಗುಡ್ಡದ ಪದೇಶದಲ್ಲಿ ವಿರಾಟರಾಯನ 
ತುರುಗಳನ್ನು ಮೇಯಿಸಲು ಕೊಂಡೊಯ್ದು ಅಲ್ಲಿಯ ಗುಡ್ಡದಲ್ಲಿ ತರುಬಲಾಗುತ್ತಿತ್ತಂತೆ, ಹಾಗಾಗಿ 
ಅದಕ್ಕೆ ತರುಬಿಗುಡ್ಡ ಎಂಬ ಹೆಸರು ಬಂದಿದ್ದು, ಮುಂದೆ ತುರುಬಿಗುಡ್ಡವಾಯಿತೆಂದು ಹೇಳಲಾಗುತ್ತದೆ. 
ಹಿರೇಕೆರೂರು ತಾಲೂಕಿನ ಕಡೂರು ಗ್ರಾಮದ ಒಂದು ಶಾಸನವು ಅದರ ಬಗೆಗೆ ಇರುವ 
ಪೌರಾಣಿಕ ಕಥೆಯೊಂದನ್ನು ಹೇಳುತ್ತದೆ. ಪರಶುರಾಮನು ತನ್ನ ತಂದೆ ಜಮದಗ್ನಿ ಮಹರ್ಷಿಗಳ 
ಸಾವಿಗೆ ಕಾರಣವಾದ ಸಹಸ್ರಾರ್ಜುನ (ಕಾರ್ತ್ವವೀರ)ನ ಸಹಸ್ತ ತೋಳುಗಳನ್ನು ಇಲ್ಲಿಯೇ ಕಡಿದು 
ಹಾಕಿದ ಕಾರಣ, ಆ ಊರಿಗೆ ಕಡೂರು ಎಂಬ ಹೆಸರು ಬಂದಿತೆಂಬ ಪ್ರತೀತಿ ಇದೆ. ಹಾನಗಲ್ಲು 
ತಾಲೂಕಿನಲ್ಲಿ ಶೀರಾಮಚೆಂದನ ತಂದೆಯ ಹೆಸರನ್ನು ಹೊಂದಿದ "ದಶರಥಕೊಪು' ಎಂಬ ಗ್ರಾಮವಿದ್ದು, 
ಅಲ್ಲಿ ದಶರಥಮಹಾರಾಜನ ದೇವಾಲಯವೂ ಇದೆ. ಶ್ರೀರಾಮಚೆಂದನು ಸೀತಾದೇವಿಯ ಸತ್ತಪರೀಕ್ಷೆಗೆ 
"ಅಗ್ಗಿಕುಂಡ'ವನ್ನು ನಿರ್ಮಿಸಿದ ಘಟನೆಗೆ ತಳುಕುಹಾಕಿಕೊಂಡ ಗ್ರಾಮವಾದ "ಸೀತಿಕೊಂಡ' ಎಂಬ 
ಊರು ಹಿರೇಕೆರೂರು ತಾಲೂಕಿನಲ್ಲಿದೆ. ಇದರ ಸಮೀಪದಲ್ಲಿರುವ ಶ್ರೀರಾಮಕೊಪ್ಪ ಗ್ರಾಮವು 
ಶ್ರೀರಾಮನು ಬಂದುಹೋದ ಹಳ್ಳಿಯಂತೆ. ಇಂದಿನ ಹಾನಗಲ್ಲು ತಾಲೂಕಿನ ಹಿರೇಬಾಸೂರಿನ 
ಮೂಲ ಹೆಸರು "ವ್ಯಾಸಪುರ' ಎಂದಿದ್ದು, ಇದು ಮಹಾಭಾರತದ ಕಾವ್ಯವನ್ನು ರಚಿಸಿದ 
ವ್ಯಾಸಮಹರ್ಷಿಗಳನ್ನು ಸ್ಮರಿಸುತ್ತದೆ. ಇಂತಹ ಅನೇಕ ಐತಿಹ್ಯಗಳು ಇಲ್ಲಿಯ ಗ್ರಾಮನಾಮಗಳೊಂದಿಗೆ 
ಹೆಣೆದುಕೊಂಡಿವೆ.” 


ಇತಿಹಾಸ ಕಾಲ 
ನಂದರು, ಮೌರ್ಯರು ಮತ್ತು ಗುಪ್ತರು 

ಉತ್ತರ ಭಾರತಲ್ಲಿ ವೈಭವೋಪೇತವಾದ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿ ಅಳಿಕೆ ಮಾಡಿದವರೆಂದರೆ 
ನಂದರು, ಮೌರ್ಯರು ಮತ್ತು ಗುಪ್ತರು. ಇವರು ದಕ್ಷಿಣ ಭಾರತದಲ್ಲಿ ಆಳಿಕೆ ಮಾಡಿದ ಬಗ್ಗೆ 
ಯಾವುದೇ ನೇರ ಆಕರಗಳು ದೊರೆಯುವುದಿಲ್ಲ. ಆದರೆ ಮೌರ್ಯ ಚಕ್ರವರ್ತಿ ಅಶೋಕನ 
ಶಾಸನಗಳು ಕರ್ನಾಟಕದ ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ಚಿತ್ರದುರ್ಗ 
ಜಿಲ್ಲೆಗಳಲ್ಲಿ ದೊರೆಯುವುದರಿಂದ ಆ ಪ್ರದೇಶಗಳವರೆಗೆ ಅಶೋಕನ ಸಾಮ್ರಾಜ್ಯ ವಿಸ್ತರಿಸಿತ್ತು ಎಂಬುದು 


೨೫ 


ವಿದ್ಧಾಂಸರ ಅಭಿಪ್ರಾಯವಾಗಿದೆ. ಹಾಗೆನೋಡಿದರೆ ಈ ಪ್ರದೇಶಗಳ ಉತ್ತರಕ್ಕಿರುವ ಹಾವೇರಿ 
ಜಿಲ್ಲೆಯು ಸಹ ಮೌರ್ಯ ಚಕ್ರವರ್ತಿ ಅಶೋಕನ ಆಳ್ಗಿಕೆಗೆ ಒಳಪಟ್ಟಿತೆಂದು ಹೇಳಬಹುದು. 
ಮೌರ್ಯರ ನಂತರ ಗುಪ್ತರು ಅಧಿಕಾರಕ್ಕೆ ಬಂದರು. ಕುಂತಲದಲ್ಲಿ ಗುಪ್ತರ ಆಳ್ಗಿಕೆಯನ್ನು ಬಂದಳಿಕೆಯ 
ಶಾಸನವೊಂದು ಉಲ್ಲೇಖಿಸುತ್ತದೆ. ಇದಕ್ಕೆ ಪೂರಕವಾಗಿ ಗುತ್ತಿ, ಗುತ್ತವೊಳಲ್‌ ಮುಂತಾದ ಸ್ಥಳನಾಮಗಳು 
ಇಲ್ಲಿ ಕಂಡುಬರುತ್ತವೆ. ಕದಂಬ ದೊರೆ ಕಾಕುತ್ನವರ್ಮ ತನ್ನ ಮಗಳನ್ನು ಸೃಂದಗುಪನಿಗೆ ವಿವಾಹ 
ಮಾಡಿಕೊಟ್ಟ ವಿಷಯವನ್ನು ತಾಳಗುಂದ ಶಾಸನ ಉಲ್ಲೇಖಿಸುತ್ತದೆ.” ಕ್ರಿಶ ಏಳನೆಯ ಶತಮಾನದ 
ಹಿರೇಬಿದರಿ ಶಾಸನವು "ಗುಪ್ತರ ವಂಶೋತ್ತಮನ್‌' ಎಂಬ ವ್ಯಕ್ತಿಯೋರ್ವನ ಹೆಸರನ್ನು 
ಉಲ್ಲೇಖಿಸುತ್ತದೆ.“ ಅಲ್ಲದೆ ಇಂದಿನ ಹಾವೇರಿ ತಾಲೂಕಿನ ಗುತ್ತಲ ಗ್ರಾಮವನ್ನು ತಮ್ಮ 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ಳಿಕೆ ಮಾಡಿದ ಗುತ್ತವೊಳಲಿನ ಗುತ್ತರು, ತಾವು ಮಗಧದ 
ಗುಪ್ತರ ಉತ್ತರಾಧಿಕಾರಿಗಳೆಂದು, ಉಜ್ಜಯಿನಿ ಪುರವರಾಧೀಶರೆಂದೂ, ಚಂದಗುಪ್ತಾನ್ವಯರೆಂದು 
ಕರೆದುಕೊಂಡಿರುವುದನ್ನು ಕ್ರಿಶ.೧೧೮೮ರ ಹರಳಹಳ್ಳಿ ಶಾಸನ ಉಲ್ಲೇಖಿಸುತ್ತದೆ. ಇದಕ್ಕೆ ಪೂರಕವಾಗಿ 
ಬನವಾಸಿ-೧೨೦೦೦ದ ಹದಿನೆಂಟು ಕಂಪಣಗಳಲ್ಲಿ ಗುತ್ತಿಯು ಪ್ರಮುಖ ಕೆಂದವಾಗಿದ್ದು, ಅಲ್ಲಿ 
ಗುಪ್ತರ ಒಂದು ಶಾಖೆ ಆಳ್ಳಿಕೆ ಮಾಡುತ್ತಿತ್ತು ಎನ್ನುವುದನ್ನು ಹಿರೇಮಾಗಡಿ ಶಾಸನ ತಿಳಿಸುತ್ತದೆ. 
ಮೇಲಿನ ಆಕರಗಳಿಂದ ಹಾವೇರಿ ಪ್ರದೇಶವು ಗುಪ್ತರ ಆಳ್ಲಿಕೆಗೆ ಒಳಪಟ್ಟಿತ್ರೆಂದು ಊಹಿಸಲು 
ಸಾಧ್ಯವಿದೆ. 


ಶಾತವಾಹನರು ಮತ್ತು ಚುಟುಗಳು 


ಆಂಧರು, ಆಂಧಭೃತ್ಯರೆಂದು ಕೆರೆಯಲ್ಲಡುವ ಶಾತವಾಹನರು ಮೊದಲಬಾರಿಗೆ ದಕ್ಷಿಣ 
ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದರು. ಕ್ರಿಪೂ. ೨೩೦ ರಿಂದ ಕ್ರಿಶ ೧೧೯ರ ಯಜ್ಞಶ್ರೀಶಾತಕರ್ಣಿವರೆಗೆ 
ಸುಮಾರು ನಾಲ್ಕು ಶತಮಾನಗಳ ಕಾಲ ಇವರು ಆಳ್ಸಿಕೆ ನಡೆಸಿದರು." ಶಾತವಾಹನರ ಕಾಲಕ್ಕೆ 
ಸೇರಿದ ಯಾವುದೇ ಶಾಸನಗಳು ಹಾವೇರಿ ಜಿಲ್ಲೆಯಲ್ಲಿ ದೊರೆಶಿಲ್ಲವಾದರೂ, ಅವರ ಕಾಲದಲ್ಲಿ 
ನಿರ್ಮಿಸಿದ್ದವೆಂದು ಹೇಳುವ ಕೆಲವು ಸ್ನಾರಕಗಳ ಅವಶೇಷಗಳನ್ನು ಇಲ್ಲಿ ಗುರುತಿಸಲಾಗಿದೆ. ಇವರ 
ಕಾಲದಲ್ಲಿ ದೊಡ್ಡಗಾತ್ರದ ಇಟ್ಟಂಗಿಗಳನ್ನು (೮೫೧೨೫೬ ಸೆಂ.ಮೀ.) ಬಳಸಿ ಕಟ್ಟಡಗಳನ್ನು 
ನಿರ್ಮಿಸುತ್ತಿದ್ದರು. ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರು ಮತ್ತು ಸಾತೇನಹಳ್ಳಿಗಳ ದೇವಾಲಯಗಳಲ್ಲಿ 


ಇಂತಹ ಇಟ್ಟಂಗಿಗಳನ್ನು ಬಳಸಲಾಗಿದೆ. 


ಶಿಗ್ಗಾಂವಿಯಲ್ಲಿಯ ಒಂದು ಕಟ್ಟಡದ ಗೋಡೆ ಹಾಗೂ ಹಾನಗಲ್ಲಿನ ಇಟ್ಟಿಗೆ ಕೋಟಿಗೋಡೆಯ 
ಅವಶೇಷಗಳಲ್ಲಿ ಇಂಥ ಇಟ್ಟಿಗೆಗಳನ್ನು ಕಾಣಬಹುದು. ಹಿರೇಕೆರೂರು ತಾಲೂಕಿನ ಕುಡಪಲಿಯಲ್ಲಿ 
ಶಾತವಾಹನರ ಕಾಲದ ಅವಶೇಷಗಳು ದೊರಕಿವೆ. ಶಿಗ್ಗಾಂವಿಯಲ್ಲಿ ಭ್ರಾಹ್ಮೀಲಿಪಿಯುಳ್ಳ ಕೆಲವು 
ನಾಣ್ಯಗಳು ದೊರಕಿದ್ದು, ಅವು ಶಾತವಾಹನರ ಕಾಲಕ್ಕೆ ಸಂಬಂಧಿಸಿದವುಗಳೆಂಬುದು ವಿದ್ವಾಂಸರ 
ಅಭಿಪ್ರಾಯವಾಗಿದೆ." ಇತ್ತೀಚಿಗೆ ಹಾನಗಲ್ಲು ತಾಲೂಕಿನ ಅಕ್ಕಿಆಲೂರಲ್ಲಿ ರೋಮನ್‌ ನಾಣ್ಯಗಳು 


೨೬ 


ದೊರಕಿದ್ದು, ಜಿಲ್ಲೆಯು ರೋಮ್‌ ಸಾಮ್ರಾಜ್ಯದೊಂದಿಗೆ ಹೊಂದಿದ ವ್ಯಾಪಾರ ಸಂಪರ್ಕವನ್ನು 
ತಿಳಿಸುತ್ತವೆ." ರಾಣೆಬೆನ್ನೂರು ತಾಲೂಕಿನ ಹೊಸಕೇರಿ ಎಂಬಲ್ಲಿ ಶಾತವಾಹನರ ಕಾಲದ 
ನೆಲೆಯೊಂದನ್ನು ಪತ್ತೆಹಚ್ಚಲಾಗಿದ್ದು, ಈ ಭಾಗದಲ್ಲಿ ಶಾತವಾಹನರ ಆಳ್ಗಿಕೆಯನ್ನು ಮತ್ತಷ್ಟು 
ದೃಢಪಡಿಸಲಾಗಿದೆ.* 


ದಕ್ಷಿಣ ಭಾರತದಲ್ಲಿ ಶಾತವಾಹನರ ನಂತರ ಆಳ್ಳಿಕೆ ಮಾಡಿದವರೆಂದರೆ ಅಭೀರರು, ಚುಟುಗಳು 
ಮತ್ತು ಇಕ್ಲ್ಯಾಕುಗಳು. ಬನವಾಸಿ ಪ್ರಾಂತದ ಮೇಲೆ ಹಿಡಿತ ಹೊಂದಿದ್ದ ಚುಟುಗಳು ಶಾತವಾಹನರ 
ಸಂಬಂಧಿಗಳಾಗಿದ್ದರು.* ರಾಣೆಬೆನ್ನೂರು ತಾಲೂಕಿನ ಹೊಸಕೇರಿಯಲ್ಲಿ ಚುಟುಸಂತತಿಯ ಅರಸರ 
ನಾಣ್ಯಗಳು ಸಿಕ್ಕಿವೆ. ಇಲ್ಲಿ ಚುಟುಕುಲಾನಂದ ಅರಸನ ೧೬ ನಾಣ್ಕಗಳು ಮತ್ತು ಇದೇ ಸಂತತಿಯ 
ಮುದಾನಂದ ಅರಸನ ೧೪ ನಾಣ್ಯಗಳು ಸಿಕ್ಕಿದ್ದು ಇದರಿಂದ ಹಾವೇರಿ ಜಿಲ್ಲೆಯು ಚುಟುಗಳ 
ಆಳ್ಗಿಕೆಗೆ ಒಳಪಟ್ಟಿತೆಂಬುದನ್ನು ಗಹಿಸಬಹುದಾಗಿದೆ.*” 


ಕದಂಬರು 


ಚುಟುಗಳ ನಂತರ ಬನವಾಸಿಯ ಪ್ರದೇಶದಲ್ಲಿ ಪಲ್ಲವರು ಪ್ರಭಲರಾದರು. ಮುಂದೆ ಪಲ್ಲವರನ್ನು 
ಸೋಲಿಸಿ ಕ್ರಿಶ. ನಾಲ್ಕನೆಯ ಶತಮಾನದಿಂದ ಆರನೆಯ ಶತಮಾನದವರೆಗೆ ಬನವಾಸಿಯನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ಪತಂತ್ರ ರಾಜ್ಯಭಾರ ಮಾಡಿದವರು ಆದಿ ಕದಂಬರು. 
ಮಯೂರವರ್ಮನಿಂದ ಸ್ಥಾಪಿಸಲ್ಪಟ್ಟ ಕದಂಬ ರಾಜ್ಯವು ನಂತರದಲ್ಲಿ ಕಂಗವರ್ಮ, ಭಗೀರತವರ್ಮ., 
ರಘುವರ್ಮ ಮತ್ತು ಕಾಕುತ್ತವರ್ಮರಿಂದ ಆಳಲ್ಪಟ್ಟಿತು. ಕಾಕುತ್ತವರ್ಮನ ತರುವಾಯ ಕದಂಬ 
ರಾಜ್ಯವು ಇಬ್ಭಾಗವಾಗಿ ಈತನ ಇಬ್ಬರು ಮಕ್ಕಳಾದ ಶಾಂತಿವರ್ಮ, ಕೃಷ್ಣವರ್ಮರಲ್ಲಿ ಹಂಚಲ್ಲಟ್ಟಿತು. 
ಬನವಾಸಿಯಲ್ಲಿ ಶಾಂತಿವರ್ಮ ಹಾಗೂ ತ್ರಿಪರ್ವತದಲ್ಲಿ ಕೃಷ್ಣವರ್ಮ ಪ್ರತ್ಛೇಕವಾಗಿ ಆಳ್ಗಿಕೆಯನ್ನು 
ಪ್ರಾರಂಭಿಸಿದರು. ಈ ತ್ರಿಪರ್ವತ ಯಾವುದು ಎಂಬುದರ ಬಗ್ಗೆ ಚರ್ಚೆಗಳಾಗಿದ್ದು, ಇದು ಹಾವೇರಿ 
ಸಮೀಪದಲ್ಲಿರುವ ದೇವಗಿರಿ ಇರಬೇಕೆಂಬುದು ವಿದ್ದಾಂಸರ ಅಭಿಮತವಾಗಿದೆ. ಇದಕ್ಕೆ ಪೂರಕವೆನ್ನುವಂತೆ 
ಕಾಕುತ್ತವರ್ಮನ ಕಾಲದ ಎರಡು ತಾಮಪಟಗಳು ದೇವಗಿರಿಯಲ್ಲಿ ದೊರೆತಿವೆ. 


ಈ ತಾಮ ಪತ್ರಗಳಲ್ಲಿ ಅರ್ಹದ್ದೇವರಿಗೆ ದಾನ ನೀಡಿದ ವಿಚಾರ ಒಂದರಲ್ಲಿದ್ದರೆ, ಇನೊಂದರಲ್ಲಿ 
ಅರ್ಹಚ್ಚಲದಲ್ಲಿರುವ ಬಸದಿಗೆ ಹಾಗೂ ಜೈನ ಸನ್ಯಾಸಿಗಳಿಗೆ ದಾನ ನೀಡಿದ ವಿಚಾರವನ್ನು ತಿಳಿಸುತ್ತವೆ. 
ಇತೀಚಿಗೆ ದೊರೆತ ಮುತ್ತೂರು (ಬ್ಯಾಡಗಿ ತಾಲೂಕು) ತಾಮ್ರ ಪಟವು ಹಿಂದೆ ಈ ವಂಶದವನೆಂದು 
ಹೇಳಲಾದ ಶಿವಮಂಧಾತೃವರ್ಮನ ಬಗ್ಗೆ ತಿಳಿಸುತ್ತದೆ. ಈತನು ಕಾಕುತ್ತವರ್ಮನ ಮಗನಾಗಿದ್ದು, 
ಬನವಾಸಿಯಿಂದ ಆಳುತ್ತಿದ್ದನೆಂದು ಡಾ. ದೇವರಕೊಂಡಾರೆಡ್ಡಿಯವರು ಅಭಿಪ್ರಾಯಪಡುತ್ತಾರೆ.*“ 
ಕೃಷ್ಣವರ್ಮನ ತರುವಾಯ ಈತನ ಪುತ್ರ ವಿಷ್ಣುವರ್ಮನು ತ್ರಿಪರ್ವತದಿಂದಲೇ ಆಳ್ಲಿಕೆ ಮಾಡಿದನು. 
ಈತನ ನಂತರ ಸಿಂಹವರ್ಮ ಮತ್ತು ಎರಡನೆಯ ಕೃಷ್ಣವರ್ಮರು ಕಮವಾಗಿ ಆಳಿದರು. ಎರಡನೆಯ 
ಕೃಷ್ಣವರ್ಮನು ಮಹತ್ಪಾಕಾಂಕ್ಷಿಯಾಗಿದ್ದು, ಹರಿವರ್ಮನನ್ನು ಸೋಲಿಸಿ ತನ್ನ ರಾಜಧಾನಿಯನ್ನು 


೨೭ 


ತ್ರಿಪರ್ವತದಿಂದ ಬನವಾಸಿಗೆ ಬದಲಾಯಿಸಿದನು." ದೇವಗಿರಿಯು ಕದಂಬರ ಕಾಲದಲ್ಲಿ ಹಲಸಿಯಂತೆ 
ಮಹತ್ನದ ಜೈನ ಕೇಂದವಾಗಿತ್ತೆಂದು ಅಲ್ಲಿ ದೊರೆತ ತಾಮ್ರ ಪತ್ರಗಳಿಂದ ಸ್ಪಷ್ಟವಾಗುತ್ತದೆ. ಮೇಲಿನ 
ಆಕರಗಳು ಹಾವೇರಿ ಜಿಲ್ಲೆಯು ಕದಂಬರ ಆಳ್ಗಿಕೆಗೆ ಒಳಪಟ್ಟಿತೆಂಬುದನ್ನು ಸಷ್ಟಪಡಿಸುತ್ತವೆ. 


ಬಾದಾಮಿ ಚಾಲುಕ್ಯರು 


ಕದಂಬರನ್ನು ಸೋಲಿಸಿದ ಒಂದನೇಯ ಪುಲಕೇಶಿಯು ಬಾದಾಮಿಯನ್ನು 
ಕೇಂದ್ರವಾಗಿಸಿಕೊಂಡು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದನಾದರೂ, ಇವನಿಗಿಂತ ಪೂರ್ವದಲ್ಲಿ 
ಜಯಸಿಂಹ ಮತ್ತು ರಣರಾಗ ಎಂಬುವವರು ಈ ವಂಶದಲ್ಲಿ ಆಳ್ಗಿಕೆ ಮಾಡಿದ ಮೊದಲಿಗರಾಗಿದ್ದಾರೆ. 
ಒಂದನೆಯ ಪುಲಕೇಶಿಯ ನಂತರ ಮೊದಲನೆಯ ಕೀರ್ತಿವರ್ಮ, ಮಂಗಳೇಶ, ಎರಡನೆಯ 
ಪುಲಕೇಶಿ ಈ ವಂಶದ ಉತ್ತರಾಧಿಕಾರಿಗಳಾಗಿ ಆಳ್ಳಿಕೆ ಮಾಡಿದರು. ಇಮ್ಮಡಿ ಪುಲಕೇಶಿ 
ಬನವಾಸಿಯನ್ನು ಗೆದ್ದು ಈ ಭಾಗದ ಮೇಲೆ ಹಿಡಿತ ಸಾಧಿಸಿದ್ದನು. ಆದರೆ ಇವರಿಗೆ ಸಂಬಂಧಿಸಿದ 
ಶಾಸನಗಳಾವುವೂ ಹಾವೇರಿ ಜಿಲ್ಲೆಯಲ್ಲಿ ದೊರೆಕಿರುವುದಿಲ್ಲ. ಅಧ್ಯಯನ ಪ್ರದೇಶದ ದೇವಗಿರಿಯಲ್ಲಿ 
ದೊರೆತ ತುಟಿತ ಶಾಸನವೊಂದು ಬಾದಾಮಿ ಚಾಲುಕ್ಕರ ಒಂದನೇ ವಿಕ್ರಮಾದಿತ್ಯನಿಗೆ ಸಂಬಧಿಸಿದ್ದು, 
ಕಲಿಸಿಂದನೆಂಬುವವನ ವಿಜ್ಞಾಪನೆಯನ್ನು ಉಲ್ಲೇಖಿಸುತ್ತದೆ. ಇದೇ ಅರಸನ ಕಾಲದ ಇನ್ನೊಂದು 
ಶಾಸನ ಗಣಜೂರಿನಲ್ಲಿದ್ದು, ಅಮ್ಮಣ. ರೇವಣ್ಣರು ದಾನ ನೀಡಿದ ಉಲ್ಲೇಖವನ್ನು ತಿಳಿಸುತ್ತದೆ." 


ಕ್ರಿಶ. ೬೯೪-೯೫ರ ಕಾಲದ ಹರಿಹರದಲ್ಲಿ ದೊರೆತ ತಾಮ್ರ ಪತ್ರದಲ್ಲಿ ಹರೇಷಪುರದ 
ಬಳಿಯ ಕರಂಜ ಪತ್ರದಲ್ಲಿ ವಿನಯಾದಿತ್ಯನು ಬೀಡುಬಿಟ್ಟಿದ್ದನೆಂದು, ಈ ಕರಂಜ ಪತ್ರವು ಹಾವೇರಿ 
ತಾಲೂಕಿನ ಕರ್ಜಗಿ ಎಂದು ಪಂಚಮುಖಿಯವರು ಗುರುತಿಸಿದ್ದಾರೆ. ಅಲ್ಲದೆ ಕ್ರಿಶ. ೭೦೭ರ 
ಶಿಗ್ಗಾಂವಿಯ ತಾಮ್ರ ಪಟವು ವಿನಯಾದಿತ್ಯ್ಸನು ಅಳುಪ ಚಿತ್ರವಾಹನ ಅರಸನ ವಿನಂತಿಯ 
ಮೇರೆಗೆ ತನ್ನ ಸಹೋದರಿ ಕುಂಕುಮದೇವಿಯು ಪುಲಿಗೇರಿ (ಲಕ್ಷೇಶ್ವರ)ಯಲ್ಲಿ ಕಟ್ಟಿದ ಆನೆಸೆಜ್ಜಿ 
ಬಸದಿಗೆ ದಾನ ನೀಡಿದ ಬಗ್ಗೆ ತಿಳಿಸುತ್ತದೆ. ಈತನಿಗೆ ಸಂಬಂಧಿಸಿದ ಕ್ರಿಶ. ೭೦೩-೪ರ 
ಕಾಲಾವಧಿಯ ವೀರಗಲ್ಲೊಂದು ಬೆನಕನಕೊಂಡದಲ್ಲಿ ಸಿಕ್ಕಿದೆ. ವಿನಯಾದಿತ್ಸನ ತರುವಾಯ ಈತನ 
ಮಗನಾದ ವಿಜಯಾದಿತ್ಯನು ಆಳ್ಲಿಕೆ ನೆಡೆಸಿದನು. ಈತನಿಗೆ ಸಂಬಂಧಿಸಿದ ಶಾಸನವೊಂದು 
ಗಣಜೂರಿನಲ್ಲಿ ದೊರೆಕಿದೆ.”” ವಿಜಯಾದಿತ್ಯನ ನಂತರ ಎರಡನೆಯ ವಿಕಮಾದಿತ್ಯನು ಆಳ್ಳಿಕೆ 
ನಡೆಸಿದ. ಈತನ ಕಾಲಾವಧಿಯ ಎರಡು ವೀರಗಲ್ಲುಗಳು ಚಿಕ್ಕನಂದಿಹಳ್ಳಿಯಲ್ಲಿ ದೊರಕಿದ್ದರೆ. 
ಇನ್ನೊಂದು ಸಿಡೇನೂರಿನಲ್ಲಿ ಸಿಕ್ಕಿದೆ. ಬಾದಾಮಿ ಚಾಲುಕ್ಕರ ಕೊನೆಯ ಅರಸನಾದ ಇಮ್ಮಡಿ 
ಕೀರ್ತಿವರ್ಮನಿಗೆ ಸಂಬಂಧಿಸಿದ ಶಾಸನವೊಂದು ದಿಡಗೂರಿನಲ್ಲಿ ದೊರೆತಿದ್ದು, "ಸ್ಪಸ್ತಿ ಶ್ರೀ ಕತ್ತಿಯರ 
ಪೃತ್ತಿರಾಜ್ಯಂಕೆಯೆ ದೋಸಿ ಬನವಾಸಿ ಪನ್ನಿರ್ಚಾಸಿರಮಂ ಆಳ” ಎಂದು ಉಲ್ಲೇಖಿಸುತ್ತದೆ. 
ಇಲ್ಲಿಯ ಕತ್ತಿಯರ ಚಾಲುಕ್ಕ ಇಮ್ಮಡಿ ಕೀರ್ತಿವರ್ಮನಾಗಿದ್ದು, ಹಾವೇರಿ ಪ್ರದೇಶ ಆತನ ಆಳ್ಗಿಕೆಗೆ 
ಒಳಪಟ್ಟಿತೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಬ್ಯಾಡಗಿ ತಾಲೂಕಿನ ಶಿಡೇನೂರಿನ ಶಾಸನವೊಂದು 


೨೮ 


ಕೀರ್ತಿವರ್ಮನ ಕಾಲದಲ್ಲಿ ಚಾಲುಕ್ಯ ರಾಜ್ಯ ನಾಶವಾಗುತ್ತಿರಲಲು ದೋಸಿಯರ ಎಂಬುವವನು 
ಕೀರ್ತಿವರ್ಮನ ಪರವಾಗಿ ಹೋರಾಡಿ ಮರಣವನ್ನಪ್ಪಿದ ಬಗ್ಗೆ ಉಲ್ಲೇಖಿಸುತ್ತದೆ.” ಸಧ್ವ ಧಾರವಾಡದ 
ಕನ್ನಡ ಸಂಶೋಧನ ಸಂಸ್ಥೆಯಲ್ಲಿರುವ ಆಡೂರಿನ ಶಾಸನವೊಂದು ಕೀರ್ತಿವರ್ಮನಿಗೆ (ಕ್ರಿಶ.೭೫೦) 
ಸಂಬಂಧಿಸಿದ್ದು, ಸಿಂದರಸನು ಪಾಂಡಿಯೂರನ್ನು ಆಳುತ್ತಿರುವಾಗ ಧರ್ಮಗಾವುಂಡನು ನಿರ್ಮಿಸಿದ 
ಬಸದಿಗೆ ಅವನ ಮೊಮ್ಮಕ್ಕಳಾದ ಶ್ರೀಪಾಲ ಹಾಗೂ ದೋಣಗಾವುಂಡರು ದಾನ ನೀಡಿದ ವಿಷಯವನ್ನು 
ತಿಳಿಸುತ್ತದೆ." ಇವುಗಳಲ್ಲದೆ ಇಮ್ಮಡಿ ವಿಕ್ರಮಾದಿತ್ಯನ ಕಾಲದ ಶಿಡೇನೂರು, ಗುಡಗುಡಿ, ಬ್ಯಾಗವಾದಿ 
ಶಾಸನಗಳು ಹಾಗೂ ವಿಜಯಾದಿತ್ಯನ ಕಾಲದ ಬನ್ನಿಕೊಪ್ಪ ಮತ್ತು ಬೆನಕನಕೊಂಡ (ವೀರಗಲ್ಲು) 
ಗಳ ಶಾಸನಗಳು ಬಾದಾಮಿ ಚಾಲುಕ್ಕರ ಆಳ್ಗಿಕೆ ಈ ಭಾಗದಲ್ಲಿ ಇತ್ತೆಂಬುದನ್ನು ಪುಷ್ಲೀಕರಿಸುತ್ತವೆ.*” 
ರಾಷ್ಟ್ರಕೂಟರು 

ರಾಷ್ಟಕೂಟರಿಗೆ ಸಂಬಂಧಿಸಿದ ಸುಮಾರು ಎಪತ್ತಕ್ಕೂ ಹೆಚ್ಚು ಶಾಸನಗಳು ಅಧ್ಯಯನ 
ಪ್ರದೇಶದಲ್ಲಿ ಕಂಡುಬಂದಿದ್ದು, ಆರಂಭದಿಂದ ಅಂತ್ಯದವರೆಗೆ ಇವರ ಆಳ್ಗಿಕೆ ಈ ಪ್ರದೇಶದ 
ಮೇಲಿತ್ತೆಂಬುದನ್ನು ದೃಢಪಡಿಸುತ್ತವೆ. ಮೊದಲು ಬಾದಾಮಿ ಚಾಲುಕ್ಕರ ಸಾಮಂತರಾಗಿ ಆಳಿಕೆ 
ಮಾಡುತ್ತಿದ್ದ ರಾಷ್ಟಕೂಟರ ದಂತಿದುರ್ಗನು ಇಮ್ಮಡಿ ಕೀರ್ತವರ್ಮನನ್ನು ಸೋಲಿಸಿ ಸ್ವತಂತ್ರ 
ರಾಷ್ಟಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಈತನಿಗೆ ಸಂಬಂಧಿಸಿದ ಶಾಸನಗಳಾವುವೂ ಅಧ್ಯಯನ 
ಪ್ರದೇಶದಲ್ಲಿ ಕಂಡುಬರುವುದಿಲ್ಲ. ದಂತಿದುರ್ಗನ ನಂತರ ಅಧಿಕಾರಕ್ಕೆ ಬಂದ ಒಂದನೆಯ ಕೃಷ್ಣನು 
ಈ ಸಾಮ್ರಾಜ್ಯಕ್ಕೆ ಸುಭದ್ರ ಅಸ್ಥಿತ್ವವನ್ನು ಒದಗಿಸಿದನು. ಈತನಿಗೆ ಸಂಬಂಧಿಸಿದ ಶಿಗಾವಿ ಶಾಸನವೊಂದು 
ಬಂಕೇಯನು ಬನವಾಸಿ-೧೨೦೦೦ ಆಳುತ್ತಿರುವಾಗ ಕುಂದಬ್ಲೆಯು ಮಹದೇವ ದೇವಾಲಯಕ್ಕೆ 
ಭೂದಾನ ನೀಡಿದ ವಿಷಯವನ್ನು ತಿಳಿಸುತ್ತದೆ." ಕ್ರಿಶ.ಸು. ೭೬೫ರ ಕಾಲಾವಧಿಯ ಹತ್ತಿಮತ್ತೂರು 
ವೀರಗಲ್ಲೊಂದು ಒಂದನೇ ಕೃಷ್ಣನ ಕಾಲಾವಧಿಯಲ್ಲಿ ದಾಸಮ್ಮ ಮತ್ತು ಎರೆಯ ಎಂಬುವವರು 
ಊರಲಳಿವಿನಲ್ಲಿ ಮರಣ ಹೊಂದಿದ ಬಗ್ಗೆ ಉಲ್ಲೇಖಿಸುತ್ತದೆ.*" ಒಂದನೆಯ ಕೃಷ್ಣನ ಅಧೀನಕ್ಕೊಳಪಟ್ಟು 
ಮಾರಕ್ಕೆ ಎನ್ನುವವನು (ಸೇನವಾರ ಮನೆತನ) ಬನವಾಸಿ ಮಂಡಲವನ್ನು ಆಳುತ್ತಿದ್ದನೆಂದು 
ಮುತ್ತಳ್ಳಿ ಶಾಸನ ತಿಳಿಸುತ್ತದೆ. ಕೃಷ್ಣನ ನಂತರ ಇವನ ಮಗ ಎರಡನೆಯ ಗೋವಿಂದನು 
ಕೆಲಕಾಲ ಮಾತ್ರ ಆಳಿದ. ಅಧ್ಯಯನ ಪ್ರದೇಶದಲ್ಲಿ ಈತನ ಶಾಸನಗಳಿಲ್ಲ. ಬ್ಯಾಡಗಿ ತಾಲೂಕು 
ಶಿಡೇನೂರು ವೀರಗಲ್ಲೊಂದು ದುವನಿಗೆ ಸಂಬಂಧಿಸಿದ್ದು, ಮೇಲೆ ಉಲ್ಲೇಖಿಸಿದ ಮಾರಕ್ಕೆ ಬನವಾಸಿ- 
೧೨೦೦೦ದಿಂದ ಆಳುತ್ತಿದ್ದನೆಂದು ತಿಳಿಸುತ್ತದೆ. ಈ ಸೇನವಾರ ಮನೆತನದ ಮಾರಕ್ಕೆ ಎಂಬುವನು 
ಒಂದನೆಯ ಕೃಷ್ಣ ಹಾಗೂ ಆತನ ಮಕ್ಕಳಾದ ಇಮ್ಮಡಿ ಗೊವಿಂದ ಮತ್ತು ದುವರ ಕಾಲಕ್ಕೂ 
ಅಂದರೆ ಸುಮಾರು ೪೦ ವರ್ಷಗಳಷ್ಟು ಧೀರ್ಪ ಅವಧಿಗೆ ಬನವಾಸಿ ಪ್ರಾಂತವನ್ನು ಆಳಿದನೆಂದು 
ತಿಳಿದುಬರುತ್ತದೆ. ಹಾನಗಲ್ಲು ತಾಲೂಕಿನ ಹೊಂ೦ಬಳದ ದ್ರುವನ ಕಾಲದ ವೀರಗಲ್ಲೊಂದು ಮೇಲಿನ 
ಮಾರಕ್ಕರಸನನ್ನು ಉಲ್ಲೇಖಿಸುತ್ತಿದ್ದು, ಭಾದುಗಿಳಿಗಾಮುಂಡನ ವೀರಮರಣವನ್ನು ತಿಳಿಸುತ್ತದೆ. 
ಹಿರೆಕೆರೂರು ತಾಲೂಕಿನ ಕಚವಿಯಲ್ಲಿ ಸಹ ಈತನಿಗೆ ಸಂಬಂದಿಸಿದ ಒಂದು ಶಾಸನವಿದೆ. 


೨೯ 


ದ್ರುವನ ನಂತರ ಅವನ ಮಗ ಮೂರನೆಯ ಗೋವಿಂದನು ರಾಷ್ಟ್ರಕೂಟ 
ಸಿಂಹಾಸನವನ್ನೇರಿದನು. ಈತನಿಗೆ ಜಗತ್ತುಂಗ, ಶ್ರೀವಲ್ಲಭ, ತ್ರೀಭುವನ ಧವಳ, ಪ್ರಭೂತವರ್ಷ 
ಎಂಬ ಬಿರುದುಗಳಿದ್ದವು. ಈತನ ಕಾಲದ ಶಾಸನವೊಂದು ಗುಂಡಗಟ್ಟಿಯಲ್ಲಿ ದೊರಕಿದ್ದು, 
ಬನವಾಸಿ-೧೨೦೦೦ ದಿಂದ ದಂತಿಗನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಇದೇ ಗ್ರಾಮದಲ್ಲಿ ದೊರೆತ 
ಇನ್ನೆರಡು ಶಾಸನಗಳು ಸೀಮೆಕಲ್ಲನ್ನು ನಿಲ್ಲಿಸಿದ ವಿವರಗಳನ್ನು ಹೊಂದಿವೆ. ಮುಮ್ಮಡಿ ಗೋವಿಂದನ 
ಕಾಲದ ನೂಲಗೇರಿ ಶಾಸನವೊಂದು ಮಾರಕ ಅರಸ ಬನವಾಸಿ ಆಳುವಾಗ ಕುಂದವಸಿ ಮತ್ತು 
ಅಜಾಕೆಯ್ಯರು ಮೇಟಿ ನಿಲ್ಲಿಸಿದ ಬಗ್ಗೆ ತಿಳಿಸುತ್ತದೆ. ಮೇದೂರು ಶಾಸನವೊಂದು ಇವನ 
ಸಾಮಂತನಾದ ಸಳುಕಿವಂಶದ ರಾಜಾದಿತ್ಯರಸನು ಬಸದಿಗೆ ನೀಡಿದ ದಾನವನ್ನು ಉಲ್ಲೆಖಿಸುತ್ತದೆ."“ 
ಇವುಗಳಲ್ಲದೆ ಅಧ್ಯಯನ ಪ್ರದೇಶದ ಜಾವಳ್ಳಿ, ಸಿರಗಂಬಿ ಶಾಸನಗಳು ಮುಮ್ಮಡಿ ಗೋವಿಂದನ 
ಕಾಲಕ್ಕೆ ಸಂಬಂಧಿಸಿದ್ದು, ಆತನ ಆಳ್ಗಿಕೆಯನ್ನು ಅಧ್ಯಯನ ಪ್ರದೇಶದಲ್ಲಿ ದೃಢಪಡಿಸುತ್ತವೆ. ಇವನ 
ತರುವಾಯ ಒಂದನೆಯ ಅಮೋಘವರ್ಷ ಧೀರ್ಫ್ಪಕಾಲದವರೆಗೆ ರಾಜ್ಯವಾಳಿದನು. ಈತನ 
ಕಾಲದ ಕ್ರಿಶ.ಲರೀರ ಅರಿಷಿಣಗುಪ್ಪಿ ಶಾಸಾಸನವು ಬನವಾಸಿ-೧೨೦೦೦ದ ಅಧಿಕಾರಿ ಬಂಕೇಯನಿಂದ 
ಕಂಕಾಳ ಗೊರವನಿಗೆ ಕಿರುಗುಪದೂರು ಗ್ರಾಮದ ದಾನವನ್ನು ಉಲ್ಲೇಖಿಸುತ್ತದೆ.“ ದೇವಗಿರಿಯ 
ಶಾಸನವೊಂದು “ಸೃಷ್ಟಿ ಶ್ರೀಅಮೋಘವರಿಷಂ ಪೃಥುವಿರಾಜ್ಯಂಗೆಯ್ಯೆ ಆತನ ಪ್ರಿಯತನಯಾತ್ಮಜ 
ನಿನ್ನಮ್ನನವಾಸಿ ಪನ್ನಿಚ್ಛಾನಿರಮುಮನಾಳುತ್ತಿರೆ” ಎಂದು ಉಲ್ಲೇಖಿಸುತ್ತದೆ.” ಕ್ರಿಶ.ಲ೬೫ರ ಕಾಲಾವಧಿಯ 
ಸಿಗ್ಗಾಂವಿ ಶಾಸನವೊಂದು ಎಳ್ಳುಣಸೆಯ ಮಹಾಜನರಿಂದ ಭೂದಾನ ಎಂದು ತಿಳಿಸುತ್ತದೆ.“ 
ಕ್ರಿಶ.೮೭೪-೭೫ರ ಕಾಲಾವಧಿಯ ನಿಡಗುಂದಿ ಶಾಸನವು ಇಂದಪ್ಪಯ್ಯನು ಬನವಾಸಿ-೧೨೦೦೦ 
ವನ್ನು ಸಾಮಂತನಾಗಿ ಆಳುತ್ತಿದ್ದ ಬಗ್ಗೆ ತಿಳಿಸುತ್ತದೆ. ಇವುಗಳಲ್ಲದೆ ಹಾವೇರಿ ಜಿಲ್ಲೆಯ ಬರದೂರು, 
ಮಂತ್ರವಾಡಿ, ಹೊಟ್ಟೂರು ಮತ್ತು ಗುಡಗುಡಿಯಲ್ಲಿ ದೊರೆತ ಶಾಸನಗಳು ಒಂದನೆಯ 
ಅಮೋಘವರ್ಷನು ಈ ಪ್ರದೇಶದ ಮೇಲೆ ತನ್ನ ಆಳ್ಗಿಕೆಯನ್ನು ಹೊಂದಿದ್ದನೆಬುದನ್ನು ತಿಳಿಸುತ್ತವೆ. 


ಅಮೋಘವರ್ಷನ ತರುವಾಯ ಅವನ ಮಗ ಎರಡನೆಯ ಕೃಷ್ಣನು ಪಟ್ಟವೇರಿದನು. 
ಈತನಿಗೆ ಅಕಾಲವರ್ಷ ಎಂಬ ಬಿರುದಿತ್ತು. ಕ್ರಿಶ. ೮೭೮ರ ಕಾಲದ ಹಿರೇಬಿದರಿ ವೀರಗಲ್ಲೊಂದು 
ಗೋಗಹಣದಲ್ಲಿ ದುಗ್ಗತಿಗಾವುಂಡನ ಮಗ ನಾಗತಿ ಎಂಬವವನು ಮರಣ ಹೊಂದಿದ್ದನ್ನು 
ಉಲ್ಲೇಖಿಸುತ್ತದೆ. ಕ್ರಿಶ. ೮೯೬ರ ಗುಡ್ಡದಚೆನ್ನಾಪುರ ಶಾಸನವೊಂದು ಅಕಾಲವರ್ಷನ ಕಾಲದಲ್ಲಿ 
ಬನವಾಸಿ-೧೨೦೦೦ವನ್ನು ಲೋಕಟೆ ಎಂಬುವವನು ಆಳುತ್ತಿದ್ದನು. ಆತನ ತಮ್ಮ ಕುಂದವೂರ- 
೩೦ನ್ನು ಆಳುವಾಗ ಚಂದಯ್ಯ ನಾಳ್ಗುವುಂಡನಾಗಿದ್ದ ವಿಷಯವನ್ನು ತಿಳಿಸುವ ಕೃಷ್ಣನ ಇನ್ನೊಂದು 
ಶಾಸನ ಮಾಸಣಗಿಯಲ್ಲಿ ದೊರೆಕಿದೆ.ಟ ಕ್ರಿಶ. ೯೦೨ರ ಬ್ಯಾಡಗಿ ಶಾಸನ ಮತ್ತು ಕ್ರಿಶ. ೯೦೪ರ 
ಸಿಡೇನೂರು ಶಾಸನಗಳು ಮೇಲೆ ತಿಳಿಸಿದ ಲೋಕಟಿ ಬನವಾಸಿಯನ್ನು ಕೃಷ್ಣನ ಪ್ರಾಂತಾಧಿಕಾರಿಯಾಗಿ 
ಆಳುತ್ತಿದ್ದುದುದನ್ನು ಉಲ್ಲೇಖಿಸುತ್ತವೆ.” ಕೃಷ್ಣನ ಕಾಲದ ನೀರಲಿಗಿ ಶಾಸನವೊಂದು 


೩೦ 


ಮಹಾಮಂಡಳೇಶ್ನರನಾದ ಹರಿಕೇಸರಿಯು ಪಿರಿಯಕೆರೆ ಮತ್ತು ಕಲಿದೇವರಿಗಾಗಿ ನೀರಿಲಿಯ 
ಮುನ್ನೂರ್ವರಿಗೆ ದತ್ತಿ ಬಿಟ್ಟ ಬಗ್ಗೆ ತಿಳಿಸುತ್ತದೆ. ಇವುಗಳಲ್ಲದೆ ಹಾವೇರಿ ಜಿಲ್ಲೆಯ ಕಿತ್ತೂರು, 
ದೇವಿಹೊಸೂರು, ಇಟಿಗಿ, ಹಂಸಭಾವಿ, ಕುಣಿಮೆಳ್ಳಲ್ಳಿ ಘಳಪೂಜಿ ಮತ್ತು ಸಿರಗಂಬಿಗಳಲ್ಲಿ ಎರಡನೆಯ 
ಕೃಷ್ಣನ ಕಾಲಾವಧಿಯ ಶಾಸನಗಳು ಕಂಡುಬರುತ್ತವೆ.” 


ಕ್ರಿರಶ್ಶ೧೬ರ ಇಟಿಗಿ ಶಾಸನವೊಂದು ಬನವಸೆನಾಡನ್ನಾಳುವ ಧೋರನನ್ನು ಮತ್ತು ಕುಡುವಣ್ಣ 
ಗಂಡ-೭೦, ಇಟಿಗಿ-೩೦ರ ನಾಳ್ಗಾವುಂಡ ಆಯಿಚಣ್ಣರನ್ನು ಉಲ್ಲೇಖಿಸಿದೆ.” ಕ್ರಿಶ. ೯೧೮ರ 
ಕಾಲಾವಧಿಯ ಹಿರೇಮಾಗನೂರು ಶಾಸನವೊಂದು ಬಂಕೆಯನು ಬನವಾಸಿನಾಡನ್ನಾಳುವಾಗ 
ಮಾಗುಂದುರದ ಗಾಮುಂಡನಿಂದ ಚಿತ್ರಗೊಸಾಸದಾನ ಎಂದು ಉಲ್ಲೇಖಿಸುತ್ತದೆ.“ ಕ್ರಿಶ. ೯೧೯ರ 
ಸಿಗ್ಗಾಂವಿ ಶಾಸನವೊಂದು ಬಂಕೇಯನು ಮೂವತ್ತೆರೆಡು ಸಾವಿರನಾಡನ್ನಾಳುವಾಗ ಚಾವುಂಡನಿಂದ 
ದಾನ ಎಂದು ಉಲ್ಲೇಖಿಸುತ್ತದೆ.” ಲಕ್ಷೀಪುರ ವೀರಗಲ್ಲು ಬನವಾಸಿ-೧೨೦೦೦ ವನ್ನು ಬಂಕೇಯ 
ಹಾಗೂ ಶಂಕರಗಂಡರು ಆಳುವಾಗ ಕೇಸಂಗೆರೆಯ ಬೆಣ್ಣನು ವೀರಮರಣವಾದ ಬಗ್ಗೆ ತಿಳಿಸುತ್ತದೆ. 
ಕ್ರಿಶ. ೯೨೪ರ ಖಂಡೇಬಾಗೂರು ಶಾಸನವೊಂದು ಮಹಾಸಾಮಂತ ಶಂಕರಗಂಡನು ಬನವಾಸಿ- 
೧೨೦೦೦ ವನ್ನು ಇಂದನ ಅಧೀನನಾಗಿ ಆಳುತ್ತಿದ್ದ ಬಗ್ಗೆ ತಿಳಿಸುತ್ತದೆ. ಹಾವಣಿಗೆಯ ಎರಡು 
ವೀರಗಲ್ಲುಗಳು ಇಂದನ ಕಾಲಕ್ಕೆ ಸಂಬಂಧಿಸಿದ್ದು, ಮೇಲೆ ಉಲ್ಲೇಖಿಸಿದ ಮಹಾಸಾಮಂತ 
ಶಂಕರಗಂಡನನ್ನು ಭುವನೈಕರಾಮ ಅಭಿಮಾನದವಳ, ಜಯಧೀರ, ರಟ್ಟರಮೇರು ಎಂದು ಹೊಗಳಿವೆ. 
ಮೇಲಿನ ಶಾಸನಗಳಲ್ಲಿ ಉಲ್ಲೇಖಿತನಾದ ಬಂಕೇಯನು ಬಂಕಾಪುರ ಗ್ರಾಮದ ನಿರ್ಮಾಣಕ್ಕೆ 
ಕಾರಣನಾದವನು ಮತ್ತು ಇನ್ನೊಬ್ಬ ಶಂಕರಗಂಡನು ಇಂದನ ಆಳ್ಗಿಕೆಯಲ್ಲಿ ಪ್ರಭಲ ಸಾಮಂತನೆಂಬುದು 
ಶಾಸನಗಳಿಂದ ಸಷ್ಟವಾಗುತ್ತಿದ್ದು,ು ಹಾವೇರಿ ಪ್ರದೇಶ ಅವರ ಆಳ್ಗಿಕೆಗೆ ಒಳಪಟ್ಟಿತೆಂಬುವುದನ್ನು 
ಗಮನಿಸಬಹುದು. ನೆಲೋಗಲ್ಲ ವೀರಗಲ್ಲುಗಳೆರಡು ಬಂದನಿಕೆಯ ನಾಳ್ಗಾಮುಂಡ ಪೀಗನೋಡನೆ 
ಅವನ ಸಬಂಧಿಕರು ಹೋರಾಡಿದ ಬಗ್ಗೆ ಮತ್ತು ಆ ಸದಂರ್ಭದಲ್ಲಿ ತೋರವಗಲಿ ಎಂಬುವವನು 
ಮರಣ ಹೊಂದಿದ ವಿಷಯವನ್ನು ತಿಳಿಸುತ್ತವೆ. ಹೂಲಿಹಳ್ಳಿಯ ಶಾಸನವೊಂದು ಜಗತ್ತುಂಗನಿಗೆ 
ಸಂಬಂದಿಸಿದ್ದು, ರಾಜಾದಿತ್ಯ ಬನವಾಸಿನಾಡನ್ನಾಳುವಾಗ ಬಿಟ್ಟರಕೊಂಡಮಾಳು ಭೂದಾನ 
ಮಾಡಿದನೆಂದು ತಿಳಿಸುತ್ತದೆ. ಮೂರನೆಯ ಇಂದನ ತರುವಾಯ ಆತನ ಮಗ ಎರಡನೆಯ 
ಅಮೋಘವರ್ಷನು ಪಟ್ಟಕ್ಕೆ ಬಂದನಾದರೂ ಕೇವಲ ಒಂದು ವರ್ಷ ಮಾತ್ರ ಆಳ್ಗಿಕೆ ಮಾಡಿದ. 
ಈತನಿಗೆ ಸಂಬಂಧಿಸಿದ ಶಾಸನವೊಂದು ಅಧ್ಯಯನ ಪ್ರದೇಶದ ಹಳೇರಿತ್ತಿಯಲ್ಲಿ ದೊರೆಕಿದ್ದು, 
ಕ್ರಿಶ. ೯೫೯ರ ಈ ಶಾಸನ ಮಹಾಸಾಮಂತನಾದ ಬಂಕೇಯನು ಬನವಾಸಿಯನ್ನಾಳುವಾಗ 
ಗೋಸಹಸ್ತದಾನ ಮಾಡಿದ ಬಗ್ಗೆ ತಿಳಿಸುತ್ತದೆ. ಮುಂದೆ ಇಂದನ ಇನ್ನೊಬ್ಬ ಮಗನಾದ ನಾಲ್ಕನೆಯ 
ಗೋವಿಂದನು ಸಹೋದರನಾದ ಇಮ್ಮಡಿ ಅಮೋಘವರ್ಷನನ್ನು ಪಕ್ಕಕ್ಕೆ ಸರಿಸಿ ಪಟ್ಟವೇರಿದನು. 
ಈತನಿಗೆ ಸಂಬಂಧಿಸಿದ ಎರಡು ಶಾಸನಗಳು ಅರಳಿಕಟ್ಟೆಯಲ್ಲಿ ದೊರೆತಿದ್ದು, ಅದರಲ್ಲೊಂದು 
ಮಾಟೂರು ವಂಶದ ಮಹಾಸಾಮಂತನ್ನೊಬ್ಬನನ್ನು ಉಲ್ಲೇಖಿಸಿದರೆ, ಇನ್ನೊಂದು ಊರಳಿವಿನಲ್ಲಿ 


೩೧ 


ವೀರಪುಲಿಯ ಮಗ ಮಾರಮ್ಮನ ವೀರ ಮರಣವನ್ನು ಉಲ್ಲಿಖಿಸುತ್ತದೆ."* ನಾಲ್ಕನೆಯ ಗೋವಿಂದನ 
ನಂತರ ಮೂರನೆಯ ಅಮೋಘವರ್ಷನು ಪಟ್ಟಕ್ಕೆ ಬಂದನಾದರು ಸಾಕಷ್ಟು ವೃದ್ಧನಾಗಿದ್ದನು. 
ಕ್ರಿರಶ್ಶಷಿ೫ರ ಮಾಸಣಗಿ ವೀರಗಲ್ಲೊಂದು ಈತನ ಕಾಲದ್ದಾಗಿದ್ದು, ಯುದ್ದವೊಂದರಲ್ಲಿ ಅಮ್ಮಣ 
ಎಂಬುವವನು ವೀರಮರಣ ಹೊಂದಿದ ಬಗ್ಗೆ ತಿಳಿಸುತ್ತದೆ." 


ಮೂರನೆಯ ಅಮೋಘವರ್ಷ ವೃದ್ಧನಾಗಿದ್ದರಿಂದ, ಅವನಕಾಲಕ್ಕಾಗಲೇ ಆಡಳಿತವನ್ನೆಲ್ಲ 
ಯುವರಾಜನಾಗಿದ್ದ ಮುಮ್ಮಡಿ ಕೃಷ್ಣನು ನೋಡಿಕೊಳ್ಳುತ್ತಿದ್ದನು. ಈತನಿಗೆ ಕನ್ನರ, ಕಂಧಾರ ಎಂಬ 
ಹೆಸರುಗಳಿದ್ದು, ಅಧ್ಯಯನ ಪ್ರದೇಶದಲ್ಲಿಯ ಅತಿಹೆಚ್ಚು ರಾಷ್ಟಕೂಟ ಶಾಸನಗಳು ಇವನಿಗೆ 
ಸಂಬಂಧಿಸಿದವುಗಳಾಗಿವೆ. ಕ್ರಿ.ಶ. ೯೪೩ರ ಬಡಮಲ್ಲಿ ಶಾಸನ ಮುಮ್ಮಡಿ ಕೃಷ್ಣನ ಕಾಲದಲ್ಲಿ 
ಬನವಾಸಿ-೧೨೦೦೦ವನ್ನು ಅಧಿಕಾರಿಯೊಬ್ಬ ಆಳುತ್ತಿದ್ದ ಬಗ್ಗೆ ತಿಳಿಸುತ್ತದೆ.“ ಕ್ರಿಶ. ೯೪೫-೪೬ರ 
ಕ್ಯಾಸನೂರು ವೀರಗಲ್ಲುಗಳರಡು ಮುಮ್ಮಡಿ ಕೃಷ್ಣನ ಮಾಂಡಳಿಕನಾಗಿದ್ದ ಚೆಲ್ಲಕೇತನವಂಶದ ವ್ಯಕ್ತಿಯೊಬ್ಬ 
ಬನವಾಸಿಯನ್ನು ಆಳುತ್ತಿರುವಾಗ ಚಟ್ಟಯ್ಯ ಮತ್ತು ಮಲ್ಲನಗೌಡನ ಮಗ ವೀರಮರಣ ಹೊಂದಿದ 
ಬಗ್ಗೆ ತಿಳಿಸುತ್ತವೆ. ಮುಮ್ಮಡಿ ಕೃಷ್ಣನ ಸಾಮಂತನಾಗಿ ಗರ್ವಿಂದರ ಬನವಾಸಿ ನಾಡನ್ನಾಳುತ್ತಿದ್ದನೆಂದು 
ಕ್ರಿಪ. ೯೬೧ರ ದೇವಿಹೊಸೂರು ಶಾಸನ ತಿಳಿಸುತ್ತದೆ. ತ್ರುಟಿತ ಶಾಸನವೊಂದು ಬೈರವನಪಾದದಲ್ಲಿ 
ದೊರೆಕಿದ್ದು, ಮಹಾಧಿಪತಿ ಗೋವಿಂದರನು ಮುಮ್ಮಡಿ ಕೃಷ್ಣನ. ಕಾಲದಲ್ಲಿ 
ಬನವಾಸಿನಾಡನ್ನಾಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. ಹಾವೇರಿಯ ಶಾಸನವು “ಸ್ಪಸ್ತಿ ಶೀ ಕನ್ನರದೇವ 
ಪಿಥುವಿ ರಾಜ್ಯಜ್ಲೆಯ್ಯೆ ಬನವಾಸಿ ದೇಸಂ ಕಲಿವಿಟ್ಟನುಂ ಬನವಾಸಿಗ....ಯು ನಾಡಾಳೆ * ಎಂದು 
ಉಲ್ಲೇಖಿಸುತ್ತದೆ. ಕನ್ನರನ ಆಳ್ಗಿಕೆಯಲ್ಲಿ ಲೊಕಟೆ ಬನವಾಸಿಯನ್ನು ಆತನ ಮಗ ಕಲಿವಿಟ್ಟು 
ಪುನ್ನವಂತಿ-೧೨ನ್ನು ಆಳುತ್ತಿರುವಾಗ ನಾಳ್ಲಾಮುಂಡ ಆಯಚಣ್ಣಾದಿಗಳಿಂದ ಭೂದಾನ ಎಂದು 
ಉಲ್ಲೇಖಿಸುವ ಶಾಸನವೊಂದು ಹೊನತ್ತಿಯಲ್ಲಿ ದೊರೆಕಿದೆ"” ಇದೇ ಕಲಿವಿಟ್ಟರಸನು 
ಬನವಾಸಿಯನ್ನಾಳುವಾಗ ವ್ಯಕ್ತಿಯೊಬ್ಬನ ವೀರಮರಣವನ್ನು ತಿಳಿಸುವ ವೀರಗಲ್ಲೊಂದು 
ಮಲಗುಂದದಲ್ಲಿದೆ." ಇವುಗಳಲ್ಲದೆ ಮುಮ್ಮಡಿ ಕೃಷ್ಣನಿಗೆ ಸಂಬಂಧಿಸಿದ ಶಾಸನಗಳು ಹಾವೇರಿ 
ಜಿಲ್ಲೆಯ ಮೋಟಳ್ಳಿ, ಶಬನೂರು, ಹನುಮನಹಳ್ಳಿ, ನದಿಹರಳಹಳ್ಳಿ, ನಿಟಪಳ್ಳಿ, ಮಂತಗಿ ಮತ್ತು 
ನೂಲಗೇರಿಗಳಲ್ಲಿ ಕಂಡುಬರುತ್ತವೆ."* ಮುಮ್ಮಡಿ ಕೃಷ್ಣನ ನಂತರ ಅವನ ತಮ್ಮ ಖೊಟ್ಟಿಗನು 
ಪಟ್ಟವೇರಿದನು. ಕ್ರಿಶ೯೭೦ರ ಹುಲಗೂರ ಶಾಸನವೊಂದು ಗುತ್ತಿಯಗಂಗ ಪುಲಿಗೆರೆ-೩೦೦ ಆಳುವಾಗ 
ಆತನ ಹೆಂಡತಿ ಅಂಕಬ್ಬರಸಿ ಪುಲುಂಗೂರಬ್ಬೆ ದೇವತೆಗೆ ಭೂ ಮತ್ತು ಸುಂಕದಾನ ಮಾಡಿದ 
ಉಲ್ಲೇಖವಿದೆ." ಇದೇ ಕಾಲದ ಕ್ಯಾಸನೂರು ಶಾಸನ ಖೊಟ್ಟಿಗನ ಸಾಮಂತನಾಗಿ ಶಂಕರಗಂಡನು 
ಬನವಾಸಿನಾಡನ್ನಾಳುತ್ತಿದ್ದನೆಂದು ತಿಳಿಸುತ್ತದೆ.” ಕ್ರಿರ್ಶ೯೭೩ಿರ ಕಿತ್ತೂರು ವೀರಗಲ್ಲೊಂದು ಗೋಗಹಣ 
ಪ್ರಸಂಗದಲ್ಲಿ ಬೀರಣಗೀಯಣ ಮತ್ತು ವರೆವಿಟರ ವೀರಮರಣವನ್ನು ಉಲ್ಲೇಖಿಸುತ್ತದೆ." ಈತನ 
(ಕಕ್ಕಲನ) ಇನ್ನೊಂದು ಶಾಸನ ಗುಂಡೂಲಲ್ಲಿ ಸಿಕ್ಕಿದೆ ಖಯೊಟ್ಟಿಗನ ನಂತರ ಕೆಲಕಾಲ ನಾಲ್ಕನೆಯ 
ಕೃಷ್ಣ ಆಳಿದ. ರಾಷ್ಟಕೂಟರ ಕೊನೆಯ ಅರಸನೆಂದರೆ ಇಮ್ಮಡಿ ಕರ್ಕ. ಇವರ ಶಾಸನಗಳಾವು 


p) 
ಅಧ್ಯಯನ ಪ್ರದೇಶದಲ್ಲಿ ದೊರೆಕಿರುವುದಿಲ್ಲ. 


೩೨ 


ಕಲ್ಯಾಣದ ಚಾಲುಕ್ಯರು 


ರಾಷ್ಟಕೂಟರ ಎರಡನೆಯ ಕರ್ಕನನ್ನು ಸೋಲಿಸಿ ಕ್ರಿರ್ಶ೭ಿರಲ್ಲಿ ಇಮ್ಮಡಿ ತೈಲನು ಕಲ್ಯಾಣ 
ಚಾಲುಕ್ಕ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಹಾವೇರಿ ಜಿಲ್ಲೆಯು ಆರಂಭದಿಂದ ಕೊನೆಯವರೆಗೂ 
ಕಲ್ಯಾಣ ಚಾಲುಕ್ಕರ ಆಳ್ಗಿಕೆಗೆ ಒಳಪಟ್ಟಿತ್ತು ಎಂಬುದಕ್ಕೆ ಇಲ್ಲಿ ದೊರೆತ ಅವರ ಸುಮಾರು ೨೭೦ಕ್ಕೂ 
ಹೆಚ್ಚು ಶಾಸನಳೇ ಸಾಕ್ಷಿಯಾಗಿವೆ. ೨೪ ವರ್ಷಗಳ ಸುಧೀರ್ಥ ಆಳ್ಲಿಕೆಯನ್ನು ಮಾಡಿದ ಇಮ್ಮಡಿ 
ತೈಲನ ಬೈಚವಳ್ಳಿ ವೀರಗಲ್ಲೊಂದು (ಕ್ರಿಶ್ಚ್ವ೯ಲ೫) ಗೋಗ್ರಹಣ ಪ್ರಸಂಗದಲ್ಲಿ ಬೀಡಿಚಟ್ಟಯ್ಯನ 
ವೀರಮರಣವನ್ನು ಉಲ್ಲೇಖಿಸುತ್ತದೆ." ಈತನ ಕ್ರಿಶ್ಚ೯೦ರ ಕಾಲದ ಲಕ್ಷೀಪುರ ಶಾಸನವೊಂದು 
ಕದಂಬ ಚಟ್ಟಯದೇವನು ಚಟ್ಟಬ್ಬರಸಿಯ ಪುಣ್ಯಾರ್ಥವಾಗಿ ಕೇಸಂಗೆರೆಯ ಭೂಮಿಯನ್ನು ಸತಕ್ಕೆ 
ದಾನನೀಡಿದ ವಿವರವನ್ನು ಹೊಂದಿದೆ." ಕಣ್ಣಪಯ್ಯ ಬನವಾಸಿ-೧೨೦೦೦ವನ್ನು ಆಳುವಾಗ 
ನಡೆದ ಬೀರವರ್ಮನ ದಾಳಿಯಲ್ಲಿ ಚಟ್ಟಯನ ವೀರಮರಣವನ್ನು ದಾಖಲಿಸಿರುವ ಇಮ್ಮಡಿ ತೈಲನ 
ಕಾಲದ ಶಾಸನವೊಂದು ಹಿರೇಕಣಗಿಯಲ್ಲಿ ದೊರೆಕಿದೆ.5 ಈತನಿಗೆ ಸಂಬಂಧಿಸಿದ ಇನ್ನೆರಡು 


ವೀರಗಲ್ಲುಗಳು ಚಿಕ್ಕಣಗಿ ಮತ್ತು ಕುಂಟನಹೊಸಳ್ಳಿಯಲ್ಲಿ ಕಂಡುಬರುತ್ತವೆ. ಇಮ್ಮಡಿ ತೈಲನ ನಂತರ 


ಸತ್ಕಾಶ್ರಯ ಕುಳತಿಳಕನಕಳಂಕ ಚರಿತ ನಿರೆವ ಬೆಡಂಗಂ ಶ್ರೀಮತ್‌ ಸತ್ಕಾಶ್ರಯ ದೇವರ 
ರಾಜ್ಯಮಂತ್ತರೋತ್ತರಾಭಿವೃದ್ಧಿಗೆ ಸಲುತ್ತಮಿರೆ” ಎಂದು ಸತ್ಕಾಶ್ರಯ ಮತ್ತು ಆತನ ಇನ್ನೊಂದು 
ನಾಮಧೇಯವಾದ ಇರಿವಬೆಡಂಗ ಎಂಬುದನ್ನು ಉಲೇಖಿಸುತ್ತದೆ.5 ಕ್ರಿಶ೧೦೦೭ರ ಹೊಟ್ಟೂರು 
ವೀರಗಲ್ಲೊಂದು ಈತನ ಕಾಲಕ್ಕೆ ಸಂಬಂಧಿಸಿದ್ದು, ಕಳ್ಳರು ತಂಬುಲಿಗರ ಎತ್ತುಗಳನ್ನು ಕೊಂದಾಗ 
ಅವರೊಡನೆ ಹೋರಾಡಿ ಗೊಜ್ಜಿಗ ಎಂಬುವವನು ವೀರಮರಣ ಹೊಂದಿದ ವಿಷಯವನ್ನು 
ತಿಳಿಸುತ್ತದೆ.” ಇರಿವಬೆಡಂಗನ ಇನ್ನೊಂದು ಶಾಸನ ಮುನವಳ್ಳಿಯಲ್ಲಿ ಸಿಕ್ಕಿದೆ. ಸತ್ಯಾಶ್ರಯನ 
ತರುವಾಯ ಈತನ ಸೋದರ ದಶವರ್ಮನ ಮಗ ಐದನೆಯ ವಿಕಮಾದಿತ್ಯನಿಗೆ ಪಟ್ಟವಾಯಿತು. 
ವಿಕಮಾದಿತ್ಯನ ನಂತರ ಆತನ ಸೋದರ ಅಯ್ಯಣ ಒಂದು ವರ್ಷ ಆಳಿದನೆಂದು ತೋರುತ್ತದೆ. 
ಇವರಿಗೆ ಸಂಬಂಧಿಸಿದ ಶಾಸನಗಳು ಅಧ್ಯಯನ ಪ್ರದೇಶದಲ್ಲಿ ದೊರೆಕಿರುವುದಿಲ್ಲ. 


ಅಯ್ಯಣನ ನಂತರ ಅವನ ಸಹೋದರ ಎರಡನೆಯ ಜಯಸಿಂಹನಿಗೆ ಪಟ್ಟವಾಯಿತು. 
ಈತನ ಕಾಲಾವಧಿಯ ಸುಮಾರು ೨೨ ಶಾಸನಗಳು ಅಧ್ವಯನ ಪ್ರದೇಶದಲ್ಲಿ ದೊರೆಕಿವೆ. ಕ್ರಿಶ೧೦೧೫ರ 
ಎರಡನೆಯ ಜಯಸಿಂಹನ ಆರಂಭದ ಕಾಲಾವಧಿಯ ಶಾಸನವೊಂದು ಸಿಡೇನೂರಿನಲ್ಲಿ ದೊರೆಕಿದ್ದು, 
ಸಿಡೇನೂರು ಗಾವುಂಡರಿಂದ ಕಲಿದೇವರಿಗೆ ದಾನ ಎಂದಿದೆ. ಕ್ರಿಶ೧೦೧೮ರ ಕನವಳ್ಳಿ 
ವೀರಗಲ್ಲೊಂದು ಈತನ ಕಾಲದಲ್ಲಿ ಬನವಾಸಿ-೧೨೦೦೦ವನ್ನು ಆಳುತ್ತಿದ್ದ ಮಹಾಮಂಡಳೇಶ್ವರನ 
ಸಹೋದರನಾದ ಮಾಕರಸನನ್ನು ಉಲ್ಲೇಖಿಸುತ್ತದೆ.” ಕ್ರಿಶ.೧೦೧೯ರ ಕಳ್ಳಿಹಾಳ ಶಾಸನವೊಂದು 
ಈತನ ಸಾಮಂತ ಬನವಾಸಿನಾಡನ್ನಾಳುವ ಕುಂದರಾಜನ ಸತಿ ಬೊಗಬ್ಬರಸಿ ಸಹದೇವೇಶ್ವರದೇವರಿಗೆ 


೩ಿಷಿ 


ಭೂದಾನವನ್ನು ನೀಡಿದ ಬಗ್ಗೆ ತಿಳಿಸುತ್ತದೆ ಈ ಶಾಸನದ ಕುಂದರಾಜ ಇರಿವಬೆಡಂಗನ 
ಮಗನಾಗಿದ್ದನೆಂದು ಕ್ರಿಶ.೧೦೨೧ರ ಬೆಳವತ್ತಿ ಶಾಸನವು ಉಲ್ಲೇಖಿಸುತ್ತದೆ.“ ಮೇಲಿನ ಕುಂದರಾಜನು 
ಜಯಸಿಂಹನ ಸಾಮಂತನಾಗಿ ಬನವಾಸಿನಾಡನ್ನಾಳುತ್ತಿದ್ದನೆಂದು ಕ್ರಿಶ೧೦೨೭ರ ಯಳವಟ್ಟಿ ಶಾಸನ, 
ಕ್ರಿಶ.೧೦೨೮ರ ಕುಳೇನೂರು ಶಾಸನ, ಉಪುಣಸಿ ಶಾಸನ, ಹಾಗೂ ಬಿದರಗಡ್ಡಿ ಶಾಸನಗಳು 
ಉಲ್ಲೇಖಿಸುತ್ತವೆ.” ಕ್ರಿ.ಶ. ೧೦೩೪ರ ಗುಂಡೇನಹಳ್ಳಿ ಶಾಸನ ಅಂಗಿಯಬ್ಲೆ ಆಲೂರಲ್ಲಿ ಕಟ್ಟಿಸಿದ 
ಮಲ್ಲಿಕಾರ್ಜುನ ದೇವಾಲಯಕ್ಕೆ ಅಜವರ್ಮನ ಮಗ ಕಂಬಯ್ಯ ದಾನ ನೀಡಿದ ಬಗ್ಗೆ ತಿಳಿಸುತ್ತದೆ.” 
ಹಾಗೆಯೆ ಕ್ರಿಶ.೧೦೩೪ರ ಬೆನಕನಕೊಂಡ"್‌ ಶಾಸನ ಇಮ್ಮಡಿ ಜಯಸಿಂಹನ ಮಹಾಸಾಮಂತ 
ಚಿಕ್ಕಾಯಚರಸನನ್ನು ಉಲ್ಲೇಖಿಸಿದರೆ, ಕ್ರಿಶ.೧೦೩೭ರ ಹೊಟ್ಟೂರು ಶಾಸನ ಅಕ್ಕಾದೇವಿ ಮತ್ತು 
ಮಯೂರವರ್ಮರು ಬನವಾಸಿನಾಡನ್ನಾಳುವಾಗ ಪೊಟ್ಟಿಯೂರ ಕೆಂಗೆರೆಗೆ ಸುಂಕಾಧಿಕಾರಿಗಳು 
ತೆರಿಗೆ ದಾನ ಮಾಡಿದ್ದನ್ನು ಉಲೇಖಿಸುತ್ತದೆ. 5 ಈ ಮಯೂರವರ್ಮ ಹಾನಗಲ್ಲು ೫೦೦ನ್ನು 
ಸಾಮಂತನಾಗಿ ಆಳುತ್ತಿದ್ದನೆಂದು ಕ್ರಿಶ.೧೦೩೮ರ ಗುಡಗುಡಿ ಶಾಸನ ಹೇಳುತ್ತದೆ. ಇವುಗಳಲ್ಲದೆ 
ಇಮ್ಮಡಿ ಜಯಸಿಂಹನ ಆಳ್ಲಿಕೆಯ ಶಾಸನಗಳು ಹಾವೇರಿ ಜಿಲ್ಲೆಯ ಹುಲಗೂರು. ಕೋಣನತಂಬಿಗಿ, 
ಕೋಳೂರು, ಮಣ್ಣೂರು, ಕಾಗಿನೆಲ್ಲಿ, ಆಡೂರು, ಸಿರಗೋಡ, ಹಾವಣಗಿ ಮತ್ತು ಕಣವಿಸಿದ್ದೇರಿಗಳಲ್ಲಿ 
ದೊರಕಿವೆ. 


ಇಮ್ಮಡಿ ಜಯಸಿಂಹನ ಉತ್ತರಾಧಿಕಾರಿಯಾದ ಒಂದನೆಯ ಸೋಮೇಶ್ವರನ ಸುಮಾರು 
೩೩ ಶಾಸನಗಳು ಹಾವೇರಿ ಜಿಲ್ಲೆಯಲ್ಲಿ ದೊರೆಕಿವೆ. ಕ್ರಿಶ.೧೦೪೪ರ ಆಡೂರು ಶಾಸನವೊಂದು 
ಒಂದನೆಯ ಸೋಮೇಶ್ವರನ ದಂಡನಾಯಕನಾದ ಎಚಯ್ಯನನ್ನು ಮತ್ತು ಮಹಮಂಡಳೇಶ್ವರನಾದ 
ಮಯೂರವರ್ಮ(ಕೆದಂಬ)ನನ್ನು ಉಲ್ಲೇಖಿಸುತ್ತದೆ. ಕ್ರಿ.ಶ.೧೦೪೫ರ ಹಿರೆಬೂದಿಹಾಳ ಶಾಸನ 
ಮಹಾಮಂಡಳೇಶ್ನರ ಚಾವುಂಡರಾಯನು ಬನವಾಸಿ ಆಳುತ್ತಿದ್ದ ಉಲ್ಲೇಖವನ್ನು ಹೊಂದಿದೆ. 
ಕ್ರಿಶ೧೦೪೫ರ ಕೋಳೂರ ಶಾಸನವೊಂದು ಈತನ ಸಾಮಂತನಾದ ಕಲಿಯಮ್ಮರಸನು ಬಾಸವೂರು- 
೧೪೦ ಆಳುತ್ತಿದ್ದನೆಂದು ತಿಳಿಸುತ್ತದೆ.5 ಬೆಳವತ್ತಿಯಲ್ಲಿ ಸೋಮೇಶ್ವರನಿಗೆ ಸಂಬಂಧಿಸಿದ ನಾಲ್ಕು 
ಶಾಸನಗಳು ದೊರೆಕಿದ್ದು, ಕ್ರಿ.ಶ.೧೦೪೭ರಲ್ಲಿ ಮಹಾಸಾಮಂತ ಮಯೂರವರ್ಮ ಬನವಾಸಿ- 
೧೨೦೦೦ ಮತ್ತು ಹಾನಗಲ್ಲು ಆಳುತ್ತಿದ್ದುದುದಾಗಿ ತಿಳಿಸಿದರೆ, ಅಲ್ಲಿಯ ಇನ್ನೊಂದು ಶಾಸನ 
ಅರಿಕೇಸರಿದೇವನು ಮೇಲಿನ ವಿಭಾಗಗಳನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಮತ್ತೊಂದು ಶಾಸನ 
ಹರಿಕೇಸರಿದೇವನನ್ನು ಮಹಸಾಮಂತನೆಂದು ಕರೆದರೆ, ಇನ್ನೊಂದು ಶಾಸನ ಮಾಂಡಳಿಕ ಲಕ್ಷ್ಮರಸನನ್ನು 
ಉಲ್ಲೇಖಿಸುತ್ತದೆ. ಈತನ ಚಿಕ್ಕೆರೂರು (ಕ್ರಿಶ೧೦೪೮) ಶಾಸನ ಮಹಾಪಸಾಯಿತೆ ರೇವಕಬ್ಬರಸಿಯನ್ನು 
ಹೆಸರಿಸುತ್ತದೆ.“ ಕ್ರಿಶ.೧೦೪೯ರ ಮತ್ತು ಕ್ರಿಶ೧೦೬೦ರ ಮಲ್ಲೂರು ಶಾಸನಗಳು ಮಹಾಮಂಡಳೇಶ್ವರ 
ಕುಮಾರ ಜೋಮದೇವರಸನನ್ನು ಮತ್ತು ನಾರ್ಗಾವುಂಡ ರಾಜಾದಿತ್ಯರಸ ಹಾಗೂ ದಂಡನಾಯಕ 
ಗುಂಡಮಯ್ಯರನ್ನು ಉಲ್ಲೇಖಿಸುತ್ತವೆ. ಕ್ರಿಶ. ೧೦೫೨ರ ತಿಳವಳ್ಳಿ ಶಾಸನ ಒಂದನೆಯ ಸೋಮೇಶ್ವರನ 
ಪಿರಿಯರಸಿ ಮೈಳಲದೇವಿ ಬನವಾಸಿನಾಡನ್ನು ಆಳುತ್ತಿದ್ದಳೆಂದು ತಿಳಿಸುತ್ತದೆ. ಕ್ರಿಶ.೧೦೫೮ರ 


ಷಿ೪ 


ಬಾಳಂಬೀಡ ಶಾಸ್‌ನಮೊಂದು ಬನವಾಸಿ ನಾಡಿನ್‌ ವರ್ಣನೆಂಯೊಂದಿಗೆ 
ಮಹಾತಟಾಕಗ್ರಾಮ(ಪಿರಿಯಕೆರೆಯೂರು) ಹಾಗೂ ಕೃಷ್ಣತಟಾಕವನ್ನು ದೇವರಿಗೆ ದತ್ತಿ ಬಿಟ್ಟ 
ವಿಷಯವನ್ನು ವಿವರಿಸುತ್ತದೆ. ಒಂದನೆಯ ಸೋಮೇಶ್ನರನ ಕಾಲದ ಕ್ರಿ.ಶ.೧೦೬೨ರ ಹುಲಗೂರು 
ಶಾಸನವೊಂದು ಮಹಾಸಾಮಂತಾಧಿಪತಿ ಮಹಾಪ್ರಚಂಡ ದಂಡನಾಯಕನಾದ ದೇವಪಾಲ 
ಅರಸನು ಪುಲ್ಲುಂಗೂರು ಆಳುವಾಗ ಕೆರೆಗಳಿಗೆ ದಾನ ಬಿಟ್ಟ ವಿಷಯ ತಿಳಿಸುತ್ತದೆ.” ಕ್ರಿಶ೧೦೬೮ರ 
ಈತನ ಆಳ್ಗಿಕೆಯ ಕೊನೆಯ ವರ್ಷದ ಕೊಂಡೋಜಿ ವೀರಗಲ್ಲು ಕೀರ್ತಿದೇವನು ಬಾಳೆಯೂರು 
ಮೇಲೆ ದಾಳಿ ಮಾಡಿದಾಗ ಬರ್ಮದೇವ ಎಂಬುವವನು ವೀರಮರಣ ಹೊಂದಿದನೆಂದು 
ತಿಳಿಸುತ್ತದೆ." ಇವುಗಳಲ್ಲದೆ ಹಾವೇರಿ ಜಿಲ್ಲೆಯ ಚಿಲ್ಲೂರುಬಡ್ಡಿ, ಬಂಕಾಪುರ, ಮುನವಳ್ಳಿ, 
ಶಿಗ್ಗಾಂವಿ, ಹೊಟ್ಲೂರು, ಗಳಗನಾಥ, ದೇವಿಹೊಸೂರು, ಹಾವನೂರು, ಮೊಟೆಬೆನ್ನೂರು, ಹೆಡಿಗೊಂಡ, 
ಕಲಕೇರಿ, ಬೈಚವಳ್ಳಿ ಮೇದೂರು ಮತ್ತು ಹಿರೇಕೆರೂರುಗಳಲ್ಲಿ ಒಂದನೆಯ ಸೋಮೇಶ್ವರನ 
ಕಾಲಾವಧಿಯ ಶಾಸನಗಳು ಕಂಡುಬರುತ್ತಿದ್ದು, ಅವುಗಳು ದಾನ-ದತ್ತಿಗೆ ಸಂಬಂಧಿಸಿದವುಗಳಾಗಿವೆ.”* 
ಚಾಣಾಕ್ಷನು, ಮುತ್ತದ್ದಿಯೂ ಆಗಿದ್ದ ಒಂದನೆಯ ಸೋಮೇಶ್ವರನು ಕಲ್ಯಾಣ ಚಾಲುಕ್ಕರಲ್ಲಿ ಒಬ್ಬ 
ಶ್ರೇಷ್ಠ ಅರಸನಾಗಿದ್ದು, ಬಿಲ್ಲಣನ ಪ್ರಕಾರ ಆತನಿಗೆ ಉಗ್ರವಾದ ರೋಗವೊಂದು ಬಂದುದರಿಂದ 
ತುಂಗಭದ್ರೆಯಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡಿದನೆಂದು ಹೇಳಲಾಗುತ್ತದೆ. 


ಕ್ರಿಶ೧೦೬೮ರಲ್ಲಿ ಕಲ್ಯಾಣ ಚಾಲುಕ್ಕರ ಸಾಮ್ರಾಜ್ಯದ ಅರಸನಾದ ಎರಡನೆಯ ಸೋಮೇಶ್ವರನು 
ಅಲ್ಪ ಕಾಲಾವಧಿಯ ಆಳ್ಲಿಕೆಯನ್ನು ಮಾಡಿದನಾದರೂ, ಅದು ಕಲ್ಯಾಣ ಚಾಲುಕ್ಕರ ಕಷ್ಟದ 
ಕಾಲವಾಗಿತ್ತು. ಈತನ ಕಾಲಾವಧಿಯ ೧೭ ಶಾಸನಗಳು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. 
ಕ್ರಿಶ.೧೦೭೨ರ ತಿಳವಳ್ಳಿ ಶಾಸನ ಈತನ ದಂಡನಾಯಕ ಮತ್ತು ಮನೆವೆರ್ಗಡೆ ಅಧಿಕಾರಿಯಿಂದ 
ಅಗಹಾರ ತಿಳವಳ್ಳಿಯ ಮಹಾರಾಜರಿಗೆ ಪೆರ್ಜುಂಕಾದಿ ಸುಂಕಗಳನ್ನು ದಾನ ನೀಡಿದ ಬಗ್ಗೆ 
ತಿಳಿಸುತ್ತದೆ. ಇಲ್ಲಿಯ ಇನ್ನೊಂದು ಶಾಸನ ದೊಡ್ಡಕೆರೆಯ ಏರಿಯ ಬಂಟರಿಂದ ದಾನವನ್ನು 
ತಿಳಿಸುವುದಲ್ಲದೆ, ಬನವಾಸಿ-೧೨೦೦೦ದ ಪೆರ್ಗಡೆ ಮಾದಿರಾಜನನ್ನು ಹೆಸರಿಸುತ್ತದೆ. ಇದೇ 
ಕಾಲಾವಧಿಯ ಹಿರೇಕಣಗಿ ಶಾಸನವೊಂದು ಚಿಕ್ಕಗಾವುಂಡ ಪಿರಿಯಕಣ್ಣಗಿ ಆಳುತ್ತಿದ್ದನೆಂದು ತಿಳಿಸಿ 
ಅವನ ತಾಯಿ ಚಟ್ಟಿಕಬ್ಬೆಗಾವುಂಡಿ ಅಲ್ಲಿ ದೇವಾಲಯ ಕಟ್ಟಿಸಿ ಭೂದಾನ ಮಾಡಿದ ವಿಷಯವನ್ನು 
ಉಲ್ಲೇಖಿಸುತ್ತದೆ." ಕ್ರಿಶ೧೦೭೪ರ ಮತ್ತಿಹಳ್ಳಿ ಶಾಸನವೊಂದು ಮಹಾಮಂಡಳೇಶ್ವರ ಉದಯಾದಿತ್ಮನು 
ಸ್ವಯಂಭೂದೇವರಿಗೆ ಮುದಿಯನ ಗ್ರಾಮವನ್ನು ಪುನರ್ದತ್ತಿ ನೀಡಿದನೆಂದು ತಿಳಿಸುತ್ತದೆ.”“ ಇದೇ 
ಕಾಲವಧಿಯ ನೀರಲಗಿ ಶಾಸನವು ಭುವನೈಕಮಲ್ಲ ಪಲ್ಲವಪೆರ್ಮಾನಡಿ ನೀರಲಿಗೆಯ ಮುನ್ನೂರ್ರರಿಗೆ 
ಪಾನುಂಗಲ್ಲು-೫೦೦ರ ಕಂಪಣ ಎಳಂಬೆ-೭೦ರ ಬಸಲೂರು ಗ್ರಾಮದ ಮೇಲಾಳ್ಯೆ ಕೊಟ್ಟ 
ಉಲ್ಲೇಖವನ್ನು ಹೊಂದಿದೆ." ಕ್ರಿಶ೧೦೭೫ರ ದೇವಗಿರಿ ಶಾಸನ ಇಮ್ಮಡಿ ಸೋಮೇಶ್ವರನ 
ದಂಡನಾಯಕನಾದ ವೆಣ್ಣಮಯ್ಯನು ದೇವಗೇರಿಯ ಕಂಕಳೇಶ್ವರದೇವರಿಗೆ ಸುಂಕಗಳ ದಾನಮಾಡಿದ 
ಬಗ್ಗೆ ಹೇಳಿದೆ.” ಮೊಟೆಬೆನ್ನೂರು ಶಾಸನವೊಂದು ಇಮ್ಮಡಿ ಸೋಮೇಶ್ವರನ ಮಹಾಮಂಡಳೇಶ್ವರ 


೩೫ 


ಲಕ್ಷ್ಮರಸನನ್ನು ಉಲ್ಲೇಖಿಸುತ್ತದೆ." ಹಾಗೆಯೇ ಕಡೂರು ಶಾಸನವೊಂದು ಈತನ 
ಮಹಾಮಂಡಳೇಶ್ವರನಾದ ಉದಯಾದಿತ್ಯನನ್ನು ಉಲ್ಲೇಖಿಸುತ್ತದೆ.” ಮೇಲಿನ ಉದಯಾದಿತ್ಮನನ್ನು 
ಭುವನೈಕಮಲ್ಲ ವೀರನೊಳಂಬ ಎಂದು ಹೊಗಳುವ ಶಾಸನವೊಂದು ಸಿರಗಂಬಿಯಲ್ಲಿ ಸಿಕ್ಕಿದ್ದು, 
ಆತನು ಬನವಾಸಿ-೧೨೦೦೦ ಮತ್ತು ಸತ್ತಳಿಗೆ-೧೦೦೦ ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. 
ಇವುಗಳಲ್ಲದೆ ಹಾವೇರಿ ಜಿಲ್ಲೆಯ ಸವಣೂರು, ಕಾಗಿನೆಲ್ಲಿ, ಅಸುಂಡಿ, ಕಲಕೇರಿ, ಗುಡಗುಡಿ, ಮತ್ತು 
ಹಿರೇಕೆರೂರುಗಳಲ್ಲಿ ಇಮ್ಮಡಿ ಸೋಮೇಶ್ವರನ ಶಾಸನಗಳು ದೊರೆಕಿವೆ.” 


ಇಮ್ಮಡಿ ಸೋಮೇಶ್ವರನ ತರುವಾಯ ಆತನ ಸಹೋದರನಾದ ಆರನೆಯ ವಿಕ್ರಮಾದಿತ್ಯನು 
ತನ್ನ ಅಣ್ಣನನ್ನು ಪಕ್ಕಕ್ಕೆ ಸರಿಸಿ ರಾಜ್ಯವನ್ನು ಸೆಳೆದುಕೊಂಡ. ಈತನು ತನ್ನ ಅಳ್ಲಿಕೆಯ ಪ್ರಥಮ 
ವರ್ಷದಂದು್ರಿಶ.೧೦೭೬-೭೭) ಚಾಲುಕ್ಕ ವಿಕಮಶಕೆ ಎಂಬ ನೂತನ ಶಕೆಯನ್ನು ಪ್ರಾರಂಭಿಸಿದ. 
ಹಾವೇರಿ ಜಿಲ್ಲೆಯಲ್ಲಿ ಈತನಿಗೆ ಸಂಬಂಧಿಸಿದ ೯೦ ಶಾಸನಗಳು ಸಿಕ್ಕಿವೆ. ಈತನ ಆಳ್ಗಿಕೆಯ 
ಆರಂಭಕಾಲದ ಶಾಸನವೊಂದು ಕೊಳೂರಿನಲ್ಲಿ ದೊರೆಕಿದೆ. ಇಲ್ಲಿಯ ಇನ್ನೊಂದು ಶಾಸನ 
ಕಲಿಯಮ್ಮರಸನು ಬಾಸವೂರಮನ್ನೆಯನ್ನಾಳುವಾಗ ಭೂದಾನ ಮಾಡಿದ ಬಗ್ಗೆ ತಿಳಿಸುತ್ತದೆ. 
ಚಿಕ್ಕೆರೂರಿನ ಎರಡು ವೀರಗಲ್ಲುಗಳು ಈತನ ಕಾಲದವುಗಳಾಗಿದ್ದು, ಯುದ್ದದಲ್ಲಿ ಮಡಿದ ವೀರನೊಬ್ಬನಿಗೆ 
ಕಿರಿಯಕೆರೆವೂರ ಸಾಸಿರ ಮಹಾಜನರು ಭೂದಾನ ಮಾಡಿದ ಬಗ್ಗೆ ಮತ್ತು ಕಿರಿಯಕೆರೆವೂರ 
ಗೋಗಹಣದಲ್ಲಿ ವೀರನೊಬ್ಬ ಮಡಿದ ಬಗ್ಗೆ ತಿಳಿಸುತ್ತವೆ.” ಕ್ರಿಶ.೧೦೭೭ರ ಹುಲಗೂರು 
ಶಾಸನವೊಂದು ಮಣಲೆಯರ ಜಯಕೇಶಿ ಅರಸ ನಾಳ್ಗಾವುಂಡನಿದ್ದಾಗ ಅಧಿಕಾರಿಗಳು ಕೊಯ್ದಾಳೇಶ್ವರ 
ದೇವರಿಗೆ ಹಣದಾನ ನೀಡಿದ್ದನ್ನು ತಿಳಿಸುತ್ತದೆ.” ಕ್ರಿಶ೧೦೭೯ರ ಬಾಳಂಬೀಡ ಶಾಸನ ಪೆರ್ಗಡೆ 
ಭಲದೇವಯ್ಯನು ಪಿರಿಯಕೆರೆಯೂರಿನ ಮಹಾಜನ ಸಾಸಿರ್ವರ ಸಮ್ಮುಖದಲ್ಲಿ ದೇವರಿಗೆ ದಾನ 
ಬಿಟ್ಟುದುದನ್ನು ತಿಳಿಸುತ್ತದೆ.” ಕಲಕೇರಿ ಶಾಸನವು ದಂಡನಾಯಕ ಗೋವಿಂದರಸನ ಅಧಿಕಾರಿ 
ಕಲುಕೇರಿಯ ಜಯಸಿಂಹನನ್ನು ಹೆಸರಿಸುತ್ತದೆ.” ಹತ್ತಿಮತ್ತೂರಿನ ಎರಡು ಶಾಸನಗಳು ದಂಡನಾಯಕ 
ಶಿವರಾಜ ಮತ್ತು ಲೋಕರಸರು ದಾನನೀಡಿದ ವಿಷಯ ತಿಳಿಸಿದರೆ, ಇನ್ನೆರಡು ವೀರಗಲ್ಲುಗಳು 
ಗೋಗ್ರ್ಲಹಣ ಪ್ರಸಂಗಗಳನ್ನು ವಿವರಿಸುತ್ತವೆ. ಕ್ರಿಶ.೧೦೯೨ರ ಬ್ಯಾಡಗಿ ಶಾಸನವೊಂದು 
ಮಹಾಮಂಡಳೇಶ್ಲರ ವೀರಗಾಂಗೇಯರಾಯ ಬನವಾಸಿ-೧೨೦೦೦ ಆಳುತ್ತಿದ್ದುದನ್ನು ಉಲ್ಲೇಖಿಸಿದೆ.” 
ಕ್ರಶ೧೦೯೨ರ ಮಲ್ಲೂರು ಶಾಸನವು ಆ ಊರಿನ ಎಂಟು ಗಾವುಂಡರು ಹಾಗೂ ಅರವತ್ತೊಕ್ಕಲುಗಳು 
ಭೂದಾನ ಮಾಡಿದ ವಿವರ ನೀಡುತ್ತದೆ. ವಿಕ್ರಮಾದಿತ್ಯನು ತುಂಗಭದ್ರ ತೀರದಲ್ಲಿ ಬಿಡುಬಿಟ್ಟಾಗ 
ಮುದೇನೂರು ಶಂಕರನಾರಾಯಣದೇವರಿಗೆ ಭೂದಾನ ನೀಡಿದ ವಿವರವನ್ನು ಅಲ್ಲಿಯ ಶಾಸನವೊಂದು 
ತಿಳಿಸುತ್ತದೆ. ಶಿಗ್ಗಾಂವಿ ಶಾಸನವೊಂದು ವಿಕಮಾದಿತ್ಯನ ಮಹಾಮಂಡಳೇಶ್ಲರನಾದ ತೈಲಪದೇವನು 
ಬನವಾಸಿ-೧೨೦೦೦, ಪಾನುಂಗಲ್ಲು-೫೦೦ ಆಳುತ್ತಿದ್ದನೆಂದು ತಿಳಿಸುತ್ತದೆ. ಕ್ರಿಶ.೧೧೦೮ರ 
ಕರಗುದರಿ ಶಾಸನ ಮಲ್ಲಿಯಕ್ಕ ಎಂಬ ದಂಡನಾಯಕಿತಿ, ಮಹಾಮಂಡಳೇಶ್ವರ ಇಮ್ಮಡಿ ತೈಲಪದೇವ 
ಹಾಗೂ ಆತನ ರಾಣಿ ಬಾಚಲದೇವಿಯರನ್ನು ಉಲ್ಲೇಖಿಸುತ್ತದೆ. 


ಹಿ೬ 


ಕ್ರಿಶ೧೧೧೧ರಲ್ಲಿ ದಂಡನಾಯಕ ಗೋವಿಂದರಸ ಬನವಾಸಿ-೧೨೦೦೦ ಮತ್ತು ಸಾಂತಳಿಗೆ- 
೧೦೦೦ ಆಳುತ್ತಿದ್ದ ವಿವರ ಮೇದೂರು ಶಾಸನದಲ್ಲಿದೆ ಕ್ರಿಶ೧೧೨೦ರ ಹಿರೇಹಳ್ಳಿಯ ಶಾಸನದಲ್ಲಿ 
ಕಲಿಯಮರಸನು ಬಾಸನೂರ-೧೪೦ನ್ನು ಆಳುತ್ತಿದ್ದ ವಿಚಾರವಿದೆ. ಕ್ರಿಶ.೧೧೨೪ರ ಹೊನ್ನತ್ತಿ 
ಶಾಸನ ವಿಕಮಾದಿತ್ಯನ ಮಹಾಮಂಡಳೇಶ್ವರನಾಗಿ ಗುಪ್ತರ ಜೋಮದೇವನು ಆಳುತ್ತಿದ್ದನೆಂದು., 
ಅತನಿಗೆ ದೇಕಣ್ಣ ಮತ್ತು ದಾಕಣ್ಣ ಎಂಬ ಮಂತ್ರಿಗಳಿದ್ದರೆಂದು ತಿಳಿಸುತ್ತದೆ." ನರೇಗಲ್ಲು ಶಾಸನವೊಂದು 
ವಕಮಾದಿತ್ಯನ ಮಹಾಮಂಡಳೇಶ್ವರನಾದ ತೈಲಪನು ಬನವಾಸಿ-೧೨೦೦೦, ಹಾನಗಲ್ಲು-೫೦೦ 
ಹಾಗೂ ಜೋಗಮರಾಣನ ಮಗಳು ಸಾವಳದೇವಿ ನರೇಗಲ್ಲನ್ನು ಆಳುತ್ತಿರುವಾಗ, ಮಹಾಪಭು 
ಕಪ್ಪಿಮಯ್ಯನು ನರೇಗಲ್ಲಿನಲ್ಲಿ ಈಶ್ವರ ದೇವಾಲಯ ಕಟ್ಟಿಸಿದನೆಂದು ತಿಳಿಸುತ್ತದೆ.” ಮತ್ತಿಹಳ್ಳಿಯ 
ಎರಡು ಶಾಸನಗಳು ಯುವರಾಜನಾದ ತೈಲೋಕ್ಕಮಲ್ಲ ವೀರನೊಳಂಬಪೆರ್ಮಾಡಿ ಜಯಸಿಂಗದೇವನ 
ಪರಾಕ್ರಮದ ವರ್ಣನೆ ಮತ್ತು ದಾನ ಬಿಟ್ಟ ಬಗ್ಗೆ ಮಾಹಿತಿ ನೀಡುತ್ತವೆ. ನಿಡಸಿಂಗಿ ಶಾಸನವೊಂದು 
ವಿಕಮಾದಿತ್ಯನ ಪಿರಿಯರಸಿ ಲಕ್ಷಾದೇವಿ ನಿಟ್ಟಸಿಂಗಿಯನ್ನಾಳುತ್ತಿದ್ದಳೆಂದು ಉಲ್ಲೇಖಿಸುತ್ತದೆಯಲ್ಲದೆ, 
ಅಲ್ಲಿಯ ಉಗುರು ಮುನ್ನೂರ್ವರನ್ನು ಉಲ್ಲೇಖಿಸುತ್ತದೆ. ಹೂವಿನಶಿಗ್ದಿ ಶಾಸನವೊಂದು ವಿಕಮಾದಿತ್ಸನ 
ಸಾಮಂತನಾಗಿ ಸೋವಿದೇವ ಎಂಬುವವನು ಬನವಾಸಿ-೧೨೦೦೦, ಬೆಳ್ಳೊಲ-೩೦೦, ಪುಲಿಗೆರೆ- 
೩೦೦ ಆಳುತ್ತಿದ್ದನೆಂದು ತಿಳಿಸುತ್ತದೆ. ಇವುಗಳಲ್ಲದೆ ಹಾವೇರಿ ಜಿಲ್ಲೆಯ ಬಾಳೂರು, ಬೆಳಗಾಲಪೇಟ, 
ಬೆಳವತ್ತಿ ಕರಗುದರಿ, ಯಳವಟ್ಟ, ಶೇಷಗಿರಿ, ಹಾನಗಲ್ಲು. ಹಾವಣಗಿ, ಹಿರೇಹುಲ್ಲಾಳ, ಹೆರೂರು. 
ಅರಟಾಳ, ನೀರಲಗಿ, ಬಂಕಾಪುರ, ಶಬನೂರು, ಶಾಬಾಳ, ಸವಣೂರು, ಹಿರೆಬೆಂಡಿಗೇರಿ, ಹೊಟ್ಟೂರು, 
ಅಗಡಿ, ಕರಜಿಗಿ, ಗಳಗನಾಥ, ದೇವಗಿರಿ, ನೆಗಳೂರು, ಹಾವೇರಿ, ಹಿರೇಲಿಂಗದಹಳ್ಳಿ, ಹೊಸರಿತ್ತಿ, 
ಕಾಗಿನೆಲ್ಲಿ, ಕುಮ್ಲೂರು, ಉಕ್ಕುಂದ, ಚೌಡದಾನಪುರ, ಅರಿಷಿಣಗುಪ್ತಿ, ಕೆಲವರಕೊಪ್ಪ, ಗೆಜ್ಜೆಹಳ್ಳಿ, 
ತಿಳವಳ್ಳಿ, ಬಾಳಂಬೀಡು, ಕೋಡಮಗ್ಗಿ, ಅಬ್ದಲೂರು, ಚಿನ್ನಮುಳಗುಂದ, ನೂಲಗೇರಿ, ಮಡಲೂರ, 
ಹಿರೇಕೆರೂರು ಮತ್ತು ಸಾತೇನಹಳ್ಳಿಗಳಲ್ಲಿ ಆರನೆಯ ವಿಕ್ರಮಾಧಿತ್ಯನ ಕಾಲಾವಧಿಗೆ ಸಂಬಂಧಿಸಿದ 
ಶಾಸನಗಳು ದೊರೆಕಿದ್ದು, ಈ ಜಿಲ್ಲೆಯಲ್ಲಿ ಆತನ ಆಳ್ಲಿಕೆಯ ಅಸ್ತಿತ್ವವನ್ನು ತಿಳಿಸುವುದಲ್ಲದೆ, ದಾನ- 
ದತ್ತಿಗಳನ್ನು ಬಿಟ್ಟ ವಿಷಯವನ್ನು ಉಲ್ಲೇಖಿಸುತ್ತವೆ. 

ಆರನೆಯ ವಿಕ್ರಮಾದಿತ್ಯನ ನಂತರ ಆತನ ಮಗನಾದ ಮೂರನೆಯ ಸೋಮೇಶ್ವರನು 
೧೧೨೭ರಲ್ಲಿ ಪಟ್ಟವೇರಿದನು. ಈತನಿಗೆ ಸಂಬಂಧಿಸಿದ ಸುಮಾರು ೨೭ ಶಾಸನಗಳು ಅಧ್ಯಯನ 
ಪ್ರದೇಶದಲ್ಲಿ ದೊರೆಕಿವೆ. ಕ್ರಿಶ.೧೧೨೯ರ ತಿಳವಳ್ಳಿ ಶಾಸನವೊಂದು ಮೂರನೆಯ ಸೋಮೇಶ್ವರನ 
ಸಾಮಂತನಾಗಿ ತೈಲಪನು ಬನವಾಸಿನಾಡನ್ನಾಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. ಕ್ರಿಶ.೧೧೩೧ರ 
ಹಾವಣಗಿ ಶಾಸನವೊಂದು ಮಯೂರವರ್ಮನು ಬನವಾಸಿ-೧೨೦೦೦ವನ್ನು ಆಳುತ್ತಿದ್ದನೆಂದು 
ಹೇಳುತ್ತದೆ. ಕ್ರಿಶ.೧೧೩೫ರ ಯಳವಟ್ಟಿ ವೀರಗಲ್ಲೊಂದು ಸಹನಿಕೇಶಿ ಎಂಬುವವನು ಯಳವಟ್ಟಿಯ 
ಮೇಲೆ ದಾಳಿಮಾಡಿದಾಗ ನಾಯಕನೊಬ್ಬ ವೀರಮರಣ ಹೊಂದಿದ ಬಗ್ಗೆ ತಿಳಿಸುತ್ತದೆ. 
ಕ್ರಿಶ.೧೧೩೮ರಲ್ಲಿ ಮಹಾಮಂಡಳೇಶ್ವರ ಕದಂಬ ಮಲ್ಲಿಕಾರ್ಜುನದೇವನು ಲೊಕ್ಕಿಗುಂಡಿಯನ್ನು 


೩೭ 


ಮುತ್ತಿದಾಗ ಬೊಂಮ್ಮೆಯನಾಯಕ ವೀರಮರಣ ಹೊಂದಿದನೆಂದು ಗಣಜೂರಿನ ವೀರಗಲ್ಲೊಂದು 
ಉಲ್ಲೇಖಿಸುತ್ತದೆ. ಕ್ರಿಶ೧೧೩೮ರ ಮುತ್ತೂರು ವೀರಗಲ್ಲು ಈತನ ಕಾಲಾವಧಿಯಲ್ಲಿ ಕಮ್ಮಣಹಳ್ಳಿಯ 
ಜಕ್ಕಿಸೆಟ್ಟಿಯು ಮುತ್ತೂರನ್ನು ಮುತ್ತಿದಾಗ ಕಮ್ನಾರ ಮಾಚನ ಅಣ್ಣ ಹಳ್ಳಿಗನು ವೀರಮರಣ ಹೊಂದಿದ 
ಬಗ್ಗೆ ತಿಳಿಸುತ್ತದೆ. ಮೇಲಿನ ಯುದ್ಧದಲ್ಲಿ ಕಮ್ಮಾರ ಮಾಚಣ್ಣ ವೀರಮರಣವನ್ನಪ್ಪಿದ ವಿಷಯವನ್ನು 
ಮುತ್ತೂರು ಶಾಸನವೊಂದು ತಿಳಿಸುತ್ತದೆ.” ಇವುಗಳಲ್ಲದೆ ಮೂರನೆಯ ಸೋಮೇಶ್ವರನ ಕಾಲಾಧಿಯ 
ಶಾಸನಗಳು ಹಾವೇರಿ ಜಿಲ್ಲೆಯ ಅಂದಲಗಿ, ಬಂಕಾಪುರ, ಬನ್ನಿಕೊಪ್ಪ ಬರದೂರು, ಹುನುಗುಂದ, 
ದೇವಗಿರಿ, ಅಸುಂಡಿ, ಮುದೇನೂರು, ಕೊಂಡೋಜಿ, ಬೆಳವತ್ತಿ, ಮಕರವಳ್ಳಿ, ಮಂತಗಿ, ಅಬ್ಬಲೂರು, 
ಚಿಕ್ಕೆರೂರು, ನಾಗವಂದ ಮತ್ತು ಬುರಡಿಕಟ್ಟಿಗಳಲ್ಲಿ ದೊರೆಕಿವೆ.” 


ಮುಮ್ಮಡಿ ಸೋಮೇಶ್ವರನ ನಂತರ ಆತನ ಮಗ ಎರಡನೆಯ ಜಗದೇಕಮಲ್ಲ ಪಟ್ಟಕ್ಕೆ 
ಬಂದನು. ಈತನು ಪಟ್ಟಕ್ಕೆ ಬಂದಾಗ ತುಂಬಾ ವಯಸ್ಸಾಗಿತ್ತು. ಅಧ್ಯಯನ ಪ್ರದೇಶದಲ್ಲಿ ಈತನ 
ಕಾಲಾವಧಿಯ ೩೬ ಶಾಸನಗಳು ಕಂಡುಬರುತ್ತವೆ. ಈತನ ಆಳ್ಗಿಕೆಯ ಆರಂಭದ ಕ್ರಿಶ.೧೧೩೯ರ 
ದೇವಗಿರಿ ಶಾಸನವೊಂದು ಮಹಾಸಾಮಂತ ಕಲಿಯಮ್ಮರಸ ಹಾಗೂ ತಂತ್ರಪಾಳನಾದ 
ಬಾಚಣ್ಣಾದಿಗಳಿಂದ ಶಾಂತಿನಾಥ ಜಿನಾಲಯಕ್ಕೆ ಭೂದಾನ ನೀಡಿದ ವಿವರವನ್ನು ಹೊಂದಿದೆ. 
ಬಾಳೇಹಳ್ಳಿಯ ಶಾಸನವೊಂದು ಗಡಿಯಂಕಮಲ್ಲಿಸೆಟ್ಟಿಯ ನೇತೃತ್ವದಲ್ಲಿ ಕದಳಿಪುರದ (ಬಾಳೇಹಳ್ಳಿ) 
ಐನೂರ್ವರು ಮತ್ತು ಮುಮ್ಮರಿದಂಡಗಳು ಹಾಗೂ ದಂಡನಾಯಕ ತಿಪುರಸರು ಗೌರೇಶ್ವರ 
ದೇವಾಲಯಕ್ಕೆ ದಾನ ನೀಡಿದ ಬಗ್ಗೆ ತಿಳಿಸುತ್ತದೆ.” ಕ್ರಿಶ.೧೧೪೬ರ ಕಲಕೇರಿಯ ವೀರಗಲ್ಲೊಂದು 
“ಸ್ಪಸ್ಟಿ ಶೀಮಚ್ಚಾಳುಕ್ಕಪತಾಪಚಕ್ರವರ್ತಿ ಜಗದೇಕಮಲ್ಲವರ್ಷದ ಒಂಭತ್ತನೆಯ ಅಕ್ಷಯ ಸಂವತ್ಸರದ 
ಆಶಾಡ ಬಹುಳ ಏಿಕಾದಸಿ ಆದಿವಾರದಂದು ಶೀಮಂನಾಳಿಭು ಕಲ್ಫೆರಿಯ ಕೇತಿಸೆಟ್ಟಿಯರು ಸಿರಿವೊಳಲಲು 
ಕಾಗಿನೆಲೆಯವರೊಡನೆ ಕಾದಿ ಸ್ಪರ್ಗ್ಗಸ್ತನಾದಲ್ಲಿ ಕಮ್ನಾರ ಸಾಂತೋಜ ಜಗವಿದಿತವಾಗಿ ಕಾದಿ 
ಸುರಲೋಕಪ್ರಪನಾದ” ಎಂದು ಉಲ್ಲೇಖಿಸುತ್ತದೆ. ಶಾಡಂಬಿಯ ಶಾಸನವೊಂದು ಇಮ್ಮಡಿ 
ಜಗದೇಕಮಲ್ಲನ ಅಡಿಯಲ್ಲಿ ತೈಲಪನು ಬನವಾಸಿ-೧೨೦೦೦ ಮತ್ತು ಹಾನಗಲ್ಲು-೫೦೦ 
ಆಳುತ್ತಿದ್ದನೆಂದು ತಿಳಿಸುತ್ತದೆ" ಕ್ರಿಶ೧೧೪೮ರ ನೀರಲಗಿ ಶಾಸನ ನೇರಿಲಿಗೆಯ ನಾಳಭು 
ಮಲ್ಲಗಾವುಂಡನು ಮಲ್ಲಿನಾಥ ಜಿನಾಲಯವನ್ನು ಕಟ್ಟಿಸಿದನೆಂದು ಉಲ್ಲೇಖಿಸುತ್ತದೆ." ಹುಲಗೂರು 
ಶಾಸನವೊಂದು ಮಹಾಪ್ರಚಂಡ ದಂಡನಾಯಕ ವಾವನರಸ ಪುಲಿಗೆರೆ-೩೦೦, ಬೆಳ್ಳೂಲ-೩೦೦ 
ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ.” ಇವುಗಳಲ್ಲದೆ ಅಧ್ಯಯನ ಪ್ರದೇಶದ ಚಿನ್ನಮುಳಗುಂದ, 
ಎಮ್ಮಿಗನೂರು, ಚಿಕ್ಟೊೋಣತಿ, ಮಕರವಳ್ಳಿ, ಯಳವಟ್ಟಿ, ಸಿರಗೋಡ, ಮಣಕಟ್ಟಿ, ಸಿಡ್ಲಾಪುರ, 
ದೇವಿಹೊಸೂರು, ಹಿರೇಬೆಂಡಿಗೇರಿ, ಅಗಡಿ, ಹಾವೇರಿ, ಹಿರೇಹಳ್ಳಿ, ಅಸುಂಡಿ, ಮಾಕನೂರು, 
ಹೂಲಿಹಳ್ಳಿ, ಉಪ್ಪುಣಸಿ, ಕರಗುದರಿ, ಕುಂಟನಹೊಸಳ್ಳಿ, ಕೊಂಡೋಜಿ, ತಿಳವಳ್ಳಿ, ರಟ್ಟಿಹಳ್ಳಿ ಮತ್ತು 
ಹಳ್ಳೂರುಗಳಲ್ಲಿ ಇಮ್ಮಡಿ ಜಗದೇಕಮಲ್ಲನ ಶಾಸನಗಳು ದೊರೆಕಿವೆ.೧ 


೩೮ 


ಇಮ್ಮಡಿ ಜಗದೇಕಮಲ್ಲನಿಗೆ ಗಂಡುಸಂತಾನವಿಲ್ಲದ ಕಾರಣ ಇವನ ಸಹೋದರನಾದ 
ಮೂರನೆಯ ತೈಲನು ಕ್ರಿಶ.೧೧೪೯ರಲ್ಲಿ ಸಿಂಹಾಸನವನ್ನೇರಿದನು. ಈತನ ಕಾಲಾವಧಿಯ ೭ 
ಶಾಸನಗಳ ಅಧ್ಯಯನ ಪ್ರದೇಶದ ಹುಲುಗೂರು, ಹಾವೇರಿ, ತಿಳವಳ್ಳಿ, ಅಬ್ಬಲೂರು ಮತ್ತು 
ಹಂಸಬಾವಿಯಲ್ಲಿ ದೊರೆಕಿದ್ದು, ಅವುಗಳು ದಾನನೀಡಿದ ವಿಷಯವನ್ನು ತಿಳಿಸುತ್ತವೆ.” ಇವನ 
ನಂತರ ಚಾಲುಕ್ಯ ಮತ್ತು ಕಲಚೂರಿಗಳ ಆಳ್ಲಿಕೆಯ ಅಸ್ತಿತ್ವದ ಬಗ್ಗೆ ಗೊಂದಲವಿದ್ದು, ಕೆಲಕಾಲದ 
ನಂತರ ಕ್ರಿಶ.೧೧೮೩ರಲ್ಲಿ ನಾಲ್ಕನೆಯ ಸೋಮೇಶ್ವರನು ಪಟ್ಟಕ್ಕೆ ಬಂದನು. ಕ್ರಿ.ಶ.೧೧೮೭ರ 
ಹುಲ್ಲತ್ತಿ ಶಾಸನವೊಂದು ಈತನ ಮಹಾಮಂಡಳೇಶ್ನರನಾದ ವಿಕ್ರಮಾದಿತ್ಯದೇವರಸ ಮತ್ತು ಆತನ 
ರಾಣಿ ಸೋಮಲದೇವಿಯರು ಭೂದಾನ ಮಾಡಿದ ಬಗ್ಗೆ ಉಲ್ಲೇಖಿಸುತ್ತದೆ." ಉಪ್ಪುಣಸಿಯ 
ಶಾಸನವೊಂದು ಮನ್ನೇಯನಾದ ಮಾದಿಸೆಟ್ಟಿ ಹಾಗೂ ದೇವಂಗೆರೆಯ ತೈಲಹದೇವರು ಒಪುಣಸಿಯಲ್ಲಿ 
ಕಾದುವಾಗ ದಾಸಣ ಎಂಬುವವನು ವೀರಮರಣ ಹೊಂದಿದ ವಿವರಣೆ ಹೊಂದಿದೆ. 
ಬಮ್ಮನಕಟ್ಟಿಯ ಶಾಸನವೊಂದು ಈತನ ಮಹಾಮಂಡಳೇಶ್ವರ ವೀರವಿಕ್ರಮಾದಿತ್ಯ ದೇವರಸನನ್ನು 
ಹೆಸರಿಸುತ್ತದೆ.” ನಾಲ್ಕನೆಯ ಸೋಮೇಶ್ವರನ ನಂತರ ಮೂರನೆಯ ಜಗದೇಕಮಲ್ಲ ಆಳಿದನಾದರೂ, 
ಹೊಯ್ದಳರು ಚಾಲುಕ್ಯರನ್ನು ಸೋಲಿಸಿ ಸಾಮ್ರಾಜ್ಯ ವಿಸ್ತರಿಸಿದರು. ಮುಮ್ಮಡಿ ಜಗದೇಕಮಲ್ಲನ 
ಶಾಸನವೊಂದು ಹಾವನೂರಿನಲ್ಲಿ ಕಂಡುಬರುತ್ತದೆ. 


ಕಲಚೂರಿಗಳು 


ಅಧ್ಯಯನ ಪುದೇಶದಲ್ಲಿ ಕಲಚೂರಿಗಳಿಗೆ ಸಂಬಂಧಿಸಿದ ಸುಮಾರು ೩೮ಕ್ಕೂ ಹೆಚ್ಚು ಶಾಸನಗಳು 
ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಕಲಚೂರಿಗಳ ಉಚ್ಚಿತ, ಅಸಗ, ಕನ್ನಮ, ಕಿರಿಯಸಗ, ರಾಜ, 
ಜೋಗಮ, ಒಂದನೆಯ ಬಿಜ್ಜಳ ಮುಂತಾದ ಅರಸರು ಕಲ್ಯಾಣ ಚಾಲುಕ್ಕರ ಮಾಂಡಳಿಕರಾಗಿ 
ಆಳಿದರು. ಈ ಮನೆತನದಲ್ಲಿ ಆಳ್ಗಿಕೆ ಮಾಡಿದ ಎರಡನೆಯ ಬಿಜ್ಜಳನು ಕಿ.ಶ.೧೧೩೦ರಿಂದ 
೧೧೬೭ರ ವರೆಗೆ ಆಳಿದನೆಂದೂ, ಕ್ರಿ.ಶ.೧೧೫೭ರಲ್ಲಿ ಸ್ವತಂತ್ರ ಕಲಚೂರಿ ಸಾಮ್ರಾಜ್ಯವನ್ನು 
ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ.” ಈತನ ಕಾಲಾವಧಿಯ ಕ್ರಿಶ.೧೧೪೯ರ ಎಮ್ಮಿಗನೂರು 
ಶಾಸನ ಆ ಗ್ರಾಮ ನಾಗರಖಂಡ ಕಂಪಣದಲ್ಲಿತ್ತೆಂದು ತಿಳಿಸುತ್ತದೆ. ಇಲ್ಲಿ ಇನ್ನೂ ಮೂರು 
ವೀರಗಲ್ಲುಗಳು ದೊರೆಕಿದ್ದು, ಬಮ್ಮರಸ, ಬೀರರಸರು ಗಿಣ್ಣಲಗುಂಡಿಯ ಕೋಟೆಯಮೇಲೆ ದಾಳಿ 
ಮಾಡಿದಾಗ ಮಸಣಸೆಟ್ಟಿಯ ವೀರಮರಣವನ್ನು, ಇನ್ನೆರಡರಲ್ಲಿ ಗೋಗ್ರಹಣ ಮತ್ತು ಯುದ್ಧದಲ್ಲಿ 
ವೀರಮರಣವನ್ನಪಿದವರ ಬಗ್ಗೆ ಉಲ್ಲೇಖಗಳಿವೆ." ಕ್ರಿಶ.೧೧೫೪ರ ತಿಳವಳ್ಳಿ ಶಾಸನ ಬಿಜ್ಜಳನ 
ದಂಡನಾಯಕ ಬಮ್ಮರಸನು ಬನವಾಸಿನಾಡನ್ನಾಳುತ್ತಿದುದುದನ್ನು ಉಲ್ಲೇಖಿಸುತ್ತದೆ.” ಕ್ರಶ೧೧೫೯ರ 
ಕೋಡಮಗ್ಗಿ ಶಾಸನ ಬೆಳಗುತ್ತಿ ಸಿಂದ ವಂಶದ ಈಶ್ವರದೇವನು ಈತನ 
ಮಹಾಮಂಳೇಶ್ವರನಾಗಿದ್ದನೆಂದು ತಿಳಿಸುತ್ತದೆ. ಕ್ರಿಶ. ೧೧೬೩ರ ಹಿರೇಬೆಂಡಿಗೇರಿ ಶಾಸನ ಬಿಜ್ಜಳನ 
ಮಾಂಡಳಿಕ ಪೆರಿಯಾ ಎಂಬುವನನ್ನು ಉಲ್ಲೇಖಿಸುತ್ತದೆ” ಕ್ರಿಶ೧೧೬೩ರ ಬಾಳೂರ ವೀರಗಲ್ಲೊಂದು 


೩೯ 


ಗುತ್ತಿಯ ಮಾಂಡಳಿಕ ಬಮ್ಮಣನು ಬಾಳೆಯೂರನ್ನು ಮುತ್ತಿದಾಗ ರಾಮಯನು ವೀರಮರಣ 
ಹೊಂದಿದ ಬಗ್ಗೆ ತಿಳಿಸುತ್ತದೆ ಕ್ರಿ. ಶ.೧೧೬೫ರ ನಿಡನೇಗಿಲ ಶಾಸನ ಬಿಜ್ಜಳನ 
ಮಹಾಮಂಡಳೇಶ್ವರನಾದ ಬೆಳಗುತ್ತಿ ಸಿಂಧವಂಶದ ಈಶ್ಚರದೇವನನ್ನು ಉಲ್ಲೇಖಿಸುತ್ತದೆ ಇವುಗಳಲ್ಲದೆ 
ಅಧ್ಯಯನ ಪ್ರದೇಶದ ಮಣಕಟ್ಟಿ ಹುಲಗೂರು, ದೇವಗಿರಿ. ಸಂಗೂರು. ಬೆಣಚಮಟ್ಟಿ, ಕೊಂಡೋಜಿ, 
ಬಾಳಂಬೀಡ, ಮಂತಗಿ, ಹಾನಗಲ್ಲು, ಹಿರೇಬಾಸೂರು, ಅಬ್ಬಲೂರು ಮತ್ತು ಹಿರೇಕೊಣತಿಗಳಲ್ಲಿ 
ಬಿಜ್ಜಳನ ಕಾಲದ ಶಾಸನಗಳು ದೊರೆಕಿದ್ದು, ಈ ಪ್ರದೇಶದ ಮೇಲೆ ಆತನ ಆಳ್ಗಿಕೆ ಇತ್ತೆಂಬುದನ್ನು 


ಪುಷ್ಲೀಕರಿಸುತ್ತವೆ.೧೭ 


ಬಿಜ್ಜಳನ ನಂತರ ಈತನ ಹಿರಿಯ ಮಗ ಸೋವಿದೇವನು ಕ್ರಿಶ೧೧೬೭ರಲ್ಲಿ ಪಟ್ಟಕ್ಕೆ 
ಬಂದನು. ಹಿರೇಕೆರೂರು ತಾಲೂಕು ಮುತ್ತೂರಿನ ಕ್ರಿಶ.೧೧೭೨ರ ವೀರಗಲ್ಲೊಂದು ಸೋವಿದೇವನ 
ದಂಡನಾಯಕನಾದ ಕೇಶಿಮಯನು ಮುತ್ತೂರ ತುರುಗಳನ್ನು ಅಪಹರಿಸಿದಾಗ ಅಸಗರ ಕಾಳೆಯ 
ವೀರಮರಣಹೊಂದಿದ ಬಗ್ಗೆ ತಿಳಿಸುತ್ತದೆ ಕ್ರಿಶ.೧೧೭೪ರ ರಟ್ಟಿಹಳ್ಳಿ ಶಾಸನ ಈತನ 
ಮಹಾಮಂಡಳೇಶ್ಷರನಾದ ಪಾಂಡ್ಕದೇವನನ್ನು ಉಲ್ಲೇಖಿಸುತ್ತದೆ. ಈತನ ಕಾಲದ ಕ್ರಿಶ೧೧೭೬ರ 
ಎಮ್ಮಿಗನೂರು ವೀರಗಲ್ಲು ಕೊಣಂಗೇರಿಯ ಬಮ್ಮಿಸೆಟ್ಟಿಯ ಮಗ ಸೋವಿಸೆಟ್ಟಿಯು ಅಣಜಿಗೇರಿಯ 
ಹೊಲದಲ್ಲಿ ಸುಲಿಗೆಗಾರರೊಡನೆ ಕಾದಿ ಮಡಿದ ಉಲ್ಲೇಖವನ್ನು ಹೊಂದಿದೆ. ಜಾವಳ್ಳಿಯ 
ಕ್ರಿಶ.೧೧೭೬ರ ವೀರಗಲ್ಲೊಂದು ಮಹಾಮಂಡಳೇಶ್ವರ ಬೊಪ್ಪದೇವರಸನು ಜಾವಳ್ಳಿಯ ಮೇಲೆ 
ದಾಳಿ ಮಾಡಿದಾಗ ದಾಕಗೌಡನೆಂಬುವವನು ವೀರಮರಣವನ್ನಪ್ಪಿದ ಬಗ್ಗೆ ತಿಳಿಸುತ್ತೆದೆ. ಇವುಗಳಲ್ಲದೆ 
ಸೋವಿದೇವನಿಗೆ ಸಂಬಂದಿಸಿದ ಶಾಸನಗಳು ಹಾವೇರಿ ಜಿಲ್ಲೆಯ ಹುಲಗೂರು, ಇಟಗಿ, ನದಿಹರಳಹಳ್ಳಿ, 
ಅರಿಕಟ್ಟೆ ಮತ್ತು ಸುತಕೋಟಿಗಳಲ್ಲಿ ಕಂಡುಬರುತ್ತವೆ." ಸೋವಿದೇವನ ನಂತರ ಆತನ ತಮ್ಮನಾದ 
ಸಂಕಮನು ಪಟ್ಟಕ್ಕೆ ಬಂದನು. ಈತನ ಕಾಲದ ಕ್ರಿಶ.೧೧೭೮ರ ಗೆಜ್ಜೆಹಳ್ಳಿ ಶಾಸನ ಮತ್ತು ಕ್ರಿಶ. 
೧೧೭೯ರ ಗುಡ್ಡದಮಾದಪುರ ಶಾಸನಗಳು ಅವನ ತಂತ್ರಪಾಲರಾದ ಮಲ್ಲರಸ ಮತ್ತು 
ಲಕುಮಣನಾಯಕರು ದಾನ ನೀಡಿದ ಬಗ್ಗೆ ತಿಳಿಸುತ್ತವೆ.” 


ಸಂಕಮನ ತರುವಾಯ ಆತನ ಸಹೋದರನಾದ ಅಹವಮಲ್ಲನು ಕಲಚೂರಿ 
ಸಿಂಹಾಸನವನ್ನೇರಿದ. ಈತನ ಕಾಲಾವಧಿಯ ೬ ಶಾಸನಗಳು ಹಾವೇರಿ ಜಿಲ್ಲೆಯಲ್ಲಿ ದೊರೆಕಿವೆ. 
ಕ್ರಿ.ಶ.೧೧೮೧ರ ಹರಳಹಳ್ಳಿ ಶಾಸನವು ಕಲ್ಯಾಣಶಕ್ತಿ ಮುನಿಯ ವಿನಂತಿಯ ಮೇರೆಗೆ 
ಜೋಯಿದೇವರಸನು ತುಂಗಭದ್ರ ತೀರದಲ್ಲಿ ವಿಕಮಪುರ ಗಾಮ ನಿರ್ಮಿಸಿ ಅಲ್ಲಿಯ ದೇವಾಲಯಗಳಿಗೆ 
ದಾನ ನೀಡಿದ ಬಗ್ಗೆ ತಿಳಿಸುತ್ತದೆ." ಕ್ರಿಶ.೧೧೮೩ರ ಮೈದೂರು ಶಾಸನದಲ್ಲಿ ಅಹವಮಲ್ಲನ 
ಮಹಾಮಂಡಳೇಶ್ವರ ಕುಮಾರ ವೀರವಿಕಮಾದಿತ್ವದೇವ, ಸುಸಂಗ ದಂಡನಾಯಕರಿಂದ ಜಾವಿಸೆಟ್ಟಿಯ 
ಕೆರೆ ಮತ್ತು ಮೂಲಸ್ಥಾನ ಕಲಿದೇವರಿಗೆ ಭೂದಾನ ನೀಡಿದ ವಿವರವಿದೆ. ಹುಲಿಹಳ್ಳಿಯ 
ಶಾಸನವೊಂದು ಈತನ ಸಾಮಂತ ಕೇತಗಾವುಂಡನನ್ನು ಉಲ್ಲೇಖಿಸುತ್ತದೆ. ಕ್ರಿಶ.೧೧೮೩ರ 


೪೦ 


ಕಲಕೇರಿ ವೀರಗಲ್ಲೊಂದು ರಟ್ಟಿಹಳ್ಳಿ ಕಾಳಗದಲ್ಲಿ ಬೊಮ್ಮುಗನು ವೀರಮರಣ ಹೊಂದಿದ ಬಗ್ಗೆ 
ತಿಳಿಸುತ್ತದೆ." ಈತನ ಹಿರೇಬಾಸೂರು ಶಾಸನ ಬಾಸವೂರು ಮುತ್ತಿಗೆಯಲ್ಲಿ ಮಲ್ಲಿಸೆಟ್ಟಿ ಮರಣ 
ಹೊಂದಿದ ಉಲ್ಲೇಖವನ್ನು ಹೊಂದಿದೆ. ಗುಡ್ಡದಾನ್ಹ್ವೇರಿಯಲ್ಲಿಯೂ ಈತನ ಕಾಲಾವಧಿಯ 
ಶಾಸನವೊಂದು ಕಂಡುಬರುತ್ತದೆ.” ಅಹವಮಲ್ಲನ ತರುವಾಯ ಕಲಚೂರಿಗಳ ಶಾಸನಗಳಾವುವೂ 
ಅಧ್ಯಯನ ಪ್ರದೇಶದಲ್ಲಿ ಕಂಡುಬರುವುದಿಲ್ಲ. 
ಹೊಯ್ದಳರು 

ದ್ಲಾರಸಮುದದ(ಹಳೇಬೀಡು) ಹೊಯ್ದಳರು ಮೊದಮೊದಲು ರಾಷ್ಟಕೂಟರ, ತದನಂತರ 
ಕಲ್ಯಾಣದ ಚಾಲುಕ್ಕರ ಮಾಂಡಳಿಕರಾಗಿದ್ದರು. ಹೊಯ್ದಳ ಎರೆಯಂಗನ ಮಗ ವಿಷ್ಣುವರ್ಧನನು 
ಸ್ಪತಂತ್ರ ಸಾಮ್ರಾಜ್ಯ ಸ್ಥಾಪಿಸುವ ಅಭಿಲಾಷೆಯಿಂದ, ಕಲ್ಯಾಣ ಚಾಲುಕ್ಕರ ಮಾಂಡಳಿಕರಾದ 
ಹೊಸಗುಂದದ ಸಾಂತರರನ್ನು, ನೊಳಂಬವಾಡಿಯ ನೊಳಂಬರನ್ನು ಗೆದ್ದು ತುಂಗಭದ್ರೆಯನ್ನು 
ದಾಟಿ ಕ್ರಿಶ೧೧೧೮ರಲ್ಲಿ ಚಾಲುಕ್ಕರನ್ನು ಕಣ್ಣೇಗಾಲ ಯುದ್ದದಲ್ಲಿ ಸೋಲಿಸಿ ಹಾನಗಲ್‌ ಕೋಟೆಯನ್ನು 
ಗೆದ್ದನು. ಚಾಲುಕ್ಕರ ಸಮೃದ್ದ ಪ್ರಾಂತವಾದ ಬನವಾಸಿ-೧೨೦೦೦ವನ್ನು ಗೆಲ್ಲಲು ಯತ್ನಿಸಿ ಚಾಲುಕ್ಕ 
ಸೇನಾನಿ ಬೊಪ್ಪಣನನ್ನು ಹಳ್ಳೂರಲ್ಲಿ ಸೋಲಿಸಿದನು. ಆದರೆ ಈತನಿಗೆ ಸಂಬಂಧಿಸಿದ ಶಾಸನಗಳಾವುವೂ 
ಅಧ್ಯಯನ ಪ್ರದೇಶದಲ್ಲಿ ಕಂಡುಬಂದಿಲ್ಲ. ಹಾನಗಲ್‌ ಕದಂಬರನ್ನು ಸೋಲಿಸಿ ಬಂಕಾಪುರವನ್ನು 
ತನ್ನ ಎರಡನೆಯ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಇವನು ವಾಸ್ತವವಾಗಿ ಕ್ರಿಶ.೧೧೪೧ರಲ್ಲಿ 
ಬಂಕಾಪುರದಲ್ಲಿ ತೀರಿಕೊಂಡ. ಇವನ ನಂತರ ಈತನ ಮಗ ನರಸಿಂಹ ಆಳಿದನಾದರೂ, 
ಅಸಮರ್ಥನಾಗಿದ್ದ. ಮುಂದೆ ನರಸಿಂಹನ ಪುತ್ರ ಎರಡನೆಯ ಬಲ್ಲಾಳನು ತಂದೆಯಿಂದ ಅಧಿಕಾರವನ್ನು 
ಸೆಳೆದುಕೊಂಡು ಹೊಯ್ದಳ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ. ಕ್ರಿಶ೧೧೭೩ 
ರಿಂದ ೧೨೨೦ರ ವರೆಗೆ ಆಳಿದ ಈತನಿಗೆ ಸಂಬಂಧಿಸಿದ ೧೨ ಶಾಸನಗಳು ಅಧ್ಯಯನ ಪ್ರದೇಶದಲ್ಲಿ 
ಕಂಡುಬಂದಿವೆ. ಈತನ ಕಾಲಾವಧಿಯ ಕ್ರಿಶ.೧೧೮೮ರ ಬಿಲ್ಲಳ್ಳಿ ವೀರಗಲ್ಲೊಂದು, ಬಿಲವಳ್ಳಿಯ 
ಗೋಗಹಣದಲ್ಲಿ ದಾಸೊಜನೆಂಬ ವೀರನು ಮರಣ ಹೊಂದಿದ ಬಗ್ಗೆ ತಿಳಿಸುತ್ತದೆ. ಕ್ರಿಶ೧೧೯೩ರ 
ಕುಂಚೂರು ತ್ರುಟಿತ ವೀರಗಲ್ಲೊಂದು ಗೌಡನೊಬ್ಬ ಕುಂಚೂರ ಮೇಲೆ ದಾಳಿಮಾಡಿದಾಗ ಯುದ್ದದಲ್ಲಿ 
ಗಂಗಕುಲದ ಚಿಕ್ಕಿಸೆಟ್ಟಿಯ ಮಗನು ಮರಣಹೊಂದಿದ ಬಗ್ಗೆ ಉಲ್ಲೇಖಿಸುತ್ತದೆ." ಕ್ರಿಶ೧೧೯೮ರ 
ಹೊನ್ನತ್ತಿ ಶಾಸನದಲ್ಲಿ ರಾಜಾಧ್ಯಕ್ಷ ದಾವಣ್ಣನಿಂದ ಕೇಶವದೇವಾಲಯಕ್ಕೆ ಎಣ್ಣೆಗಾಣ ಮತ್ತು ನಿವೇಶನ 
ದಾನ ಮಾಡಿದ ವಿಚಾರವಿದೆ. 

ಎರಡನೆಯ ಬಲ್ಲಾಳನ ಕಾಲದ ನಾಲ್ಕು ಶಾಸನಗಳು ಸಾತೇನಹಳ್ಳಿಯಲ್ಲಿ ದೊರೆಕಿವೆ. 
ಇಲ್ಲಿಯ ಕ್ರಿಶ.೧೨೦೩ರ ಕಾಲವಧಿಯ ಎರಡು ವೀರಗಲ್ಲುಗಳು ಮಹಾಮಂಡಳೇಶ್ಲರ ಕಾವದೇವರಸನು 
ಕೊಲ್ಲಿಗೊಡ್ಡೆಯ ಮೇಲೆ ದಂಡೆತ್ತಿಬಂದಾಗ ಕಬ್ದಿಲಚಟ್ಟ ಮತ್ತು ಇನ್ನೊಬ್ಬ ವೀರನು ಯುದ್ದದಲ್ಲಿ 
ಮರಣಹೊಂದಿದ ವಿಷಯವನ್ನು ತಿಳಿಸುತ್ತವೆ. ಇನ್ನೊಂದು ಶಾಸನದಲ್ಲಿ ಕಾಮಿಸೆಟ್ಟಿಯ ಹೆಂಡತಿ 


೪೧ 


ವೆಣ್ಣಲೆಸೆಟ್ಟಿಕವೆಯಿಂದ ನಾಗರಖಂಡ-೭೦ರ ಸಾತೇನಹಳ್ಳಿಯಲ್ಲಿ ಹರಿಹರೇಶ್ವರ ದೇವಾಲಯವನ್ನು 
ಕಟ್ಟಿಸಿದ ಮತ್ತು ಅದಕ್ಕೆ ದಾನ ಬಿಟ್ಟ ವಿಚಾರವಿದೆ. ಈ ಗ್ರಾಮದಲ್ಲಿಯ ಇನ್ನೊಂದು ವೀರಗಲ್ಲು 
ಈತನ ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ. ಕ್ರಿಶ.೧೨೦೩ರ ಬೆನಕನಕೊಂಡ ಶಾಸನವೊಂದು 
ವೀರಬಲ್ಲಾಳನ ಮಹಾಮಂಡಳೇಶ್ವರನಾದ ಕುಮಾರ ವೀರವಿಕ್ರಮಾದಿತ್ಯನ ಆಳ್ಗಿಕೆಯಲ್ಲಿ 
ದಾಸಿಯಾದಿಗಳಿಂದ ಚೌಡಯ್ಯನಾಯಕ ಮತ್ತಿತರರಿಗೆ ಭೂಮಿ ಮತ್ತು ನಿವೇಶನ ದಾನ ನೀಡಿದ 
ವಿವರಣೆ ಇದೆ ಕ್ರಿಶ೧೨೦೭ರ ಕಲಕೇರಿಯ ತ್ರುಟಿತ ಶಾಸನವೊಂದು ಅಲ್ಲಿಯ ನಾಳ್ಳಭು 
ಹರಿಯಮಸೆಟ್ಟಿಯು ಕಲಕೇರಿಯ ಸ್ವಯಂಭೂಸೋಮನಾಥ ದೇವಾಲಯಕ್ಕೆ ದಾನಬಿಟ್ಟ ವಿಷಯವನ್ನು 
ಉಲ್ಲೇಖಿಸುತ್ತದೆ.” ಇವುಗಳಲ್ಲದೆ ಅಧ್ಧಯನ ಪ್ರದೇಶದ ಹಾವೇರಿ, ಬಾಳೂರು ಮತ್ತು ಪುರದಕೇರಿಗಳಲ್ಲಿ 
ಎರಡನೆಯ ಬಲ್ಲಾಳನಿಗೆ ಸಂಬಂಧಿಸಿದ ಶಾಸನಗಳು ಕಂಡುಬಂದಿವೆ.” ಕೇವಲ ಬಲ್ಲಾಳ ಎಂಬ 
ಅರಸನ ಹೆಸರನ್ನು ಉಲ್ಲೇಖಿಸುವ ಎರಡು ವೀರಗಲ್ಲುಗಳು ಕೆಲವರಕೊಪ್ಪ ಮತ್ತು ಹೆರೂರುಗಳಲ್ಲಿ 
ದೊರೆಕಿದ್ದು, ಅವು ಗೋಗಹಣದಲ್ಲಿ ಮಾಲಗಾರ ಏಚ ಮತ್ತು ಚಲದಂಕಸೆಟ್ಟಿಯರು ವೀರಮರಣ 
ಹೊಂದಿದ ವಿಚಾರವನ್ನು ಉಲ್ಲೇಖಿಸುತ್ತವೆ.” ತ್ರುಟಿತಗೊಂಡ ಈ ವೀರಗಲ್ಲುಗಳಲ್ಲಿ ಉಲ್ಲೇಖಿತನಾದ 
ಬಲ್ಲಾಳನು ಒಂದನೆಯ ಬಲ್ಲಾಳನೇ? ಅಥವಾ ಮೂರನೆಯ ಬಲ್ಲಾಳನೇ? ಎಂಬುದು ತಿಳಿಯುವುದಿಲ್ಲ. 
ಎರಡನೆಯ ಬಲ್ಲಾಳನನ್ನು ಹೊರತು ಪಡಿಸಿ ಹೊಯ್ದ್ಗಳ ಅರಸರ ಯಾವುದೇ ಶಾಸನಗಳು 
ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರದಿವುದರಿಂದ ಮೇಲಿನ ವೀರಗಲ್ಲುಗಳು ಎರಡನೆಯ ಬಲ್ಲಾಳನವೇ 
ಆಗಿರಬಹುದೆಂದು ಊಹಿಸಬಹುದಾಗಿದೆ. 


ದೇವಗಿರಿಯ ಯಾದವರು(ಸೇವುಣರು) 


ದೇವಗಿರಿಯ ಯಾದವರೆಂದು ಕರೆಯಲ್ಲಡುವ ಸೇವುಣ ಅರಸರು ಒಂಭತ್ತನೆಯ ಶತಮಾನದಲ್ಲಿ 
ರಾಷ್ಟಕೂಟರ ಮಾಂಡಳಿಕರಾಗಿ ಸಿಂದಿನೇರ(ನಾಸಿಕ್‌ ಜಿಲ್ಲೆ) ದಿಂದ ಆಳುತ್ತಿದ್ದರು. ತದನಂತರ 
ಕಲ್ಯಾಣ ಚಾಲುಕ್ಕರ ಸಾಮಂತರಾಗಿ ಆಳಿದ ಇವರು ಐದನೆಯ ಭಿಲ್ಲಮುನ ಕಾಲದಲ್ಲಿ ತಮ್ಮ 
ರಾಜಧಾನಿಯನ್ನು ದೇವಗಿರಿಗೆ ವರ್ಗಾವಣೆ ಮಾಡಿದರು. ನಾಲ್ಕನೆಯ ಸೋಮೇಶ್ವರನ ನಂತರ 
ಚಾಲುಕ್ಕ ಸಮ್ರಾಜ್ಯವು ಸರ್ಧಾಕಣವಾಗಿ ಪರಿಣಮಿಸಿತು. ಈ ಸರ್ಧಾಕಣದಲ್ಲಿದ್ದವರೇ ಸೇವುಣರು, 
ಕಲಚೂರಿಗಳು ಮತ್ತು ಹೊಯ್ದಳರು. ಅಧ್ಯಯನ ಪ್ರದೇಶದಲ್ಲಿ ಸೇವುಣರ ೧೪೦ಕ್ಕೂ ಹೆಚ್ಚು 
ಶಾಸನಗಳು ದೊರಕಿದ್ದು, ಅವುಗಳಲ್ಲಿ ಬಹುಪಾಲು ವೀರಗಲ್ಲುಗಳಾಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. 
ಸೇವುಣ ವಂಶದ ೨೨ನೇ ಅರಸನಾದ ಐದನೆಯ ಭಿಲ್ಲಮುನು ಮಾಂಡಳಿಕ ಹಂತದಲ್ಲಿದ್ದ ಸೇವುಣ 
ಸತ್ತೆಯನ್ನು ಸ್ಪತಂತ್ರ ಸಾಮ್ರಾಜ್ಯವಾಗಿ ಪರಿವರ್ತಿಸಿದನು. ಇವನ ನಂತರ ಈತನ ಮಗನಾದ 
ಚೈತುಗಿ ಕ್ರಿಶ೧೧೯೨ ರಿಂದ ೧೨೦೦ ವರೆಗೆ ಆಳಿದನು. ಜೈತುಗಿ ತರುವಾಯ ಅವನ ಮಗನಾದ 
ಎರಡನೆಯ ಸಿಂಘಣನು ಪಟ್ಟಕ್ಕೇರಿದನು. ಸೇವುಣರಲ್ಲಿ ಅತ್ಯಂತ ಗಣ್ಯ ದೊರೆಯಾದ ಇವನು 
ಕ್ರಿಶ೧೧೯೯ ರಿಂದ ೧೨೪೭ರ ವರೆಗೆ ಆಳ್ಸಿಕೆ ಮಾಡಿದನು. ಅಧ್ಯಯನ ಪ್ರದೇಶದಲ್ಲಿ ಈತನಿಗೆ 
ಸಂಬಂಧಿಸಿದ ಸುಮಾರು ೬೫ ಶಾಸನಗಳು ದೊರಕಿದ್ದು, ಅವುಗಳಲ್ಲಿ ೨೩ ಶಾಸಗಳು ಇವನನ್ನು 


ಸಿಂಹಣ ಎಂದು ಉಲ್ಲೇಖಿಸಿವೆ. 


೪೨ 


ಕ್ರಿಶ೧೨೦೭ರ ಊದಗಟ್ಟಿ ಶಾಸನವೊಂದು "“ಸ್ಪಸ್ತಿ ಶೀಮತು ಯಾದವನಾರಾಯಣಂ 
ಭುಜಬಳಪ್ರತಾಪಚಕ್ರವರ್ತಿ ಶೀ ಸಿಂಗಣದೇವರಾಯ” ಎಂದು ಉಲ್ಲೇಖಿಸುತ್ತದೆ.5 ಕ್ರಿಶ೧೨೧೭ರ 
ಕೋಡಮಗ್ಗಿ ವೀರಗಲ್ಲೊಂದು ವೀರಬಲ್ಲಾಳದೇವನು ಬೆಳವತ್ತಿಯ ಮೇಲೆ ದಾಳಿ ಮಾಡಿದ 
ವಿಷಯವನ್ನು ತಿಳಿಸುತ್ತದೆ.೨ ಎಮ್ಮಿಗನೂರು ವಿರಗಲ್ಲೊಂದು ಬೆಳವತ್ತಿ ಕೋಟೆಕಾಳಗದಲ್ಲಿ 
ಮಲ್ಲೆಯನಾಯಕನೆಂಬುವವನು ವೀರಮರಣ ಹೊಂದಿದ ಬಗ್ಗೆ ತಿಳಿಸುತ್ತದೆ. ಕ್ರಿಶ.೧೨೧೯ರ 
ಅಬ್ದಲೂರು ವೀರಗಲ್ಲು ಬೆಳವತ್ತಿಯ ಈಶ್ವರದೇವನು ಅಬ್ದಲೂರಿನ ತುರುಗಳನ್ನು ಹಿಡಿಯಲು, 
ಮಾಚ ಮತ್ತು ಗೋಮರು ಹೋರಾಡಿ ಮಡಿದ ಬಗ್ಗೆ ವಿವರಿಸುತ್ತದೆ. ಕ್ರಿಶ೧೨೨೯ರ 
ಮೊಟೇಬೆನ್ನೂರು ವೀರಗಲ್ಲು ಮಲವೂರ ಮತ್ತು ಬೆಣ್ಣೆವೂರುಗಳ ಸೀಮೆಯ ಹೋರಾಟದಲ್ಲಿ 
ಜಕ್ಕಣನ ಮರಣವನ್ನು ಉಲ್ಲೇಖಿಸುತ್ತದೆ.” ಕ್ರಿಶ.೧೨೩೦ರ ಕಬ್ಬೂರ ವೀರಗಲ್ಲು ಆ ಊರಿನ 
ಕಾಳಗದಲ್ಲಿ ಮಡಿದ ಸೋವೆಯನಾಯಕನ ಕುಟುಂಬದವರಿಗೆ ಹಾವೇರಿಯ ಮಹಾಜನರು ನೆತ್ತರುಗೆಯ್‌ 


ಕೊಡುಗೆ ನೀಡಿದ್ದನ್ನು ಉಲ್ಲೇಖಿಸುತ್ತದೆ.“ 


ಕ್ರಿಶ.೧೨೩೫ರ ರಾಣೆಬೆನ್ನೂರಿನ ಶಾಸನ ಸಿಂಘಣನ ಸರ್ವಾಧಿಕಾರಿ ಆಚರಸನನ್ನು 
ಉಲ್ಲೇಖಿಸುತ್ತದೆ." ಇದೇ ಕಾಲಾವಧಿಯ ದೇವಿಹೊಸೂರ ಶಾಸನ ಸುಂಕವೆರ್ಗಡೆ ಆಯಿದೇವನನ್ನು 
ಉಲ್ಲೇಖಿಸುತ್ತದೆ.55 ಕ್ರಿಶ.೧೨೩೬ರ ಕಳ್ಳಿಹಾಳ ಐದು ವೀರಗಲ್ಲುಗಳು ಪಾಂಡ್ಕದೇವನು ಅಜ್ಜಡಿಯ 
ಮೇಲೆ ದಾಳಿಮಾಡಿದಾಗ ಹರಿಪ, ಲಕ್ಕೋಜ, ಮಸಣ, ಸೋವಬೋವ ಎಂಬುವವರು ವೀರಮರಣ 
ಹೊಂದಿದ ಬಗ್ಗೆ ಧಾಖಲಿಸುತ್ತವೆ.5 ಕ್ರಿಶ.೧೨೩೮ರ ಹಿರೇಅಣಜಿ ಶಾಸನವೊಂದು ದೇವಂಗೆರಿ- 
೧೪೦ರಲ್ಲಿಯ ಗೊಟ್ಟಗಡಿಯ ಗೋಗ್ಗಹಣದಲ್ಲಿ ಗೊಗ್ಗಿಸೆಟ್ಟಿಯ ವೀರಮರಣವನ್ನು ಧಾಖಲಿಸಿದೆ. ೨೨ 
ಕ್ರಿಶ೧೨೪೧ರ ಸಾತೇನಹಳ್ಳಿ ಶಾಸನವು ಸಿಂಘಣನ ನಾಳ್ಳಭುವಾಗಿ ನಾಗರಖಂಡವನ್ನು ಬೊಂಮ್ಲಿಸೆಟ್ಟಿ 
ಆಳುತ್ತಿದ್ದನೆಂದು ತಿಳಿಸುತ್ತದೆ.*”” ದಮ್ಮಲ್ಳಿ ವೀರಗಲ್ಲು ನಾಳ್ಳಭು ಬೂಚಣನನ್ನು ಉಲ್ಲೇಖಿಸುತ್ತದೆ.” 
ಇವುಗಳಲ್ಲದೆ ಅಧ್ಯಯನ ಪ್ರದೇಶದ ಕಾರಡಗಿ, ಚಿಕ್ಕಮಲ್ಲೂರ, ಮಂತ್ರವಾಡಿ, ಹುರಳಿಕುಪ್ಪಿ, ಕಡಕೋಳ, 
ಕೋಳೂರು, ಸಂಗೂರು, ಹರಳಹಳ್ಳಿ, ಹಾವೇರಿ, ಕಾಗಿನೆಲ್ಲಿ, ಚಿನ್ನಿಕಟ್ಟಿ ಬ್ಯಾಡಗಿ, ಮಲ್ಲೂರು, 
ಹೆಡಿಗೊಂಡ, ಅಂತರವಳ್ಳಿ, ಇಟಗಿ, ಸವರ೯ದ, ನೀರಲಗಿ, ಅಣಜಿ, ಬಾಳಂಬೀಡ, ರಟ್ಟಿಹಳ್ಳಿ, 
ಹಿರೇಕೆರೂರು, ಹೊಸಳ್ಳಿ, ತಿಳವಳ್ಳಿ, ಹರವಿ, ಹಿರೇಬಾಸೂರು, ಆಲದಗೇರಿ, ಕುಂಚೂರು ಮತ್ತು 
ಹಂಸಭಾವಿಗಳಲ್ಲಿ ಸಿಂಘಣನ ಕಾಲದ ಶಾಸನಗಳು ಕಂಡುಬಂದಿವೆ.೨* 


ಸಿಂಘಣನ ಮಗ ಎರಡನೆ ಜೈತುಗಿ ಅಕಾಲಿಕ ಮರಣಹೊಂದಿದ್ದರಿಂದ, ಉತ್ತರಾಧಿಕಾರತ್ವವು 
ಜೈತುಗಿಯ ಮಗನಾದ ಕನ್ನರನಿಗೆ ದೊರೆಯಿತು. ಈತನಿಗೆ ಸಂಬಂಧಿಸಿದ ೧೯ ಶಾಸನಗಳು 
ಹಾವೇರಿ ಜಿಲ್ಲೆಯಲ್ಲಿ ಕಂಡುಬಂದಿದ್ದು, ಇವನು ಕ್ರಿಶ.೧೨೪೭ ರಿಂದ ೧೨೬೧ರ ವರೆಗೆ ಆಳಿದನು. 
ಜಿಲ್ಲೆಯ ಕೆಲವು ಶಾಸನಗಳು ಕನ್ನರನನ್ನು "ಕಂಧರ' ಎಂದು ಉಲ್ಲೇಖಿಸಿರುವುದು ಕಂಡುಬರುತ್ತದೆ. 
ಕ್ರಿಶಂ೨೫೪ರ ಬಡಮಲ್ಲಿ ಶಾಸನವು ಅರಸನ ಅಧಿಕಾರಿಗಳಾದ ಬೊಮ್ನಿದೇವ ಮತ್ತು ಚಟ್ಟಮದೇವರು 
ತಳಗವಳ್ಳಿಯ ಗೌಡಿಕೆಯನ್ನು ಲಕುಮಗಾವುಂಡನಿಗೆ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ.5೫ 


೪೩ 


ಕ್ರಿಶ.೧೨೫೪ರ ಹಾವೇರಿ ಶಾಸನವು “ಸ್ವಸ್ತಿ ಶ್ರೀಮತು ಂಯಾದವನಾರಾಯಣಂ 
ಭುಜಬಳಪತಾಪಚಕ್ರವರ್ತಿ ಶ್ರೀಕಂನ್ನಾರದೇವ” ಎಂದು ಉಲ್ಲೇಖಿಸುತ್ತದೆ.” ಕ್ರಿಶ೧೨೫೯ರ ಕೆಂಗೊಂಡ 
ಶಾಸನ ಅರಸನ ಮನ್ನೇಯ ಜೋಯಿದೇವನು ಹೊನುಗಲಿಯ ಮೇಲೆ ದಾಳಿಮಾಡಿದಾಗ ಕಮ್ಮಾರ 
ಕೇತೋಜ ವೀರಮರಣ ಹೊಂದಿದ ವಿಷಯವನ್ನು ತಿಳಿಸುತ್ತದೆ. ಕ್ರಿ.ಶ.೧೨೬೧ರಲ್ಲಿ ನೆಡೆದ 
ರಟ್ಟಿಹಳ್ಳಿ ಯುದ್ದದಲ್ಲಿ ಡಬ್ಬಣ ರಾವುತನ ರಕ್ತಸಂಬಂಧಿಯೊಬ್ಬ ಮರಣಹೊಂದಿದ ವಿವರವನ್ನು 
ಇಟಿಗಿ ಶಾಸನ ತಿಳಿಸುತ್ತದೆ.*”“ ಇವುಗಳಲ್ಲದೆ ಹಾವೇರಿ ಜಿಲ್ಲೆಯ ಹೂವಿನಶಿಗ್ದಿ, ಎಲಗಚ್ಚ, ಕಬ್ಬೂರು, 
ಬೆಳವಿಗಿ, ಹಿರೇಲಿಂಗದಹಳ್ಳಿ, ಹೊಸಳ್ಳಿ, ಮಾಸಣಗಿ, ಗುಡ್ಡದಆನ್ವೇರಿ, ಚೌಡದಾನಪುರ, ಹೊಳೆಆನ್ವೇರಿ, 
ಆಲದಗೇರಿ ಮತ್ತು ಅರಳೇಶ್ವರಗಳಲ್ಲಿ ಕನ್ನರನಿಗೆ ಸಂಬಂಧಿಸಿದ ಶಾಸನಗಳು ಸಿಗುತ್ತವೆ. ಕನ್ನರನ 
ಸಹೋದರ ಮಹಾದೇವನು ಕ್ರಿಶ.೧೨೬೧ರಲ್ಲಿ ಪಟ್ಟಾಭಿಷಿಕ್ಷನಾದನು. ಇವನು ಕ್ರಿಶ೧೨೭೧ರ 
ವರೆಗೆ ಬದುಕಿದ್ದನೆಂದು ಹೇಳಲಾಗುತ್ತದೆ. ಈತನ ಕಾಲಾವಧಿಯ ೧೬ ಶಾಸನಗಳು ಹಾವೇರಿ 
ಜಿಲ್ಲೆಯಲ್ಲಿ ದೊರೆಕಿವೆ. ಕ್ರಿಶ.೧೨೬೨ರ ಚೌಡದಾನಪುರದ ಮೂರು ಶಾಸನಗಳು ಗುತ್ತ ಅರಸರು 
ಮಹದೇವನ ಮಾಂಡಳಿಕರಾಗಿದ್ದರೆಂದು ತಿಳಿಸುತ್ತವೆ. ಕ್ರಿಶ೧೨೬೬ರ ಹಾವೇರಿ ಶಾಸನ ಮಹದೇವನ 
ಸುಂಕಾಧಿಕಾರಿ ಬೈಚರಸನನ್ನು ಉಲ್ಲೇಖಿಸುತ್ತದೆ.*” ಕ್ರಿಶ.೧೨೬೯ರ ಸಂಗೂರು ವೀರಗಲ್ಲೊಂದು 
ನಾಳ್ಪಭು ಗಂಗರ ಸಾವಂತಸೋವನು ಸನ್ಯಸನವಿಧಿಯಿಂದ ಮರಣ ಹೊಂದಿದ ಬಗ್ಗೆ 
ಉಲ್ಲೇಖಿಸುತ್ತದೆ.*** ಇವುಗಳಲ್ಲದೆ ಅಧ್ಯಯನ ಪ್ರದೇಶದ ಶಾಬಾಳ, ಹುಲಗೂರು, ಕಳ್ಳಿಹಾಳ, 
ಹತ್ತಿಮತ್ತೂರು, ಅಕ್ಕಿಆಲೂರು, ಕಲಕೇರಿ, ತಿಳವಳ್ಳಿ, ಚಪ್ಪರದಹಳ್ಳಿ ಮತ್ತು ಹಿರೇಕೊೋಣತಿಗಳಲ್ಲಿ 
ಮಹಾದೇವನ ಕಾಲದ ಶಾಸನಗಳು ಸಿಕ್ಕಿವೆ." 


ಮಹಾದೇವನ ನಂತರ ಅವನ ಮಗ ಅಮ್ಮಣನಿಗೆ ಪಟ್ಟವಾದರೂ, ಕೃಷ್ಣನ ಮಗ ರಾಮಚಂದನು 
ಅಮ್ಮಣನಿಂದ ಪಟ್ಟವನ್ನು ಸೆಳೆದು ಕ್ರಿಶ.೧೨೭೧ರಲ್ಲಿ ತನ್ನ ಆಳ್ಗಿಕೆಯನ್ನು ಪ್ರಾರಂಭಿಸಿದನು. ಈತನ 
ಕಾಲದ ಪ್ರಮುಖ ಘಟನೆಯೆಂದರೆ ದೆಹಲಿ ಸುಲ್ತಾನನಾದ ಅಲ್ಲಾ-ಉದ್ದೀನ್‌-ಖಿಲ್ಲಿ ಮತ್ತು ಆತನ 
ಸೇನಾನಿ ಮಲಿಕ್‌ ಕಾಫರ್‌ ದೇವಗಿರಿಯ ಮೇಲೆ ಮಾಡಿದ ದಂಡಯಾತೆಗಳು.** ರಾಮಚಂದನ 
ಕಾಲದ ಸುಮಾರು ೪೦ ಶಾಸನಗಳು ಅಧ್ಯಯನ ಪ್ರದೇಶದಲ್ಲಿ ಸಿಕ್ಕಿವೆ. ಹಾವೇರಿಯ ಕ್ರಿಶ.೧೨೯೯ರ 
ಶಾಸನವೊಂದು ರಾಮಚಂದನ ಸುಂಕಾಧಿಕಾರಿ ಮಾದಯ್ಯ್ಮನನ್ನು ಉಲ್ಲೇಖಿಸುತ್ತದೆ.5” ಕ್ರಿಶ.೧೨೮೦ರ 
ಹಿರೆಲಿಂಗದಹಳ್ಳಿ ಶಾಸನವು “ಸ್ಪಸ್ತಿ ಶೀಮತು ಯಾದವನಾರಾಯಣಂ ಭುಜಬಳಪುವುಢಪ್ರತಾಪಚಕವರ್ತಿ 
ಶ್ರೀವೀರರಾಮಚಂದ್ರದೇವರಾಯ” ಎಂದು ಉಲ್ಲೇಖಿಸುತ್ತದೆ." ಕ್ರಿಶ.೧೨೮೩ರ ಕಾಗಿನೆಲ್ಲಿ 
ವೀರಗಲ್ಲೊಂದು ಬಂದನಿಕೆಯ ಮಹಾಮಂಡಳೇಶ್ವರನಾದ ಸೋಯಿದೇವನು ತರವೂರಿನ ಮೇಲೆ 
ದಾಳಿಮಾಡಿದಾಗ ಬುಗುಡರ ಸಿದ್ದಯ್ಯ ಯುದ್ದದಲ್ಲಿ ಮಡಿದ ಬಗ್ಗೆ ತಿಳಿಸುತ್ತದೆ.3* ಕ್ರಿಶ.೧೨೮೩ರ 
ಹಿರೇಬಿದರಿ ಶಾಸನ "“ಸ್ಪಸ್ತಿ ಶೀಮತು ಯಾದವನಾರಾಯಣಂ ಭುಜಬಳಪೌಢಪ್ರತಾಪಚಕ್ರವರ್ತಿ 
ಶ್ರೀವೀರರಾಮಚಂದದೇವ ವಿಜಯರಾಜ್ಯಮುತ್ತರೋತ್ತರಾಭಿವೃದ್ದಿ ಪ್ರವರ್ದಮಾನಮಾಚಂದ್ರಾರ್ಕ್ಸಾ 
ತಾರಂಬರಂ ಸಲುತ್ತಮಿರೆ” ಎಂದು ಉಲ್ಲೇಖಿಸುತ್ತದೆ.5 ಕ್ರಿಶ.೧೨೯೨ರ ಬೆನಕನಕೊಂಡ ವೀರಗಲ್ಲು 


ಅಲ 


ಮಹೇಶ್ವರದೇವನಾಳುವಾಗ ಬೆಳುಗಲಿಯ ಊರಳಿವಿನಲ್ಲಿ ಮಡಿದ ಕುಟುಂಬಕ್ಕೆ ದೇಕಗೌಡ ನೆತ್ತರುಗೆಯ್‌ 
ಕೊಡುಗೆ ನೀಡಿದ ಬಗ್ಗೆ ವಿವರಿಸುತ್ತದೆ.53 ಕ್ರಿಶ.೧೨೮೮ರ ಕಿತ್ತೂರು ಶಾಸನವೊಂದು 
ರಾಮಚಂದದೇವನ ಮಹಾಮಂಡಳೇಶ್ವರ ಚಾವುಗೆದೇವರಾಣೆಯನನ್ನು ಉಲ್ಲೇಖಿಸುತ್ತದೆ.5 
ರಟ್ಟಿಹಳ್ಳಿಯ ಶಾಸನವೊಂದು ಹೊಯ್ದಳರಾಯವಿಭಾಡ ಬಿರುದಿನ ಮಹಾಮಂಡಳೇಶ್ವರ ಸಳುವೆಯ 
ಆಚರಸಪಂಡಿತ ಮಾಡಿದ ದಾಳಿಯನ್ನು ಉಲ್ಲೇಖಿಸುತ್ತದೆ.5 ಇವುಗಳಲ್ಲದೆ ಅಧ್ಯಯನ ಪ್ರದೇಶದ 
ಶಿಗ್ಗಾವಿ, ದೇವಗಿರಿ, ಹೊಮ್ಮರಡಿ, ಉಚ್ಚಂಗಿ, ಕದರಮಂಡಲಗಿ, ಹಿರೇಅಣಜಿ, ಚೌಡದಾನಪುರ, 
ಮೆಣಸಿನಹಾಳ, ಕಲಕೇರಿ, ನರೇಗಲ್ಲು. ಬದಾಮಗಟ್ಟಿ, ಬ್ಯಾತನಾಳ, ಮಲ್ಲಿಗಾರ, ಹೆರೂರು, 
ಚಿನ್ನಮುಳಗುಂದ, ರಟ್ಟಿಹಳ್ಳಿ ಸಾತೇನಹಳ್ಳಿ, ಸುತಕೋಟಿ, ಹಳ್ಳೂರು, ಹಿರೇಕೆರೂರು ಮತ್ತು ಹಿರೇಕೊಣತಿ 
ಗಾಮಗಳಲ್ಲಿ ರಾಮಚಂದನ ಕಾಲಾವಧಿಯ ಶಾಸನಗಳು ಕಂಡುಬರುತ್ತವೆ. ರಾಮಚಂದ್ರನ 
ನಂತರ ಆತನ ಮಗ ಮೂರನೆಯ ಸಿಂಘಣನು ಆಳಿದನಾದರೂ, ಆತನ ಶಾಸನಗಳಾವೂ 
ಹಾವೇರಿ ಜಿಲ್ಲೆಯಲ್ಲಿ ಕಂಡುಬಂದಿಲ್ಲ. ಈತನ ನಂತರ ಸೇವುಣ ರಾಜ್ಯವು ದೆಹಲಿ ಸುಲ್ತಾನರ 
ಪಭುತ್ನದ ಒಂದು ಭಾಗವಾಯಿತು. 


ವಿಜಯನಗರ ಅರಸರು 


ಕ್ರಿಶ೩ಿಷಿ೬ರಲ್ಲಿ ಸ್ಥಾಪನೆಯಾದ ವಿಜಯನಗರ ಸಾಮ್ರಾಜ್ಯವನ್ನು ನಾಲ್ಕು ಅರಸು ಮನೆತನಗಳು 
ಆಳಿದವು. ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ೩೧ ವಿಜಯನಗರ ಅರಸರ ಶಾಸನಗಳು ಕಂಡುಬರುತ್ತವೆ. 
ಹಾಗೆನೋಡಿದರೆ ಅಧ್ಯಯನ ಪ್ರದೇಶದಲ್ಲಿ ಇವರ ಶಾಸನಗಳು ವಿರಳವೆಂದೇ ಹೇಳಬಹುದು. 
ವಿಜಯನಗರದ ಪ್ರಥಮ ಅರಸನೆಂದರೆ ಒಂದನೆಯ ಹರಿಹರ ಆತನು ಕಿ.ಶ.೧೩೩೬ ರಿಂದ 
೧೩೫೬ರ ವರೆಗೆ ಆಳಿದನು. ಈತನಿಗೆ ಸಂಬಂಧಿಸಿದ ಕ್ರಿಶ.೧೩೪೯ರ ಅಬ್ಬಲೂರು ವೀರಗಲ್ಲೊಂದು 
ಸಮುದ್ರ ಸಾಳ್ಳವೀರ ಬಾಚಪುದೇವ ಎಂಬ ಅಧಿಕಾರಿಯನ್ನು ಉಲ್ಲೇಖಿಸುತ್ತದೆ. ಹರಿಹರನ 
ಕಾಲದ ಮುತ್ತಳ್ಳಿ ಶಾಸನವೊಂದು ಗೋವೆಯ ಮಾದನ ಒಡೆಯನಿಂದ ಸೂರಪ್ಪಯ್ಧನಿಗೆ ಮುತ್ತರಳ್ಳಿ 
ಗ್ರಾಮದಾನ ಮಾಡಿದ ಬಗ್ಗೆ ಮತ್ತು ಮಾದನ ಮಗನಾದ ಸಿಂಗಿನಾಯಕನಿಂದ ಸೂರಪ್ಪಯ್ಯನ 
ಮಗ ಜನ್ನಪ್ಪಯ್ಯನಿಗೆ ದಾನ ನೀಡಿದ ವಿವರವನ್ನು ನೀಡುತ್ತದೆ. ಮಕರವಳ್ಳಿಯ ತುುಟಿತ ಶಾಸನವು 
ಗೋವೆಯ ಪ್ರಧಾನಿ ಬಾಚಣ್ಣ ಒಡೆಯನಿಂದ ನರಸಿಂಹದೇವರಿಗೆ ಮಕರವಳ್ಳಿಪುರ ದಾನ ಎಂದು 
ಉಲ್ಲೇಖಿಸುತ್ತದೆ. ಹಂಸಭಾವಿ ಶಾಸನ ಸತ್ತಳಿಗೆ ನಾಡನ್ನು ಉಲ್ಲೇಖಿಸಿದೆಯಲ್ಲದೆ ಹರಿಹರನ 
ಇನ್ನೆರಡು ಶಾಸನಗಳು ದೇವಿಹೊಸೂರು ಮತ್ತು ಹಿರೇಹಳ್ಳಿಯಲ್ಲಿ ಸಿಕ್ಕಿವೆ. ಒಂದನೆಯ ಹರಿಹರನ 
ನಂತರ ಆತನ ಸಹೋದರ ಬುಕ್ಕರಾಯ ಕ್ರಿಶ.೧೩೫೬ರಲ್ಲಿ ಪಟ್ಟಕ್ಕೆ ಬಂದನು. ಕ್ರಿಶ.೧೩೬೭ರ 
ಚಟ್ಟನಹಳ್ಳಿ ಶಾಸನವೊಂದು ಕುಮಾರವಿರುಪಣ ಒಡೆಯ ಎಂದು ಉಲ್ಲೇಖಿಸುತ್ತದೆ. ಈ ವಿರುಪಣ 
ಒಡೆಯ ವಿಜಯನಗರ ಅರಸರ ಬಿರುದುಗಳನ್ನು ತಳೆದಿರುವುದರಿಂದ ಇವನು ಬುಕ್ಕನ 
ಮಗನಿರಬಹುದೆಂದು ಹೇಳಲಾಗುತ್ತದೆ.* ಒಂದನೆಯ ಬುಕ್ಕನ ಕಾಲದ ಕ್ರಿಶ.೧೩೭೬ರ 
ಶಾಸನವೊಂದು ಸಾವಿಕೇರಿಯಲ್ಲಿ ದೊರಕಿದ್ದು, ಬಾಳೆಹಳ್ಳಿಯ ಬೇಳಪುನ ಸಲ್ಲೇಖನ ಮರಣವನ್ನು 


ಉಲ್ಲೇಖಿಸುತ್ತದೆ.* 


೪ಜಿ 


ಬುಕ್ಕನ ತರುವಾಯ ಆತನ ಮಗನಾದ ಎರಡನೆಯ ಹರಿಹರನು ಕ್ರಿಶ.೧೩೭೭ ರಿಂದ 
೧೪೦೪ರ ವರೆಗೆ ಆಳಿದನು. ಇವನ ಕಾಲದ ಕಕ್ರಿಶ.೧೩ರ೯೯ರ ಅಲ್ಲಾಪೂರ ಶಾಸನವು 
ಸೋಮೆನಾಯಕಿತಿ ಕುಂದೂರು-೩೦ರಲ್ಲಿಯ ಎತ್ತಿನಹಳ್ಳಿಯನ್ನು ದಾನನೀಡಿದ ಬಗ್ಗೆ ತಿಳಿಸುತ್ತದೆ.” 
ಕ್ರಿಶ೧ರಿ೬ರ ಸಂಗೂರ ಶಾಸನವು “ಶೀ ವಿಜಯನಗರಿಯೊಳು ಧರಣೀವಲ್ಲಭ ಬುಕ್ಕರಾಜತನೂಜಂ 
ಚಕ್ರವರ್ತಿ ಶೀವೀರ ಹರಿಹರ ನೃಪನಖಿಳಾವನಿಯಂ ಪಾಲಿಸುತ್ತಮಿರ್ದ೦” ಎಂದು ಉಲ್ಲೇಖಿಸುತ್ತದೆ. 
ಬಂಕಾಪುರ ಶಾಸನವೊಂದು ಮಾದವಂಶದ ಹರಿಹರ ಹಾಗೂ ಮಾಧವ ಮಂತ್ರಿಯನ್ನು 
ಉಲ್ಲೇಖಿಸುತ್ತದೆ. ಇವುಗಳಲ್ಲದೆ ಎರಡನೆಯ ಹರಿಹರನ ಕಾಲದ ಶಾಸನಗಳು ಚಿಕ್ಕಣಗಿ, ಮಾಸಣಗಿ, 
ವೀರಾಪುರ ಮತ್ತು ಸುತಕೋಟಿಗಳಲ್ಲಿ ಕಂಡುಬಂದಿವೆ. ಎರಡನೆಯ ಹರಿಹರನ ನಂತರ 
ಅವನ ಮಕ್ಕಳಾದ ವಿರೂಪಾಕ್ಷ, ಎರಡನೆಯ ಬುಕ್ಕ ಮತ್ತು ಕ್ರಿಶ೧೪೦೬ ರಿಂದ ೧೪೨೨ರ 
ವರೆಗೆ ಒಂದನೆಯ ದೇವರಾಯ ಆಳಿದರು. ಕ್ರಿಶ.೧೪೧೨ರ ಸಂಗೂರು ಶಾಸನವು “ರಾಜಾಧಿರಾಜ 
ರಾಜ ಪರಮೇಶ್ವರ ಶ್ರೀ ವೀರಪ್ರತಾಪದೇವರಾಯ ಮಹಾರಾಯರು ಸುಖಸಂಕಥಾವಿನೋದದಿಂ 
ರಾಜ್ಯಂಗೆಯುತಿರ್ಪ ಕಾಲದೊಳು” ಎಂದು ಉಲ್ಲೇಖಿಸುತ್ತದೆ. ಈತನ ಕಾಲದ ಸಿರಗೋಡ 
ವೀರಗಲ್ಲೊಂದು ಜಂಚಿನಾಯಕನು ವೀರಮರಣ ಹೊಂದಿದಾಗ ಅತನ ಪತ್ನಿಯರಾದ ಕಾಮಪ್ವೆ 
ಮತ್ತು ಲಕ್ಕವ್ವ ಮಹಾಸತಿಯರಾದ ವಿಚಾರವನ್ನು ತಿಳಿಸುತ್ತದೆ. ದೇವರಾಯನ ನಂತರ ಅವನ 
ಮಕ್ಕಳಲ್ಲಿ ಒಬ್ಬನಾದ ವಿಜಯನು ರಾಜನಾದ. ಶಾಸನಗಳು ಇವನನ್ನು ಮೂರನೆಯ ವಿಜಯಬುಕ್ಕ, 
ವಿಜಯಭೂಪತಿ ಎಂದು ಕರೆದಿವೆ. ತಡಸ ಶಾಸನವೊಂದು ಈತನನ್ನು ವೀರಬುಕ್ಕಣ್ಣೊಡೆಯರಸ 
ಎಂದು ಉಲ್ಲೇಖಿಸಿದೆ. ಈತನ ತರುವಾಯ ಇವನ ಮಗ ಎರಡನೆಯ ದೇವರಾಯನು 
ಆಡಳಿತ ಸೂತ್ರಗಳನ್ನು ವಹಿಸಿಕೊಂಡ. ಇವನು ಕ್ರಿಶ೧೪೨೪ ರಿಂದ ೧೪೪೬ರ ವರೆಗೆ ಅಳಿದ. 
ಇವನಿಗೆ ಪೌಡದೇವರಾಯ, ಪ್ರತಾಪದೇವರಾಯ ಮತ್ತು ಅಭಿನವದೇವರಾಯ ಎಂಬ ಹೆಸರುಗಳಿದ್ದು, 
ಸಂಗಮ ವಂಶದಲ್ಲಿ ಖ್ಯಾತನಾದ ಸಮರ್ಥ ದೊರೆಯಾಗಿದ್ದಾನೆ.*" ಈತನ ಕಾಲಾವಧಿಯ 
ಕ್ರಿ.ಶ.೧೪೨೯ರ ಕಡೂರು ವೀರಗಲ್ಲು ನಾಗರಸ ಎಂಬುವವನ ವೀರಮರಣವನ್ನು 
ದಾಖಲಿಸುವುದರೊಂದಿಗೆ ಆ ಪ್ರದೇಶವು ಚಂದಗುತ್ತಿಯ ಗೋಪಿನಾಥ ನಾಯಕನ ಆಡಳಿತಕ್ಕೆ 
ಒಳಪಟ್ಟಿತ್ತೆಂದು ಉಲ್ಲೇಖಿಸುತ್ತದೆ." ದೇವರಾಯನ ನಂತರ ಅವನ ಮಗ ಮಲ್ಲಿಕಾರ್ಜುನ 
ಕ್ರಿಶ೧೪೪೬ರಿಂದ ೧೪೬೬ವರೆಗೆ ಆಳಿದನು. ಆತನ ಕಾಲದ ಕ್ರಿಶ.೧೪೪೯ರ ತಿಳವಳ್ಳಿ ವೀರಗಲ್ಲು 
ಭಯಿರಗೌಡನ ವೀರಮರಣವನ್ನು ತಿಳಿಸುತ್ತಾ, ಈ ಪ್ರದೇಶವು ಗೋಪಿಯ ಹೊನ್ನಪ್ಪ ಒಡೆಯರ 
ಅಧೀನರಾದ ಚಂದಗುತ್ತಿ ಅಧಿಕಾರಿಯ ಆಡಳಿತಕ್ಕೆ ಒಳಪಟ್ಟಿತ್ತಂದು ಉಲ್ಲೇಖಿಸುತ್ತದೆ. ಮಲ್ಲಿಕಾರ್ಜುನನ 
ನಂತರ ಆತನನ್ನು ಪಕ್ಕಕ್ಕೆ ತಳ್ಳಿ ವಿರೂಪಾಕ್ಷನು ಪಟ್ಟಕ್ಕೆ ಬಂದ. ವಿರೂಪಾಕ್ಷನ ಕಾಲದ 
ಶಾಸನವೊಂದು ಲಕ್ಷ್ಮೀಪುರದಲ್ಲಿ ಸಿಕ್ಕಿದ್ದು, ಮದೆಯ ಮತ್ತು ಆತನ ಪತ್ನಿ ಬೊಂತ್ಯಾಂಬಿಕೆಯರನ್ನು 
ಉಲ್ಲೇಖಿಸುತ್ತದೆ." ವಿರುಪಾಕ್ಷನ ಮಗ ಪೌಢರಾಯನು ಕ್ರಿಶ೧೪೮೫ರ ವರೆಗೆ ಆಳಿದನು. 
ಇವನ ನಂತರ ಸಂಗಮ ವಂಶದ ಆಳ್ಗಿಕೆ ಕೊನೆಗೊಂಡಿತು. 


೪೬ 


ಸಾಳುವ ನರಸಿಂಹನು ಸಂಗಮ ಪೌಡರಾಯನನ್ನು ಹೊರತಳ್ಳಿ ಸಿಂಹಾಸನವನ್ನೇರಿದ. 
ಈತನ ಕಾಲದ ಶಾಸನವೊಂದು ಹೊಂಬಳದಲ್ಲಿ ದೊರೆಕಿದ್ದು, ಸಾಹಸಿ ಹೊನ್ನರಸನು ರಾಮೇಶ್ವರ 
ದೇವಾಲಯ ನಿರ್ಮಾಣಮಾಡಿ ದೇವರನ್ನು ಪುನಃ ಪ್ರತಿಷ್ಠಾಪಿಸಿದನೆಂದು ಹಾಗೂ ಆ ದೇವಾಲಯಕ್ಕೆ 
ಅಚ್ಛಪುನಾಯಕ ದತ್ತಿ ನೀಡಿದನೆಂದು ಉಲ್ಲೇಖಿಸುತ್ತದೆ. ಸಾಳ್ಳನರಸಿಂಹನು ಮರಣ ಹೊಂದುವ 
ಪೂರ್ವದಲ್ಲಿ ತನ್ನ ಆಪ್ರಾಪ್ತ ವಯಸ್ಕ ಮಗ ಸಾಳುವ ತಿಮ್ಮರಾಜನನ್ನು ಉತ್ತರಾಧಿಕಾರಿ ಎಂದು 
ನೇಮಿಸಿ ತನ್ನ ನೆಚ್ಚಿನ ಸೇನಾನಿ ತುಳುವ ನರಸನಾಯಕನ ವಶಕ್ಕೆ ಒಪ್ಪಿಸಿದ್ದ, ಆದರೆ ತಿಮ್ಮರಾಜನು 
ಕೊಲೆಯಾಗಲು, ನರಸನಾಯಕನು ಸಾಳುವ ನರಸಿಂಹನ ಎರಡನೆಯ ಮಗನಾದ, ಇಮ್ಮಡಿ 
ನರಸಿಂಹನನ್ನು ಪಟ್ಟಕ್ಕೆ ತಂದು ತಾನೆ ಆಡಳಿತವನ್ನು ನಿರ್ವಹಿಸಿದ. ನರಸನಾಯಕನ ಒಂದೇ 
ಒಂದು ಶಾಸನ ಹಾವೇರಿ ಜಿಲ್ಲೆಯ ಒಡೆನಪುರದಲ್ಲಿ (೧೫೦೦) ದೊರಕಿದ್ದು, ಕಾಮೆಯ ಒಡೆಯನಿಗೆ 
ಕೆಂಪಸೋಮನಾಯಕನಿಂದ ಬಾಸೂರು, ಅರಳಿಕಟ್ಟೆ ಮತ್ತು ಲಿಂಗಾಪುರ ಗ್ರಾಮಗಳನ್ನು ದಾನ 
ನೀಡಿದ ವಿಷಯವನ್ನು ತಿಳಿಸುತ್ತದೆ. ಈ ಕಾಮೆಯ ಒಡೆಯನಿಂದಾಗಿ ಈ ಗ್ರಾಮಕ್ಕೆ ಒಡೆನಪುರ 
ಎಂಬ ಹೆಸರು ಬಂದಿರಬೇಕು. ಮುಂದೆ ನರಸನಾಯಕನ ಮಗ ವೀರನರಸಿಂಹನು ವಿಜಯನಗರದ 
ದೊರೆಯಾದ. ಅಲ್ಲಿಗೆ ಸಾಳುವ ಮನೆತನದ ಆಳಿಕೆ ಕೊನೆಗೊಂಡು ತುಳುವ ಸಂತತಿಯ ಆಡಳಿತ 
ಪ್ರಾರಂಭವಾಯಿತು. 


ವೀರನರಸಿಂಹನ ನಂತರ ಅವನ ಸಹೋದರ ಕೃಷ್ಣದೇವರಾಯನು ಪಟ್ಟಕ್ಕೆ ಬಂದ. ಕ್ರಿಶ೧೫೦೯ 
ರಿಂದ ೧೫೨೯ರ ವರೆಗೆ ಆಳಿದ ಈತನ ಶಾಸನಗಳು ಅಧ್ಯಯನ ಪ್ರದೇಶದಲ್ಲಿ ದೊರೆಕಿದೆ. 
ಕ್ರಿಶ.೧೫೨೮ರ ಹನುಮಾಪುರ (ತಾ:ರಾಣೇಬೆನ್ನೂರು) ಶಾಸನವು, ಇಮ್ಮಡಿ ಯಲ್ಲಪ್ಪ ಒಡೆಯನು 
ದಾಯಿಗೆ(ತನಗೆ ಹಾಲೂಡಿಸಿದ್ದ) ಚಿಕ್ಕಮಾದಾಪುರ ಗ್ರಾಮ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. 
ಇದೇ ಇಮ್ಮಡಿ ಯಲ್ಲಪ್ಪ ನಾಯಕ ವ್ಯಕ್ತಿಯೊಬ್ಬನಿಗೆ ಭೂದಾನ ಮಾಡಿದ ವಿಷಯ 
ಕಬನೂರು(ತಾ:ಶಿಗ್ಗಾಂವಿ) ಶಾಸನದಲ್ಲಿದೆ. ಈತನ ಕಾಲದ ಕಳಗೊಂಡ(ತಾ:ಬ್ಯಾಡಗಿ) ಶಾಸನವು 
ಅಧಿಕಾರಿ ಬೋಳೆ ಮಲ್ಲರಸ ಗುಡ್ಡದ ತಿರುಮಲ ದೇವಾಲಯಕ್ಕೆ ಗ್ರಾಮದಾನ ನೀಡಿದ ವಿಷಯವನ್ನು 
ತಿಳಿಸುತ್ತದೆ. ಕೃಷ್ಣದೇವರಯನ ನಂತರ ಅವನ ಮಲಸಹೋದರನಾದ ಅಚ್ಛುತರಾಯನಿಗೆ 
ಪಟ್ಟವಾಯಿತು. ಈತನ ಕಾಲದ ಕ್ರಿಶ೧೫೩೫ರ ಒಂದೇ ಒಂದು ಶಾಸನ ಬೈಚವಳ್ಳಿಯಲ್ಲಿ 
ದೊರೆಕಿದ್ದು, ಹಾವೇರಿ ಜಿಲ್ಲೆ ಈತನ ಆಡಳಿತಕ್ಕೆ ಒಳಪಟ್ಟಿತ್ತು ಎಂಬುದನ್ನು ತಿಳಿಸುತ್ತದೆ. ಈ 
ಶಾಸನವು ಅಚ್ಛುತರಾಯನ ಬಂಕಾಪುರದ ಅಧಿಕಾರಿಯಾದ ತಿರುಪತಯ್ಯನಿಂದ ಬೈಚವಳ್ಳಿ ಗ್ರಾಮ 
ದಾನಬಿಟ್ಟ ವಿಷಯವನ್ನು ತಿಳಿಸುತ್ತದೆ.** ಮುಂದಿನ ಚಿಕವರ್ತಿ ಸದಾಶಿವರಾಯನು ಅಚ್ಚುತರಾಯನ 
ಸಹೋದರನ ಪುತ್ತನಾಗಿದ್ದು, ಕ್ರಿಶ.೧೫೪೨ರಲ್ಲಿ ಪಟ್ಟಕ್ಕೆ ಬಂದನು. ಕ್ರಿಶ.೧೫೫೦ರ ಈತನ ಕಾಲದ 
ರಾಣೇಬೆನ್ನೂರು ಶಾಸನವೊಂದು ತಿಮ್ಮೊಜ, ಕೊಂಡೋಜ ಹಾಗೂ ಭದ್ರೋಜರಿಗೆ ಸುಂಕದ 
ಆದಾಯವನ್ನು ದತ್ತಿಬಿಟ್ಟ ಬಗ್ಗೆ ತಿಳಿಸುತ್ತದೆ. ಸದಾಶಿವರಾಯನ ಹಿರೇಕೆರೂರು ಶಾಸನ 
ಹಡಪದನೊಬ್ಬನಿಗೆ ತೆರಿಗೆ ದಾನಮಾಡಿದ ಬಗ್ಗೆ ತಿಳಿಸಿದರೆ, ರಟ್ಟಿಹಳ್ಳಿ ಶಾಸನ ಬ್ರಾಹ್ಮಣನೊಬ್ಬನಿಗೆ 


೪೭ 


ದಾನಕೊಟ್ಟ ವಿಷಯವನ್ನು ಮತ್ತು ಸೂಡಂಬಿ ವೀರಗಲ್ಲು ವ್ಯಕ್ತಿಯೊಬ್ಬನ ವೀರಮರಣವನ್ನು 
ತಿಳಿಸುತ್ತವೆ. ಇವುಗಳಲ್ಲದೆ ಕ್ರಿಶ೧೫೬೭ರ ಕಲಕೇರಿ ಶಾಸನಪೊಂದು “ಶ್ರೀಮಂನ್ನಹಾಮಂಡಳೇಶ್ವರ 
ರಾಮರಾಜ ವೆಂಕಟರಾಜದೇವ” ಎಂಬ ಉಲ್ಲೇಖವನ್ನು ಹೊಂದಿದ್ದು, ಇವರು ಸದಾಶಿವನ 
ಮಾಂಡಳಿಕರಾಗಿರಬಹುದೆಂದು ಹೇಳಬಹುದು. ವಿಜಯನಗರ ಅರಸರಿಗೆ ಸಂಬಂಧಿಸಿದ 
ಕ್ರಿಶ.೧೫೮೧ರ ಶಾಸನವೊಂದು ಸಾತೇನಹಳ್ಳಿಯಲ್ಲಿ ಕಂಡುಬಂದಿದ್ದು, ಅದು ಶ್ರೀರಂಗರಾಯನ 
ಕಾಲದ್ದಾಗಿದೆ. ಈ ಶಾಸನವು ಸಂಖನಾಯಕನ ಅಧಿಕಾರಿಯಿಂದ ಹನುಮಂತದೇವರಿಗೆ ಹನುಮಸಮು 
ಗ್ರಾಮವನ್ನು ದಾನಬಿಟ್ಟ ವಿಷಯವನ್ನು ತಿಳಿಸುತ್ತದೆ." ಮೇಲಿನ ಶಾಸನಗಳು ಹಾವೇರಿ ಜಿಲ್ಲೆಯು 
ವಿಜಯನಗರ ಅರಸರ ಅಡಳಿತಕ್ಕೆ ಒಳಪಟ್ಟಿತೆಂಬುದನ್ನು ತಿಳಿಸುತ್ತವೆ. ವಿಜಯನಗರ ಅರಸರ 
ನಂತರ ಮೊಘಲರು, ಸವಣೂರ ನವಾಬರು, ಹೈದರಾಬಾದ್‌ ನಿಜಾಮ ಮತ್ತು ಟಿಪ್ಪುಸುಲ್ತಾನ್‌ 
ಈ ಪ್ರದೇಶದ ಮೇಲೆ ಹಿಡಿತ ಹೊಂದಿದ್ದರು, ಮುಂದೆ ಮರಾಠರು ಹಾಗೂ ಬ್ರಿಟೀಷರ ಆಡಳಿತ 
ಈ ಪ್ರದೇಶದಲ್ಲಿತ್ತೆಂದು ಕಂಡುಬರುತ್ತದೆ. 


೨.೨.೧ ಹಾವೇರಿ ಜಿಲ್ಲೆಯ ಮಾಂಡಳಿಕ ಅರಸು ಮನೆತನಗಳು 
ಬಾಸವೂರಿನ ಸೇನವಾರರು 


ಇವರು ಕ್ರಿ.ಶ.ಎಂಟನೆಯ ಶತಮಾನದಿಂದ ಹನ್ನೊಂದನೆಯ ಶತಮಾನದ ಪೂರ್ವದವರೆಗೆ 
ಆಳಿಕೆ ಮಾಡಿದರೆಂದು ಶಾಸನಾಧಾರಗಳು ತಿಳಿಸುತ್ತವೆ. ಇವರು ತಮ್ಮನ್ನು ಹೇಮಕೂಟ 
ಹುರಾಧಿನಾಥರೂ, ಕೂಡಲೂರು ಪುರಮೇಶ್ವರರು. ಮೃಗೇಂದ್ರ ಲಾಂಛನರು, ಪಣಿದ್ದಜ 
ವಿರಾಜಮಾನರು, ಖಚರ ತ್ರಿಣೇತ್ರರೆಂದು ಕರೆದುಕೊಂಡಿದ್ದಾರೆ.*" ಸೇನವಾರ ಅರಸರು ಬೇರೆ 
ಬೇರೆ ಆಡಳಿತ ವಿಭಾಗಗಳಲ್ಲಿ ಆಳಿಕೆ ಮಾಡುತ್ತಿದ್ದ ಬಗ್ಗೆ ತಿಳಿದುಬಂದರೂ ಬಾಸವೂರ-೧೪೦ನ್ನು 
ಆಳ್ಗಿಕೆ ಮಾಡಿದ ಮೊದಲ ನಾಳ್ಗಾವುಂಡನ ಉಲ್ಲೇಖ ಬರುವುದು ದೇವಗಿರಿ ಶಾಸನದಲ್ಲಿ. ಈ 
ಶಾಸನವು ಸೇನಮಲ್ಲರ ಕಣ್ಣಮನ ಆಳ್ಲಿಕೆಯನ್ನು ಉಲ್ಲೇಖಿಸುತ್ತದೆ. ಈತನ ನಂತರ ಮಲ್ಲಪ, 
ನೆಲ್ಲಿಗ ಮತ್ತು ವಜ್ಜಯ್ಯ ಆಳಿದರು. ಕನ್ನೇಶ್ಚ್ನರ ಶಾಸನವು “ಶೀಮತ್ನೇನ ಮಲ್ಲರ ವಜ್ಞಯ್ಯಂ 
ಬಾಸವೂರ್ನ್ನೂಣನಾಲ್ಪತ್ರರ್ಕ್ಯಂ ನಾಬ್ಗಾವುಣ್ಣಗೆಯ್ಕೆ” ಎಂದು ಉಲ್ಲೇಖಿಸುತ್ತದೆ. ಬಾಸವೂರು- 
೧೪೦ ಆಳಿದ ಸೇನವಾರರ ಇನ್ನೊಬ್ಬ ಆರಸನೆಂದರೆ ಕಣ್ಣ(ಕಣ್ನಮ). ಬಿದರಗಡ್ಡಿ ಶಾಸನವೊಂದು 
“ಬಾಸವೂರ ನೂಜನಾಲ್ಲತ್ತು ಸಕಲಕ್ಕೆಯ್ದೆ ಸೇನಮಲ್ಲರ ಗೋತ್ರೋದ್ಗಾನೆಯ... ಮನ್ನೆಯ ಕೇಸರಿ 
ಮನ್ನೆಯನೆನಿಪ್ಪಿನಂ ಕಣ್ಣನೃಪಂ” ಎಂದು ಉಲ್ಲೇಖಿಸುತ್ತದೆ. ಕಬ್ಲೂರ ಶಾಸನವು ಕಣ್ಣನು ಕಲ್ಯಾಣ 
ಚಾಲುಕ್ಕರ ಜಗದೇಕಮಲ್ಲನ ಅಧೀನನಾಗಿ(“ಸೇನಮಲ್ಲರ ಕಣ್ಣಮಂ ಬಾಸವೂರ ನೂಣನಾಲ್ಲತ್ರರ್ಕಂ 
ನಾರ್ಲಾವುಣ್ಣ”) ಆಳುತ್ತಿದ್ದ ಬಗ್ಗೆ ತಿಳಿಸುತ್ತದೆ. ಕ್ರಿಶ.೧೦೨೮ರ ಕುಳೇನೂರು ಶಾಸನ “ಬನವಾಸಿ 
ದೇಶಕ್ಕೆ ಅಗ್ಗಳ೦ ಎನಿಸಿದ ಬಾಸವೂರು ನೂಣನಲ್ಪತ್ತರ್ಕಂ ವಿನಯನ ವಿಳಾಸಂ ಕಣ್ನಿಮನ 
ಇಂಬಿನೊಳ್‌ನ್ನಾಳ್ಲಾಮುಣ್ಣಗೆಯುತ್ತಿರೆ” ಎಂದು ಕಣ್ನಮನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತದೆ.೨ 


೪೮ 


ಸೇನವಾರರು ಹನ್ನೊಂದನೆಯ ಶತಮಾನದ ಉತ್ತರಾರ್ಧದಲ್ಲಿ ಬಾಸವೂರ ಮೇಲೆ ಹಿಡಿತವನ್ನು 
ಕಳೆದುಕೊಂಡಂತೆ ತೋರುತ್ತದೆ. ಈ ವಂಶದ ಮುಂದಿನ ದೊರೆಗಳಾದ ಜೀವಿತವಾರ ಜಿಮೂತ 
ವಾಹನ ಮತ್ತು ಮಾರಸಿಂಫರು ಶಿವಮೊಗ್ಗ ಜಿಲ್ಲೆಯ ಪ್ರದೇಶದಲ್ಲಿ ಆಳ್ಳಿಕೆ ಮಾಡುತ್ತಿದ್ದ ಬಗ್ಗೆ 
ತಿಳಿದುಬರುತ್ತದೆ." ಆನಂತರ ಈ ಭಾಗದ ಮೇಲೆ ಖಚರರು ತಮ್ಮ ಆಳ್ಳಿಕೆಯನ್ನು ಸ್ಥಾಪಿಸಿದರು. 


ಚಲ್ಲಕೇತನರು 


ಕ್ರಿಶ.೮೩೦ ರಿಂದ ೯೪೫ರ ವರೆಗೆ ಸುಮಾರು ೧೧೫ ವರ್ಷಗಳಕಾಲ ರಾಷ್ಟ್ರಕೂಟರ 
ಮಹಾಮಂಡಳೇಶ್ವರರಾಗಿ ಬನವಾಸಿ-೧೨೦೦೦ವನ್ನು ಒಳಗೊಂಡಂತೆ ಇತರ ಭಾಗಗಳಮೇಲೆ 
ಚಲ್ಲಕೇತನ ಮನೆತನದ ಆಳ್ಗಿಕೆಯಿತ್ತು. ಐತಿಹಾಸಿಕ ಬಂಕಾಪುರ ಇವರ ರಾಜಧಾನಿಯಾಗಿತ್ತು. 
"ಗುಣಭದ್ರಾಚಾರ್ಯನ ಉತ್ತರಪುರಾಣ”, "ನಾಗವರ್ಮನ ಕಾವ್ಯಾವಲೋಕನ”, "ಶ್ರೀವಿಜಯನ 
ಕವಿರಾಜಮಾರ್ಗ” ಮುಂತಾದ ಸಮಕಾಲೀನ ಕೃತಿಗಳು ಹಾಗೂ ಹಾವೇರಿ ಜಿಲ್ಲೆಯ ಶಾಸನಗಳು 
ಚಲ್ಲಕೇತನ ಮನೆತನದ ಮೇಲೆ ಬೆಳಕು ಚೆಲ್ಲುತ್ತವೆ. ಈ ಮನೆತನದ ಪ್ರಖ್ಯಾತ ಅರಸ ಬಂಕೇಯನು 
ಅಮೋಘವರ್ಷನ ಮಾಂಡಳಿಕನಾಗಿ ಬನವಾಸಿ-೧೨೦೦೦ವನ್ನು ಆಳುತ್ತಿದ್ದನೆಂದು ಹೇಳಲಾಗುತ್ತದೆ. ** 
ಬಂಕೇಯನು ಬಂಕಾಪುರವನ್ನು ಕೇಂದ್ರವಾಗಿಸಿಕೊಂಡು ಸುಮಾರು ೩೦ ಸಾವಿರ 
ಗಾಮಗಳನ್ನೊಳಗೊಂಡ ಪ್ರಾಂತವನ್ನು ಆಳುತ್ತಿದ್ದನೆಂದು ಕ್ರಿ.ಶ.೮೭೪ರ ನಿಡಗುಂದಿ ಶಾಸನ, 
ಕ್ರಿಶ.ಲರ್ಜರ ಅರಿಷಿಣಗುಪ್ರಿ ಶಾಸನ ಮತ್ತು ಚಿಲ್ಲೂರು ಶಾಸನಗಳು ಉಲ್ಲೇಖಿಸುತ್ತವೆ." ಬಂಕೇಯನ 
ಕಾಲಾಧಿಯಲ್ಲಿ ಅವನ ಮಗನಾದ ಕುಂದಟ್ಟೆಯು ನಿಡಗುಂನ್ಸ-೧೨ನ್ನು ಆಳುತ್ತಿದ್ದನು.*"* ಮಂತಗಿ 
ಶಾಸನ ಈತನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತದೆ.5 ಕ್ರಿಶ್ಶ೪೫ರ ಕ್ಯಾಸನೂರು ಶಾಸವೊಂದು 
ಚಲ್ಲಕೇತನವಂಶದ ಮಾಂಡಳಿಕನೊಬ್ಬ ಬನವಾಸಿಯನ್ನಾಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. 
"ಗುಣಭದ್ರಾಚಾರ್ಯನ ಉತ್ತರಪುರಾಣ”ದಲ್ಲಿ ಬಂಕೇಯನನ್ನು "ಚಲ್ಲಿಕೇತನ' ಎಂದು, ಕುಂದಟ್ಟಿಯನ್ನು 
"ಚಲ್ಲದ್ದಜ' ಎಂದು ಹೊಗಳಲಾಗಿದೆ. 


ಬಂಕೇಯನ ಎರಡನೆಯ ಮಗನಾದ ಲೋಕಾದಿತ್ಮನು ಇಮ್ಮಡಿ ಕೃಷ್ಣನ ಕಾಲದಲ್ಲಿ ಬನವಾಸಿ- 
೧೨೦೦೦, ಪಲಸಿಗೆ-೧೨೦೦೦, ಮಾನ್ಯಖೇಟ-೬೦೦೦, ತರ್ದವಾಡಿ-೧೦೦೦, ಕೊಳನೂರು- 
೩೦, ಲೋಕಾಪುರ-೧೨, ತೊರಗಲೆ-೬೦ ಪ್ರಾಂತಗಳನ್ನು ಮಾಂಡಳಿಕನಾಗಿ ಆಳುತ್ತಿದ್ದನು.” 
ಶಿಗ್ಗಾಂವಿ ತಾಲೂಕಿನ ಕ್ರಿಶರ್ಲಿ೬ರ ಗುಡ್ಡದಚೆನ್ನಾಪುರ ಶಾಸನ ಮತ್ತು ಶಬನೂರು ಶಾಸನಗಳು 
ಲೋಕದಿತ್ಯನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತವೆ.5ಬ ಈತನ ಆಳ್ಗಿಕೆಯನ್ನು ಉಲ್ಲೇಖಿಸುವ ಶಾಸನಗಳು 
ಕುಣಿಮೆಳ್ಳಲ್ಳಿ ಹಲಸೂರು, ಮಂತಗಿ, ಸಿಡೆನೂರು. ಅಣಜಿ, ಶಿರಗಂಬಿ, ಹೊನ್ನತ್ತಿ, ಮಾಸಣಗಿ 
ಮತ್ತು ಬ್ಯಾಡಗಿಗಳಲ್ಲಿ ದೊರೆಕಿವೆ.೨೨: ಲೋಕಾಧಿತ್ಸನ ಸಹೋದರನಾದ ಮಮ್ಮೆಚರಗನು ಕುನ್ನವೂರ- 
೩೦ರಲ್ಲಿ ಅಳ್ಳಿಕೆ ಮಾಡುತ್ತಿನೆಂದು ತಿಳಿದುಬರುತ್ತದೆ.೨ 


೪೯ 


ಸಗರ(ಮಣಲೆ) ಮನೆತನ 

ಸಗರ ಅರಸರು ಹತ್ತನೆಯ ಶತಮಾನದ ನಂತರ ರಾಷ್ಟಕೂಟ ಮತ್ತು ಕಲ್ಯಾಣದ ಚಾಲುಕ್ಕ 
ಮನೆತನಗಳ ಮಾಂಡಳಿಕರಾಗಿ ಪುಲಿಗೇರಿ-೩೦೦ನ್ನು ಆಳುತ್ತಿದ್ದರು. ಗಾಡಿಗ ಎಂಬುವವನು ಈ 
ಮನೆತನದ ಮೊದಲ ಆರಸ. ಈತನು ರಾಷ್ಟಕೂಟರ ಅಧೀನದಲ್ಲಿ ಪುಲಿಗೇರಿ-೩೦೦ರನ್ನು ಆಳುತ್ತಿದ್ದನು. 
ಕ್ರಿಶಲ೬೬ರ ಶಿಗ್ಗಾಂವ ಶಾಸನ ಕುಪ್ಪೆಯರಸನು ರಾಷ್ಟಕೂಟರ ಮಹಾಮಂಡಳೇಶ್ವರನಾಗಿ ಪುಲಿಗೇರಿ- 
೩೦೦ನ್ನು ಆಳುವಾಗ, ಮಣಲೆಯರ ಗಾಡಿಗನು ಪುಲಿಗೇರಿಯಲ್ಲಿ ನಾಳ್ಗಾವುಂಡಗೈಯುತ್ತಿದ್ದನೆಂದು 
ಉಲ್ಲೇಖಿಸುತ್ತದೆ.5 ಗಾಡಿಗನ ನಂತರ ಇರಿವಬೆಡಂಗ ಮಾರಸಿಂಗದೇವ ಮತ್ತು ಒಂದನೆಯ 
ಜಯಕೇಶಿ ಆಳಿದರು. ಕ್ರಿಶ.೧೦೩೮ರ ಮತ್ತು ಹನ್ನೊಂದನೆಯ ಶತಮಾನದ ಹುಲುಗೂರಿನ 
ಎರಡು ಶಾಸನಗಳು ಕಲ್ಯಾಣ ಚಾಲುಕ್ಕರ ಮಹಾಮಂಡಳೇಶ್ವರನಾಗಿ ವಾವಣರಸ ಪುಲಿಗೇರಿ- 
೩೦೦ ಮತ್ತು ಬೆಳ್ಳೊಲ-೩೦೦ಗಳನ್ನು ಆಳುವಾಗ, ಆತನ ಅಧೀನದಲ್ಲಿ ಸಗರ ಮನೆತನದ 
ಇರಿವಬೆಡಂಗ ಮಾರಸಿಂಗ ಮತ್ತು ಒಂದನೆಯ ಜಯಕೇಶಿ ಪುಲಿಗೇರಿ-೩೦೦ರರ 
ನಾಳ್ಗಾವುಂಡಗೈಯುತ್ತಿದ್ದರೆಂದು ಉಲ್ಲೇಖಿಸಿವೆ. ಶಿಗ್ಗಾಂವ ಮತ್ತು ಹುಲುಗೂರು ಶಾಸನಗಳು 
ಸಗರ ಮನೆತನದ ಇಮ್ಮಡಿ ಜಯಕೇಶಿ ಹಾಗೂ ಆತನ ಮಗ ಇಂದಕೇಶಿ ಮತ್ತು ಮುಮ್ಮಡಿ 
ಜಯಕೇಶಿ ಎಂಬ ಅರಸರು ಚಾಲುಕ್ಕ ಆರನೆಯ ವಿಕ್ರಮಾದಿತ್ಯನ ಮಾಂಡಳಿಕರಾಗಿ ಆಳುತ್ತಿದ್ದ 
ವಿಚಾರವನ್ನು ತಿಳಿಸುತ್ತವೆ. ೨೬ 


ಹಾನಗಲ್ಲು ಕದಂಬರು 


ಬಾದಾಮಿ ಚಾಲುಕ್ಕರು ಕದಂಬರನ್ನು ಸೋಲಿಸಿ ಬನವಾಸಿಯನ್ನು ವಶಪಡಿಸಿಕೊಂಡ 
ನಂತರ ಕದಂಬ ಮನೆತನವು ಅನೇಕ ಶಾಖೆಗಳಾಗಿ ಒಡೆದು, ಗೋವಾ ಮತ್ತು ಕರ್ನಾಟಕದ 
ಬೇರೆ ಬೇರೆ ಭಾಗಗಳಲ್ಲಿ ಆಳ್ಸಿಕೆ ಮಾಡಿದ್ದು ಕಂಡುಬರುತ್ತದೆ. ಆ ಶಾಖೆಗಳಲ್ಲಿ ಪಮುಖವಾದವುಗಳಂದರೆ 
ಗೋವಾ ಕದಂಬರು, ಹಾನಗಲ್‌ ಕದಂಬರು, ನೂರುಂಬಾಡದ ಕದಂಬರು, ನಾಗರಖಂಡ 
ಕದಂಬರು, ಬಯಲುನಾಡು ಕದಂಬರು, ಚಂದಾವರ ಕದಂಬರು ಮತ್ತು ಕರಡಿಕಲ್‌ ಕದಂಬರು. 
ಹಾನಗಲ್‌ ಕದಂಬರು ಆಯಾ ಕಾಲಕ್ಕೆ ಸಾರ್ವಭೌಮರಾಗಿ ಆಳಿದ ಅರಸು ಮನೆತನಗಳ 
ಸಾಮಂತರಾಗಿ ಹಾನಗಲ್‌-೫೦೦ ಕಂಪಣವನ್ನು ಆಳ್ಗಿಕೆ ಮಾಡಿದ್ದಾರೆ. ಹಾನಗಲ್ಲನ್ನು ತಮ್ಮ 
ರಾಜಧಾನಿಯನ್ನಾಗಿ ಮಾಡಿಕೊಂಡ ಇವರು ಕ್ರಿ.ಶ.ಹತ್ತನೆಯ ಶತಮಾನದ ಉತ್ತರಾರ್ಧದಿಂದ, 
ಹದಿಮೂರನೆಯ ಶತಮಾನದ ಉತ್ತರಾರ್ಧದವರೆಗೆ ಆಳಿಕೆ ಮಾಡಿದ್ದಾರೆ. ಬನವಾಸಿ ಕದಂಬರ 
ಉತ್ತರಾಧಿಕಾರಿಗಳಂದು ಹೇಳಿಕೊಂಡ, ಇವರು ರಾಷ್ಟಕೂಟರ ಕಾಲದಲ್ಲಿಯೇ ಬನವಾಸಿ-೧೨೦೦೦ 
ಮತ್ತು ಪಾನುಂಗಲ್‌-೫೦೦ರನ್ನು ಆಳುತ್ತಿದ್ದರು. ಈ ಶಾಖೆಯ ಚಟ್ಟಯ್ಸದೇವನು ಕ್ರಿ.ಶ.೮೬೯ರಲ್ಲಿ 
ರಾಷ್ಟಕೂಟರ ಮಾಂಡಳಿಕನಾಗಿ ಆಳುತ್ತಿದ್ದ ವಿಷಯವನ್ನು ಸೋಮನಹಳ್ಳಿ (ಕಾರವಾರ ಜಿಲ್ಲ) 
ಶಾಸನ ತಿಳಿಸುತ್ತದೆ. ಮುಂದೆ ಚಟ್ಟಯ್ಯನ ಮಗನಾದ ಜಯಸಿಂಹನ ಮೊಮ್ಮಗ ಕೀರ್ತಿವರ್ಮನು 
ಬನವಾಸಿ, ಹಾನಗಲ್‌ಗಳನ್ನು ಕ್ರಿ.ಶ.೧೦೬೮ ರಿಂದ ೧೦೭೧ರ ವರೆಗೆ ಆಳಿದ. ಈ 


೫೦ 


ಕೀರ್ತಿವರ್ಮನೊಂದಿಗೆ ಈತನ ಸಹೋದರನಾದ ಎರಡನೆಯ ಚಟ್ಟಯ್ಯ ಜಂಟಿಯಾಗಿ ಆಳುತ್ತಿದ್ದನೆಂದು 
ತಿಳಿದುಬರುತ್ತದೆ. ಚಾಲುಕ್ಕ ಇಮ್ಮಡಿ ಸೋಮೇಶ್ವರ ಮತ್ತು ಆರನೆಯ ವಿಕಮಾದಿತ್ಸರ ಉತ್ತರಾಧಿಕಾರತ್ನ್ಸದ 
ಕಲಹದಲ್ಲಿ ಈ ಕೀರ್ತಿವರ್ಮ, ಚಟ್ಟಯ್ಯ ಮತ್ತು ಇನ್ನೊಬ್ಬ ಸಹೋದರ ತೈಲ ಎಂಬುವವರು 
ಭಾಗವಹಿಸಿದ್ದಂತೆ ತೋರುತ್ತದೆ. 


ಮುಂದೆ ಆರನೆಯ ವಿಕಮಾದಿತ್ಸನು ಹಾನಗಲ್ಲು ಕದಂಬರ ಜಯಸಿಂಹನ ಇನ್ನೊಬ್ಬ 
ಮಗನಾದ ಶಾಂತಿವರ್ಮನಿಗೆ ಪಾನುಂಗಲ್‌-೫೦೦ರ ಅಧಿಕಾರವನ್ನು ಒಪ್ಪಿಸಿದ. ಇವನೊಂದಿಗೆ 
ಈತನ ಎರಡನೆಯ ಮಗ ಇಮ್ಮಡಿ ತೈಲನು ಸಹ ಆಡಳಿತದಲ್ಲಿ ಭಾಗಿಯಾಗಿದ್ದನು. ಮುಂದೆ 
ಶಾಂತಿವರ್ಮನು ಬಂಕಾಪುರದಲ್ಲಿ ಆಳ್ಗಿಕೆ ಪ್ರಾರಂಭಿಸಿದ್ದರಿಂದ ಇಮ್ಮಡಿ ತೈಲನು ಬನವಾಸಿ 
ಮತ್ತು ಹಾನಗಲ್ಲುಗಳಲ್ಲಿ ಆಳಲಾರಂಭಿಸಿದ.5ನ ಒಂದನೆಯ ತೈಲನ ಶಾಸನವೊಂದು ಮಂತಗಿಯಲ್ಲಿ 
ದೊರಕಿದ್ದು, ಆತನು ಬನವಾಸಿ-೧೨೦೦೦ವನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಈತನ ಕಾಲದ 
ಶಾಸನಗಳು ಅರಳೇಶ್ನರ, ಬಾಳಂಬೀಡ ಮತ್ತು ಸಾವಿಕೇರಿಗಳಲ್ಲಿ ಕಂಡುಬಂದಿವೆ.5 ಹಾನಗಲ್ಲು 
ಕದಂಬರ ಶಾಂತಿವರ್ಮನಿಗೆ ಸಂಬಂಧಿಸಿದ ಶಾಸನವೊಂದು ಅರಳೇಶ್ನರದಲ್ಲಿ ಕಂಡುಬಂದಿದ್ದು, 
ಈತನ ಅಧೀನದಲ್ಲಿ ರಾಮಸಿಂಗಿಪಂಡಿತ ಎಡವೊಳಲ್‌-೭೦ ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. 
ಕ್ರಿಶ.೧೧೨೦ರ ಹಾನಗಲ್ಲು ಶಾಸನವೊಂದು ಇಮ್ಮಡಿ ತೈಲನು ಮಹಾಮಂಡಳೇಶ್ನರನಾಗಿ 
ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. ಇಮ್ಮಡಿ ತೈಲನಿಗೆ ಸಂಬಂಧಿಸಿದ ಶಾಸನಗಳು ಗೆಜ್ಜೆಹಳ್ಳಿ, 
ನರೇಗಲ್‌, ಮಂತಗಿ, ಅರಳೇಶ್ಷರ, ಹಾನಗಲ್‌, ಹಾವಣಗಿ, ಮಲ್ಲಿಗಾರ ಗ್ರಾಮಗಳಲ್ಲಿ ಕಂಡುಬರುತ್ತವೆ.” 
ಈತನ ಕಾಲದ ಹಾವೇರಿ ಶಾಸನವೊಂದು ಮೂರನೆಯ ಸೋಮೇಶ್ವರನ ಸಾಮಂತನಾಗಿ ಇಮ್ಮಡಿ 
ತೈಲನು ಬನವಾಸಿ-೧೨೦೦೦, ಸಾಂತಳಿಗೆ-೧೦೦೦ ಮತ್ತು ಪಾನುಂಗಲ್‌-೫೦೦ಗಳನ್ನು 
ಆಳುತ್ತಿದ್ದನೆಂದು ತಿಳಿಸುತ್ತದೆ. ಕ್ರಿಶ.೧೧೨೮ರ ಮುದೇನೂರು ಶಾಸನವು ಈತನನ್ನು ಮಹಾಮಂಡಳೇಶ್ವರ 
ಎಂದು ಉಲ್ಲೇಖಿಸಿದೆ. ಕ್ರಿಶ.೧೧೩೧ರ ಹಾವೇರಿಯ ಮತ್ತೊಂದು ಶಾಸನ ಮಹಾಮಂಡಳೇಶ್ವರ 
ಮಯೂರವರ್ಮದೇವನು ಬನವಾಸಿ-೧೨೦೦೦, ಹಾನಗಲ್‌-೫೦೦, ಹಲಸಿಗೆ-೧೨೦೦೦ ಮತ್ತು 
ಸಾಂತಳಿಗೆ-೧೦೦೦ಗಳನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಮೇಲಿನ ಶಾಸನದ ಅಂಶವನ್ನು 
ಗಮನಿಸಲಾಗಿ ಇಮ್ಮಡಿ ತೈಲನ ನಂತರ ಆತನ ಮಗನಾದ ಮಯೂರವರ್ಮನು ಪಟ್ಟಕ್ಕೆ ಬಂದನೆಂದು 
ಹೇಳಬಹುದು. ಮಯೂರವರ್ಮ ಕೇವಲ ಎರಡು ವರ್ಷ ಮಾತ್ರ ಆಳಿದನೆಂದು ತೋರುತ್ತದೆ. 
ಏಕೆಂದರೆ ಕ್ರಿ.ಶ.೧೧೩೪ರ ಹಾವೇರಿ ಶಾಸನವೊಂದು ಈತನ ಸಹೋದರನಾದ ಮಲ್ಲಿಕಾರ್ಜುನನು 
ಸತ್ತಳಿಗೆ-೧೦೦೦ ಮತ್ತು ಪಾನುಂಗಲ್‌-೫೦೦ ಆಳುತ್ತಿದ್ದನೆಂದು ತಿಳಿಸುತ್ತದೆ. ಈತನಿಗೆ ಸಂಬಂಧಿಸಿದ 
ಶಾಸನಗಳು ಅರಳೇಶ್ವರ ಮತ್ತು ಕೊಂಡೋಜಿಗಳಲ್ಲಿ ಕಂಡುಬರುತ್ತವೆ.” 


ಮಲ್ಲಿಕಾರ್ಜುನನ ನಂತರ ಆತನ ಸಹೋದರನಾದ ಮೂರನೆಯ ತೈಲನು, ತದನಂತರ 
ಈತನ ಮಕ್ಕಳಾದ ಮಾವುಲಿತೈಲ, ಎರಡನೆಯ ಕೀರ್ತಿವರ್ಮ ಮತ್ತು ಕಾಮದೇವ ಎಂಬುವವರು 
ಅನುಕ್ರಮವಾಗಿ ಆಳಿದರು." ಎರಡನೆಯ ಕೀರ್ತಿವರ್ಮನ ಕಾಲದ ಮೂರು ವೀರಗಲ್ಲುಗಳು 


೫೧ 


ಬಾಳೆಹಳ್ಳಿಯಲ್ಲಿ ದೊರಕಿದ್ದು, ಹೊಯ್ದಳ ಸೋಮನು ಬಾಳೆಹಳ್ಳಿಯನ್ನು ಮುತ್ತಿದಾಗ ಯುದ್ಧದಲ್ಲಿ 
ಕಮ್ಮಾರ ಭೋಕೋಜನು ಹೋರಾಡಿ ಮಡಿದ ಬಗ್ಗೆ ತಿಳಿಸುತ್ತದೆ. ಇಲ್ಲಿಯ ಇನ್ನೊಂದು ವೀರಗಲ್ಲು 
ಸಾವಿಕೇರಿ ಮಹಾಪ್ರಭು ಬೆಳಗಾವುಂಡನ ಆದೇಶದಂತೆ ಹೋರಾಡಿ ಮಡಿದ ಸೋಮನಾಧನಿಗೆ 
ಭೂದಾನ ನೀಡಿದ ವಿಷಯವನ್ನು ತಿಳಿಸುತ್ತದೆ.3" ಕೀರ್ತಿವರ್ಮನ ಸಹೋದರನಾದ ಕಾಮದೇವನ 
ಕಾಲದ ಹಾನಗಲ್ಲಿನ ವೀರಗಲ್ಲೊಂದು ಹೊಯ್ದಳ ಬಲ್ಲಾಳದೇವನು ಹಾನಗಲ್ಲನ್ನು ಮುತ್ತಿದಾಗ 
ಸಾಹಣಿಯೊಬ್ಬ ಯುದ್ದದಲ್ಲಿ ವೀರಮರಣವನ್ನಪ್ಪಿದ ಬಗ್ಗೆ ಉಲ್ಲೇಖಿಸುತ್ತದೆ. ಈತನಿಗೆ ಸಂಬಂಧಿಸಿದ 
ಕ್ರಿಶ.೧೨೧೭ರ ತಾಮ್ರ ಶಾಸನವೊಂದು ಚೌಡದಾನಪುರದಲ್ಲಿ ದೊರೆತಿದ್ದು, ಅದರಲ್ಲಿ ಹಾನಗಲ್‌ 
ಕದಂಬ ಮನೆತನದ ಮೂಲವನ್ನು ತಿಳಿಸುತ್ತಾ ಕಾಮದೇವನನ್ನು ಮಹಾಮಂಡಳೇಶ್ವರ ಎಂದು 
ಉಲ್ಲೇಖಿಸಲಾಗಿದೆ. ಈತನ ಇನ್ನೊಂದು ವೀರಗಲ್ಲು ಬೈಚವಳ್ಳಿಯಲ್ಲಿ ದೊರೆಕಿದೆ. ಕಾಮದೇವನ 
ನಂತರ ಅವನ ಮಗ ಮಲ್ಲಿದೇವನು ಕ್ರಿ.ಶ.೧೨೧೭ ರಿಂದ ೧೨೫೨ರ ವರೆಗೆ ಆಳಿದನು. ಈತನ 
ಕಾಲದ ಕ್ರಿಶ.೧೨೩೧ರ ವೀರಗಲ್ಲೊಂದು ಸಂಸಗಿಯಲ್ಲಿ ದೊರೆಕಿದ್ದು, ವೀರಮಲ್ಲದೇವರಸ ಮತ್ತು 
ತ್ರಿಭುವನಮಲ್ಲರ ನಡುವೆ ನೆಡೆದ ಯುದ್ದದಲ್ಲಿ ಮಾಚ ಎಂಬುವವನು ವೀರಮರಣ ಹೊಂದಿದ್ದನ್ನು 
ಉಲ್ಲೇಖಿಸುತ್ತದೆ.” ಹಾವಣಗಿ ವೀರಗಲ್ಲೊಂದು ಗೋಗ್ರಹಣ ಸಂದರ್ಬದಲ್ಲಿ ಅಂಚೆಯ 
ಸೋವೆಯನಾಯಕನು ವೀರಮರಣ ಹೊಂದಿದನೆಂದು ತಿಳಿಸುತ್ತದೆ. ಇವನ ಕಾಲದ ಶಾಸನಗಳು 
ಅಕ್ಕಿವಳ್ಳಿ, ನಿಡಸಂಗಿ, ಮಲ್ಲಿಗಾರ, ಹಾನಗಲ್ಲು ಮತ್ತು ಹಿರೇಕಣಗಿಗಳಲ್ಲಿ ದೊರೆಕಿವೆ.5* 
ವೀರಮಲ್ಲದೇವನಲ್ಲದೆ ಸೋವಿದೇವನೆಂಬ ಹಾನಗಲ್ಲು ಕದಂಬರ ದೊರೆಯೊಬ್ಬನು ಆಳಿದ ಬಗ್ಗೆ 
ಡಾ.ಎಂ.ಎಂ ಕಲಬುರ್ಗಿಯವರು ತಮ್ಮ ದಾರವಾಡ ಜಿಲ್ಲಾ ಶಾಸನ ಸೂಚಿಯಲ್ಲಿ ತಿಳಿಸಿದ್ದು, 
ಆತನಿಗೆ ಸಂಬಂಧಿಸಿದ ಹಾನಗಲ್ಲು ವೀರಗಲ್ಲಿನ ಕಾಲ ಕ್ರಿಶ೧೧೭೯ ಎಂದು, ಮತ್ತೊಂದು 
ಅಕ್ಕಿಆಲೂರು ವೀರಗಲ್ಲಿನ ಕಾಲ ಕ್ರಿಶ.೧೩೫೮ ಎಂದು ನಮೂದಿಸಿದ್ದಾರೆ. ಕಾಲಮಾನ ದೃಷ್ಟಿಯಿಂದ 
ಇದು ಆಪುಸ್ತುತವೆಂದು ತೋರುತ್ತದೆ. 


ಬಂದಳಿಕೆ(ನಾಗರಖಂಡ) ಕದಂಬರು 


ನಾಗರಖಂಡ (ಬಂದಳಿಕೆ) ಕದಂಬರ ಮೂಲಪುರುಷನೆಂದು ಬಮ್ಮರಸನನ್ನು ಕರೆಯಲಾಗುತ್ತದೆ. 
ಈತನು ಕ್ರಿಶ.೧೦೨೯ ರಿಂದ ೧೦೭೮ ವರೆಗೆ ಆಳಿದನು. ಇವನ ನಂತರ ಈತನ ಮಗನಾದ 
ಬೊಪುರಸನು ಆಳಿದನು. ಕ್ರಿಶ.೧೧೧೪ರ ಸಾತೇನಹಳ್ಳಿ ಶಾಸನ ಗೋವಿಂದರಸ ಬನವಾಸಿ ಆಳುವಾಗ 
ಬೊಪ್ಪರಸನು ಬಂದಳಿಕೆಯಲ್ಲಿ ನಾಳ್ಗಾವುಂಡನಾಗಿದ್ದ ಎಂದು ಉಲ್ಲೇಖಿಸುತ್ತದೆ.” ಬೊಪ್ಪರಸ 
ಮತ್ತು ಸಿರಿಯಾದೇವಿಯರ ಮಗನಾದ ಸೋಯಿದೇವನು ಕ್ರಿ.ಶ.೧೧೩೯ ರಿಂದ ೧೧೭೭ರ ವರೆಗೆ 
ಆಳಿದನು. ಕ್ರಿ.ಶ.೧೧೪೪ರ ಹಂಸಭಾವಿ ಶಾಸನವೊಂದು ಈತನನ್ನು “ಶ್ರೀಮನ್ನಹಾಮಂಡಳೇಶ್ವರ 
ಬಾಂಧವಪುರ ಪರಮೇಶ್ವರ” ಎಂದು ಹೊಗಳಿದೆ. ಇಲ್ಲಿಯ ಕ್ರಿಶ.೧೧೫೭ರ ಇನ್ನೊಂದು ಶಾಸನ 
ಇವನನ್ನು "ಮಂಡಳೇಶ್ವರ ಸೋವರಸ' ಎಂದು ಉಲ್ಲೇಖಿಸುತ್ತದೆ.5” ಈತ ಈ ವಂಶದ ಪ್ರಖ್ಯಾತ 
ದೊರೆಯಾಗಿದ್ದು, ಇವನ ಉತ್ತರಾಧಿಕಾರಿಯಾಗಿ ಆತನ ಪುತ್ತ ಬೊಪ್ಪದೇವನು ಕ್ರಿಶ.೧೧೭೬ರಲ್ಲಿ 


೫೨ 


ಅಧಿಕಾರಕ್ಕೆ ಬಂದನು. ಇವನಿಗೆ ಮಾಳಲದೇವಿ ಎಂಬ ರಾಣಿಯಿದ್ದು, ಇವರಿಬ್ಬರಿಗೆ ಜನಿಸಿದವನೇ 
ಬಹ್ಮಭೂಪಾಲ.*“ ಕ್ರಿ.ಶ.೧೨೦೨ರಲ್ಲಿ ಈತನ ಆಳ್ಗಿಕೆ ಪ್ರಾರಂಭವಾಯಿತೆಂದು ಗೊಡಚಿಕೊಂಡದ 
ಶಾಸನವೊಂದು ತಿಳಿಸುತ್ತದೆ.*“ ಕ್ರಿಶ.೧೨೦೩ರ ಸಾತೇನಹಳ್ಳಿ ಶಾಸನ ಇವನ ದಂಡನಾಯಕನಾದ 
ಮಲ್ಲಣನು ಕೊಲ್ಲಿ ಗೊಡ್ಡೆಯಲ್ಲಿ ಯುದ್ಧಮಾಡಿದ ವಿಷಯವನ್ನು ತಿಳಿಸುತ್ತದೆ.5 
ಎಮ್ಮಿಗನೂರು(ಕ್ರಿಶ೧೨೧೮) ಶಾಸವೊಂದು ಹೊಯ್ದಳ ವೀರಬಲ್ಲಾಳನು ಬೆಳಗುವತ್ತಿಯನ್ನು ಮುತ್ತಿದಾಗ 
ಬೊಮ್ನಿದೇವ ಅವನನ್ನು ಹಿಮ್ನೆಟ್ಟಿಸಿದನು. ಈ ಯುದ್ದದಲ್ಲಿ ಬಂದಳಿಕೆ ಮಲ್ಲಯನಾಯಕನು 
ವೀರರಣವನ್ನು ಹೊಂದಿದ ಬಗ್ಗೆ ವಿವರಣೆಯಿದೆ. 


ಬಹ್ಮಭೂಪಾಲನ ನಂತರ ಆತನ ಮಗ ಬೋಕನಬೊಪ್ಪನು ಕೆಲಕಾಲ ಆಳಿದನೆಂದು 
ತೊರುತ್ತದೆ. ಬೋಕನಬೊಪ್ಪನ ನಂತರ ಇಮ್ಮಡಿ ಸೋಯಿದೇವರಸನು ಪಟ್ಟಕ್ಕೆ ಬಂದ. ಕ್ರಿಶ೧೨೪೭ರ 
ಮಡಲೂರು ಶಾಸನ ಈತನ ಆಳ್ಲಿಕೆಯನ್ನು ತಿಳಿಸುತ್ತದೆ. ಈ ಶಾಸನ ಇವನ ರಾಣಿ ಮಾಚಲದೇವಿ 
ಮತ್ತು ಇವರ ಮಗ ಕುಮಾರ ಬೊಮ್ನಿದೇವರಸನನ್ನು ಉಲ್ಲೇಖಿಸುತ್ತದೆ.” ಮುಂದೆ ಕುಮಾರ 
ಬೊಮ್ಮಿದೇವರಸನು ದೀರ್ಪ ಕಾಲದವರೆಗೆ ನಾಗರಖಂಡವನ್ನಾಳಿದನು. ಕ್ರಿಶ.೧೨೩೯ರ ಹಂಸಭಾವಿ 
ಶಾಸನ ಬೊಮ್ಮಿದೇವರಸನು ಮುಳುಗುಂದ ಠಾಣೆಯನ್ನು ಮುತ್ತಿಗೆಹಾಕಿದಾಗ ಸೋವಯನಾಯಕನು 
ಯುದ್ದದಲ್ಲಿ ಮಡಿದ ವಿಷಯ ತಿಳಿಸುತ್ತದೆ. ಕ್ರಿ.ಶ.೧೨೪೭ರ ಮಡಲೂರು ಶಾಸನ ಈತನನ್ನೂ 
“ಶ್ರೀ ಮನ್ಮಹಾಮಂಡಳೇಶ್ವರ” ಎಂದು ಉಲ್ಲೇಖಿಸಿದೆ. “ಕುಮಾರ ಬೊಮ್ಮಿದೇವರಸ” ಎಂಬ 
ಈತನ ಪೂರ್ಣ ಹೆಸರನ್ನು ಹೊಂದಿರುವ ಶಾಸವೊಂದು ಮೇದೂರಿನಲ್ಲಿ ದೊರೆಕಿದೆ.” 
ಬೊಮ್ಮಿದೇವರಸನು ನಾಗರಖಂಡವನ್ನು ಆಳುತ್ತಿದ್ದ ಸಂದರ್ಭದಲ್ಲಿ ಕೋಣವತ್ತಿಯನ್ನು ಸಾಮಂತ 
ಬೊಮ್ಮಿಸೆಟ್ಟಿ ಆಳುತ್ತಿದ್ದನೆಂದು ಕ್ರಿಶ.೧೨೪೧ರ ಸಾತೇನಹಳ್ಳಿ ಶಾಸನ ಉಲ್ಲೇಖಿಸುತ್ತದೆ. ಈತನ 
ನಂತರ ಮುಮ್ಮಡಿ ಸೋಯಿದೇವನು ಆಳಿದನು. ಕ್ರಿಶ.೧೨೮೨ರ ಕಾಗಿನೆಲ್ಲಿ ಹಾಗೂ ಹಿರೇಕೆರೂರು 
ಶಾಸನಗಳು ಈತನು ನಾಗರಖಂಡವನ್ನು ಆಳುತ್ತಿದ್ದನೆಂದು ತಿಳಿಸುತ್ತವೆ” ಬಯಿಚರಸ ಎಂಬುವವನು 
ನಾಗರಖಂಡದ ಕದಂಬ ವಂಶದ ಕೊನೆಯ ದೊರೆ. ಈತನ ಆಳ್ಳಿಕೆ ಕ್ರಿಶ೧೪೪೨ರಲ್ಲಿ 
ಪ್ರಾರಂಭವಾಯಿತೆಂದು ಹೇಳಲಾಗುತ್ತದೆ. ಈ ಮಧ್ಯೆ ೧೪೦ ವರ್ಷಗಳಕಾಲ ನಾಗರಖಂಡದ 


ರಾಜಕೀಯ ಇತಿಹಾಸ ಅಸ್ಪಷ್ಟವಾಗಿದೆ.“ 


ಇವರಲ್ಲದೆ ನಾಗರಖಂಡದಲ್ಲಿ ಕೆಲವು ಸಾಮಂತ ಮನೆತನಗಳು ಆಳಿದ ಬಗ್ಗೆ ತಿಳಿದುಬರುತ್ತದೆ. 
ನಾಗರಖಂಡ-೭೦ರಲ್ಲಿ ಕೋಣವತ್ತಿಯ ಸಾಮಂತರು, ಕೋಣವತ್ತಿ ಮತ್ತು ಸಾತೇನಹಳ್ಳಿಗೆ ಸಾಮಂತರಾಗಿ 
ಆಳುತ್ತಿದ್ದರು. ಸಾತೇನಹಳ್ಳಿಯ ಎರಡು ಶಾಸನಗಳು ಇವರ ವಂಶಾವಳಿಯನ್ನು ತಿಳಿಸುತ್ತವೆ.“ 
ನಾಗರಖಂಡ-೭೦ರ ಇನ್ನೊಂದು ಮಾಂಡಳಿಕ ಮನೆತನವೆಂದರೆ ತು(ಗು)ಯ್ಯಲಬೇಗೂರು 
ಸಾಮಂತರು. ಇಂದಿನ ಹಂಸಭಾವಿಯನ್ನು ತುಯ್ಯಲಬೇಗೂರು ಎಂದು ಕರೆಯಲಾಗುತ್ತಿತ್ತು. 
ಕ್ರಿಶ.೧೧೪೪ರ ಹಂಸಭಾವಿ ಶಾಸನ ಇವರ ವಂಶಾವಳಿಯನ್ನು ಹೊಂದಿದೆ. ್‌ ಇವರಲ್ಲದೆ 
ಅಬ್ದಲೂರು ಸಾಮಂತರು ಈ ಭಾಗದಲ್ಲಿ ಆಳಿದ್ದು, ಕ್ರಿಶ.೧೧೦೪ರ ಅಬಲೂರು ಶಾಸನ ಅವರ 
ವಂಶದವೃ್ಯಕ್ಷವನ್ನು ತಿಳಿಸುತ್ತದೆ. 


೫೩ 


ಸತ್ತಳಿಗೆಯ ಚಿಕ್ಕಂಬ ಮನೆತನ 


ಸತ್ತಳಿಗೆ-೭೦ರ ನಾಳ್ಗಾವುಂಡರೇ ಈ ಚಿಕ್ಕಂಬ ಮನೆತನದವರು. ಬೆನಕನಕೊಂಡ 
ಶಾಸನೋಕ್ಷ(೧೦೩೩) ಉತ್ತವಯ್ಯ ಈ ಮನೆತನದ ಮೊದಲ ಅರಸ. ಈತನ ನಂತರ ಸತ್ತಳಿಗೆ 
ನಾಳ್ಗಾವುಂಡನಾಗಿ ಮಹಾಸಾಮಂತ ಗೋಯಿಮ್ಮರಸ ಆಳಿದನೆಂದು ತಿಳಿಯುತ್ತದೆ. ಈ ಮನೆತನದ 
ಕೊನೆಯ ಮುಖ್ಯಸ್ಥನೆಂದರೆ ಮಹಾಸಾಮಂತ ಬೊಮ್ಮರಸ. ಈತ ಸತ್ತಳಿಕೆಯನ್ನು ಕ್ರಿಶ೧೧೨೭ರಲ್ಲಿ 


ನಾಳ್ಗಾವುಂಡನಾಗಿ ಆಳುತ್ತಿದ್ದನೆಂದು ಅಸುಂಡಿ ಶಾಸನ ತಿಳಿಸುತ್ತದೆ. 


ಬಂಕಾಪುರದ ಕದಂಬರು 


ಹಾನಗಲ್ಲು ಕದಂಬ ಮನೆತದ ಒಂದು ಶಾಖೆ ಬಂಕಾಪುರದಲ್ಲಿ ಆಳಿಕೆ ಮಾಡುತ್ತಿತ್ತು. 
ಇವರು ಕಲ್ಯಾಣದ ಚಾಲುಕ್ಕರ ಮಾಂಡಳಿಕರಾಗಿದ್ದರು. ಮಯೂರವರ್ಮ ಈ ಮನೆತನದ ಪ್ರಮುಖ 
ಅರಸ. ಈತನಿಗೆ ಅಕ್ಟಾದೇವಿ ಎಂಬ ಪಟ್ಟದರಸಿ ಇದ್ದಳು. ಇವನ ನಂತರ ಈತನ ಮಗನಾದ 
ಹರಿಕೇಸರಿದೇವ ಆಳಿದನು. ಈ ಮನೆತನದ ಇನ್ನಿಬ್ದರು ಅರಸರೆಂದರೆ ತಫೋಯಿಮದೇವ ಮತ್ತು 
ಹರಿಕಾಂತದೇವ. ಬಂಕಾಪುರ ಕದಂಬರು ಮತ್ತು ಹಾನಗಲ್ಲು ಕದಂಬರ ಲಾಂಛನ, ವಾದ್ಯ, 
ದ್ವಜ, ಕುಲದೇವತೆ ಒಂದೇ ಆಗಿರುವುದನ್ನು ಗಮನಿಸಿದರೆ ಹಾನಗಲ್ಲು ಕದಂಬರ ಸಂಬಂಧಿಗಳೇ 
ಇಲ್ಲಿ ಆಳ್ಳಿಕೆ ಮಾಡಿರಬಹುದೆಂದೆನಿಸುತ್ತದೆ.್‌ ಕ್ರಿ. ಶ.೧೦೩೭ರ ಹೊಟ್ಟೂರು ಶಾಸನವು 
ಮಯೂರವರ್ಮನು ಕಲ್ಯಾಣ ಚಾಲುಕ್ಕರ ಇಮ್ಮಡಿ ಜಯಸಿಂಹನ ಸಾಮಂತನಾಗಿದ್ದನೆಂದು 
ತಿಳಿಸುತ್ತದೆ. ಹರಿಕೇಸರಿದೇವನು ಚಾಲುಕ್ಕ ಒಂದನೆಯ ಸೋಮೇಶ್ವರನ ಮಾಂಡಳಿಕನಾಗಿ 
ಆಳುತ್ತಿದ್ದನೆಂದು ಕ್ರಿಶ.೧೦೫೫ರ ಬಂಕಾಪುರ ಶಾಸನ ಉಲ್ಲೇಖಿಸುತ್ತದೆ.“ ಚಾಲುಕ್ಕ ಒಂದನೆಯ 
ಸೋಮೇಶ್ವರನ ಸಾಮಂತನಾಗಿ ತೋಯಿಮದೇವನು ಆಳ್ಗಿಕೆ ಮಾಡುತ್ತಿದ್ದ ವಿಷಯವನ್ನು ಕ್ರಿಶ೧೦೬ ೨ರ 
ಬಂಕಾಪುರ ಮತ್ತು ಕ್ರಿಶ.೧೦೬೪ರ ಹೊಟ್ಟೂರು ಶಾಸನಗಳು ಉಲ್ಲೇಖಿಸುತ್ತವೆ. 


ಬಾಸವೂರಿನ ಖಚರರು 


ಕ್ರಿಶ. ಹನ್ನೊಂದನೆಯ ಶತಮಾನದಲ್ಲಿ ಪ್ರಾಭಲ್ಕಕ್ಕೆ ಬಂದ ಖಚರ ಅಥವಾ ಖೇಚರ 
ಸಾಮಂತ ಅರಸರು ಬಾಸವೂರು-೧೪೦ರ ನಾಳ್ಗಾವುಂಡರಾಗಿ ಆಳ್ಳಿಕೆ ಮಾಡುತ್ತಿದ್ದರು. ಅವರು 
ತಮ್ಮನ್ನು ಜೀಮೂತವಾಹನಾನ್ವಯ ಪ್ರಸೂತ ಬನ್ನುಜನರ ವಿರಾಜಹಂಸ ಖಚರವಂಶೋತ್ತಮ 
ಪದ್ಧಾವತಿವರಲಬ್ದಪ್ರಸಾರೆಂದು ಶಾಸನಗಳಲ್ಲಿ ಹೇಳಿಕೊಂಡಿದ್ದಾರೆ. ಬಾಸವೂರು-೧೪೦ನ್ನು ಆಳಿದ 
ಖಚರ ಮನೆತನದ ಪ್ರಥಮ ಅರಸನೆಂದರೆ ಕಲಿಯಮ್ಮರಸ. ಕಳ್ಳಿಹಾಳ, ಮಲ್ಲೂರು” ಮತ್ತು 
ಕೋಳೂರು ಶಾಸನಗಳು ಈತನು ಬಾಸವೂರು ಕಂಪಣವನ್ನು ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತವೆ. 
ಈತನ ನಂತರ ಮಲ್ಲರಸ(೧೦೫೫-೫೯) ಆಳಿದನು. ಕಲಕೇರಿ ಶಾಸವೊಂದು "ಬಾಸವೂರು 
ನೂರನಲ್ಪತ್ರರ್ಕ೦ ಮಲ್ಲರಸಂ ನಾಡ್ಲಾಮುಣ್ಣುಗೆಯೆ' ಎಂದು ಉಲ್ಲೇಖಿಸುತ್ತದೆ. ಮಲ್ಲರಸನ ತರುವಾಯ 


೫೪ 


ರಾಜಾದಿತ್ಯರಸ ಅಧಿಕಾರ ವಹಿಸಿಕೊಂಡನು. ಮಲ್ಲೂರು ಶಾಸನವೊಂದು ಮನ್ನೇಯ 
ರಾಜಾದಿತ್ಯರಸ(೧೦೫೯-೬೫) ಬಸವೂರು-೧೪೦ರ ನಾಳ್ಗಾವುಂಡನಗಿದ್ದನ್ನು ಉಲ್ಲೇಖಿಸುತ್ತದೆ. 
ದೇವಗಿರಿ ಶಾಸನವು ಈತನನ್ನು ಮಹಾಸಾಮಂತ ಎಂದು ಉಲ್ಲೇಖಿಸುತ್ತದೆ. ದೇವಿಹೊಸೂರು 
ಶಾಸನವು ಸಹ ಈತನ ಆಳ್ಗಿಕೆಯನ್ನು ತಿಳಿಸುತ್ತದೆ.“ 


ಖಚರ ದೊರೆಗಳಲ್ಲಿ ಪ್ರಖ್ಯಾತನಾದ ಎರಡನೆಯ ಕಲಿಯಮ್ಮರಸನು ಮುಂದೆ ಪಟ್ಟವೇರಿದನು. 
ಕ್ರಿ.ಶ.೧೦೯೦ರ ಬಂಕಾಪುರ ಶಾಸನವು "“ಶ್ರೀಮನ್ಮ್ನಹಾಮಂಡಳೇಶ್ವರ ಕಲಿಯಮರಸ 
ರ್ಪಾನುಂಗಲ್ಲಯ್ದೂರಮಂ ಸುಖಸಂಕತಾವಿನೊದದಿಂ ನಾಳ್ನರಸುಗೈಯುತ್ತಮಿರೆ” ಎಂದು 
ಉಲ್ಲೇಖಿಸಿರುವುದರಿಂದ ಈತನು ಬಾಸವೂರು-೧೪೦ ರೊಂದಿಗೆ ಪಾನುಂಗಲ್‌-೫೦೦ನ್ನು ಸಹ 
ಆಳುತಿದ್ದುದಾಗಿ ತಿಳಿದುಬರುತ್ತದೆ.“ ಈತನ ಆಳ್ಲಿಕೆಯನ್ನು ಉಲ್ಲೇಖಿಸುವ ಶಾಸನಗಳು ದೇವಗಿರಿ, 
ಹೊಮ್ಮರಡಿ, ಕಲಕೇರಿ, ಕೋಳೂರು, ಕಾಗಿನೆಲೆಗಳಲ್ಲಿ ಸಿಕ್ಕಿವೆ. ಈತನ ನಂತರ ಇವನ ಮಗ 
ಹೆರ್ಮಾಡಿಯರಸ ಆಳಿದನೆಂದು ತಿಳಿಸುವ ಶಾಸನವೊಂದು ದೇವಗಿರಿಯಲ್ಲಿ ಕಂಡುಬರುತ್ತದೆ.” 
ಇವನ ತರುವಾಯ ಮುಮ್ಮಡಿ ಕಲಿಯಮ್ಮರಸನು ಬಾಸವೂರ-೧೪೦ನ್ನು ಮನ್ನೇಯನಾಗಿ ಆಳಿದ 
ಬಗ್ಗೆ ಹಿರೇಹಳ್ಳಿ ಶಾಸನ ತಿಳಿಸುತ್ತದೆ. ಇವನ ಉತ್ತರಾಧಿಕಾರಿಯಾಗಿ ಮಾಚಿದೇವರಸನು ಆಳಿಕೆ 
ಮಾಡಿದನು. ಕ್ರಿಶ.೧೧೬೦ರ ದೇವಗಿರಿ ಶಾಸನ ಮಹಾಮಂಡಳೇಶ್ನರ ಮಾಚಿದೇವರಸನು ಬಿಜ್ಜಳನ 
ಸಾಮಂತನಾಗಿ ಆಳಿದ ಉಲ್ಲೇಖವನ್ನು ಹೊಂದಿದೆ.” ಇವನ ನಂತರ ನಾಲ್ಕನೆಯ ಕಲಿಯಮ್ಮರಸನು 
ಆಳಿದನು. ಕ್ರಿಶ.೧೧೬೭ರ ಸಂಗೂರ ಶಾಸನವು "ಶ್ರೀಮತ್‌ ಕಲಿಯಮ್ಮರಸರು ಬಾಸವೂರು 
ನೂರನಾಲ್ದತ್ತರ ಮನ್ನೇಯದರಸುಗೆಯುತ್ತಮಿರೆ” ಎಂದು ತಿಳಿಸುತ್ತದೆ.೨ ಮುಂದೆ ಯಾದವ 
ಸಿಂಘಣನವರೆಗೆ ಇವರ ಆಳ್ಲಿಕೆಯ ಬಗ್ಗೆ ಮಾಹಿತಿ ದೊರೆಯುವುದಿಲ್ಲ ಯಾದವ ಸಿಂಘಣನ 
ಮಾಂಡಳಿಕನಾಗಿ ಖಚಿರರ ಮಲ್ಲಿದೇವರಸನು ಬಾಸವೂರು-೧೪೦ನ್ನು ಮಹಾಮಂಡಳೇಶ್ತನಾಗಿ 
ಆಳುತ್ತಿದ್ದ ವಿಷಯ ಕೋಳೂರು ಶಾಸನದಲ್ಲಿದೆ.* ಹೀಗೆ ಖಚರ ಮನೆತನವು ಬಾಸವೂರು 
ಕಂಪಣವನ್ನು ಹನ್ನೊಂದನೆಯ ಶತಮಾನದಿಂದ ಹದಿಮೂರನೆಯ ಶತಮಾನದ ಅಂತ್ಕದವರೆಗೂ 
ಆಳಿದ ಮಾಹಿತಿ ದೊರೆಯುತ್ತದೆ. 


ನೂರುಂಬಾಡದ ಕದಂಬರು 


ಹನ್ನೊಂದು ಮತ್ತು ಹನ್ನೆರಡನೆಯ ಶತಮಾನದಲ್ಲಿ ಕದಂಬ ಮನೆತನದಿಂದ ಆಳಲ್ಲಡುತ್ತಿದ್ದ 
ನೂರುಂಬಾಡವು ರಟ್ಟಿಹಳ್ಳಿ-೭೦ ಮತ್ತು ಇಟ್ಟಿಗ-೩೦ ಎಂಬ ಉಪ ವಿಭಾಗಗಳಿಂದ ಕೂಡಿದ 
ಒಂದು ಕಂಪಣವಾಗಿತ್ತು ರಟ್ಟಿಹಳ್ಳಿ ಇದರ ರಾಜಧಾನಿಯಗಿತ್ತು. ನೂರುಂಬಾಡದ ಪ್ರಾಚೀನತೆಯನ್ನು 
ತಿಳಿಯುವುದಾದರೆ ರಾಷ್ಟಕೂಟರ ಮೂರನೆಯ ಇಂದನ ಕಾಲದ ಇಟ್ಟಿಗೆ ಶಾಸನ ದೋರ 
ಎಂಬುವವನು ಬನವಾಸಿನಾಡನ್ನು ಆಳುತ್ತಿರುವಾಗ ಅಯ್ದಣ್ಣನು ಕುಡುವಣ್ಣಗಣ್ಣಮೆಪತುಮಿಟ್ಟಿಗೆ 
ಮೂವತ್ತರ್ಕೆ ನಾಳ್ಲಾವುಂಡನಾಗಿದ್ದನ್ನು ತಿಳಿಸುತ್ತದೆ.ಟ್‌ ಇಟ್ಟಿಗೆಯ ಇನ್ನೊಂದು ಶಾಸನ ನೂರುಂಬಾಡದ 


೫೫ 


ಉಲ್ಲೇಖವನ್ನು ಹೊಂದಿದೆ.” ಹಿರೇಮಾಗನೂರು ಶಾಸನವೊಂದು ಬಂಕೇಯನು 
ಬನವಾಸಿನಾಡನ್ನಾಳುತ್ತಿರುವಾಗ ಅಯ್ದಣ್ನ ಕುಡವಣ್ಣಗಣ್ಣ ಮೆಪ್ಪತ್ತು ಇಟ್ಟಿಗೆ ಮೂವತ್ತರ್ಕೆ 
ನಾಳ್ಗಾವುಂಡನಾಗಿ ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ.” ರಾಷ್ಟಕೂಟರ ಕಾಲದಲ್ಲಿ ಕುಡುವಣ್ನಗಣ್ಣ 
ಎಂಬ ಹೆಸರಿನಿಂದ ಪಸಿದ್ದವಾಗಿದ್ದ ಈ ವಿಭಾಗವು ಮುಂದೆ ರಟ್ಟಿಪಳ್ಳಿಯೆಂಬ ಹೆಸರನ್ನು 


(8) 


ಪಡೆದಿರಬಹುದೆಂದು ವಿದ್ದಾಂಸರು ಅಭಿಪ್ರಾಯಪಡುತ್ತಾರೆ. ನೂರುಂಬಾಡ ಎಂಬ ಪ್ರಥಮ ಉಲ್ಲೇಖವು 
ಎರಡನೆಯ ಜಯಸಿಂಹನ ಕಣಿವಿಸಿದ್ದೇರಿ ಶಾಸನದಲ್ಲಿ ಕಂಡುಬರುತ್ತದೆ.ಬ* ಕ್ರಿಶ೧೦೪೮ರ 
ಹೊಳೆಆನ್ನೇರಿ ಶಾಸನವು ಒಂದನೆಯ ಬೀರದೇವನು ರಟ್ಟಿಪಳ್ಳಿ-೭೦ ಮತ್ತು ಇಟ್ಟಿಗೆ-೩೦ ಎಂಬ 
ಆಡಳಿತ ಘಟಕಗಳನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಕ್ರಿಶ.೧೨೨೬ರ ಅಂತರವಳ್ಳಿ ಶಾಸನ 
“ನೂರುಂಬಾಡ ಸತ್ತಳಿಗೆನಾಡ” ಎಂದು ಉಲ್ಲೇಖಿಸುತ್ತದೆ. ಇಲ್ಲಿಯ ಕ್ರಿಶ.೧೨೩೪ರ ಇನ್ನೂಂದು 


ಶಾಸನ “ನೂರುಂಬಾಡದ ಅಂತರವಳ್ಳಿಯ ಸ್ಥಳದ” ಎಂಬ ಉಲ್ಲೇಖವನ್ನು ಹೊಂದಿದೆ.” 
ಗುತ್ತವೊಳಲಿನ ಗುತ್ತರು 

'ಗುತ್ತ' ಎನ್ನುವ ಪದ ಸಂಸ್ಕೃತದ "ಗುಪ್ತ" ಎಂಬ ಪದದಿಂದ ಬಂದಿದೆ ಎಂಬುದು 
ಚರಿತ್ರಕಾರರ ಅಭಿಪ್ರಾಯವಾಗಿದೆ. ಹನ್ನೆರಡನೆಯ ಶತಮಾನದ ಆದಿಭಾಗದಿಂದ ಹದಿಮೂರನೆಯ 
ಶತಮಾನದ ಕೊನೆವರೆಗೆ ಆಳಿದ ಇವರು, ಕಲ್ಯಾಣದ ಚಾಲುಕ್ಕರ ಮಾಂಡಳಿಕರಾಗಿ, ಕೆಲಕಾಲ 
ಸ್ಪತಂತ್ರರಾಗಿ, ಮತ್ತೆ ದೇವಗಿರಿ ಸೇವುಣರ ಮಾಂಡಳಿಕರಾಗಿ ಆಳ್ಲಿಕೆ ಮಾಡಿದರು. ಹಾವೇರಿ 
ತಾಲೂಕಿನ ಗುತ್ತವೊಳಲ್‌ ಅಥವಾ ಗುತ್ತಲ ಇವರ ರಾಜದಾನಿಯಾಗಿತ್ತು. ಇವರು ತಮ್ಮನ್ನು 
ಮಗಧದ ಗುಪ್ತರ ಉತ್ತರಾಧಿಕಾರಿಗಳೆಂದು, ಉಜ್ಜಯಿನೀ ಪುರವರಾದೀಶ್ವರದೆಂದು, 
ಚಂದಗುಪ್ತಾನ್ಹಯರೆಂದು ಕೆರೆದುಕೊಂಡಿದ್ದಾರೆ. ಈ ಮನೆತನದ ಮೂಲ ಪುರುಷ ಮಾಗುತ್ತ 
(ಮಹಾಗುಪು ಮತ್ತು ಆತನ ಮಗ ಗುಪ್ತ ಎಂದು ಅವರ ಶಾಸನಗಳು ತಿಳಿಸುತ್ತವೆ. ಗುತ್ತನ 
ಮಗನಾದ ಮಲ್ಲಿದೇವನೇ ಈ ಮನೆತನದ ಶಾಸನೋಕ್ತ ದೊರೆ ಎಂದು ಹೇಳಬಹುದು. 
ಇವರನ್ನು ಗುಪ್ತ ವಂಶದ ಎರಡನೆಯ ಚಂದಗುಪ್ಸನ ವಂಶಜರೆಂದೂ, ಇನ್ನೂ ಕೆಲವು ಸಂಶೋಧಕರು 
ಮೌರ್ಯರ ದೊರೆ ಚಂದಗುಪ್ತನ ವಂಶದವರೆಂದೂ ಶಾಸನಗಳನ್ನಾಧರಿಸಿ ವಿಶ್ಲೇಷಿಸಿದ್ದಾರೆ. ಈ 
ವಾದಗಳೆಲ್ಲಾ ನಿಜವಲ್ಲವೆಂದು ಇವರು ಕರ್ನಾಟಕದಲ್ಲಿಯೇ ಬೆಳಕಿಗೆ ಬಂದ ಒಂದು ಮಾಂಡಳಿಕ 
ಅರಸು ಮನೆತನವೆಂದು ಅಭಿಪ್ರಾಯಪಡಲಾಗಿದೆ. ಕ್ರಿ.ಶ.೧೧೨೦ರ ಚೌಡದಾನಪುರ ಶಾಸನವು 
ಈ ವಂಶದ ಮಲ್ಲಿದೇವನು ಚಾಲುಕ್ಯ ಆರನೆಯ ವಿಕಮಾದಿತ್ಮನ ಅಧಿಕಾರಿಯಾಗಿ ಗೋವಿಂದರಸನು 
ಬನವಾಸಿ-೧೨೦೦೦ವನ್ನು ಆಳುತ್ತಿದ್ದ ಕಾಲದಲ್ಲಿ ಅವನ ಅಧೀನದಲ್ಲಿ ಗುತ್ತವೊಳಲನ್ನು ಆಳುತಿದ್ದನೆಂದು 
ತಿಳಿಸುತ್ತದೆ.“ ಮಲ್ಲಿದೇವನ ಸಹೋದರ ಜೊಹಿದೇವನು ಇದೇ ಕಾಲದಲ್ಲಿ ಬೆಳಹುಗೆ-೭೦, 
ಹೊನ್ನವತ್ತಿ-೧೨ ಮತ್ತು ಬೆಣ್ಣೆವೂರ-೧೨ ಕಂಪಣಗಳನ್ನು ಆಳತ್ತಿದ್ದನು. ಕ್ರಿಶ.೧೧೨೪ರ ಹೊನ್ನತ್ತಿ 
ಶಾಸನವು ಈತನನ್ನು ಮಹಾಮಂಡಳೇಶ್ವರ ಎಂದು ಉಲ್ಲೇಖಿಸಿದೆ. ಈತನ ಕಾಲಾವಧಿಯ 
ಎರಡು ಶಾಸನಗಳು ಕೆಂಗೊಂಡ ಮತ್ತು ಹುಲಿಹಳ್ಳಿಗಳಲ್ಲಿ ದೊರೆಕಿವೆ. 


೫೬ 


ಜೋಯಿದೇವನ ನಂತರ ಅವನ ಸಹೋದರ ಮಲ್ಲಿದೇವನ ಮಗ ಎರಡನೆಯ ವಿಕಮಾದಿತ್ಸನು 
ಪಟ್ಟವೇರಿದನು. ಈತನ ಕ್ರಿಶ೧೧೬೩ರ ಗುತ್ತಲ ಶಾಸನವು ಪಣ್ಣವತ್ತಿ-೧೨, ಬೆಳಹುಗಿ-೭೦, 
ಬೆಣ್ಣೆವೂರು-೧೨ ಆಳುವ ವಿಕಮಾದಿತ್ಯದೇವರಸನು ಭೂದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. 
ಕ್ರಿಶ.೧೧೮೮ರ ಹರಳಹಳ್ಳಿ ಶಾಸನವೊಂದು “ವೀರವಿಕ್ರಮಾದಿತ್ಯ ಬನವಾಸಿನಾಡಂ ದುಷ್ನನಿಗ್ಗಹ 
ಶಿಷ್ಟಪ್ರತಿಪಾಳನದಿಂ ಪಾಳಿಸುತ್ತಂ ಗುತ್ತವೊಳಲ ನೆಲವೀಡಿನೊಳ್ಳುಖಸಂಕಥಾವಿನೋದದಿಂ 
ರಾಜ್ಯಂಗೆಯ್ಯುತ್ತಮಿರೆ” ಎಂದು ಉಲ್ಲೇಖಿಸುತ್ತದೆ. ಇದೇ ಗ್ರಾಮದ ಕ್ರಿ.ಶ೧೨೧೪ರ ಇನ್ನೊಂದು 
ಶಾಸನ ವಿಕ್ರಮಾದಿತ್ಯರಸನು ತನ್ನ ಮಗಳಾದ ತುಳುವಲದೇವಿಯ ಸ್ಮರಣಾರ್ಥವಾಗಿ ತುಳುವಲೇಶ್ವರ 
ದೇವಾಲಯವನ್ನು ನಿರ್ಮಿಸಿ ಗ್ರಾಮದಾನ ಮಾಡಿದ ಬಗ್ಗೆ ತಿಳಿಸುತ್ತದೆ.“ ಕ್ರಿಶ.೧೨೩೩ರ ಕನವಳ್ಳಿ 
ಶಾಸನವೊಂದು ಅರಸ(ವಿಕಮಾದಿತ್ಯ) ಹಾಗೂ ಚೆನ್ನಗಾವುಂಡರಿಂದ ಕಲಿನಾಥ ದೇವಾಲಯಕ್ಕೆ 
ಭೂದಾನ ನೀಡಿದ ಬಗ್ಗೆ ಉಲ್ಲೇಖಿಸುತ್ತದೆ. ಮೇಲಿನ ಶಾಸನಗಳು ವಿಕಮಾದಿತ್ಮನನ್ನು ಅರಸನೆಂದು 
ಉಲ್ಲೇಖಿಸಿರುವುದರಿಂದ ಇವನು ಸ್ವತಂತ್ರನಾಗಿ ಆಳುತ್ತಿದ್ದನೆಂದು ಅನಿಸದಿರದು. ಕಿ.ಶ.೧೨೩೩ರ 
ವರೆಗೆ ಆಳಿದ ಈತನ ಕಾಲದ ಶಾಸನಗಳು ಹಾವನೂರು, ಕಲ್ಲೇದೇವರು ಮತ್ತು ಚೌಡದಾನಪುರಗಳಲ್ಲಿ 
ಕಂಡುಬಂದಿವೆ. 


ಇವನ ನಂತರ ಈತನ ಮಗನಾದ ಇಮ್ಮಡಿ ಜೋಯಿದೇವನು ಪಟ್ಟಕ್ಕೆ ಬಂದನು. ಇವನ 
ಕಾಲದ ಕ್ರಿಶ. ೧೨೮೭ರ ಹೊನ್ನತ್ತಿ ಶಾಸನವು ಯಾದವ ಸಿಂಘಣನ ಸರ್ವಾಧಿಕಾರಿ ಬಿಚಸೆಟ್ಟಿಯ 
ಹೇಳಿಕೆಯಂತೆ ದತ್ತಿ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಇವನಿಗೆ ಸಂಬಂಧಿಸಿದ ಇನ್ನೊಂದು 
ಶಾಸನ ಹೂಲಿಹಳ್ಳಿಯಲ್ಲಿ ದೊರಕಿದೆ. ಇಮ್ನಡಿ ಜೋಯಿದೇವನ ನಂತರ ಮುಮ್ಮಡಿ ವಿಕಮಾದಿತ್ಯ 
ಮೂರನೆಯ ಗುತ್ತದೇವ ಮತ್ತು ನಾಲ್ಪನೆಯ ವಿಕಮಾದಿತ್ಕರು ಕ್ರಮವಾಗಿ ಆಳಿದರು. ರಾಣೆಬೆನ್ನೂರು 
ತಾಲೂಕಿನ ಹಿರೇಬಿದರಿ ಶಾಸನವೊಂದು ನಾಲ್ಕನೆಯ ವಿಕಮಾದಿತ್ಯನು ಸೇವುಣ ರಾಮಚಂದನ 
ಮಹಾಮಂಡಳೇಶ್ವರನಾಗಿ ಆಳ್ಗಿಕೆ ಮಾಡುತ್ತಿದ್ದನೆಂದು ತಿಳಿಸುತ್ತದೆ. ಮುಂದೆ ಇವರ ಆಳ್ಲಿಕೆಯ 
ಬಗ್ಗೆ ಮಾಹಿತಿ ದೊರೆಯುವುದಿಲ್ಲ. ಬಹುಶ: ಸೇವುಣ ರಾಜ್ಯವು ಮಹಮ್ಮದಿಯರ(ಖಿಲ್ಲಿ) ಕೈಗೆ 
ಸಿಕ್ಕು ಹಾಳಾದ ನಂತರ ಗುತ್ತರು ನಾಶವಾಗಿರಬಹುದೆಂದು ಹೇಳಬಹುದು." 
ಬೆಳಗುತ್ತಿಯ ಸಿಂಧರು 

ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಇವರ ಮೂಲ ಸ್ಥಳವಾಗಿದೆ. ಸಿಂಧರು ವಾಸ್ತವವಾಗಿ 
ನಾಗರಖಂಡ-೭೦ನ್ನು ಒಳಗೊಂಡಂತೆ ಸೇಂದಕ ವಿಷಯದಲ್ಲಿ ಬಾದಾಮಿ ಚಾಲುಕ್ಕರ ಕಾಲದಿಂದ 
ಆಳುತ್ತಿದ್ದರು. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಮತ್ತು ಶಿಗ್ಗಾಂವಿ ತಾಲೂಕಿನ ಕುಂದೂರು 
ಪರಿಸರದಿಂದ ಬೆಳಗುತ್ತಿ ಸಿಂಧರು ಆಳುತ್ತಿದ್ದರೆಂದು ತಿಳಿದುಬರುತ್ತದೆ. ಕೆಲಕಾಲ ಹಿರೇಕೆರೂರು 
ತಾಲೂಕಿನ ಹಳ್ಳೂರು ಇವರ ರಾಜಧಾನಿಯಾಗಿತ್ತು. ಈ ಮನೆತನದ ಪಿರಿಯಚಟ್ಟರಸ, ಅವನ 
ಮಗ ಅಯ್ಯಣ ಜೋಗರಸ ಮತ್ತು ಎರಡನೆಯ ಚಟ್ಟರಸರು ಆರಂಭದಲ್ಲಿ ಕಲ್ಯಾಣ ಚಾಲುಕ್ಕರ 
ಮಾಂಡಳಿಕರಾಗಿ ಆಳಿದರೆಂದು ಹಳ್ಳೂರು ಶಾಸನದಿಂದ ತಿಳಿದುಬರುತ್ತದೆ. ಈ ಶಾಸನವು ಬೆಳಗುತ್ತಿ 


೫೭ 


ಸಿಂಧರ ವಂಶಾವಳಿಯನ್ನು ಹೊಂದಿದೆ. ಜೋಗರಸನ ಶಾಸಗಳು ಹಿರೇಕೆರೂರು ತಾಲೂಕಿನ 
ಅಣಜಿಗೇರಿ ಹಾಗೂ ಮೇದೂರುಗಳಲ್ಲಿ ದೊರೆತಿವೆ. ಈತನು ಮಾಸೂರು-೧೨ ಮತ್ತು ಕುಂದೂರು- 
೧೨ರ ಮೇಲೂ ಅಧಿಕಾರವನ್ನು ಹೊಂದಿದ್ದನೆಂದು ಅಲ್ಲಿಯ ಶಾಸನಗಳು ತಿಳಿಸುತ್ತವೆ. ಎರಡನೆಯ 
ಚೆಟ್ಟರಸನ ನಂತರ ಒಂದನೆಯ ಈಶ್ವರದೇವ, ಮಾಚರಸ ಮತ್ತು ಮಲ್ಲಿದೇವ ಆಳಿದರು. ಮಾಚರಸನು 
ಮೂರನೆಯ ಸೋಮೇಶ್ವರನ ಮಾಂಡಳಿಕನಾಗಿ ಆಳುತ್ತಿದ್ದನೆಂದು ನಾಗವಂದ ಶಾಸನ ತಿಳಿಸುತ್ತದೆ. 
ಕ್ರಿಶ.೧೧೮೭ರ ಹಿರೇಕಬ್ದಾರ ಶಾಸನ ಮಲ್ಲಿದೇವನ ಆಳ್ಗಿಕೆಯನ್ನು ಉಲ್ಲೇಖಿಸುತ್ತದೆ. ಇವನ 
ನಂತರ ಸಾಹಸಿಯಾದ ಎರಡನೆಯ ಈಶ್ನರದೇವ ಆಳಿದ. ಈತನು ಹಳ್ಳೂರನ್ನು ರಾಜಧಾನಿಯಾಗಿ 
ಮಾಡಿಕೊಂಡು ಮಾಸೂರು-೧೨, ಎಡವಟ್ಟೆ-೭೦, ಕುಂದೂರು-೭೦ಗಳನ್ನು ಆಳುತಿದ್ದನೆಂದು 
ತಿಳಿದುಬರುತ್ತದೆ. ಈತನ ಕಾಲದ ಶಾಸನಗಳು ಕೋಡಮಗ್ಗಿ ಮತ್ತು ನಿಡನೇಗಿಲಗಳಲ್ಲಿ ದೊರೆಫಿವೆ. 
ಈತನ ಮಕ್ಕಳಾದ ಪಾಂಡ್ಕ್ಯದೇವ ಮತ್ತು ಮಲ್ಲಿದೇವರು ಇವನಿಗೆ ಆಡಳಿತದಲ್ಲಿ ನೆರವಾಗುತ್ತಿದ್ದರು.“ 
ಇಮ್ಮಡಿ ಮಲ್ಲಿದೇವನು ಹಳ್ಳೂರಿನಿಂದಲೇ ಆಳುತ್ತಿದ್ದನೆಂದು ತಿಳಿದುಬರುತ್ತದೆ. ಈತನ ಮಗ ಮುಮ್ಮಡಿ 
ಈಶ್ತರದೇವನು ಸೇವುಣರನ್ನು ಬೆಂಬಲಿಸಿ ಹೊಯ್ಗಳರೊಂದಿಗೆ ಹೋರಾಡಿದನು. ಮುಂದೆ ಸಿಂಧರ 
ರಾಜ್ಯ ಸೇವುಣರ ರಾಜ್ಯದಲ್ಲಿ ವಿಲೀನವಾಯಿತು." 


೨.೨.೨ ಹಾವೇರಿ ಜಿಲ್ಲೆಯ ಪ್ರಾಚೀನ ಆಡಳಿತ ವಿಭಾಗಗಳು 
ಬನವಾಸಿ - ೧೨೦೦೦ 


ಹನ್ನೆರಡು ಸಾವಿರ ಗ್ರಾಮಗಳನ್ನು ಒಳಗೊಂಡ ಅತ್ಯಂತ ವಿಶಾಲ ಪ್ರಾಂತವೇ ಬನವಾಸಿ 
ಪನ್ನಿರ್ಚ್ಸಾಸಿರ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿ ಗ್ರಾಮ ಈ ಪ್ರಾಂತದ 
ರಾಜಧಾನಿಯಾಗಿತ್ತು. ಕ್ರಿಶ.೩೨೫ರಲ್ಲಿ ಅಧಿಕಾರಕ್ಕೆ ಬಂದ ಕದಂಬರ ರಾಜಧಾನಿ ಪಟ್ಟಣವಾದ 
ಇದು ಮುಂದೆ ಬಾದಾಮಿ ಚಾಲುಕ್ಕರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಕರು, ಹೊಯ್ಗಳರು, 
ಕಲಚೂರಿಗಳು, ಸೇವುಣರು, ಬಂಕಾಪುರದ ಚಲ್ಲಕೇತನರು, ಹಾನಗಲ್ಲು ಕದಂಬರು, ಗೋವ 
ಕದಂಬರು ಮೊದಲಾದ ಅರಸು ಮನೆತನಗಳ ಆಳ್ಗಿಕೆಗೆ ಒಳಪಟ್ಟಿತ್ತು ಬನವಾಸಿ-೧೨೦೦೦ ಪ್ರಾಂತವು 
ನೂರುಂಬಾಡ, ಇಟ್ಟಿಗೆ-೩೦, ರಟ್ಟಪಳ್ಳಿ-೭೦, ಸತ್ತಳಿಗೆ-೭೦, ಹೊನ್ನವರ್ತಿ-೧೨, ಬಾಸವೂರ- 
೧೪೦, ಕಾಗಿನೆಲೆ-೧೨, ಬೆನ್ನವೂರ-೧೨, ಬೆಣ್ಣೆವೂರ-೧೨, ತಡೆಯೂರ-೧೨, ಅರಕೆರೆ-೧೨, 
ಎಡೆವಟ್ಟಿ-೭೦, ನಾಗರಖಂಡ-೭೦, ಬಾಡವೆರೆಡು ಮೂವತ್ತಾರು, ಕೊಂಡವತಿ-೨, ಕಾಲಡಿ- 
೯೬, ಗಜಗಂಡ-೬೦೦, ಜಿಡ್ಡಳಿಗೆ-೭೦, ಮುಗುನ್ನ-೩೦, ಕರ್ಬುನಾಲಗೆ-೭೦, ಅರಗರಾಜ್ಯ, 
ಮಾಹಳಿಗೆ ನಾಡು, ಅಸನ್ನಿನಾಡು, ಕಳವರನಾಡು, ಎಡದೊರೆ-೭೦ ಮುಂತಾದ ಉಪ ಪ್ರಾಂತಗಳನ್ನು 
ಒಳಗೊಂಡ ಒಂದು ಪ್ರಮುಖ ಆಡಳಿತ ವಿಭಾಗವಾಗಿತ್ತು. ಇದು ಕ್ರಿಶ. ಹದಿಮೂರು, ಹದಿನಾಲ್ಕನೆಯ 
ಶತಮಾನದವರೆಗೆ ಪ್ರಸಿದ್ಧ ಆಡಳಿತ ವಿಭಾಗವಾಗಿತ್ತು."” ಶಿಗ್ಗಾಂವಿ ತಾಲೂಕಿನ ನಿಡಗುಂದಿ, 
ಬರಡೂರು, ಶಾಡಂಬಿ, ಸಿಗ್ಗಾಂವಿ, ಹಲಸೂರು, ಹಾವೇರಿ ತಾಲೂಕಿನ ಕನವಳ್ಳಿ, ಕಡಕೋಳ, 
ದಿಡಗೂರು, ಬಿದರಗಡ್ಡಿ, ಬ್ಯಾಡಗಿ ತಾಲೂಕಿನ ಬಡಮಲ್ಲಿ, ಬ್ಯಾಡಗಿ, ರಾಣೇಬೆನ್ನೂರು ತಾಲೂಕಿನ 


೫೮ 


ಇಟಗಿ, ಮಾಕನೂರು, ಹಾನಗಲ್ಲು ತಾಲೂಕಿನ ಅರಿಷಿಣಗುಪ್ತಿ, ಆಡೂರು, ಕ್ಯಾಸನೂರು, ನರೇಗಲ್ಲ, 
ಬೆಳವತ್ತಿ, ಮಂತಗಿ, ಲಕ್ಷ್ಮೀಪುರ, ಹಾವಣಗಿ, ಹಿರೆಕಣಗಿ, ಹೊಂಬಳ ಹಾಗೂ ಹಿರೇಕೆರೂರು 
ತಾಲೂಕಿನ ಅಣಜಿ, ಕಚವಿ, ಗುಂಡಗಟ್ಟಿ, ಚಿಕ್ಕೆರೂರು., ಮಡಲೂರು, ಹಂಸಭಾವಿ, ಹೊಲಬಿಕೊಂಡ 
ಮುಂತಾದ ಗ್ರಾಮಗಳಲ್ಲಿಯ ಶಾಸನಗಳು ಬನವಾಸಿ-೧೨೦೦೦ ಆಡಳಿತ ವಿಭಾಗವನ್ನು 
ಉಲ್ಲೇಖಿಸುತ್ತವೆ. ಹಾವೇರಿ ಜಿಲ್ಲೆಯು ಬನವಾಸಿ ಪನ್ನಿರ್ಜ್ಞಾಸಿರ ಆಡಳಿತ ವಿಭಾಗದ 
ಭಾಗವಾಗಿತ್ತೆಂದು ಮೇಲಿನ ಶಾಸನಗಳನ್ನು ಆಧರಿಸಿ ಹೇಳಬಹುದು. 


ನಾಗರಖಂಡ - ೭೦ 


ನಾಗರಖಂಡ-೭೦ ಕಂಪಣವು ಬಾದಾಮಿ ಚಾಲುಕ್ಕರ ಕಾಲಕ್ಕೆ ಅಸ್ಥಿತ್ವದಲ್ಲಿತ್ತೆಂದು ತೋರುತ್ತದೆ. 
ಬನೆವಾಸಿ-೧೨೦೦೦ ಆಡಳಿತ ವಿಭಾಗದಲ್ಲಿದ್ದ ಗುತ್ತಿ ರಾಜ್ಯದ ೧೮ ಕಂಪಣಗಳಲ್ಲಿ ನಾಗರಖಂಡ- 
೭೦ ಸಹ ಒಂದು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಇಂದಿನ ನಿರ್ಜನ ಬಂದಳಿಕೆ 
ಗ್ರಾಮ ಈ ಕಂಪಣದ ರಾಜಧಾನಿಯಾಗಿತ್ತು. ಹಾವೇರಿ ಜಿಲ್ಲೆಯ ಹಾನಗಲ್ಲು ಮತ್ತು ಹಿರೇಕೆರೂರು 
ತಾಲೂಕುಗಳು ಹಾಗೂ ಶಿವಮೊಗ್ಗ ಜಿಲ್ಲಯ ಶಿಕಾರಿಪುರ ಮತ್ತು ಸೊರಬ ತಾಲೂಕುಗಳ ಭಾಗಗಳನ್ನು 
ಒಳಗೊಂಡಂತೆ ೭೦ ಹಳ್ಳಿಗಳನ್ನು ಈ ಕಂಪಣವು ಹೊಂದಿತ್ತು. ಶಾಸನಗಳನ್ನು ಆಧರಿಸಿ ಡಾ. 
ಭೋಜರಾಜ ಬ. ಪಾಟೀಲರು ಈವರೆಗೆ ಹಾನಗಲ್ಲು ತಾಲೂಕಿನಲ್ಲಿ ಎರಡು ಹಳ್ಳಿಗಳು, ಹಿರೇಕೆರೂರು 
ತಾಲುಕಿನಲ್ಲಿ ೧೪ ಹಳ್ಳಿಗಳು, ಶಿಕಾರಿಪುರ ತಾಲೂಕಿನಲ್ಲಿ ೨೫ ಹಳ್ಳಿಗಳು. ಸೊರಬ ತಾಲೂಕಿನಲ್ಲಿ 
೪೯ ಹಳ್ಳಿಗಳನ್ನು ಒಳಗೊಂಡಂತೆ ಒಟ್ಟು ೯೦ ಹಳ್ಳಿಗಳನ್ನು ಗುರುತ್ತಿಸಿದ್ದಾರೆ. ಇದು ೭೦ ಹಳ್ಳಿಗಳ 
ಒಂದು ಕಂಪಣವಾಗಿದ್ದರೂ, ಕಾಲಕಾಲಕ್ಕೆ ಇದರಲ್ಲಿ ಹೆಚ್ಚುವರಿ ಹಳ್ಳಿಗಳು ಸೇರಿದರೂ, ರೂಢಿಗತವಾಗಿ 
ಬಂದ ೭೦ ಎಂಬ ಸಂಖ್ಯೆ ಮಾತ್ರ ಹಾಗೆಯೇ ಮುಂದುವರಿದಿರುವ ಸಾಧ್ಯತೆಯಿದೆ. ನಾಗರಖಂಡ- 
೭೦ರ ಸೀಮಾರೇಖೆಯನ್ನು ನೋಡುವುದಾದರೆ ಇದರ ಉತ್ತರಕ್ಕೆ ಪಾನುಂಗಲ್‌-೫೦೦, ದಕ್ಷಿಣಕ್ಕೆ 
ಬಳ್ಳಿಗಾವೆ ಪ್ರದೇಶ, ಪೂರ್ವಕ್ಕೆ ಮುಳುಗುಂದ-೧೨ ಮತ್ತು ಸತ್ತಳಿಗೆ-೭೦, ಪಶ್ಚಿಮಕ್ಕೆ ಎಡೆನಾಡು- 
೭೦, ಈಶಾನ್ಯಕ್ಕೆ ಬಾಸವೂರ-೧೪೦, ನೈರುತ್ಯಕ್ಕೆ ಜಿಡ್ಗಳಿಗೆ-೭೦ ಹಾಗೂ ವಾಯುವ್ಯಕ್ಕೆ ವರದಾ 
ನದಿಯನ್ನು ಗಡಿಗಳಾಗಿ ಹೊಂದಿದೆ." ನಾಗರಖಂಡದ ಪ್ರಥಮ ಉಲ್ಲೇಖವು ಕ್ರಿ.ಶ.೬೮೫ರ 
ಬಳ್ಳಿಗಾವೆ ಶಾಸನದಲ್ಲಿ ಕಂಡುಬರುತ್ತದೆ. ಈ ವಿಭಾಗವನ್ನು ಮಾಂಡಳಿಕರಾಗಿ ಚುಟುಗಳು, 
ಸೇಂದಕರು, ಸೇನವಾರರು, ಮಾಟೂರು ವಂಶದವರು, ಚೆಲ್ಲಕೇತನರು, ಬಂದಳಿಕೆ ಕದಂಬರು 
ಆಳ್ಳಿಕೆ ಮಾಡಿದರೆಂದು ಶಾಸನಾಧಾರಗಳು ತಿಳಿಸುತ್ತವೆ." ಹಿರೇಕೆರೂರು ತಾಲೂಕಿನ ಎಮ್ಮಿನನೂರು 
ಮತ್ತು ಸಾತೇನಹಳ್ಳಿ ಶಾಸನಗಳು ನಾಗರಖಂಡ-೭೦ ಆಡಳಿತ ವಿಭಾಗವನ್ನು ಹೆಸರಿಸುತ್ತವೆ.್‌ 


ನಾಗರಖಂಡ-೭೦ ಕಂಪಣದಲ್ಲಿ ಕುಷ್ಪಟೂರು ಮತ್ತು ತಿಳವಳ್ಳಿಗಳೆಂಬ ಎರಡು ಉಪ 
ವಿಭಾಗಗಳಿದ್ದವು. ಕುಪಟೂರು ಉಪವಿಭಾಗವು "ಮಳುನಾಡು' ಎಂದು ಕರೆಯಲ್ಲಡುತ್ತಿದ್ದು, ಇದು 
ಪ್ರ ಹಳ್ಳಿಗಳನ್ನು ಒಳಗೊಂಡಿತ್ತು. ಹದಿಮೂರನೆಯ ಶತಮಾನದ ನಂತರ ಕಂಡುಬರುವ ತಿಳವಳ್ಳಿ 
ಉಪ ವಬಾಗಕ್ಕೆ "ತಿಳವಳ್ಳಿ ವೇಂಟಿ' ಎಂದು ಕರೆಯಲಾಗುತ್ತಿತ್ತು 


೫೯ 


ನೂರುಂಬಾಡ 


ಗಜಗಂಡ-೬೦೦ರ ಆಡಳಿತ ವಿಭಾಗಗಳಲ್ಲಿ ನೂರುಂಬಾಡ ಸಹ ಒಂದು. ನೂರು ಹಳ್ಳಿಗಳಿಂದ 
ಕೂಡಿದ ಆಡಳಿತ ವಿಭಾಗವೇ "ನೂರುಂಬಾಡ'. ಇದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ, ರಾಣೆಬೆನ್ನೂರು 
ಹಾಗೂ ಹಿರೇಕೆರೂರು ತಾಲೂಕುಗಳ ಭಾಗಗಳನ್ನು ಒಳಗೂಂಡ ಒಂದು ಪ್ರಾಚೀನ ಆಡಳಿತ 
ವಿಭಾಗವಾಗಿತ್ತು. ಸಧ್ಯದಲ್ಲಿ ತಾಲೂಕು ಕೇಂದ್ರವಾದ ರಟ್ಟಿಹಳ್ಳಿಯು ನೂರುಂಬಾಡದ 
ರಾಜಧಾನಿಯಾಗಿತ್ತು ತುಂಗಭದ್ರಾ ನದಿಯ ಉತ್ತರಕ್ಕೆ ಹಾಗೂ ಪೂರ್ವಕ್ಕೆ ಹರಡಿಕೊಂಡಿರುವ 
ನೂರುಂಬಾಡ ಆಡಳಿತ ವಿಭಾಗವು ಉತ್ತರಕ್ಕೆ ಬ್ಯಾಡಗಿ ಮತ್ತು ಮುಳಗುಂದ, ದಕ್ಷಿಣಕ್ಕೆ ಹರಿಹರ, 
ಪೂರ್ವ ಮತ್ತು ಆಗ್ನೇಯಕ್ಕೆ ತುಂಗಭದ್ರಾ ನದಿ, ಪಶ್ಚಿಮಕ್ಕೆ ಹಿರೇಕೆರೂರು, ನೈಯತೃಕ್ಕೆ ಮಾಸೂರು- 
೧೨, ವಾಯುವ್ಯಕ್ಕೆ ಪಾನುಂಗಲ್‌-೫೦೦ ಹಾಗೂ ಈಶಾನ್ಯಕ್ಕೆ ಗದಗ ಜಿಲ್ಲೆಗಳನ್ನು ಮೇರೆಯಾಗಿ 
ಹೊಂದಿತ್ತು. ರಟ್ಟಪಳ್ಳಿ-೭೦ ಮತ್ತು ಇಟ್ಟಿಗೆ-೩೦(ಬನ್ನಿವೂರ-೧೨ ಸೇರಿದಂತೆ) ಎಂಬ ಎರಡು 
ಉಪ ವಿಭಾಗಗಳನ್ನೊಳಗೊಂಡಂತೆ ನೂರುಂಬಾಡ ಕಂಪಣ ರಚನೆಯಾಗಿತ್ತೆಂದು ಶಾಸನಗಳಿಂದ 
ತಿಳಿದುಬರುತ್ತದೆ. ಶಾಸನಗಳನ್ನು ಆಧರಿಸಿ ನೂರುಂಬಾಡದ ಗ್ರಾಮಗಳನ್ನು ಗುರುತಿಸಲಾಗಿದ್ದು, 
ರಾಣೆಬೆನ್ನೂರು ತಾಲೂಕಿನ ೩೯ ಹಳ್ಳಿಗಳು, ರಟ್ಟಿಹಳ್ಳಿ ತಾಲೂಕಿನ ೨೩ ಹಳ್ಳಿಗಳು, ಹಿರೇಕೆರೂರು 
ತಾಲೂಕಿನ ೧೩ ಹಳ್ಳಿಗಳು ಹಾಗೂ ಬ್ಯಾಡಗಿ ತಾಲೂಕಿನ ೨ ಹಳ್ಳಿಗಳನ್ನು ಈ ಕಂಪಣವು 
ಒಳೆಗೊಂಡಿತ್ತೆಂದು ಗುರುತಿಸಲಾಗಿದೆ. ಈವರೆಗೆ ನೂರುಂಬಾಡದ ೭೭ ಹಳ್ಳಿಗಳನ್ನು ಗುರುತಿಸಲಾಗಿದ್ದು, 
ಇನ್ನೂ ೨೩ ಹಳ್ಳಿಗಳನ್ನು ಗುರುತಿಸಬೇಕಾಗಿದೆ.ಆ೨ 


ಇಟ್ಟಿಗೆ - ೩೦ 

ನೂರುಂಬಾಡದ ಉಪ ಆಡಳಿತ ವಿಭಾಗವೇ ಇಟ್ಟಿಗೆ-೩೦. ಇಂದಿನ ರಾಣೆಬೆನ್ನೂರು 
ತಾಲೂಕಿನ ಇಟಗಿ ಗ್ರಾಮವೇ ಇದರ ಮುಖ್ಯಸ್ಥಳವಾಗಿತ್ತು. ಅಗಡಿ ಶಾಸನವೊಂದು "ಏಟ್ಟಿಗೆ 
ಮೂವತ್ತು” ಎಂದು ಉಲ್ಲೇಖಿಸುತ್ತದೆ. ಇಲ್ಲಿಯ ಇನ್ನೊಂದು ಶಾಸನ ಬನವಾಸಿನಾಡನ್ನು 
ಧೋರನು ಆಳುವಾಗ ನಾಳ್ಗಾವುಂಡನಾಗಿ ಆಯಿಚಣ್ಣನು ಕುಡುವಣ್ಣಗಂಡ-೭೦ ಮತ್ತು ಇಟ್ಟಿಗೆ- 
೩೦ ಭಾಗಗಳನ್ನು ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ.“ 
ರಟ್ಟಪಳ್ಳಿ - ೭೦ 

ಇದು ನೂರುಂಬಾಡ ಕಂಪಣದ ಉಪ ಆಡಳಿತ ವಿಭಾಗವಾಗಿದೆ. ಇಂದಿನ ತಾಲೂಕು 
ಕೇಂದ್ರವಾದ ರಟ್ಟಹಳ್ಳಿಯೇ ಈ ವಿಭಾಗದ ರಾಜಧಾನಿ ಪಟ್ಟಣ. ಕ್ರಿಶ.೧೦೪೯ರ ಹೊಳೆಆನ್ನೇರಿ 
ಶಾಸನವೊಂದು ಮಹಾಮಂಡಳೇಶ್ವರ ಚಾಮುಂಡರಾಯ ಮತ್ತು ಕೇತರಸರಿಂದ ರಟ್ಟಪಳ್ಳಿ-೭೦ರಲ್ಲಿರುವ 
ಕೂಡಲಸಂಗಮದ ರಾಮತೀರ್ಥಕ್ಕೆ ಆನವೇರಿ ಗ್ರಾಮವನ್ನು ದಾನನೀಡಿದ ವಿವರವನ್ನು ಹೊಂದಿದೆ.” 
ಇಟಗಿ ಶಾಸನವೊಂದು ನಾಳ್ಗಾವುಂಡ ಆಯಿಚಣ್ಣನು ಕುಡುವಣ್ಣಗಂಡ-೭೦ ಮತ್ತು ಇಟ್ಟಗೆ-೩೦ 


೬0 


ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. ಇದೇ ವಿಷಯವನ್ನು ಹಿರೇಮಾಗನೂರು ಶಾಸನವೊಂದು 
ಉಲ್ಲೇಖಿಸುತ್ತದೆ." ಶಾಸನಗಳಲ್ಲಿ ಉಲ್ಲೇಖಗೊಂಡ ಕುಡುವಣ್ಣಗಂಡ-೭೦, ರಟ್ಟಪಳ್ಳಿ-೭೦ರ ಪ್ರಾಚೀನ 
ಹೆಸರಿರಬೇಕೆಂದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಹೊಳಆನ್ಹೇರಿ ಶಾಸನದಲ್ಲಿ ರಟ್ಟಪಳ್ಳಿ-೭೦ರ 
ಉಲ್ಲೇಖವಿದೆ." 
ಬಾಸವೂರು - ೧೪೦ 

ಬನವಾಸಿ-೧೨೦೦೦ ಮಂಡಲದ ಒಂದು ಕಂಪಣ ಈ ಬಾಸವೂರು-೧೪೦. ಹಾನಗಲ್ಲು 
ಪಟ್ಟಣದ ನೈಯತ್ಯಕ್ಕಿರುವ ಹಿರೇಬಾಸೂರು ಗ್ರಾಮವೇ ಈ ಕಂಪಣದ ರಾಜಧಾನಿ ಪಟ್ಟಣವಾಗಿತ್ತು. 
ಈ ಕಂಪಣವನ್ನು ಮಾಂಡಳಿಕರಾಗಿ ಸೇನವಾರರು ಮತ್ತು ಖಚರರು ಸುಮಾರು ಐದು 
ಶತಮಾನಗಳಿಗೂ ಹೆಚ್ಚು ಕಾಲ ಆಳಿದರೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಬಾಸವೂರು- 
೧೪೦ ಕಂಪಣವು ಸದ್ಯದ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಹಾಗೂ ಹಾವೇರಿ ತಾಲೂಕುಗಳ 
ಪಶ್ಚಿಮಭಾಗದ ಪ್ರದೇಶಗಳನ್ನು ಮತ್ತು ಹಾನಗಲ್‌ ತಾಲೂಕಿನ ಪೂರ್ವಭಾಗದ ಪ್ರದೇಶಗಳನ್ನು 
ಒಳಗೊಂಡಿತ್ತು. ವರದಾ ನದಿಯು ಈ ಕಂಪಣದ ಉತ್ತರ ಹಾಗೂ ಪಶ್ಚಿಮದ ಗಡಿಯಾಗಿತ್ತು 
ಬಾಸವೂರು-೧೪೦ ಆಡಳಿತ ವಿಭಾಗವು ಉತ್ತರಕ್ಕೆ ಹುಲಿಗೆರೆ-೩೦೦, ದಕ್ಷಿಣಕ್ಕೆ ನಾಗರಖಂಡ- 
೭೦, ಪೂರ್ವಕ್ಕೆ ಸತ್ತಳಿಗೆ-೭೦ ಹಾಗೂ ಬೆಳಹುಗೆ-೭೦, ಪಶ್ಚಿಮಕ್ಕೆ ಪಾನುಂಗಲ್‌-೫೦೦ ಹಾಗೂ 
ನೈಯತ್ಯಕ್ಕೆ ಮುಳಗುಂದ-೧೨ ಎಂಬ ಆಡಳಿತ ವಿಭಾಗಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿತ್ತು. 
ಬಾಸವೂರು-೧೪೦ ಕಂಪಣಕ್ಕೆ ಸೇರಿದ ಗಾಮಗಳನ್ನು ಶಾಸನಾಧಾರಗಳಿಂದ ಗುರುತಿಸಲಾಗಿದೆ. 
ಹಾವೇರಿ ತಾಲೂಕಿನ ೧೫ ಗ್ರಾಮಗಳು, ಬ್ಯಾಡಗಿ ತಾಲೂಕಿನ ೧೫ ಗ್ರಾಮಗಳು ಹಾಗೂ 
ಹಾನಗಲ್‌ ತಾಲೂಕಿನ ೧೨ ಗ್ರಾಮಗಳು, ಒಟ್ಟಾಗಿ ೪೨ ಗ್ರಾಮಗಳನ್ನು ಈವರೆಗೆ ಗುರುತಿಸಲಾಗಿದ್ದು, 
ಇನ್ನೂ ೯೮ ಗ್ರಾಮಗಳನ್ನು ಗುರುತಿಸಬೇಕಾಗಿದೆ. 


ಕ್ರಿಶ೧೦೨೬ರ ಕಬ್ಬೂರ ಶಾಸನವು ಬಾಸವೂರ-೧೪೦ರ ನಾಳ್ಗಾವುಂಡನಾಗಿ ಸೇನಮಲ್ಲರ 
ಕಣ್ಣಮನು ಆಳುತ್ತಿದ್ದನೆಂದು ಉಲ್ಲೇಖಿಸುತ್ತದೆ. ಕ್ರಿಶ.೧೦೪೫ರ ಕೋಳೂರು ಶಾಸನವೊಂದು 
ಕಲಿಯಮ್ಮರಸ ಎಂಬುವವನು ಬಾಸವೂರ-೧೪೦ನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಹಾವೇರಿ 
ತಾಲೂಕಿನ ದೇವಗಿರಿ, ಹಾನಗಲ್ಲು ತಾಲೂಕಿನ ಹಿರೇಬಾಸೂರು, ಬ್ಯಾಡಗಿ ತಾಲೂಕಿನ ಹಿರೇಹಳ್ಳಿ 
ಶಾಸನಗಳು ಬಾಸವೂರು-೧೪೦ ಕಂಪಣವನ್ನು ಉಲ್ಲೇಖಿಸುತ್ತವೆ. ಬಾಸವೂರು-೧೪೦ ಕಂಪಣವು 
ಕಾಗಿನೆಲೆ-೧೨ ಮತ್ತು ಕಲಕೇರಿ ಎಂಬ ಎರಡು ಉಪ ವಿಭಾಗಗಳನ್ನು ಹೊಂದಿತ್ತು ಗೊಟ್ಟಗಡೆಯಲ್ಲಿನ 
(ಹಿರೇಹಳ್ಳಿ) ಶಾಸನವೊಂದು ಆ ಪ್ರದೇಶವು ಕಾಗಿನೆಲೆ-೧೨ರ ಆಡಳಿತ ವಿಭಾಗಕ್ಕೆ ಒಳಪಟ್ಟಿತೆಂದು 
ಉಲ್ಲೇಖಿಸುತ್ತದೆ. ಇದನ್ನು ಹೊರತುಪಡಿಸಿದರೆ ಈ ಎರಡು ಉಪ ವಿಭಾಗಗಳಿಗೆ ಒಳಪಟ್ಟ ಗ್ರಾಮಗಳ 
ಬಗ್ಗೆ ಶಾಸನಗಳಲ್ಲಿ ಮಾಹಿತಿ ದೊರೆಯುವುದಿಲ್ಲ. 


೬೧ 


ಸತ್ತಳಿಗೆ - ೭೦ 

ಈ ಕಂಪಣವು ಗಜಗಂಡ-೬೦೦ರ ಆಡಳಿತ ವಿಭಾಗದಲ್ಲಿ ಬರುತ್ತದೆ. ಹಿರೇಕೆರೂರು 
ತಾಲೂಕಿನ ಸಾತೇನಹಳ್ಳಿಯು ಸತ್ತಳಿಗೆ-೭೦ರ ರಾಜಧಾನಿ ಪಟ್ಟಣವಾಗಿತ್ತು ಕ್ರಿಶ೧೨೦೦ರ ಅಬ್ಬಲೂರು 
ಶಾಸನ “ಬನವಾಸಿ ಪನ್ನಿರ್ಚಾಸಿರದ ಕಂಪಣಂ ಸತ್ತಳಿಗೆಯೆಪ್ಪತ್ತು” ಎಂದು ಉಲ್ಲೇಖಿಸುತ್ತದೆ." 
ಕ್ರಿಶ.೧೨೦೪ರ ಸಾತೇನಹಳ್ಳಿ ಶಾಸನವು “ಬನವಾಸಿ ನಾಡೊಳಗಣ ಕಂಪಣಂ ಸತ್ತಳಿಗೆಯೆಪುತ್ತುಮಂ” 
ಎಂದು ಉಲ್ಲೇಖಿಸುತ್ತದೆಯಲ್ಲದೆ ಕಿರಿಯ ಮುಚ್ಚಂಡಿ ಮತ್ತು ಕೋಣವತ್ತಿ (ಹಿರೇಕೊಣತಿ) ಇದರಲ್ಲಿ 
ಸೇರಿದ್ದವೆಂದು ತಿಳಿಸುತ್ತದೆ.” ಉಕ್ಕುಂದದ ಕ್ರಿ.ಶ.೧೦೮೮ರ ಶಾಸನವು “ಸತ್ತಳಿಗೆ-೭೦ರ ಬಳಿಯ 
ಬಾಡ ಮೊರ್ಕುನ್ನ” ಎಂದು ಉಲ್ಲೇಖಿಸಿದ್ದು, ಉಕ್ಕುಂದವು ಸತ್ತಳಿಗೆ-೭೦ರಲ್ಲಿ ಸೇರಿತ್ತೆಂದು ತಿಳಿಸುತ್ತದೆ.” 
ಬೋಗಾವಿ ಶಾಸನವೊಂದು ಸತ್ತಳಿಗೆ-೭೦ನ್ನು ಉಲ್ಲೇಖಿಸುತ್ತದೆ.“ ಮೇಲಿನ ಶಾಸನಾಧಾರಗಳನ್ನು 
ಗಮನಿಸಿದರೆ ಸತ್ತಳಿಗೆ-೭೦ ಕಂಪಣವು ಹಿರೇಕೆರೂರು ಮತ್ತು ರಾಣೇಬೆನ್ನೂರು ತಾಲೂಕುಗಳ 
ಗಾಮಗಳನ್ನು ಒಳಗೊಂಡಿತ್ತೆಂದು ಹೇಳಬಹುದು. 


ಮಾಸವೂರು - ೧೨ 

ಸತ್ತಳಿಗೆ-೭೦ರ ಉಪ-ಕಂಪಣ ಈ ಮಾಸವೂರು-೧೨. ರಟ್ಟಿಹಳ್ಳಿ ತಾಲೂಕಿನ ಮಾಸೂರು 
ಇದರ ಮುಖ್ಯ ಪಟ್ಟಣವಾಗಿತ್ತು. ಹಳೆನಿಡನೇಗಿಲು ಶಾಸನವು “ಬನವಸೆನಾಡೊಳಗಣ ಕಂಪಣಂ 
ಮಾಸವೂರ” ಎಂದು ಉಲ್ಲೇಖಿಸುತ್ತದೆ." ಮೇದೂರು ಶಾಸನವೊಂದು "ಮಾಸೂರು ಪನ್ನೆರಡಮಂ' 


ಎಂದು ಉಲ್ಲೇಖಿಸುತ್ತದೆ." 


ಕುಂದೂರು - ೧೨ 


ಇದು ಸಹ ಸತ್ತಳಿಗೆ-೭೦ರ ಉಪ ವಿಭಾಗವಾಗಿರಬಹುದೆಂದು ತೋರುತ್ತದೆ. ಮೇದೂರು 
ಶಾಸನ ಕುಂದೂರು ಪನ್ನೆರಡು ಎಂಬ ಉಲ್ಲೇಖವನ್ನು ಹೊಂದಿದೆ. 


ಪಾನುಂಗಲ್‌ - ೫೦೦ 


ಬನವಾಸಿ-೧೨೦೦೦ ಪ್ರಾಂತದ ಉಪ ಆಡಳಿತ ವಿಭಾಗವಾದ ಪಾನುಂಗಲ್‌-೫೦೦, 
ಕಲ್ಯಾಣದ ಚಾಲುಕ್ಕರ ಸಾಮಂತರಾದ ಹಾನಗಲ್ಲು ಕದಂಬರ ಆಳ್ಗಿಕೆಗೆ ಒಳಪಟ್ಟಿತ್ತು. ಸಧ್ಯ ತಾಲೂಕು 
ಕೇಂದವಾದ ಹಾನಗಲ್ಲು ಪಟ್ಟಣವೇ ಪಾನುಂಗಲ್‌-೫೦೦ರ ರಾಜಧಾನಿಯಾಗಿತ್ತು ಹಾವೇರಿ 
ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ದಕ್ಷಿಣ ಭಾಗ, ರಾಣೇಬೆನ್ನೂರು ತಾಲೂಕಿನ ಕೆಲ ಭಾಗ, 
ಹಾವೇರಿ ತಾಲೂಕಿನ ಪಶ್ಚಿಮ ಮತ್ತು ದಕ್ಷಿಣ ಭಾಗ, ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ 
ಕೆಲವು ಭಾಗ, ಅಲ್ಲದೆ ಉತ್ತರಕನ್ನಡ ಜಿಲ್ಲೆಯ ಮುಂಗೋಡ ತಾಲೂಕಿನ ಕೆಲವು ಭಾಗಗಳನ್ನು 
ಈ ಪಾನುಂಗಲ್‌-೫೦೦ ಕಂಪಣವು ಒಳಗೊಂಡಿತ್ತು. ಪಾನುಂಗಲ್‌-೫೦೦ ಆಡಳಿತ ವಿಭಾಗವು 
ಹೊಸನಾಡು-೭೦, ಎಡವೊಳಲ್‌-೭೦, ಎರಡು ಜೆಹಳಿಗೆ-೭೦, ಕೊಂಡರಟ್ಟೆ-೭೦, ಪಲಂಬಿ- 
೭೦, ಬಾಗಲೆ-೭೦, ಕುನ್ನವೂರ-೩೦, ಏಳಂಬಿ-೨೦, ನಿಡಗುಂದಗೆ-೧೨ ಮುಂತಾದ ಉಪ 


ಕಲ್ಲಿ 


ವಿಭಾಗಗಳನ್ನು ಹೊಂದಿದೆ. ಮೇಲಿನ ಒಂಭತ್ತು ಉಪ ವಿಭಾಗಗಳ ಹಳ್ಳಿಗಳನ್ನು ಒಟ್ಟುಗೂಡಿಸಲಾಗಿ, 
೪೮೨ ಗ್ರಾಮಗಳ ಲೆಕ್ಕ ಈವರೆಗೆ ದೊರೆಕಿದ್ದು, ಇನ್ನೂ ೧೮ ಗ್ರಾಮಗಳ ಮಾಹಿತಿ ದೊರೆತಾಗ 
ಮಾತ್ರ ಐನೂರು ಗ್ರಾಮಗಳ ಪಟ್ಟಿ ಪರಿಪೂರ್ಣವಾಗುತ್ತದೆ. 


ಕ್ರಿಶ. ಸುಮಾರು ಹತ್ತನೆಯ ಶತಮಾನದಿಂದ ಹದಿಮೂರನೆಯ ಶತಮಾನದವರೆಗೂ 
ಪ್ರಚಲಿತದಲ್ಲಿದ್ದ ಈ ವಿಭಾಗವು ಆಯಾ ಕಾಲಕ್ಕೆ ಬೇರೆ ಬೇರೆ ಅರಸುಮನೆತನಗಳ ಆಳ್ಗಿಕೆಗೆ 
ಒಳಪಟ್ಟಿತೆಂದು ಅಲ್ಲಿಯ ಶಾಸನಗಳಿಂದ ತಿಳಿದುಬರುತ್ತದೆ. ಹಾನಗಲ್ಲು ತಾಲೂಕಿನ ಗುಡಗುಡಿ, 
ಗೆಚ್ಜೆಹಳ್ಳಿ ನರೇಗಲ್ಲ, ನೀರಲಗಿ, ಬೆಳವಟ್ಟಿ, ಮಲಗುಂದ, ಶೇಷಗಿರಿ, ಹಾನಗಲ್ಲು ಶಾಸನಗಳು, 
ಶಿಗ್ಗಾಂವ ತಾಲೂಕಿನ ಶಾಡಂಬಿ, ಶಿಗ್ಗಾಂವಿ, ಅರಟಾಳ, ಕುನ್ನೂರು, ನಿಡಗುಂದಿ, ಬಂಕಾಪುರ, 
ಮಡ್ಲಿ, ಶ್ಯಾಬಾಳ, ಹಿರೇಮಣಕಟ್ಟಿ, ಹುನುಗುಂದ, ಹುಲುಗೂರು, ಹೊಟ್ಟೂರು ಶಾಸನಗಳು 
ಪಾನುಂಗಲ್‌-೫೦೦ ಆಡಳಿತ ವಿಭಾಗವನ್ನು ಉಲ್ಲೇಖಿಸುತ್ತವೆ.“ ಇವುಗಳಲ್ಲದೆ ಬಾಳಂಬೀಡು, 
ಆಡೂರು, ಕಲಕೇರಿ ಶಾಸನಗಳು ಸಹ ಪಾನುಂಗಲ್‌-೫೦೦ರ ಉಲ್ಲೇಖವನ್ನು ಹೊಂದಿವೆ. 


ಕೊಂಡರಟ್ಟೆ ೭0 


ಹಾನಗಲ್‌-೫೦೦ರ ಉಪ ಆಡಳಿತ ವಿಭಾಗವಾದ ಇದು, ಹಾವೇರಿ ಜಿಲ್ಲೆಯ ಶಿಗ್ಗಾಂವ 
ತಾಲೂಕಿನ ಪಶ್ಚಿಮ ಭಾಗ, ಕಾರವಾರ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಪೂರ್ವ ಭಾಗ, 
ಹಾಗೂ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ನೈರುತ್ಯ ಭಾಗವನ್ನು ಒಳಗೊಂಡಿತ್ತು. 
ಪ್ರಾಯಶ: ಕೊನಕುಳಿ-೩೦ ಇದರ ಉಪ ವಿಭಾಗವಾಗಿತೆಂದು ತೋರುತ್ತದೆ. ಕ್ರಿಶ.೧೨೪೫ರ 
ಹುಲಗೂರು ಶಾಸನ ಈ ವಿಭಾಗವನ್ನು ಉಲ್ಲೇಖಿಸುತ್ತದೆ. 
ಕೊನ್ನಕುಳಿ - ೩೦ 

ಇದು ಪಾನುಂಗಲ್‌-೫೦೦ರ ಉಪ ವಿಭಾಗವಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ 
ತಾಲೂಕಿನ ಭಾಗಗಳನ್ನು ಒಳಗೊಂಡ ಕೊಂಡರಟ್ಟಿ-೭೦ರ ಉಪ ಕಂಪಣವಾಗಿ ಕೊನ್ನಕುಳಿ- 
೩೦ನ್ನು ಗುರುತಿಸಲಾಗಿದೆ. ಶಿಗ್ಗಾಂವ, ಮುಂಡಗೋಡ ಮತ್ತು ಕಲಘಟಗಿ ತಾಲೂಕುಗಳ ಕೆಲವು 
ಗಾಮಗಳನ್ನು ಒಳಗೊಂಡಂತೆ ಮೂವತ್ತು ಗಾಮಗಳು ಈ ಉಪ ಕಂಪಣದಲ್ಲಿದ್ದವೆಂದು ಡಾ.ಆರ್‌.ಎನ್‌. 
ಗುರವ ಅವರು ಅಭಿಪ್ರಾಯ ಪಡುತ್ತಾರೆ.“ ಅಧ್ಯಯನ ಪ್ರದೇಶದ ಕ್ರಿ.ಶ.೧೧೨೨ರ ಅರಟಾಳ 
ಮತ್ತು ಕ್ರಿಶ೧೧೬೩ರ ಹಿರೇಬೆಂಡಿಗೇರಿ ಶಾಸನಗಳು ಈ ಆಡಳಿತ ವಿಭಾಗವನ್ನು ಉಲ್ಲೇಖಿಸುತ್ತವೆ.” 


ಏಳಂಬಿ - ೨೦ 


ಇದು ಪಾನುಂಗಲ್‌-೫೦೦ರ ಪಲಂಬಿ-೭೦ರ ಉಪ ವಿಭಾಗವಾಗಿರಬೇಕು. ನೀರಲಗಿ 
ಶಾಸನ “ಪಾನುಂಗಲ್‌-೫೦೦ರ ಕಂಪಣ ಎಳಂಬಿಯಿರ್ಪತ್ತರ ಬಳಿಯ ಬಾಡಂ ಬಸಲೂರು” 
ಎಂದು ಉಲ್ಲೇಖಿಸಿದೆ. ಸದ್ಯ ಈ ವಿಭಾಗದ ನೀರಲಗಿ, ಬಸಲೂರು, ಚಿಕ್ಕಕಂಣಗೆ, ಪೊಂಬಳಿ 
ಎ೦ಬ ನಾಲ್ಕು ಗ್ರಾಮಗಳು ಮಾತ್ರ ದೊರಕಿವೆ. 


೬೩ 


ನಿಡಗುನ್ನಗೆ - ೧೨ 

ಇದು ಹಾನಗಲ್ಲು-೫೦೦ ಕಂಪಣದ ಉಪ ಆಡಳಿತ ವಿಭಾಗವಾಗಿದ್ದು, ಶಿಗ್ಗಾಂವ ತಾಲೂಕಿನ 
ನಿಡಗುಂದಿ ಗ್ರಾಮವೇ ಇದರ ಮುಖ್ಯ ಪಟ್ಟಣವಾಗಿತ್ತು. ನಿಡಗುಂದಿಯ ಸುತ್ತಮುತ್ತಲಿನ ಗ್ರಾಮಗಳಾದ 
ಮುನವಳ್ಳಿ, ಹೊಟ್ಟೂರು, ಕಲ್ಯಾಣ, ಬಾಡ, ಶಿಗ್ಗಾಂವಿ, ಶಬನೂರು, ಪಳ್ಳವೂರುಗಳನ್ನೊಳಗೊಂಡಂತೆ 
ಹನ್ನೆರಡು ಗ್ರಾಮಗಳು ಈ ವಿಭಾಗದಲ್ಲಿದ್ದವು. ಶಿಗ್ಗಾಂವಿ ತಾಲೂಕಿನ ನಿಡಗುಂದಿ, ಬಂಕಾಪುರ, 
ಶಬನೂರು ಮತ್ತು ಶಿಗ್ಗಾಂವಿ ಶಾಸನಗಳು ನಿಡಗುನ್ನ-೧೨ನ್ನು ಉಲ್ಲೇಖಿಸುತ್ತವೆ." ಇಲ್ಲಿಯ 
ಶಿಗ್ಗಾಂವಿ ಶಾಸನ "ಪಾನುಂಗಲ್ಲ-೫೦೦ರ ಕಂಪಣಂ ನಿಡಗುನ್ನಗೆ ಪನ್ನೆರಡರ ಬಳಿಯ ಪಳ್ಳವೂರಂ' 
ಎಂದು ಉಲ್ಲೇಖಿಸಿರುವುದನ್ನು ಗಮನಿಸಿದರೆ, ಇದು ಪಾನುಂಗಲ್‌-೫೦೦ರ ಉಪ ವಿಭಾಗವೆಂಬುದು 
ಸಷ್ಟವಾಗುತ್ತದೆ. 
ಎಡೆವೋಳಲ್‌ - ೭೦ 

ಹಾನಗಲ್‌-೫೦೦ ಕಂಪಣದ ಉಪ ಆಡಳಿತ ವಿಭಾಗವಾದ ಇದು, ಹಾವೇರಿ ಜಿಲ್ಲೆಯ 
ಹಾನಗಲ್ಲು ತಾಲೂಕು, ಕಾರವಾರ ಜಿಲ್ಲೆಯ ಶಿರಸಿ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆಯ 
ಸೊರಬ ತಾಲೂಕಿನ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ಹಾನಗಲ್ಲು ತಾಲೂಕಿನ ಅರಳೇಶ್ವರ, 
ಅರಿಷಿಣಗುಪ್ತಿ, ಕ್ಯಾಸನೂರು, ಗೆಜ್ಜೆಹಳ್ಳಿ ಮೂಡೂರು, ಹಾನಗಲ್ಲು ಶಾಸನಗಳು ಎಡೆವೋಳಲ್‌- 
೭೦ ಆಡಳಿತ ವಿಭಾಗವನ್ನು ಉಲ್ಲೇಖಿಸುತ್ತವೆ." ಶಿಗ್ಗಾಂವ ತಾಲೂಕಿನ ಶ್ಯಾಬಾಳ ಶಾಸನ ಈ 
ವಿಭಾಗವನ್ನು ಉಲ್ಲೇಖಿಸುತ್ತದೆ."3° 
ಕುನ್ನವೂರು - ೩೦ 

ಪಾನುಂಗಲ್‌-೫೦೦ರ ಕಂಪಣವಾದ ಕುಂದವೂರ-೩೦ರ ಮುಖ್ಯಪಟ್ಟಣ ಶಿಗ್ಗಾಂವಿ 
ತಾಲ್ಲೂಕಿನ ಕುಂದೂರು ಗ್ರಾಮವಾಗಿದೆ. ಕುಂದೂರಿನ ಸುತ್ತಮುತ್ತಲಿರುವ ಅಲವಳ್ಳಿ, ಈಶ್ವರಪುರ, 
ಗುಡ್ಡದಚೆನ್ನಾಪುರ, ಗಾವುಂಡವಳ್ಳಿ, ಮೂಲವಳ್ಳಿ, ಕಲ್ಲವಣ, ಹೊಟ್ಟೂರು, ಬೆಳಗಲಿ, ಸೆಂಬೂರು, 
ಕೊರದಿಹಳ್ಳಿ, ಕೊಲೂರು, ಕರೂರು ಗ್ರಾಮಗಳು ಈ ವಿಭಾಗದಲ್ಲಿದ್ದವು. ಕ್ರಿಶರ್ಲ೬ರ 
ಗುಡ್ಡದಚನ್ನಾಪುರ ಶಾಸನ ಈ ಆಡಳಿತ ವಿಭಾಗವನ್ನು ಉಲ್ಲೇಖಿಸುತ್ತದೆ. ಕ್ರಿಶ೧೧೦೭ರ 
ಶಿರಹಟ್ಟಿ(ಲಕ್ಷ್ಮೇಶ್ವರ ತಾಲೂಕು) ಶಾಸನವೊಂದು "ಪಾನುಂಗಲ್ಲಯ್ದೂರರ ಕಂಪಣಂ ಕುನ್ನುವೂರು 
ಮೂವತ್ತರ ಬಳಿಯ ಬಾಡಂ ಕಲ್ಲವಣಂ' ಎಂದು ಉಲ್ಲೇಖಿಸುತ್ತದೆ. 


ಹುಲಿಗೆರೆ - ೩೦೦ 


ಮುನ್ನೂರು ಗ್ರಾಮಗಳನ್ನೊಳಗೊಂಡ ಈ ವಿಭಗವು ಶಾಸನಗಳಲ್ಲಿ ಪುರಿಗೆರೆ, ಹುಲಿಗೆರೆ, 
ಪುರಿಕರ, ಪುರಿಕರನಗರ ಎಂದು ಕರೆಯಲ್ಲಟ್ಟಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಲಕ್ಷ್ಮೇಶ್ವರ 
ಗ್ರಾಮ ಈ ವಿಭಾಗದ ರಾಜಧಾನಿಯಾಗಿತ್ತು. ಗದಗ ಜಿಲ್ಲೆಯ ಶಿರಹಟ್ಟಿ, ಗದಗ, ಮುಂಡರಗಿ 


ತಾಲೂಕೂಗಳ, ಹಾವೇರಿ ಜಿಲ್ಲೆಯ ಸವಣೂರು, ಶಿಗ್ಗಾಂವ, ಹಾವೇರಿ ತಾಲೂಕುಗಳ, ಧಾರವಾಡ 


೬೪ 


ಜಿಲ್ಲೆಯ ಕುಂದಗೋಳ ಮತ್ತು ಹುಬ್ಬಳ್ಳಿ ತಾಲೂಕುಗಳ ಕೆಲವು ಗ್ರಾಮಗಳನ್ನೊಳಗೊಂಡಂತೆ ೩೦೦ 
ಗ್ರಾಮಗಳು ಈ ಆಡಳಿತ ವಿಭಾಗದಲ್ಲಿದ್ದವು. ಪುರಿಗೆರೆ ಕಂಪಣದ ದಕ್ಷಿಣಕ್ಕೆ ಎಳಂಬಿ-೨೦ ಮತ್ತು 
ನಿಡಗುಂದಗೆ-೧೨, ಉತ್ತರಕ್ಕೆ ಮುಳಗುಂದ-೧೨, ಪಶ್ಚಿಮಕ್ಕೆ ಕುಕನೂರು-೩೦ ಮತ್ತು ಕೆಳವಡಿ- 
೩೦೦ ಹಾಗೂ ದಕ್ಷಿಣಕ್ಕೆ ವರದಾ ನದಿ ಗಡಿರೇಖೆಗಳಾಗಿವೆ.* ಮಾಸವಾಡಿ-೧೪೦, ಬೆಳಹುಗೆ- 
೭೦, ಪೆರ್ಬಾಳ-೭೦ ಈ ಕಂಪಣದ ಉಪವಿಭಾಗಳಾಗಿದ್ದವೆಂಬುದು ವಿದ್ವಾಂಸರ 
ಅಭಿಪ್ರಾಯವಾಗಿದೆ.” ಕಾಲಡಿ-೯೬, ಬೆಣ್ಣೆದಡಿ-೭೦ ಎಂಬ ಉಪವಿಭಾಗಗಳೂ ಇದರಲ್ಲಿ 
ಅಂತರ್ಗತವಾಗಿದ್ದವೆಂದು ಹೇಳಲಾಗುತ್ತದೆ. ಇದು ರಾಷ್ಟ್ರಕೂಟರು, ಚಲ್ಲಕೇತನರು, ಕಲ್ಯಾಣದ 
ಚಾಲುಕ್ಕೆ ಅರಸರ ಆಳ್ಲಿಕೆಗೆ ಒಳಪಟ್ಟಿತ್ತು. ಶಿಗ್ಗಾಂವಿ ತಾಲೂಕಿನ ನಿಡಗುಂದಿ, ಬಂಕಾಪುರ, ಶಿಗ್ಗಾಂವಿ, 
ಹಿರೇಬೆಂಡಿಗೇರಿ, ಹುಲಗೂರು, ಹೊಟ್ಟೂರು ಶಾಸನಗಳು ಪುಲಗೆರೆ-೩೦೦ ಕಂಪಣವನ್ನು 


ಉಲ್ಲೇಖಿಸುತ್ತವೆ.“ 
ಬೆಳಹುಗೆ - ೭೦ 


ಪುಲಿಗೆರೆ-೩೦೦ರ ಉಪ ವಿಭಾಗವಾದ ಬೆಳಹುಗೆ-೭೦ ಹಾವೇರಿ ತಾಲೂಕಿನ ಉತ್ತರ 
ಭಾಗ, ಶಿರಹಟ್ಟಿ ತಾಲೂಕಿನ ದಕ್ಷಿಣ ಭಾಗ ಹಾಗೂ ಸವಣೂರು ತಾಲೂಕಿನ ರ್ಪೂವ ಭಾಗದ 
ಪ್ರದೇಶಗಳನ್ನು ಒಳಗೊಂಡಿತ್ತು ಹಾವೇರಿ ತಾಲೂಕಿನ ಬೆಳವಿಗಿ ಈ ವಿಭಾಗದ ಪಮುಖ(ರಾಜಧಾನಿ) 
ಪಟ್ಟಣವಾಗಿತ್ತು. ಹಾವೇರಿ ತಾಲೂಕಿನ ಗಳಗನಾಥ ಶಾಸನವೊಂದು “ಬೆಳಹುಗೆಯಪ್ಪತ್ತರೊಳಗಣ 
ಸರ್ವನಮಸ್ಯದ ಪಲ್ಲುಣಿ” ಎಂದು ಉಲ್ಲೇಖಿಸುತ್ತದೆ." ಇಲ್ಲಿಯ ಪಲ್ಲುಣಿ ಎಂಬುದು ಗಳಗನಾಥದ 
ಪ್ರಾಚೀನ ಹೆಸರಾಗಿದೆ. ಹಾವೇರಿ ಜಿಲ್ಲೆಯ ನೆಗಳೂರು ಮತ್ತು ಹೊನ್ನತ್ತಿ ಶಾಸನಗಳು ಈ ವಿಭಾಗವನ್ನು 
ಹೆಸರಿಸುತ್ತವೆ.ಬಳ ಗುತ್ತ ವಂಶದ ವಿಕ್ರಮಾದಿತ್ಯನು ಪಣ್ಣವತ್ತಿ-೧೨, ಬೆಳುಹುಗೆ-೭೦ ಮತ್ತು ಬೆಣ್ಣೆವೂರು- 


೧೨ಗಳನ್ನು ಆಳುತ್ತಿದ್ದನೆಂದು ಕ್ರಿಶ.೧೧೬೩ರ ಗುತ್ತಲ ಶಾಸಸನವೊಂದು ಉಲ್ಲೇಖಿಸುತ್ತದೆ. 


ಕಾಲಡಿ - ೯೬ 


ಕಾಲಡಿ-೯೬ ವಿಭಾಗವು ಪುಲಿಗೆರೆ-೩೦೦ ಪ್ರಾಂತದ ಕಂಪಣವೆಂದು ಕೆಲವು ಶಾಸನಗಳು 
ಉಲ್ಲೇಖಿಸುತ್ತವೆ. ಶಿಗ್ಗಾಂವಿ ತಾಲೂಕಿನ ಚಿಕ್ಕಮಲ್ಲೂರು, ಹಿರೇಬೆಂಡಿಗೇರಿ, ಹುಲಗೂರು ಶಾಸನಗಳು 
ಕಾಲಡಿ-೯೬ ವಿಭಾಗವನ್ನು ಉಲ್ಲೇಖಿಸುತ್ತವೆ.” ಡಾ. ಶ್ರೀನಿವಾಸ ರಿತ್ತಿಯವರು ಈ ವಿಭಾಗಳ 
ಬಗ್ಗೆ ಚರ್ಚಿಸುತ್ತಾ ಶಿಗ್ಗಾಂವಿ ತಾಲೂಕಿನ ಹುಲಗೂರು ಮತ್ತು ಸವಣೂರು ತಾಲೂಕಿನ ಮಂತ್ರವಾಡಿ 
ಶಾಸನಗಳಲ್ಲಿ ಈ ವಿಭಾಗದ ಉಲ್ಲೇಖವಿದ್ದು, ಇಂದಿನ ಸವಣೂರು ತಾಲೂಕಿನ ಕಾರಡಗಿ ಗ್ರಾಮವೇ 


ಈ ಕಂಪಣದ ರಾಜಧಾನಿಯಗಿತ್ತೆಂದು ಹೇಳಿದ್ದಾರೆ. 


೬೫ 


ಇತರೆ ಆಡಳಿತ ವಿಭಾಗಗಳು 
ಬೆನ್ನವೂರ-೧೨ 
ಸಧ್ಯದ ತಾಲೂಕು ಕೇಂದ್ರವಾದ ರಾಣೆಬೆನ್ನೂರು ಇದರ ಕೇಂದಸ್ಥಳವಾಗಿತ್ತು. ಗುಡ್ಡದಆನ್ವೇರಿ 
ಶಾಸನ ಇದರ ಉಲ್ಲೇಖನವನ್ನು ಹೊಂದಿದೆ.” 
ಇ(ಹಿ)ಚ್ಛ್ಚಂಗಿ ನಾಡು 
ಹಾವೇರಿ ತಾಲೂಕಿನ ಇಚ್ಛಂಗಿ ಇದರ ಮುಖ್ಯ ಪಟ್ಟಣವಾಗಿರಬಹುದು. ಹಿರೇಕಿತ್ತರು 


ಈ ವಿಭಾಗದಲ್ಲಿ ಬರುವ ಒಂದು ಗ್ರಾಮವಾಗಿದೆ.** 


ಹುನ್ನವಂತಿ ಆಸರ 


ಸಧ್ಯದ ರಾಣೇಬೆನ್ನೂರು ತಾಲೂಕಿನ ಹೊನ್ನತ್ತಿ ಈ ವಿಭಾಗದ ಕೇಂದ್ರ ಸ್ಥಳವಾಗಿತ್ತು. 
ಹೊನ್ನತ್ತಿಯ ರಾಷ್ಟ್ರಕೂಟರ ಕಾಲದ ಶಾಸನವೊಂದು ಲೋಕಟೆಯ ಮಗನಾದ ಕಲಿವಿಟಬ್ಟನು 
ಪುನ್ನವಂತಿ-೧೨ನ್ನು ಆಳುತ್ತಿದ್ದನೆಂದು ತಿಳಿಸುತ್ತದೆ. ಕ್ರಿಶ.೧೧೬೩ರ ಗುತ್ತಲ ಶಾಸನವು ಇದನ್ನು 
ಪಣ್ಣವತ್ತಿ-೧೨ ಎಂದು ಉಲ್ಲೇಖಿಸುತ್ತದೆ.” 


ಕೆರೆಯ - ೧೨ 

ಇಂದಿನ ತಾಲೂಕು ಕೇಂದವಾದ ಹಿರೇಕೆರೂರು ಇದರ ಮುಖ್ಯ ಸ್ಥಳವಾಗಿತ್ತೆಂದು ತೋರುತ್ತದೆ. 
ಇದನ್ನು “ಪಿರಿಯಕೆರೆಯ-೧೨ರ ಸ್ಥಳ” ಎಂದು ಗುರುತಿಸಲಾಗಿದೆ. ಇದು ಬಾಸವೂರು-೧೪೦ರ 
ಉಪ ವಿಭಾಗವಾಗಿರಬಹುದೆಂದು ಹೇಳಲಾಗುತ್ತದೆ.“ 
ಮೂಗುನ್ನ - ೧೨ 

ಹಿರೇಕೆರೂರು ತಾಲೂಕಿನ ಚಿನ್ನಮುಳಗುಂದವು ಈ ವಿಭಾಗದ ಮುಖ್ಯ ಪಟ್ಟಣವಾಗಿತ್ತು. 
ಮೇದೂರು ಶಾಸನಗಳಲ್ಲಿ ಇದರ ಉಲ್ಲೇಖವಿದೆ." ಬಳ್ಳಿಗಾವಿ ಶಾಸನವೊಂದು "ಬನವಸೆನಾಡ 
ಕಂಪಣಂ ಮೂಗುನ್ನ ಪನ್ನೆರಡರ' ಎಂದು ಉಲ್ಲೇಖಿಸುತ್ತದೆ. 
ತೆಡೆಯೂರು - ೧೨ 

ರಾಣೇಬೆನ್ನೂರು ತಾಲೂಕಿನ ಉಕ್ಕುಂದ ಶಾಸನದಲ್ಲಿ ಇದರ ಉಲ್ಲೇಖವಿದೆ. 
ಬೆಣ್ಣೆವೂರು - ೧೨ 

ಇದರ ಆಡಳಿತ ಕೇಂದ್ರವು ಇಂದಿನ ಬ್ಯಾಡಗಿ ತಾಲೂಕಿನ ಮೊಟೆಬೆನ್ನೂರು ಆಗಿದೆ. 
ಮಾಕನೂರು ಶಾಸನ "ಬೆಣ್ಣೆವೂರ್ಪನ್ನೆರಡು' ಎಂದು ಉಲ್ಲೇಖಿಸುತ್ತದೆ." ಗುತ್ತಲ ಶಾಸನದಲ್ಲಿ 
ಬೆಣ್ಣೆವೂರು-೧೨ರ ಉಲ್ಲೇಖವಿದೆ." ಮೊಟೆಬೆನ್ನೂರು ಶಾಸನವೊಂದು ಇದನ್ನು ಬೆಣ್ಣೆವೂರ 
ಸೀಮೆ ಎಂದು ಹೆಸರಿಸಿದೆ. 


೬೬ 


ಕೊನೆಟಪ್ಪಣಿ 


೧. 
ಈ 


ಸೆನ್ಸ್‌ಸ್‌ - ೨೦೧೧, ಪು. ್ಥVIl 

ಅಂಬಳಿಕೆ ಹಿರಿಯಣ್ಣ, (ಪ್ರ ಸಂ), ೨೦೧೫, ಕರ್ನಾಟಕ ಗ್ರಾಮ ಚರಿತ್ರೆ ಕೋಶ, 
ಹಾವೇರಿ ಭಾಗ-೧, ಪು. XXXV. 

ಸೆನ್ಸ್‌ಸ್‌ -— ೨೦೧೧, ಪು. ೧. 

ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಧಾರವಾಡ ಜಿಲ್ಲಾ 
ಗ್ಯಾಸೆಟಿಯರ್‌ ಹು. ರ್ರ. 

ಅಂಬಳಿಕೆ ಹಿರಿಯಣ್ಣ, (ಪ್ರ.ಸಂ. ೨೦೧೫, ಪೂರ್ವೋಕ್ತ್ಕ ಭಾಗ-೧, ಪು. XXX1X 
& XL. 


ವಾಸುದೇವ ಬಡಿಗೇರ. (ಸಂ.), ಹಾನಗಲ್ಲು, ಪು. ೮೦. 


೭. ಅಂಬಳಿಕೆ ಹಿರಿಯಣ್ಣ, (ಪ್ರಸಂ) ೨೦೧೫, ಪೂರ್ವೋಕ್ತ ಭಾಗ-೧ ಪು. XXX1X 


ಪಿ 
೨೩. 


& XL 

ಸೆನ್ಸಸ್‌ - ೨೦೧೧, ಪು. ೧-೧೨. 

ಗೀತಾ ಎಸ್‌. ತಹಶೀಲದವರ, ೨೦೦೮, ಹಾವೇರಿ ಜಿಲ್ಲೆಯ ಸ್ಥಳನಾಮಗಳು 
ಭಾಷಾವೈಜ್ಞಾನಿಕ ಅಧ್ಯಯನ, (ಅಪ್ರಕಟಿತ ಪಿಹೆಚ್‌.ಡಿ. ಮಹಾಪ್ರಬಂಧ) ಪು. ೧೯೧. 


. ಎಸ್‌.ಐ.ಐ. ೧೮, ಶಾ.ಸಂ. ೩೦, ಹಾವೇರಿ. 


. ನಾಗರಾಜ ಎಂ.ಜಿ, ಕೃಷ್ಣಮೂರ್ತಿ ಪಿ.ವಿ. ಭೋಜರಾಜ ಪಾಟೀಲ, (ಸಂ), 


ಇತಿಹಾಸ ದರ್ಶನ, ಸಂ. ೧೭, ಷು. ೨೦೧-೨೦೨. 


. ಶ್ರೀನಿವಾಸ ರಿತ್ರಿ ೧೯೫೯, ಪ್ರಭುದ್ದ ಕರ್ನಾಟಕ, ಸಂ.೪೧, ಪು. ೬೪. 

. ಇಂಡಿಯನ್‌ ಆರ್ಕಿಯಾಲಾಜಿ : ಎರಿವ್ಯೂ, ೧೯೫೯-೬೦, ಪು. ೩೭-೩೮. 
ಐ.ಎ. ೧೯೬೦-೬೧, ಪು. ೨೮-೯. 

. ಅದೇ, ೧೯೫೮-೫೯ ಹು. ೩೧ 

. ಅದೇ, ೧೯೬೨-೬೩ ಪು. ೧೭. 

. ಅದೇ, ೧೯೯೨-೯೩, ಪು. ೩೨. 

. ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಬಾಸವೂರ-೧೪೦ : ಸಾಂಸ್ಕೃತಿಕ ಅಧ್ಯಯನ, 


(ಅಪ್ರಕಟಿತ ಪಿಹೆಚ್‌.ಡಿ. ಮಹಾಪ್ರಬಂಧ), ಪು. ೩೩-೩೪ 


. ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ವೋಕ್ತ ಪು. ೫೨. 
. ಅದೇ, ಹು. ೫೨. 
. ಸಂಕಪ್ಪ ಎಸ್‌. ಅಂಗಡಿ, ೨೦೧೨, ಆರ್ಕೀಯೋಲಾಜಿ ಆಫ್‌ ದಿ ತುಂಗಭದ್ರ 


ವ್ಯಾಲಿ, ವ್ಯಾಲ್ಯೂಮ್‌ ೧. ಹಮ. ೩೬. 
ಐ.ಎ. ೧೯೫೯-೬೦ ಪು. ೩೨, ೩೭, ೩ಲಿ. 
ಅದೇ, ೧೯೬೬-೬೭ ಹು. ೨೭. 


೬೭ 


ಸಿ 
೨೫. 
ಖಿ೬ಿಃ 


೨೭. 


೨೪; 


ವಿಧ್‌ 
೩೦. 
೩೧. 
೩೨, 
೩೩. 


೩೪. 
೩೫. 
೩೬. 
ಕ್ಲಿ; 
೩೮. 
೩೯. 
೪೦. 


er 


ಈ 
೪೩ 


ಅಲ್ಲ, 


೪ಜಿ. 


ಅದೇ, ೧೯೬೨-೬೩ ಪು. ೧೬-೧೭. 

ಶಿವತಾರಕ್‌ ಕೆ.ಬಿ, ೨೦೧೧, ಪೂರ್ವೋಕ್ತ ಷು. ೬೪೭. 

ನಾಗರಾಜ್‌ರಾವ್‌ ಎಂ.ಎಸ್‌. ೧೯೭೨, ಪ್ರೋಟೋ ಹಿಸ್ಪಾರಿಕ್‌ ಕಲ್ಲರ್ಸ್‌ ಆಫ್‌ ದಿ 
ತುಂಗಭದ್ರಾ ವ್ಯಾಲಿ (ಎ ರಿಪೋರ್ಟ ಆನ್‌ ಹಳ್ಳೂರು ಎಸ್ಕವೇಶನ್‌) ಪು. ೨೩, 
೧೩೪, ೧೩೫. 

ಐ.ಎ. ೧೯೫೮-೫೯, ಪು. ೩೭; ಐಎ, ೧೯೫೯-೬೦, ಹು. ೩೭-೩೮; ಇ.ಎ, 
ELE ೬ರ ಪು ೨೭ ಹಿ ಷಲ, 

ಸುಂದರ ಅ, ೧೯೭೫, ಅರ್ಲಿ ಚೇಂಬರ್‌ ಟೋಂಬ್ಸ್‌ ಆಫ್‌ ಸೌಥ್‌ ಇಂಡಿಯಾ, 
ಹು. ೪೩-೪೫ ೬ ೧೩೧-೧೩೩. 

ಶಿವತಾರಕ್‌ ಕೆ.ಬಿ, ೨೦೧೧, ಪೂರ್ವೋಕ್ತ ಪು. ೬೪೪. 

ಸಂಕಪ್ಪ ಎಸ್‌. ಅಂಗಡಿ, ೨೦೧೨, ಪೂರ್ವೋಕ್ತ ಪು. ೩೬. 

ಸೂರ್ಯನಾಥ ಯು. ಕಾಮತ್‌, (ಮು.ಸಂ) ೧೯೯೫, ಪೂರ್ವೋಕ್ತ ಪು. ೫೩. 
ಶಿವತಾರಕ ಕೆ.ಬಿ, ೨೦೧೧, ಪೂರ್ವೋಕ್ತ ಪು. ೬೩೯. 

ಶಾಂತಪೂರಮಠ ವ್ವಿಜಿ, ೨೦೧೫, ವಿರಾಟ ನಗರದ(ಹಾನಗಲ್ಲು) ಇತಿಹಾಸ, ಪು. 
೧೦-೧೧. 

ಶ್ರೀನಿವಾಸ ರಿತ್ತಿ ೧೯೫೯, ಪೂರ್ವೋಕ್ತ ಸಂ. ೪೧:೨. ಹು. ೫. 

ಅಂಬಳಿಕೆ ಹಿರಿಯಣ್ಣ, (ಪ್ರಸಂ) ೨೦೧೫, ಸಂ.೪೧, ಭಾಗ-೧ ಪು. XXXVI 
ರಿತ್ತಿ ಎಸ್‌.ಎಚ್‌. ದಿ ಸೇವುಣಾಸ್‌, ಪು. ೩೧೩. 

ಎಸ್‌.ಐ.ಐ. ೨೦, ಶಾ.ಸಂ. ೨, ಹಿರೇಬಿದರಿ. 

ಎಸ್‌.ಐ.ಐ. ೨೦, ಶಾಸಂ. ೨೯೬, ಹರಳಹಳ್ಳಿ. 

ಎಕ. ೮, ಶಾ.ಸಂ, ೪೧೬, ಹಿರೇಮಾಗಡಿ. 

ನೀಲಕಂಠಶಾಸ್ತ್ರೀ ಕೆಎ. ೧೯೫೮, ಎ ಹಿಸ್ಪರಿ ಆಫ್‌ ಸೌತ್‌ ಇಂಡಿಯಾ, ಪು. 
೯೨. 

ಅಂಬಳಿಕೆ ಹಿರಿಯಣ್ಣ, (ಪ್ರ.ಸಂ. ೨೦೧೫, ಪೂರ್ವೋಕ್ತ ಭಾಗ-೧ ಪು. 
XXXVI. 

ಸೂರ್ಯನಾಥ ಯು. ಕಾಮತ್‌(ಮು.ಸಂ), ೧೯೯೫, ಪೂರ್ವೋಕ್ತ ಪು. ೫೪. 
ದೊಡ್ಡಮನಿ ಸುರೇಶ, (ಲೆಲ್ಲ, ೨೦೦೨, ಶಾತವಾಹನರ ಒಂದು ನೆಲೆ ಮತ್ತು 
ಚುಟುಗಳ ನಾಣ್ಯಗಳು, ಇ.ದ. ಸಂಪುಟ-೧೭, ಷು. ೮೪. 

ಭೋಜರಾಜ ಬ. ಪಾಟೀಲ, ೧೯೯೫, ನಾಗರಖಂಡ-೭೦ ಒಂದು ಅಧ್ಯಯನ, 
ಹು. ೩೪. 

ದೊಡ್ಡಮನಿ ಸುರೇಶ, (ಲೇ), ೨೦೦೨, ಪೂರ್ಮ್ವೋಕ್ತ, ಇ.ದ. ಸಂಪುಟ-೧೭, ಪು. 
೮೪, 


೬೮ 


೬ 


ಸೂರ್ಯನಾಥ ಯು. ಕಾಮತ್‌, (ಮು.ಸಂ) ೧೯೯೫, ಪೂರ್ವೋಕ್ತ ಪು. ೫೪- 


೫ಬ. 


ಎಸ್‌.ಐ.ಐ. ೧೮, ಶಾ.ಸಂ. ೧, ದೇವಗಿರಿ. 
ಅದೇ, ಶಾ.ಸಂ. ೫, ಗಣಜೂರು. 
. ಕಲಬುರ್ಗಿ ಎಂ.ಎಂ. ೧೯೭೫, ಧಾರವಾಡ ಜಿಲ್ಲೆಯ ಶಾಸನ ಸೂಚಿ, ಪು. ೩೧. 


. ಪಂಚಮುಖಿ ಆರ್‌.ಎಸ್‌., ಪ್ರಾಚೀನ ಕರ್ನಾಟಕದ ಇತಿಹಾಸ, ಪು. 


. ಎಸ್‌.ಐ.ಐ. ೧೮, ಶಾ.ಸಂ. ೨, ಗಣಜೂರು. 

ಎ.ಇ. ೪, ದಿಡಗೂರು. 

. ಅದೇ, ೨೦, ಶಾ.ಸಂ. ೨೭೮, ಶಿಡೇನೂರು. 

. ವಾಸುದೇವ ಬಡಿಗೇರ, (ಸಂ), ಪೂರ್ಮೋಕ, ಪು. ೩೨. 


ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ಪ್ವೋಕ್ತ ಪುರ್ತಿ, ೫೩, ೫೬, ೬೧, ೬೫. 


ಕೆ. ೧, ಶಾ.ಸಂ., ೧೫, ಶಿಗ್ಗಾಂವಿ. 


ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೪೭. 
ಭೋಜರಾಜ ಬ. ಪಾಟೀಲ, ೧೯೯೫, ಪೂರ್ವೋಕ್ತ ಪು. 
. ಎಸ್‌.ಐ.ಐ. ೨೦, ಶಾಸಂ. ೧೦, ಶಿಡೇನೂರು. 

ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ಮೋಕ್ತ ಪು. ೬೯. 
. ಅದೇ, 
ಅದಟ 
ಕೆಐ., ೬, ಶಾ.ಸಂ., 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೭೪, ೭೮. 


ಅದೇ, 


ಎಸ್‌.ಐ.ಐ. ೧೮, ಶಾಸಂ., ೧೪, ದೇವಗಿರಿ. 


ಪು. 


ಹು. 


ಷು. 


೭ಡಿ 
೭೫. 


೫೮. 


೦೬ ಮೇದೂರು. 


ಕಹ “ಪಾಸಿ ೦ ಶಿಗ್ಗಾಂವಿ. 


ಖ."ಔಿ., 


. ಅದೇ, 


ಅದೇ, 
ಅದೇ, 
ಅದೇ, 


ಅದೇ, 


೭, 


8 


ಹು. 


೫೨-೫. 
೬ಡಿ. 


A TE MOE EE, 


೫೪. 
೫೭. 


ಸಂ. ೨೦೮, ನಿಡಗುಂದಿ. 
ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ಮೋಕ್ತ ಪು. ೨೯, ೩ಿಷಿ ೬೧. 
ಎಸ್‌.ಐ.ಐ. ೨೦, ಶಾ.ಸಂ., ೧೪, ಹಿರೇಬಿದರಿ. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ಪೋಕ್ತ ಪು. ೨೮, ೫೨. 


೬೯ 


೭೭. ಕೆ.ಐ, ೧, ಶಾ.ಸಂ, ೧೬, ಸಿಗ್ಗಾಂವಿ. 

೭೮. ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ಮೋಕ್ತ ಪು. ೬೭. 
೯. ಕೆಐ., ೬ ಶಾ.ಸಂ, ೦೪, ಖಂಡೇಬಾಗೂರು. 

೮೦. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೯. 
೮೧. ಅದೇ, ಹು. ೪೬. 

ಛಿ ಅದೇ. ಹಃ ಹಲಿ 

೮೩. ಅದೇ, ಪು. ೪೮. 

೮೪, ಅದೇ, ಪು. ೭೧. 

೮೫. ಅದೇ, ಪು. ೫೨. 

೮೬. ಅದೇ, ಹು. ೫೨. 

೮೭. ಕೆಐ., ೧೬, ಶಾ.ಸಂ, ೨೮೧-೮೩, ಕ್ಯಾಸನೂರು. 

೮೮. ಕೆ.ಐ., ೧೬, ಶಾಸಂ, ೨೮೫-೮೬, ದೇವಿಹೊಸೂರು. 
ರ್ರ. ಕೆಐ., ೬ ಶಾಸಂ, ೫, ಬೈರನಪಾದ. 

೯೦. ಎಸ್‌.ಐ.ಐ., ೧೮, ಶಾ.ಸಂ., ೩೦, ಹಾವೇರಿ. 

೯೧. ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ, ಪು. ೫೭. 
೯೨. ಅದೇ, ಪು. ೬೬. 

೯೩. ಅದೇ, ಪು. ೩೦, ೩೨, ೫೫, ೬೬ ೭೫. 

೯೪, ಅದೇ, ಪು. ೩೨. 

೯೫. ಎ.ಇ, ೧೬ ಪು. ೨೮೪-೮೫, ಕ್ಯಾಸನೂರು. 

೯೬. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಷು. ೪೪. 
೯೭. ಅದೇ, ಹು. ೨೮. 

೯೮, ಅದೇ, ಪು. ೬೫. 
೯6. ಅದೇ ಮು ೬ 
೧೦೦. ಅದೇ, ಪು. ೬೯. 

೧೦೧. ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಪೂರ್ವೋಕ್ತ ಷು. ೫೨. 
೧೦೨. ಎ.ಇ,೧೬, ಹು. ೭೩-೭೫, ಹೊಟ್ಟೂರು. 

೧೦೩. ಎಸ್‌.ಐ.ಐ., ೨೦, ಶಾ.ಸಂ., ೨೦, ಸಿಡೇನೂರು. 

೧೦೪. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೪೩. 
೧೦೫. ಅದೇ, ಅಲ್ಲ, 

೧೦೬. ಅದೇ, ೬೫. 

೧೦೭. ಅದೇ, ೬೬, ಅಲ ರ್ಜ, ೪೭. 

೧೦೮. ಅದೇ, ೫೧. 


8 


೭0೦ 


೧೦೯. 
೧೧೦. 
೧೧೧. 
೧೧೨. 
೧೧೩. 
೧೧೪. 
೧೧೫. 
೧೧೬. 
೧೧೭. 
೧೧೮. 
೧೧೯ 
೧೨೦. 
೨ 
೧೨೨. 
೧೨೩. 
೧೨೪. 
೧೨೫. 
೨೬, 
೧೨೬: 
೧೨೮. 
೨ರ 
೧೩೦. 
೧೩೧. 
೧೩೨. 
೧೩೩. 
೧೩೪. 
೧೩೫. 
೧೩೬. 
೧೩೭. 
೧೩೮. 
೧೩೯. 
೧೪೦. 


ಅದೇ, ಪು. ೫೬. 

ಎ.ಇ, ೧೬, ಹು. ೭೫-೮೧, ಹೊಟ್ಟೂರು. 
ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. 
ಅದೇ, ಹು. ೩೨, ೪೪, ೪೭ ೫೦, ೫೯, ೭೬೭, 


ಎಸ್‌.ಐ.ಐ. ೨೦, ಶಾ.ಸಂ., ೩೧, ಆಡೂರ. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. 


ಎ.ಇ, ೧೯, ಹು. ೧೮೦-೮೩. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. 


ಅದೇ, ಹು. ೭೩. 
ಅದೇ, ಪಮ. ೫೨. 
ಎ.ಇ. ೧೬, ಹು. ೩೩೭-೩೯, ತಿಳವಳ್ಳಿ. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. 


೩೨. 


೨ 


ಅದೇ, 
ಅದೇ, 
ಅದೇ, 


ಅದೇ, 


ಅದೇ, 


( 


ಕೆಐ., ೬, ಶಾಸಂ, ೧೨, ಮತ್ತಿಹಳ್ಳಿ. 
ಎ.ಇ, ೧೬, ಪು. ೬೮-೭೩, ನೀರಲಗಿ. 
ಎ.ಇ, ೧೯, ಪು. ೧೮೩-೮೭, ದೇವಗೇರಿ. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ 
ಕೆಐ., ೬, ಶಾ.ಸಂ., ೧೩, ಕಡೂರು. 
ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ಮೋಕ್ತ ಪು. 
ಅದೇ, ಹು. ೩೦-೭೨. 

ಎ.ಇ. ೧೯, ಪು. ೧೮೭-೯೧, ಕೋಳೂರ. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ 
ಎ.ಇ, ೧೬, ಪು. ೩೦೯-೩೨, ಹುಲಗೂರ. 
ಕೆಐ., ೬, ಶಾ.ಸಂ., ೩೩, ಬಾಳಂಬೀಡ. 
ಎಸ್‌.ಐ.ಐ. ೨೦, ಶಾ.ಸಂ., ೮೭, ಕಲಕೇರಿ. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ 
ಅದೇ, ಪು. ೫೨. 


ಅದೇ, ಮ. ೫೨. 


೭೧ 


p 


೨ 


೨ 


೬; 


೮೦. 


೬ಬ. 


೭೫. 


WE 


೭೪; 


೭ಡಿ. 


ಲ್ಲಿ 


೪; 
೧೪೨. 
೧೪೩. 
೧೪೪, 
೧೪೫. 
೧೪೬. 
೪, 
೧೪೮. 
೧೪೯. 
೧೫೦. 
೧೫೧. 
೧೫೨. 
೧೫೩. 
೧೫೪. 
೧೫೫. 
೧೫೬. 
೧೫೭. 
೧೫೮. 
೧೫೯. 
೧೬೦. 
೧೬೧. 
ಫಟ 
೧೬೩. 
ಫಾ 
೧೬೫. 
MEE 
೬, 


೬: 
(೬, 
LO; 
೧೭೧. 


ಅದೇ, ಪು. ೫೬. 

ಕೆಐ. ೧, ಶಾ.ಸಂ ೨೦, ಸಿಗ್ಗಾಂವಿ. 

ಐ.ಎ, ೧೦, ಹು. ೨೪೯-೫೫. 

ಕೆಐ., ೬, ಶಾಸಂ, ೧೭, ಮೇದೂರು. 

ಕೆಐ., ೬ ಶಾ.ಸಂ., ೧೦, ಹಿರೆಹಳ್ಳಿ 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೭. 
ಅದೇ, ಪು. ೬೩. 

ಕೆಐ. ೬ ಶಾ.ಸಂ, ೨೨, ೨೩, ಮತ್ತಿಹಳ್ಳಿ. 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೩. 
ಅದೇ, ಪು. ೩೩. 

ಅದೇ, ಪು. ೬೩-೭೯. 

ಕೆಐ., ೬, ಶಾ.ಸಂ. ೨೩, ತಿಳವಳ್ಳಿ 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ್ಕ ಪು. ೬೯. 


ಅದೇ, ಹು. ೬೬. 
ಅದೇ, ಪು. ೪೫. 
ಅದೇ, ಪು. ೫೨. 


ಕೆ, ೬, ಶಾಸಂ, ೨೬, ಮುತ್ತೂರು. 

ಕಲಬುರ್ಗಿ ಎಂ.ಎಂ. ೧೯೭೫, ಪು. ೨೭-೭೬. 

ಅದೇ, ಪು. ೪೬. 

ಅದೇ, ಪು. ೬೪. 

ಎಸ್‌.ಐ.ಐ. ೨೦, ಶಾ.ಸಂ, ೧೧೩, ಕಲಕೇರಿ. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಷು. ೩೦. 
ಅದೇ, ಪು. ೪೬. 

ಅದೇ, ಪು. ೩೨. 

ಅದೇ, ಹು. ೭೪-೭೯. 

ಅದೇ, ಹು. ೩೨-೭೦. 

ಷೇಕ್‌ ಅಲಿ ಬಿ. ಮತ್ತು ಸುರೇದ್ರರಾವ್‌ ಬಿ. (ಸಂ), ೨೦೧೮, ಕರ್ನಾಟಕ ಚರಿತ್ರೆ 
ಸಂಪುಟ-೨, ಪು. ೮೯. 

ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೫೭. 
ಅದೇ, ಪು. ೫೯. 

ಅದೇ, ಪು. ೪೭. 


ಅದೇ, ಹು. ೪೮. 


೭೨ 


೧೭೨. ಷೇಕ್‌ ಅಲಿ ಬಿ. ಮತ್ತು ಸುರೇದರಾವ್‌ ಬಿ. (ಸಂ), ೨೦೧೮, ಪೂರ್ವೋಕ್ತ ಪು. 
೮೨-೮೪. 

೧೭೩. ಕೆ.ಐ., ೫, ಶಾಸಂ, ೧೫, ೧೬, ೧೭, ೨೦, ಎಮ್ಮಿಗನೂರು. 

೧೭೪. ಕೆ.ಐ. ೫, ಶಾ.ಸಂ. ೩೫, ತಿಳವಳ್ಳಿ 

೧೭೫. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಷು. ೭೩. 

೧೭೬. ಅದೇ, ಪು. ೩೨. 

೧೭೭. ಕೆಬಿ. ೫, ಶಾಸಂ. ಹಿ೬, ಬಾಳೂರ. 

೧೭೮. ಕೆ.ಐ., ೪, ಶಾ.ಸಂ., ೧೩, ನಿಡನೇಗಿಲ. 

೧೭೯. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೨೯-೮೦. 

೧೮೦. ಕೆ.ಬ., ೬, ಶಾ.ಸಂ. ೩೬, ಮುತ್ತೂರ. 

೧೮೧. ಕೆಐ., ೬, ಶಾಸಂ ೩೭, ರಟ್ಟಿಹಳ್ಳಿ. 

೧೮೨. ಕೆ.ಐ. ೪, ಶಾ.ಸಂ. ೧೮, ಎಮ್ಮಿಗನೂರು. 

೧೮೩. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ 

೧೮೪. ಅದೇ, ಹು. ೩೩-೭೯. 

೧೮೫. ಅದೇ, ಹು. ೬೧-೭೩. 

೧೮೬. ಕೆಐ. ೬ ಶಾ.ಸಂ, ೩೯, ಹರಳಹಳ್ಳಿ. 

೧೮೭. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ಮೋಕ್ತ, 

೧೮೮. ಅದೇ, ಪು. ೫೭. 

೧೮೯. ಎಸ್‌.ಐ.ಐ., ೨೦, ಶಾ.ಸಂ., ೧೬೯, ಕಲಕೇರಿ. 

೧೯೦. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೫-೬೯. 

೧೯೧. ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ವೋಕ್ತ ಪು. 
೦೬-೮೭. 

೧೯೨. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೬. 

೧೯೩. ಅದೇ, ಹು. ೭೨. 

೧೯೪, ಅದೇ, ಪು. ೫೭. 

೧೯೫. ಕೆಬಿ. ೪, ಶಾಸಂ, ೧, ೪, ೫, ೬, ಸಾತೇನಹಳ್ಳಿ 

೧೯೬. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೬. 

೧೯೭. ಎಸ್‌.ಐ.ಐ., ೨೦, ಶಾ.ಸಂ., ೨೨೮, ಕಲಕೇರಿ. 

೧೯೮. ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೪೮-೭೫. 

೧೯೯. ಅದೇ, ಹು. ೬೦-೬೯. 

೨೦೦. ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ವೋಕ್ತ ಪು. 
೮೨-೮೩. 


೭೪ 


೨ 


೫೬. 


೨ 


೭ಡಿ 


ವಿ೦; 
ಖಿ 
೨೦೩. 
ವಿಲಿ. 
೨೦೫%. 
೨೦೬. 
ವಿಲಿ೬ 
೨೦೮. 
೨೦೯. 
೦ 
೨೧೧. 
೨೧೨. 
೨೧೩. 
೨೧೪. 
೨೧೫. 
ವಿಲ 
೨೧೭. 
೨೧೮. 
ವಿ. 


೨೨೦; 
ಪಿಪಿ: 
ವಿನಿ 
ವಿ೨ 
ವಿ೨ 


ಎನಿ: 


ವಿಪಿ 
ಖಿ 
ವಿಪಿ 
ಸೂಟು 
೨೩೦. 


ಎಸ್‌.ಐ.ಐ. ೨೦, ಶಾ.ಸಂ, ೧೮೭, ಊದಗಟ್ಟಿ 
ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. 
ಕೆಐ. ೪, ಶಾಸಂ, ೧೯, ಎಮ್ಮಿಗನೂರು. 
ಎ.ಇ. ೫, ಶಾ.ಸಂ., ೨೬೧-೬೫, ಅಬ್ಬಲೂರು. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. 


ಅದೇ, ಪು. ೪೩. 

ಕೆಐ, ೨, ಶಾ.ಸಂ, ೩೭, ರಾಣೇಬೆನ್ನೂರು. 
ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. 
ಅದೇ, ಪು. ೪೪. 

ಅದೇ, ಪು. ೫೩. 


ಕಬ. ೪, ಶಾಸಂ, ೨, ಸಾತೇನಹಳ್ಳಿ. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. 


ಅದೇ, ಹು. ೨೭-೭೯. 
ಅದೇ, ಮ. ೫೨. 


ಎಸ್‌.ಐ.ಐ., ೧೮, ಶಾ.ಸಂ., ೨೩೫, ಹಾವೇರಿ. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ಕ ಪು. 


ಅದೇ, ಪು. ೫೪. 

ಅದೇ, ಹು. ೩೩-೫. 

ಷೇಕ್‌ ಅಲಿ ಬಿ. ಮತ್ತು ಸುರೇದರಾವ್‌ ಬಿ.(ಸಂ.), 
೧೧೭. 


೭ಡಿ. 


೫೩ 


೪೬. 


ಕಿಲ. 


೫೧. 


ಪೂರ್ವೋಕ್ತ ಪು. ೧೧೬- 


ಚೌಡದಾನಪುರ ಎ ಮೊನೋಗ್ರಾಫ್‌, ಪು. ೮೫-೯೪ & ೧೦೩-೧೧೧. 


ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೪೯. 


ಅದೇ, ಹು. ೪೭. 


ಅದೇ, ಪು. ೩೦-೭೩. 


ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ಪ್ಮೋಕ್ತ ಪು. 


೦೪-೦೫. 


ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೪೯. 
ಎಸ್‌.ಐ.ಐ., ೧೮, ಶಾ.ಸಂ,, ೨೫೭, ಹಿರೇಲಿಂಗದಹಳ್ಳಿ. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. 


ಎಸ್‌.ಐ.ಐ., ೨೦, ಶಾ.ಸಂ, ೨೨೧, ಹಿರೇಬಿದರಿ. 


೫೦. 


ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೫೬. 


ಅದೇ, ಪು. ೪೪. 


೭೪ 


೨೩೧. ಕೆ.ಐ. ೬, ಶಾ.ಸಂ, ೫೩, ರಟ್ಟಿಹಳ್ಳಿ. 

೨೩೨. ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೩೧-೮೦. 

೨೩೩. ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ವೋಕ್ತ ಪು. 
೮೮-೮೯ 

೨೩೪. ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೨೯. 

೨೩೫. ಅದೇ, ಹು. ೬೬. 

೨೩೬. ಅದೇ, ಪು. ೪೬-೭೯. 

೨೩೭. ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ವೋಕ್ತ, ಪು. ೮೯. 

೨೩೮. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೭. 

೨೩೯. ಅದೇ, ಪು. ಜಲ. 

೨೪೦. ಎಸ್‌.ಐ.ಐ. ೧೮, ಶಾ.ಸಂ ೨೭೪, ಸಂಗೂರು. 

೨೪೧. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೨೯ 

೨೪೨. ಅದೇ, ಪು. ೫೧,೫೨,೬೭೭೯ 

೨೪೩. ಎಸ್‌.ಐ.ಐ., ೧೮, ಶಾ.ಸಂ., ೨೭೯, ಸಂಗೂರು 

೨೪೪. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೭. 

೨೪೫. ಅದೇ, ಪು. ೨೮. 

೨೪೬. ಷೇಕ್‌ ಅಲಿ ಬಿ. ಮತ್ತು ಶಿವಣ್ಣ ಕೆ.ಎಸ್‌. (ಸಂ), ಪೂರ್ವೋಕ್ತ ಸಂಪುಟ-೩ 
ಪು-೩೯. 

೨೪೭. ಕೆ.ಐ., ೬, ಶಾಸಂ, ೬೬, ಕಡೂರು. 

೨೪೮. ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ವೋಕ್ತ, ಪು. ೯೨. 

೨೪೯. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೭. 

೨೫೦. ಅದೇ, ಹು. ೬೯. 

೨೫೧. ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ವೋಕ್ತ ಪು. 
೯೨-೯೩ 

೨೫೨. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ಮೋಕ್ತ ಪು. ೬೫. 

೨೫೩. ಅದೇ, ಪು. ೫೬. 

೨೫೪. ಅದೇ, ಹು. ೫೩-೮೦. 

೨೫೫. ಎಸ್‌.ಐ.ಐ. ೨೦, ಶಾ.ಸಂ., ೨೪೩, ಕಲಕೇರಿ. 

೨೫೬. ಕಬ. ೪, ಶಾ.ಸಂ, ೮, ಸಾತೇನಹಳ್ಳಿ. 

೨೫೭. ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಪೂರ್ವೋಕ್ತ ಷು. ೬೧-೬೩. 

೨೫೮. ಎಸ್‌.ಐ.ಐ., ೧೮, ಶಾ.ಸಂ. ೩೦೮. 

೨೫೯. ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಪೂರ್ವೋಕ್ತ ಷು. ೬೪. 


೭೫ 


೨೬೦. ಎಸ್‌.ಐ.ಐ., ೧೮, ಶಾ.ಸಂ. ೫೨, ಬಿದರಗಡ್ಡಿ 

೨೬೧. ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಪೂರ್ವೋಕ್ತ ಪು. ೬೫. 

೨೬೨. ಐ.ಎ, ೧೫, ಶಾ.ಸಂ.-೨೧. 

೨೬೩. ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಪೂರ್ವೋಕ್ತ ಪು. ೬೫. 

೨೬೪. ಚನ್ನಕ್ಕ ಪಾವಟೆ, ೧೯೯೯, ರಾಷ್ಟಕೂಟ ಸಾಮಂತ ಚಲ್ಲಕೇತನರು, ಪು. ೧೦- 
೨ 

೨೬೫. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಶಿಗ್ಗಾಂವ ಪ್ರದೇಶದ ಪುರಾತತ್ತ್ವ, ಅನುಬಂದ- ೧, 
ಶಾ.ಸಂ.,೪೬. 

೨೬೬. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೮-೨೮. 

೨೬೭. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ಮೋಕ್ತ ಶಾ.ಸಂ.೪೬. 

೨೬೮. ಚನ್ನಕ್ಕ ಪಾವಟೆ, ೧೯೯೯, ಪೂರ್ವೋಕ್ತ ಹು. ೨೧-೨೩. 

೨೬೯. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ಮ್ವೋಕ್ತ ಪು. ೬೦. 

೨೭೦. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ವೋಕ್ತ ಪು. ೪೦. 

೨೬೭೧. ಚನ್ನಕ್ಕ ಪಾವಟೆ, ೧೯೯೯, ಪೂರ್ಮೋಕ್ತ, ಹು. ೨೩-೩೧. 

೨೭೨. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ವೋಕ್ತ ಶಾ.ಸಂ. ಹಿ ೧೩೩ ೧೩೪, 
೧೩೫. 

೨೭೩. ಚನ್ನಕ್ಷ ಪಾವಟೆ, ೧೯೯೯, ಪೂರ್ವೋಕ್ತ ಹು. ೨೬-೨೭. 

೨೭೪. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ವೋಕ್ತ ಶಾ.ಸಂ., ಹಿ 

೨೬೭೫. ಅದೇ, ಶಾ.ಸಂ., ೧೫೦. 

೨೭೬. ಅದೇ, ಶಾ.ಸಂ., ೧೯೩, ೨೦೩ 

೨೬೭೭. ಅದೇ, ಶಾ.ಸಂ., ೧೫೨, ೧೯೬ 

೨೭೮. ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ವೋಕ್ತ ಪು. 
೭೪-೭೫. 

೨೭೯. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೮-೬೭. 

೨೮೦. ಅದೇ, ಪು. ೫೮. 

೨೮೧. ಕೆ. ಐ. ೫, ಶಾ.ಸಂ, ೫೩, ಹಾನಗಲ್ಲು. 

೨೮೨. ಸೂರ್ಯನಾಥ ಯು. ಕಾಮತ್‌, (ಮು.ಸಂ) ೧೯೯೫, ಪೂರ್ಮೋಕ್ತ, 

೨೮೩. ಸಂಕಪ್ಪ ಎಸ್‌. ಅಂಗಡಿ, ೨೦೧೨, ಪೂರ್ವೋಕ್ತ ಪು. ೭೧. 

೨೮೪. ಅದೇ, ಹು. ೭೧. 


೭೫ 


೨ 


೨೮೫. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಷು. ೫೮-೬೦. 
೨೮೬. ಸೂರ್ಯನಾಥ ಯು. ಕಾಮತ್‌, (ಮು.ಸಂ)., ೧೯೯೫, ಪೂರ್ವೋಕ್ತ ಪು. ೭೫. 
೨೮೭. ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೬೪. 


೭೬ 


ಖಲಿ 
ಖಲಿ 


೨೯ 
ವಿ೯ 
ಖಿ 
೨೯೩. 
ಪಠ 
೨೯೫. 
ವಿಳ 
ವಿ 
ಪಿಕ್‌ಲ್ಲಿ 
ವ್‌ 
೩೦೦. 
೩೦೧. 
೩೦೨. 
೩೦೩. 
೩೦೪, 
೩೦೫. 


೩೦೬. 
೩೦೭. 
೩೦೮. 
೩೦೯. 
೩೧೦. 


೩೧೧. 
೩೧೨. 
೩೧೩. 
೩೧೪. 
೩೧೫. 
೩೧೬. 


ಆದೇ, ಪು. ೬೮. 
ದೇಸಾಯಿ ಪಿ.ಬಿ. ಚೌಡದಾನಪುರ ಫ್ಲೇಟ್‌ ಆಫ್‌ ಕದಂಬ ಕಾಮದೇವ ಕ್ರಿಶ 
೧೧೩೯ ಕರ್ನಾಟಕ ಯುನಿವಾರ್ಸಿಟಿ ಜನರಲ್‌ ನಂ-೩೦ ಪು. ೪೧-೪೨. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೫. 


ಅದೇ,. ಪು. ೬೭. 

ಅದೇ, ಪು. ೬೯. 

ಅದೇ, ಹು. ೫೮-೬೯. 

ಕೆಐ., ೪, ಶಾಸಂ, ೩, ಸಾತೇನಹಳ್ಳಿ. 

ಅದೇ, ಶಾ.ಸಂ, ೨೨ ಮತ್ತು ೨೩, ಹಂಸಭಾವಿ. 

ಅದೇ, ಶಾ.ಸಂ. ೧, ಸಾತೇನಹಳ್ಳಿ. 

ಭೋಜರಾಜ ಬ. ಪಾಟೀಲ, ೧೯೯೫, ಪೂರ್ವೋಕ್ತ ಪು. ೯೯. 


ಕೆಐ, ೪, ಶಾಸಂ, ೬, ಸಾತೇನಹಳ್ಳಿ 

ಅದೇ. ಶಾ.ಸಂ., ೧೯, ಎಮ್ಮಿಗನೂರು 

ಅದೇ, ಶಾ.ಸಂ., ೪೮, ಮಡಲೂರು 

ಅದೇ, ಶಾ.ಸಂ., ೪೭, ಹಂಸಭಾವಿ 

ಅದೇ, ಶಾ.ಸಂ., ೪೮, ಮಡಲೂರು 

ಅದೇ, ಶಾ.ಸಂ., ೪೩, ಮೇದೂರು 

ಅದೇ, ಶಾ.ಸಂ., ೨, ಸಾತೇನಹಳ್ಳಿ 

ಎಸ್‌.ಐ.ಐ. ೧೮, ಶಾ.ಸಂ. ೩೦೮ ಮತ್ತು ಕೆ.ಐ, ೪, ಶಾಸಂ, ೨೯, 
ಕಾಗಿನೆಲ್ಲಿ, ಹಿರೇಕೆರೂರು 

ಭೋಜರಾಜ ಬ. ಪಾಟೀಲ, ೧೯೯೫, ಪೂರ್ಮ್ವೋಕ್ತ ಪು. ೭೬೮. 

ಕೆ.ಐ. ೪, ಶಾ.ಸಂ, ೧ ಮತ್ತು ೨, ಸಾತೇನಹಳ್ಳಿ 

ಅದೇ, ಶಾ.ಸಂ.,, ೨೨, ಹಂಸಭಾವಿ 

ಸಂಕಪ್ಪ ಎಸ್‌. ಅಂಗಡಿ, ೨೦೧೨, ಪೂರ್ವೋಕ್ತ ಪು. ೭೧. 

ಚನ್ನಕ್ಕ ಎಲಿಗಾರ ೧೯೯೧, ಬಂಕಪುರ ಕದಂಬರು, ಸಂಶೋಧನ, ಎಂ. 
ಚಿದನಂದಮೂರ್ತಿ ಅವರ ಗೌರವ ಸಂಪುಟ, ಹು. ೭೭೩-೭೮. 

ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ವೋಕ್ತ ಅನುಬಂದ-೧, ಶಾ.ಸಂ, ೨೧೨ 
ಅದೇ, ಶಾ.ಸಂ., ೫೯. 

ಅದೇ, ಶಾ.ಸಂ.,, ೬೦, ೧೧೩. 

ಎಸ್‌.ಐ.ಐ. ೧೮, ಶಾ.ಸಂ. ೫೦, ೬೦ ಕಳ್ಳಿಹಾಳ ಮತ್ತು ಮಲ್ಲೂರು. 
ಎ.ಇ. ೧೯, ಕೋಳೂರು (ಕ್ರಿಶ ೧೦೪೫). 

ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಪೂರ್ವೋಕ್ತ ಪು. ೬೯ & ಎಸ್‌.ಐ.ಐ, 
೧೮, ಶಾ.ಸಂ, ೬೫, ೩೩೩, ೬೯ 


೭೬೭ 


೩೧೭. ಎಸ್‌.ಐ.ಐ., ೧೮, ಶಾ.ಸಂ. ೯೭, ಬಂಕಾಪುರ 

೩೧೮. ಅದೇ, ಶಾ.ಸಂ. ೭೨-೭೩, ೧೧೭ ೩&೩ ಎಸ್‌.ಐ. ೨೦, ಶಾಸಂ, ೪೯ ೬ 
ಎ.ಇ. ಶಾ.ಸಂ, ೮೬ 

೩೧೯. ಎ.ಇ, ೧೯, ಟ್ರಿಶ ೧೧೨೧), ದೇವಗಿರಿ 

೩೨೦. ಕೆಐ., ೪, ಶಾ.ಸಂ, ೨೬, ಹಿರೇಹಳ್ಳಿ 

೩೨೧. ಎಸ್‌.ಐ.ಐ., ೧೮, ಶಾ.ಸಂ, ೧೭೭ (ಕ್ರಿಶ. ೧೧೬೧), ದೇವಗಿರಿ 

೩೨೨. ಅದೇ, ಶಾ.ಸಂ., ೧೭೯, ಸಂಗೂರು 

೩೨೩. ಎ.ಇ, ೧೯, ಕೋಳೂರು. 

೩೨೪. ಎಸ್‌.ಐ.ಐ., ೧೮, ಶಾ.ಸಂ, ೧೯, ಇಟ್ಟಿಗೆ. 

೩೨೫. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೪. 

೩೨೬. ಎಸ್‌.ಐ.ಐ., ೧೮, ಶಾ.ಸಂ., ೨೦, ಹೆರೇಮಾಗನೂರು. 

೩೨೭ ಕೆಐ, ೬, ಶಾಸಂ, ೭, ಕಣವಿಸಿದ್ದೇರಿ. 

೩೨೮. ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೫೭. 

೩೨೯. ಎಸ್‌.ಐ.ಐ., ೧೮, ಶಾಸಂ., ೨೦೫, ೨೧೫, ಅಂತರವಳ್ಳಿ. 

೩೩೦. ಸೂರ್ಯನಾಥ ಯು. ಕಾಮತ್‌, (ಮು.ಸಂ), ೧೯೯೫, ಪೂರ್ವೋಕ್ತ ಪು. ೭೬. 

೩೩೧. ನಾಯಕ ಹಾ.ಮಾ, ೧೯೭೩, ಕನ್ನಡ ವಿಶ್ವಕೋಶ, ಸಂ-೬, ಪು. ೩೩೩. 

೩೩೨. ಚೌಡದಾನಪುರ ಎ ಮೊನೋಗ್ರಾಫ್‌, ಪು. ೬೮-೭೪. 

೩೩೩. ಸೂರ್ಯನಾಥ ಯು. ಕಾಮತ್‌, (ಮು.ಸಂ) ೧೯೯೫, ಪೂರ್ಪ್ಮೋಕ್ತ ಪು. ೭೬. 

೩೩೪. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೧-೫೭. 

೩೩೫. ಅದೇ, ಪು. ೪೫. 

೩೩೬. ಕೆಐ, ೬, ಶಾಸಂ ೭೪, ೭೫ ಹರಳಹಳ್ಳಿ. 

೩೩೭. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೪೩. 

೩೩೮. ಅದೇ, ಹು. ೪೮-೫೫. 

೩ರ. ಎಸ್‌.ಐ.ಐ., ೧೮, ಶಾ.ಸಂ. ೩೦೨, ೩೦೪, ಹೊನ್ನತ್ತಿ ಹೂಲಿಹಳ್ಳಿ 

೩೪೦. ನರಸಿಂಹಮೂರ್ತಿ ಎ.ವಿ. ೧೯೬೯, ಗುತ್ತವೊಳಲಿನಗುತ್ತರು, ಪ್ರಬುದ್ಧ ಕರ್ನಾಟಕ, 
ಸಂ-೫೧, ಹು. ೩೧೭. 

೩೪೧. ಕೆಐ. ೬, ಶಾ.ಸಂ., ೩೦, ಹಳ್ಳೂರು 

೩೪೨. ಕೆ.ಐ.-೪, ಶಾ.ಸಂ., ೩೮, ಹಿರೇಕಬ್ದಾರ 

೩೪೩. ಸೂರ್ಯನಾಥ ಯು. ಕಾಮತ್‌, (ಮು.ಸಂರ೯೯೫, ಪೂರ್ವೋಕ್ತ ಪು. ೮೦. 

೩೪೪. ಅದೇ, ಹು. ೮೧. 

೩೪೫. ನಾಗಯ್ಯ ಜೆ.ಎಂ. ೧೯೯೨, ಆರನೆಯ ವಿಕ್ರಮಾದಿತ್ಯನ ಶಾಸನಗಳು, ಪು. 
೧೧೦-೧೧೫. 


೭೮ 


ಪಿಲಿ. 
೩೪೭. 
೩೪೮. 
೩೪ೀ. 
೩೫೦. 
೩೫೧. 
೩೫೨. 
೩೫೩. 
೩೫೪. 
೩೫ಖ. 
೩೫೬. 
೩೫೭. 
೩೫೮. 
೩೫ರ. 
೩೬೦. 
೩೬೧. 
೩೬೨. 
ಹಿ೬ಡಿ 


೩೬೪. 
೩೬೫. 
ಡಿಕ 
೩೬೭. 
೩೬೮. 
೩೬೯. 
೩೭೦. 
೩೭೧. 
೩೭೨. 


೩ಿ೭ಡಿ 
೩೭೪. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೨೮-೮೦. 
ಭೋಜರಾಜ ಬ. ಪಾಟೀಲ, ೧೯೯೫, ಪೂರ್ವೋಕ್ತ ಪು. ೧೭-೨೩. 
ಎಕೆ, ೭ ಶಾ.ಸಂ, ೧೫೪, ಬಳ್ಳಿಗಾವೆ. 

ಭೋಜರಾಜ ಬ. ಪಾಟೀಲ, ೧೯೯೫, ಪೂರ್ಪೋಕ್ತ ಪು. ೪೧. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೭೧-೭೮. 
ಭೋಜರಾಜ ಬ. ಪಾಟೀಲ, ೧೯೯೫, ಪೂರ್ವೋಕ್ತ, ಪು. ೧೦೪. 
ಸುರೇಶ ಗು. ದೊಡ್ಡಮನೆ, ನೂರುಂಬಾಡ, ಪು. ೬೧-೬ಲಿ. 
ಎಸ್‌.ಐ.ಐ. ೧೮, ಶಾ.ಸಂ, ೧೧೩, ಅಗಡಿ. 

ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೫೪. 

ಅದೇ, ಪು. ೫೭. 

ಎಸ್‌.ಐ.ಐ., ೧೮, ಶಾ.ಸಂ, ೧೯, ೨೦ ಇಟಿಗೆ ಮತ್ತು ಮಾಕನೂರು. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೭. 
ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಪೂರ್ವೋಕ್ತ ಪು. ೧೩-೧೭. 
ಕಲಬುರ್ಗಿ ಎಂ.ಎಂ, ೧೯೭೫, ಪೂರ್ವೋಕ್ತ ಪು. ೪೩ 

ಎ.ಇ, ೧೯, ಹು. ೧೮೦-೮೩, ಕೋಳೂರು. 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೪೫-೫೩. 
ಶಿವಯೋಗಿ ಕೋರಿಶೆಟ್ಟರ, ಪೂರ್ವೋಕ್ತ ಪು. ೭೫-೭೭. 

ಹಿರೇಮಠ ಆರ್‌.ಸಿ ಮತ್ತು ಕಲಬುರ್ಗಿ ಎಂ.ಎಂ. (ಸಂ), ೧೯೭೪, ಶಾ.ಸಂ. 
೨೭ ಕ್ರಿಶ.ಸು. ೧೨೦೦, ಅಬ್ದಲೂರು. 

ಕೆಐ. ೪, ಶಾ.ಸಂ, ೧, ಸಾತೇನಹಳ್ಳಿ 

ಎಸ್‌.ಐ.ಐ. ೧೮, ಶಾ.ಸಂ, ೯೩, ಉಕ್ಕುಂದ, ಕ್ರಿ.ಶ.೧೦೮೮. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೭೬. 

ಕೆ, ೪, ಶಾ.ಸಂ., ಹಳೆನಿಡನೇಗಿಲ. 

ಅದೇ, ಶಾ.ಸಂ., ೪೧, ಮೇದೂರು 

ಅದೇ, ಶಾ.ಸಂ. ೪೧, ಮೇದೂರು 

ಪಾವಟೆ ಚೆನ್ನಕ್ಕ. ೧೯೯೮, ಪೂರ್ವೋಕ್ತ ಪು. ೯-೧೫. 

ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ಮೋಕ್ತ ಅನುಬಂದ-೧, ಹು. ೨೪. 
ಎಸ್‌.ಐ.ಐ., ೨೦, ಶಾ.ಸಂ., ೮೪, ೨೪, ೪೯, ಬಾಳಂಬೀಡು, ಆಡೂರು, 
ಕಲಕೇರಿ 

ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ಪ್ಮೋಕ್ತ ಶಾ.ಸಂ. ೨೦೬. 

ಗುರವ ಆರ್‌.ಎಸ್‌, ೧೯೬೯, ದಿ ಕದಂಬಾನ್‌ ಆಫ್‌ ಗೋವ ಅಂಡ್‌ ದೇಯರ್‌ 
ಇನ್ಸ್‌ಕ್ರಿಪ್‌ಶನ್ಸ್‌, ಹು. ೧೩. 


೭೯ 


೩೭೫. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ವೋಕ್ತ ಅನುಬಂದ-೧, ಶಾ.ಸಂ., ೭, 
೧೮೦. 

೩೭೬. ಚನ್ನಬಸಯ್ಯ ಹಿರೇಮಠ, ೨೦೧೪, ಪೂರ್ವೋಕ್ತ ಪು. ೨೧೮. 

೩೭೭. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ವೋಕ್ತ್ಕ ಅನುಬಂದ-೧, ಶಾ.ಸಂ., ೪೬, 
೪೭, ೫೮, ೧೩೩, ೧೩೪, ೧೩೫. 

೩೭೮. ಕೆ.ಐ, ೧, ಶಾ.ಸಂ, ೧೭, ಶಿಗ್ಗಾಂವ. 

೩೭೯. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೮-೬೮. 

೩೮೦. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ವೋಕ್ತ ಶಾ.ಸಂ. ೧೩೯. 

೩೮೧. ಪಾವಟೆ ಚನ್ನಕ್ಕ, ೧೯೯೦, ಬಂಕಾಪುರ ಶೋಧನ, ಪು. ೯೬. 

೩೮೨. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ವೋಕ್ತ ಅನುಬಂದ-೧, ಶಾ.ಸಂ., ೩೩. 

೩೮೩. ಕೆ. ೧೬, ಶಾ.ಸಂ, ಕ್ರಿಶ ೧೧೦೭, ಶಿರಹಟ್ಟಿ 

೩೮೪. ಕಲಬುರ್ಗಿ, (ಲೇ), ರಿತ್ತಿ ಶ್ರೀನಿವಾಸ, ೧೯೯೯, ಪುಲಿಗೆರೆ-೩೦೦ ಪ್ರಾಚೀನ 
ಕರ್ನಾಟಕದ ಆಡಳಿತ ವಿಭಾಗಳು ಬಾಗ-೧ ಪು. ೧೦೫-೭. 

೩ಲಿ೫ಿ. ನಾಗಯ್ಯ ಜೆ.ಎಂ, ೧೯೯೨, ಪೂರ್ವೋಕ್ತ ಪು. ೧೦ 

೩೮೬. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ವೋಕ್ತ ಪು. ೨೫. 

೩೮೭. ಎಸ್‌.ಐ.ಐ., ೧೮, ಶಾ.ಸಂ, ೮೮ ಗಳಗನಾಥ. 

೩೮೮. ಅದೇ, ಶಾ.ಸಂ. ೧೨೩, ೧೨೪, ನೆಗಳೂರು ಮತ್ತು ಹೊನ್ನತ್ತಿ 

೩ರ್ಲೆ. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೪೫. 

೩೯೦. ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಪೂರ್ಮ್ವೋಕ್ತ ಅನುಬಂದ-೧, ಶಾ.ಸಂ., ಸಿಲ್ಲಿ 
೧೭೯ ಮತ್ತು ೨೦೦. 

೩೯೧. ರಿತ್ತಿ ಶ್ರೀನಿವಾಸ, ೧೯೫೯, ಪುಲಗೆರೆ-೩೦೦, ಪೂರ್ಮೊಕ್ತ, ಪು. ೧೦೭. 

೩೯೨. ಸಂಕಪ್ಪ ಎಸ್‌. ಅಂಗಡಿ, ೨೦೧೨, ಪೂರ್ವೋಕ್ತ ಪು. ೮೬. 

೩೯೩. ಅದೇ, ಪು.ಸಂ. ೮೭೬ 

೩೯೪. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೭. 

೩೯೫. ಅದೇ, ಪು.ಸಂ. ೪೫ 

೩೯೬. ಚನ್ನಬಸವಯ್ಯ ಹಿರೇಮಠ, ೨೦೧೪, ಪೂರ್ವೋಕ್ತ ಪು. ೨೧೧. 

೩೯೭. ಕೆಬಿ, ೪, ಶಾ.ಸಂ, ೧೧, ೪೧, ಮೇದೂರು 

೩೯೮. ಐ.ಎ, ೪, ಶಾ.ಸಂ, ೨, ಬಳ್ಳಿಗಾವಿ 

ರ್ಹ್‌. ಕೆಐ, ೪, ಶಾಸಂ ೯೩ (ಕ್ರಿಶ ೧೦೮೮) ಉಕ್ಕುಂದ 

೪೦೦. ಎಸ್‌.ಐ.ಐ., ೧೮, ಶಾ.ಸಂ, ೧೪೯, ಮಾಕನೂರು 

೪೦೧. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೪೫. 

೪೦೨. ಅದೇ, ಪು. ೫೩. 


0 


ಅಧ್ಯಾಯ-ಮೂರು 


ವೀರಮರಣದ ಸ್ಮಾರಕ ಶಿಲ್ಪಗಳು 


ವೀರಗಲ್ಲುಗಳನ್ನು ಸೈದ್ಧಾಂತಿಕವಾಗಿ ವಿಶ್ಲೇಷಿಸಬೇಕಾದಲ್ಲಿ ಅವುಗಳ ಉಗಮ, ಸ್ವರೂಪ, ಐತಿಹಾಸಿಕ 
ಪಾಮುಖ್ಯತೆ ಹಾಗೂ ಅವುಗಳು ಬೆಳೆದು ಬಂದ ರೀತಿಯ ಬಗ್ಗೆ ಅರಿವಿರಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ 
ಹಾವೇರಿ ಜಿಲ್ಲೆಯ ವೀರಗಲ್ಲುಗಳ ವಿವರಣಾತ್ಮಕ ನಿರೂಪಣೆಯ ಪೂರ್ವದಲ್ಲಿ ಅವುಗಳ ಉಗಮ, 
ಸ್ಪರೂಪ, ಬೆಳವಣಿಗೆ, ಅವುಗಳನ್ನು ನಿಲ್ಲಿಸುತ್ತಿದ್ದವರು, ನಿಲ್ಲಿಸುತ್ತಿದ್ದ ಸ್ಥಳ ಹಾಗೂ ವೀರಗಲ್ಲುಗಳಲ್ಲಿಯ 
ಸ್ಪರ್ಗದ ಕಲ್ಲನೆಯ ಬಗ್ಗೆ ಚರ್ಚಿಸಲಾಗಿದೆ. 


ಖಿದ್ಬಿ; ವೀರಗಲ್ಲುಗಳ ಉಗಮ 


ಸಾವು ಎಂಬುದು ಮನುಷ್ಯನ ಜೀವನದಲ್ಲಿ ಆಕಸ್ಮಿಕವಾಗಿ ಜರುಗುವ ಒಂದು ಘಟನೆ. ಸಾವು 
ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಎಂಬ ಭಾವನೆ ಸತ್ತ ನಂತರವೂ ಅವನ ಅಸ್ಥಿತ್ವವನ್ನು ಉಳಿಸಿಕೊಳ್ಳುವ 
ಮನೋಭಾವನೆಗೆ ಕಾರಣವಾಯಿತು. ಇಂಥ ಮನೋಭಾವನೆ ಮುಂದಿನ ದಿನಮಾನಗಳಲ್ಲಿ ಸತ್ತ 
ದೇಹದ ಅಂತ್ಯಸಂಸ್ಕಾರ ವಿಧಿ-ವಿಧಾನಗಳಿಗೆ ದಾರಿ ಮಾಡಿಕೊಟ್ಟಿತು. ಸತ್ತ ವ್ಯಕ್ತಿಯೊಂದಿಗಿನ ಭಾವನಾತ್ಮಕ 
ಸಂಬಂಧಗಳು ಆತನಲ್ಲಿ ಪ್ರೀತಿಯನ್ನು ಹುಟ್ಟಿಸಿದರೆ, ಅವನ ಕಳೇಬರ ಭೀತಿಯನ್ನು ಹುಟ್ಟಿಸುತ್ತಿತ್ತು. 
ಈ ಭಯ ಮಿಶ್ರಿತ ಪ್ರೀತಿಯು ಮಾನವನ ಇತಿಹಾಸದಲ್ಲಿ ಶವ ಸಂಸ್ವಾರ ಪದ್ಧತಿ ಹಾಗೂ ಸತ್ತ 
ವ್ಯಕ್ತಿಯ ಜ್ಞಾಪಕಾರ್ಥರವಾಗಿ ಸ್ಮಾರಕಗಳನ್ನು ನಿರ್ಮಿಸುವ ಪರಿಪಾಠಕ್ಕೆ ನಾಂದಿಯಾಯಿತು. ಮಾನವ 
ಸಂಸ್ಕೃತಿಯಲ್ಲಿ ಸಾವಿನ ನಂತರದ ಜೀವನದ ಬಗ್ಗೆ ಕೆಲವು ಕಲ್ಲನೆಗಳು ಮತ್ತು ನಂಬಿಕೆಗಳು ಬೆಳೆದು 
ಬಂದವು. ಸತ್ತ ವ್ಯಕ್ತಿಯು ತನ್ನ ಸಾವಿನ ನಂತರವೂ ಇಹ ಜೀವನದಂತೆ ಕೆಲವು ಅಗತೃತೆಗಳನ್ನು 
ಹೊಂದಿರುತ್ತಾನೆ. ಅಂತಹ ಅಗತ್ಯತೆಗಳನ್ನು ಪೂರೈಸುವುದು ತಮ್ಮ ಕರ್ತವ್ಯವೆಂದು ಬಗೆಯುವ 
ಮನೋಧರ್ಮ ಸಮಾಜದಲ್ಲಿ ಬೇರೂರಿತು. ಅಲ್ಲದೆ ಸತ್ತ ವ್ಯಕ್ತಿಯ ಆತ್ಮ ಸಂತೃಪ್ಪಿಗೊಳ್ಳದಿದ್ದರೆ ಅದು 
ತಮಗೆ ಕೆಡುಕನ್ನುಂಟು ಮಾಡಬಹುದೆಂಬ ಭೀತಿ ಶವ ಸಂಸ್ಕಾರ ಪದ್ಧತಿಯ ಹುಟ್ಟಿಗೆ ಕಾರಣವಾಯಿತು. 
ಸತ್ತ ವ್ಯಕ್ತಿ ದೈವ ಸಮಾನನೆಂದು ಬಗೆದು ಆತನ ನೆನಪಿಗಾಗಿ ಸ್ಮಾರಕ ನಿರ್ಮಿಸುವ ಪರಿಪಾಠ ಬೆಳದು 
ಬಂದಿತು. ಸಾವು ಎಂಬುದು ಸಾರ್ವರ್ತಿಕವಾಗಿರುವುದರಿಂದ ಇಂತಹ ಮನೋಭಾವನೆ ಪ್ರಪಂಚದ 
ಎಲ್ಲ ಜನಾಂಗಳಲ್ಲಿಯೂ ಸಹಜವಾಗಿ ಕಂಡುಬರುತ್ತದೆ ಎಂದು ಹೇಳಬಹುದು.” 


ಆರಂಭದಲ್ಲಿ ಸತ್ತ ವ್ಯಕ್ತಿಯ ಶವ ಸಂಸ್ಕಾರ ಮಾಡಿದ ಸ್ಥಳದಲ್ಲಿ ಮಣ್ಣಿನ ದಿಣ್ಣೆ ಮಾಡುವುದು, 
ಕಲ್ಲುಗಳನ್ನು ಗುಡ್ಡೆ ಹಾಕುವುದನ್ನು ಮಾಡಲಾಗುತ್ತಿತ್ತು. ಅಲ್ಲದೆ ಸತ್ತವನ ಬೂದಿ ಮತ್ತು ಮೂಳಗಳನ್ನು 
ಸಂಗಹಿಸಿ ಶವ ಸಂಸ್ಕಾರ ಪದ್ಧತಿಯಂತೆಯೇ ಹೂಳಲಾಗುತ್ತಿತ್ತು. ಹಾಗಾಗಿಯೇ ಪ್ರಪಂಚದ ಬೇರೆ 


C೧ 


ಬೇರೆ ಭಾಗಗಳಲ್ಲಿ ಇಂಥ ಕಲ್ಲು ವೃತ್ತಗಳು ಇಂದಿಗೂ ಕಂಡುಬರುತ್ತವೆ. ಈ ರೀತಿಯ ಸ್ಮಾರಕಗಳಿಗಾಗಿ 
ಬಳಸಿರುವ ಪ್ರಮುಖ ವಸ್ತುವೆಂದರೆ ಶಿಲೆ. ಬೃಹತ್‌ ಶಿಲಾಯುಗದ ಮಾನವನು ಸತ್ತ ದೇಹವನ್ನು 
ಹೂಳಿದ ಸ್ಥಳದಲ್ಲಿ ನಿಲಸಕಲ್ಲುಗಳನ್ನು(ಊಗಗಿr) ನೆಡುವುದು, ವೃತ್ತಾಕಾರದಲ್ಲಿ ಕಲ್ಲುಪ್ಪಿಗಳನ್ನು 
ನೆಡುವುದು ಮತ್ತು ಬೃಹತ್‌ ಶಿಲಾಗೋರಿಗಳನ್ನು ನಿರ್ಮಿಸುತ್ತಿದ್ದನು.” ನಿಲಸಕಲ್ಲುಗಳು ಆದಿ ಕಬ್ಬಿಣಯುಗದ 
ಬೃಹತ್‌ ಶಿಲಾ ಸಂಸ್ಕೃತಿಯ ಜನಸಮುದಾಯದ ಸಮಾಧಿಯ ಗುರುತೆಂಬುದು ಕರ್ನಾಟಕದ ನೆಲೆಗಳಲ್ಲಿ 
ನಡೆಸಲಾದ ಉತ್ಸನನಗಳಿಂದ ಖಚಿತಪಟ್ಟಿದೆ. ಶವ ಕುಣಿಯಿಂದ ಅಸ್ಫಿ ಅವಶೇಷಗಳನ್ನು ಸಂಗಹಿಸಿ 
ಅವುಗಳನ್ನು ಇನ್ನೊಂದು ಕುಣಿಯಲ್ಲಿ ಪ್ರಾಯಶಃ ಆಹಾರ, ಧಾನ್ಯ, ಪಾನೀಯಗಳು ತುಂಬಿದ 
ಮಣ್ರಾತ್ರೆಗಳು, ಕಬ್ಬಿಣದ ಉಪಕರಣಗಳು ಮುಂತಾದ ವಸ್ತುಗಳನ್ನಿಟ್ಟು ಮುಚ್ಚಿ, ಕುಣಿಯ ಮೇಲೆ 
ಇಂಥ ಕಲ್ಲನ್ನು ನೆಡಲಾಗುತ್ತಿತ್ತು. ಪಶ್ಚಿಮ ಯೂರೋಪಿನ ಕೆಲವು ಪ್ರದೇಶಗಳಲ್ಲಿ ಇಂಥ ನಿಲಸಕಲ್ಲು 
ನೆಲೆಗಳಿವೆ.* ಹೀಗೆ ಗತಿಸಿದ ವ್ಯಕ್ತಿಯನ್ನು ಸಮಾಧಿ ಮಾಡಿದ ಸ್ಥಳದಲ್ಲಿ ಮಡಿದವನ ಸ್ಮರಣೆಗಾಗಿ 
ಅಥವಾ ಆ ಸ್ಥಳದ ಗುರುತಿಗಾಗಿ ಸಂಕೇತಗಳನ್ನು ನೆಡುತ್ತಿದ್ದರು. ಇದು ದೇಶದಿಂದ ದೇಶಕ್ಕೆ ಕಾಲದಿಂದ 
ಕಾಲಕ್ಕೆ ಬದಲಾವಣೆಗೊಂಡು ಆಯಾ ಧರ್ಮ, ನಂಬಿಕೆ, ಸಂಪ್ರದಾಯಗಳನ್ನು ಅನುಸರಿಸಿ ಬೆಳದಿದೆ. 
ಹಾಗೆ ನೋಡಿದರೆ ಬೃಹದಾಕಾರದ ಪಿರಾಮಿಡ್ಡುಗಳು ಸಹ ಇದೇ ರೀತಿಯ ಸ್ಮಾರಕಗಳೇ. ಈ 
ನಿಟ್ಟಿನಲ್ಲಿ ಬೌದ್ದ ಸ್ತೂಪಗಳನ್ನು ಪರಿಗಣಿಸಬಹುದಾದರೂ, ಇಲ್ಲಿ ನಾವು ಗಹಿಸಬೇಕಾಗಿರುವ ಸ್ಮಾರಕ 
ಶಿಲ್ಪಕ್ಕೆ ನಿರ್ದಿಷ್ಟ ಉದ್ದೇಶಗಳಿವೆ ಎಂಬುದನ್ನು ಮನಗಾಣಬೇಕಾಗಿದೆ. 


ವೇದಗಳಲ್ಲಿ ಬರುವ "ಪಿತೃ ಮೇಧ” ಎಂಬ ವಿಧಿಯಲ್ಲಿ ಪ್ರಮುಖವಾಗಿ ನಾಲ್ಬು ಆಚರಣೆಗಳು 
ಬರುತ್ತಿದ್ದು, ಅದರಲ್ಲಿಯ ನಾಲ್ಕನೆಯ ವಿಧಿಯಲ್ಲಿ ಸತ್ತ ವ್ಯಕ್ತಿಯ ಶವ ಸಂಸ್ಕಾರ ಮಾಡಿದ ಸ್ಥಳದಲ್ಲಿ 
ಸ್ನಾರಕವನ್ನು ನಿರ್ಮಿಸುವ ಮಾಹಿತಿ ಇದೆ. ಶತಪಥ ಬ್ರಾಹ್ಮಣದಲ್ಲಿಯೂ ಮಡಿದವರಿಗಾಗಿ ಸ್ನಾರಕವನ್ನು 
ನೆಡುವ ಪ್ರಸ್ತಾಪವಿದೆ. ಕಾಮಿಕ, ಕಾರಣ, ಚಿಂತ್ಕಾ, ಕಿರಣ, ಮಕುಟ, ದೀಪ್ತ, ಮಾತಂಗ-ಪರಮೇಶ್ವರ 
ಮತ್ತು ಯೋಜನ ಮುಂತಾದ ಆಗಮಗಳು ಸ್ಥಾರಕಗಳ ಬಗ್ಗೆ ಮಾಹಿತಿ ನೀಡುತ್ತವೆ. ರೌರವಾಗಮದ 
ಸಂಪೂರ್ಣ ಒಂದು ಅಧ್ಯಾಯವೇ ಸ್ಮಾರಕಗಳ ವಿವರವನ್ನು ಒಳಗೊಂಡಿದೆ? ಆರ್ಯರ ಶವ 
ಸಂಸ್ಕಾರದ ಬಗ್ಗೆ ಯಗ್ಬೇದದಲ್ಲಿ ಬರುವ “thuna” (Probably a wooden post) ನೆಡುವುದು 
ಸ್ಮಾರಕದ ಕುರುಹು ಆಗಿದೆ.” ಪ್ರಾಚೀನ ಸಂಗಮ್‌ ಕಾಲದ ತಮಿಳು ಕೃತಿಗಳಲ್ಲಿ ವೀರರಿಗಾಗಿ ಮತ್ತು 
ಮಹಾಸತಿಯರಿಗಾಗಿ ಸ್ಮಾರಕಗಳನ್ನು ನಿರ್ಮಿಸಿರುವುದನ್ನು ಕಾಣಬಹುದು. ಸಂಗಮ್‌ ಸಾಹಿತ್ಯದ 
ತೋಳ್ವಾಪ್ಪಿಯಂ, ಅಕನಾನೂರು, ಪುರನಾನೂರು, ಮಲೈಪಡುಕದಂ, ಐಗುರುನೂರು, ಪಟ್ಟಿನಪಲೈ 
ಮುಂತಾದ ಕೃತಿಗಳಲ್ಲಿ ವೀರಗಲ್ಲುಗಳ ಬಗ್ಗೆ ಮಾಹಿತಿ ಇದೆ. "ನಾಡುಕಲ್‌'ಗಳೆಂದು ಕರೆಯಲ್ಲಡುವ 
ಇವು ಮೊದಮೊದಲು ಬೃಹತ್‌ ಗಾತ್ರದಲ್ಲಿದ್ದು, ಕಮೇಣ ವೀರಗಲ್ಲುಗಳ ಗಾತ್ರಕ್ಕೆ ಇಳಿದುದರ 
ಮಾಹಿತಿಯನ್ನು ಈ ಗಂಥಗಳಿಂದ ತಿಳಿದುಕೊಳ್ಳಬಹುದು.“ ಆಂದಪ್ರದೇಶದ ನಾಗಾರ್ಜುನಕೊಂಡದಲ್ಲಿ 
ಕಂಡುಬರುವ ಛಾಯಸ್ಥಂಭಗಳು ಸಹ ವೀರಗಲ್ಲುಗಳಾಗಿದ್ದು, ಕ್ರಿಶ. ಎರಡು ಅಥವಾ ಮೂರನೆಯ 
ಶತಮಾನಕ್ಕೆ ಸೇರಿದವುಗಳಾಗಿವೆ. ಇಕ್ಲ್ಯಾಕು ಮನೆತನಕ್ಕೆ ಸೇರಿದ ಇವು ಶಾಸನ ಪಾಠವಲ್ಲದೆ ಯುದ್ದ 
ಸನ್ನಿವೇಶದ ಶಿಲ್ಲಗಳನ್ನು ಸಹ ಹೊಂದಿವೆ." 


೮೨ 


ಅಂತ್ಯಸಂಸ್ಕಾರದ ನಂತರ ಸ್ಮಾರಕ ಕಲ್ಲುಗಳನ್ನು ನೆಡುವ ಪರಿಪಾಠ ಮಧ್ಯ ಭಾರತದ ಮಾರಿಯಾ 
ಜನಾಂಗದವರಲ್ಲಿ ರೂಡಿಯಲ್ಲಿತ್ತು. "ಉರಸ್‌ ಕಲ್‌' ಎಂದು ಕರೆಲ್ಲಡುವ ಇವುಗಳನ್ನು ನೆಡುವ 
ಪೂರ್ವದ ಕಥೆಯೊಂದು ತುಂಬಾ ವಿಶಿಷ್ಠವಾಗಿದೆ. ಸತ್ತ ವ್ಯಕ್ತಿಯ ಸಹೋದರಿಯ ಮಗ ಈ 
ಕಾರ್ಯವನ್ನು ಪೂರೈಸುವವನಾಗಿ, ತಮಟೆಗಳೊಂದಿಗೆ ಬಂಡೆಯಿರುವ ಸ್ಥಳಕ್ಕೆ ಹೋಗಿ, ಕಲ್ಲನ್ನು 
ಕೊಂಡೊಯ್ಯುವಾಗ ಹಗುರವಾಗಲಿ ಎಂದು ಪ್ರಾರ್ಥಿಸಿ, ಆ ಮೂಲಕ ಕಲ್ಲನ್ನು ಅಲ್ಲಿಂದ ತೆಗೆದುಕೊಂಡು, 
ಶಿಲೆಯನ್ನು ಹೂಳಲು ನಿಗದಿ ಮಾಡಿರುವ ಸ್ಥಳಕ್ಕೆ ಬರುತ್ತಾರೆ. ತದನಂತರ ಸತ್ತವನನ್ನು ಉದ್ದೇಶಿಸಿ 
“ನೀನು ಸತ್ತು ಹೊಗಿದ್ದೀಯ, ಇನ್ನು ಮುಂದೆ ನೀನು ನಿನ್ನ ಸಂಸಾರವನ್ನು ಮರೆತು ಇಲ್ಲಿಯೇ 
ಇರಬೇಕು. ನಿನಗೆ ಬೇಕಾದ ಆಹಾರವನ್ನು ನಾವೇ ಕೊಡುತ್ತೇವೆ. ನೀನು ನಮ್ಮನ್ನಾಗಲೀ, ನಮ್ಮ 
ದನಕರುಗಳನ್ನಾಗಲೀ, ಹಂದಿಗಳಿಗಾಗಲೀ ತೊಂದರೆಗೀಡು ಮಾಡಬೇಡ” ಎಂದು ಹೇಳುತ್ತಾರೆ. 
ಮುಂದೆ ಹೆಣವನ್ನು ಹುಗಿಯಲು ಅಣಿಗೊಳಿಸಿದ ಕುಣಿಯಲ್ಲಿ ಸಂಬಂಧಿಗಳು ಆಹಾರ, ಹಣ, 
ಉಂಗುರಗಳನ್ನು ಹಾಕುತ್ತಾರೆ. ತದನಂತರ ಕಲ್ಲನ್ನು ಕುಣಿಯಲ್ಲಿ ನಿಲ್ಲಿಸುತ್ತಾರೆ, ಈ ಸಂಸ್ಕಾರ ವಿಧಿಗಳು 
ಮುಗಿದ ನಂತರ ಮನೆಗೆ ಬಂದು ಹಸುಗಳನ್ನು ಬಲಿಕೊಟ್ಟು, ಅದರ ಕರುಳನ್ನು ಅನ್ನದೊಂದಿಗೆ 
ಬೇಯಿಸಿ ಸತ್ತವನಿಗೆ, ಭೂದೇವಿಗೆ ಹಾಗೂ ಈ ಮೊದಲು ಹಾಕಲ್ಪಟ್ಟ ಸ್ಮಾರಕ ಶಿಲೆಗಳ ಮುಂದೆ 
ಎಡೆಯ ರೂಪದಲ್ಲಿ ಸಮರ್ಪಿಸುತ್ತಾರೆ.” 

ಇಂತಹ ಅನೇಕ ವಿಧಿಗಳು ಭಾರತದ ಅನೇಕ ಜನಾಂಗಗಳಲ್ಲಿರುವುದು ಕಂಡುಬರುತ್ತದೆ. 
ಗೊಂಡ ಜನಾಂಗದವರು, ತಮ್ಮ ಜನಾಂಗದ ಮೃತ ಆತ್ಮಗಳು ನೆಲೆಸಲು ಸಾರಕ ಶಿಲೆಗಳನ್ನು 
ನೆಡುತ್ತಾರೆ. ನೀಲಗಿರಿಯ ಕುರುಬ ಜನಾಂಗದವರು ಈ ಉದ್ದೇಶಕ್ಕಾಗಿ "ಸಾವು ಮನೆಗಳನ್ನು 
ನಿರ್ಮಿಸುತ್ತಾರೆ. ಇನ್ನು ಮಣಿಪುರದ ನಾಗಾ ಜನಾಂಗದವರು ಈ ರೀತಿಯ ಕಲ್ಲುಗಳನ್ನು ನೆಟ್ಟರೆ, 
ಬಿಲ್ಲ ಜನಾಂಗದವರು ತಮ್ಮ ಮುಖ್ಯಸ್ಥನು ಸತ್ತರೆ, ಅವನಿಗಾಗಿ ದೇವಸ್ಥಾನ ನಿರ್ಮಿಸಿ ದೇವಾಲಯದಲ್ಲಿ 
ಸತ್ತ ವ್ಯಕ್ತಿಯನ್ನು ಕುದುರೆ ಮೇಲೆ ಕುಳಿತಿರುವ ಹಾಗೆ ಕಂಡರಿಸಿ ಮೂರ್ತಿ ಸ್ಥಾಪಿಸುತ್ತಾರೆ. ಸಾಲುಸಾಲಾಗಿ, 
ದುಂಡಾಗಿ, ಲಾಳಾಕಾರವಾಗಿ ನಿರ್ಮಿಸಲಾಗುತ್ತಿದ್ದ ಇಂತಹ ಸ್ಮಾರಕಗಳ ಸ್ಥಾಪನೆಯ ಹಿಂದೆ ಇರುವ 
ಮನೋಧರ್ಮ ಒಂದೇ ಆಗಿದ್ದು, ಅದೇನೆಂದರೆ ಸತ್ತ ವ್ಯಕ್ತಿ ತನ್ನ ಕುಟುಂಬದವರಿಗೆ ಕಷ್ಟದಲ್ಲಿ 
ಸಹಾಯ ಮಾಡುತ್ತಾನೆ ಮತ್ತು ಸತ್ತವನಿಂದ ತಮಗೆ ಯಾವುದೇ ತೊಂದರೆ ಉಂಟಾಗದಿರಲೆಂದು. 
ಸತ್ತವನ ಆತ್ಮ ಶಾಂತಿಗಾಗಿ ಈ ಕಲ್ಲಿನಲ್ಲಿ ರಕ್ಷಣೆ ಪಡೆಯಲಿ ಎನ್ನುವುದಲ್ಲದೆ ತಾನು ಯಣಮುಕ್ತನಾದೆ 
ಎಂಬ ಮನೋಭಿಲಾಷೆ ಇದರಲ್ಲಿ ಅಡಗಿದೆ." 


ತಮ್ಮ ವಂಶದ ಅಥವಾ ಊರಿನ ವ್ಯಕ್ತಿಯೊಬ್ಬ ಗ್ರಾಮದ ದನಗಳನ್ನು ರಕ್ಷಿಸಲು ಅಥವಾ 
ಇನ್ನಾವುದೇ ಯುದ್ದದಲ್ಲಿ ಇಲ್ಲವೆ ಸತ್ತ ಗಂಡನೊಂದಿಗೆ ಸಹಗಮನವನ್ನು ಮಾಡಿದವರ ಗೌರವಾರ್ಥ 
ಕಲ್ಲುಗಳನ್ನು ನೆಟ್ಟಿರುವ ಅನೇಕ ಉದಾಹರಣೆಗಳು ಕಾಥೇವಾಡದಲ್ಲಿ ಕಂಡುಬರುತ್ತವೆ. ಅವುಗಳ 
ಮೇಲೆ ಶಿಲ್ಲಗಳೊಂದಿಗೆ ಸತ್ತ ವ್ಯಕ್ತಿಯ ಹೆಸರು, ಕಾಲ ಮತ್ತು ಅವನ ಸಾವಿನ ಕಾರಣಗಳನ್ನು 
ಬರೆಯಲಾಗಿರುತ್ತದೆ. ಪಶ್ಚಿಮ ಭಾರತದಲ್ಲಿ ಪಾಲಿಯಾ, ಖಾಬಿಯಾ, ಚೆರಾ ಎಂದು ಕರೆಯಲ್ಲಡುವ 


೮೩ 


ಸ್ಮಾರಕಗಳು ಕಂಡುಬರುತ್ತವೆ. ಜಗಳಗಳಲ್ಲಿ ಇಲ್ಲವೆ ಭೂತಪೀಡಿತನಾಗಿ ಮಡಿದರೆ ಅಥವಾ ವಂಶದ 
ಶ್ರೇಷ್ಠವ್ಯಕ್ತಿ ಸತ್ತರೆ ಇಂಥಹ ಸ್ಥಾರಕಗಳನ್ನು ನೆಡುತ್ತಾರೆ. ಇವುಗಳನ್ನು ಶಿಲೆಯ, ಮರದ ಕಂಬ, 
ಅಥವಾ ಬೊಂಬೆಯ ರೂಪದಲ್ಲಿ ಹಾಕಿಸುತ್ತಾರೆ. ಇವುಗಳನ್ನು ಅರಳಿಮರ ಅಥವಾ ಅಂಜೂರಮರದ 
ಕೆಳಗೆ, ಕೆರೆಯ ಬಳಿಯಲ್ಲಿ, ಇಲ್ಲವೆ ಸತ್ತ ಸ್ಥಳದ ಬಳಿಯಲ್ಲಿ ನೆಡಲಾಗುತ್ತದೆ. ಕೆಲವೊಮ್ಮೆ ಇವುಗಳ 
ಮೇಲೆ ವ್ಯಕ್ತಿಯೊಬ್ಬ ಕತ್ತಿ ಹಿಡಿದು ನಿಂತಹಾಗೆ ಇಲ್ಲವೆ ಒಂಟಿ ಅಥವಾ ಕುದುರೆ ಮೇಲೆ ಕುಳಿತ ಹಾಗೆ 
ಕಂಡರಿಸಿರುತ್ತಾರೆ. ಇದರ ಇನ್ನೊಂದು ಮುಖದಲ್ಲಿ ಸೂರ್ಯ-ಚಂದರನ್ನು ಕಂಡರಿಸಿದ್ದು, ಸತ್ತ 
ವ್ಯಕ್ತಿಯ ಹೆಸರು ಕಾಲ ಮತ್ತು ಸಾವಿಗೆ ಕಾರಣಗಳನ್ನು ನಮೂದಿಸಿರುತ್ತಾರೆ. ಹೀಗೆ ಮಾಡದಿದ್ದರೆ ಸತ್ತ 
ವ್ಯಕ್ತಿ ತಮಗೆ, ತಮ್ಮ ಕುಟುಂಬಕ್ಕೆ ಮತ್ತು ತಮ್ಮ ದನಕರುಗಳಿಗೆ ತೊಂದರೆ ಕೊಡುತ್ತಾನೆಂಬ ನಂಬಿಕೆ 
ಆ ಜನಾಂಗಗಳಲ್ಲಿದೆ. ಕೆಲವೊಮ್ಮೆ ಮಣ್ಣು ಮತ್ತು ಮರದಿಂದ ಮಾಡಿದ ಪ್ರತಿಮೆಗಳು ಇಲ್ಲವೆ 
ಗೊಂಬೆಗಳನ್ನು ಈ ರೀತಿಯ ಸ್ಮಾರಕಗಳಾಗಿ ನಿರ್ಮಿಸಿದ ಉದಾಹರಣೆಗಳು ಸಿಗುತ್ತವೆ.” 


ಸನ್ನತಿಯ ಸ್ತೂಪದ ಅಲಂಕಾರಕ್ಕೆ ಬಳಸಿದ ಪ್ರಮುಖ ಶಿಲ್ಪಗಳ ಗುಂಪೊಂದನ್ನು ಸ್ಮಾರಕ 
ಶಿಲ್ಲಗಳೆಂದೇ ಗುರುತಿಸಲಾಗಿದೆ. ಇಲ್ಲಿಯ ಸ್ನಾರಕಶಿಲ್ಲಗಳಲ್ಲಿಯ ಶಿಲ್ಪಗಳು ದಾನಿಗಳ ಶಿಲ್ಲಗಳಾಗಿದ್ದು, 
ದಾನಿಗಳ ಮರಣದ ನಂತರ ಅವರ ಸ್ಥರಣೆಗಾಗಿ ನಿರ್ಮಿಸಿದವುಗಳಾಗಿವೆ. ಅವರು ವ್ಯಾಪಾರಸ್ಪರಾಗಿದ್ದರೆಂದು 
ತೋರಿಸಲು ಎತ್ತಿನ ಗಾಡಿ, ಕುದುರೆ ಇತ್ಯಾದಿಗಳನ್ನು ಸಾಂಕೇತಿಕವಾಗಿ ಶಿಲ್ಪದಲ್ಲಿ ಕಂಡರಿಸಲಾಗಿದೆ. 
ಕರ್ನಾಟಕದಲ್ಲಿ ಇವು ಆರಂಭದ ಸ್ಮಾರಕ ಶಿಲ್ಲಗಳಂದರೆ ತಪ್ಪಾಗಲಾರದು.” ಇದೇ ರೀತಿಯ 
ಆರಂಭದ ಸ್ಮಾರಕ ಶಿಲ್ಪಗಳನ್ನು ಶಾತವಾಹನರ ಕಾಲದಲ್ಲಿ ಕಾಣಬಹುದು. ಸನ್ನತಿಯ ಬಳಿಯ 
ಬೆಳ್ಳಾಡಗಿ ಎಂಬಲ್ಲಿ ದೊರೆತ ಸ್ಥಾರಕಶಿಲ್ಲದಲ್ಲಿ ಬ್ರಾಹ್ಮೀ ಲಿಪಿಯ ಪ್ರಾಕೃತ ಶಾಸನವಿದ್ದು, ಅದು 
ಕಲಕನ "ಛಾಯಾಪಡೆಮೆ'ಯನ್ನು ಉಲ್ಲೇಖಿಸುತ್ತದೆ. ಅಲ್ಲದೆ ಈ ಶಾಸನದ ಕೆಳಗೆ ಗಾಡಿಯನ್ನು 
ಎಳೆಯುತ್ತಿರುವ ಎರಡು ಎತ್ತುಗಳ ಶಿಲವಿದ್ದು, ಅವುಗಳಲ್ಲಿ ಒಂದನೆಯ ಶಿಲದಲ್ಲಿ ಎತ್ತಿನ ಹೆಗಲಮೇಲೆ 
ನೊಗವಿದೆ ಹಾಗೂ ಇನ್ನೊಂದು ಶಿಲ್ಪದಲ್ಲಿ ಎತ್ತಿನ ಹೆಗಲ ಮೇಲೆ ನೊಗವಿಲ್ಲ. ಈ ಶಿಲ್ಲದ ಕುರಿತು 
ವಿಶೇಷ ಅಧ್ಯಯನವನ್ನು ಕೈಗೊಂಡ ಕೆ.ವಿ. ರಮೇಶ್‌ ಅವರು ಲಿಪಿಯನ್ನು ಗಮನಿಸಿ ಇದರ 
ಕಾಲವನ್ನು ಕಿ. ಶ.ಮೂರನೆಯ ಶತಮಾನ ಎಂದು ಗುರುತಿಸಿದ್ದಾರೆ. ಅಲ್ಲದೆ ಇದರ ಶಿಲ್ಲವು ಪ್ರವಾಸದ 
ಮೇಲಿದ್ದ ಕಲಕನು ದಾರಿಯಲ್ಲಿ ಸಾವಿಗೀಡಾದನೆಂಬುದನ್ನು ಸೂಚಿಸುತ್ತದೆ ಎಂದು ಅಭಿಪ್ರಾಯ 
ಪಟ್ಟಿದ್ದಾರೆ."  ಸನ್ನತಿಯಲ್ಲಿರುವ ಗೌತಮಿಪುತ್ರ ಶಾತಕರ್ಣಿಯ ಕಥಾನಿರೂಪಕ ಶಿಲ್ಲವೊಂದರ 
ಪಟ್ಟಕೆಯಲ್ಲಿರುವ ಶಾಸನ ಆತನ ಯುದ್ದದ ವರ್ಣನೆ ಮತ್ತು ಅವನು ಜಯಿಸಿದ ಪ್ರದೇಶಗಳನ್ನು 
ಉಲ್ಲೇಖಿಸುತ್ತದೆ." ಕ್ರಿಶ. ಎರಡನೆಯ ಶತಮಾನದ ಸಿವಸಿರಿ ಪುಳಮಾವಿಯ ಶಾಸನ, ಕ್ರಿಶ. 
ಮೂರನೆಯ ಶತಮಾನದ ಬನವಾಸಿಯ ನಾಗಶಿಲಾ ಶಾಸನ ಹಾಗೂ ಬೆಳ್ಳಾಡಿಗಿಯ ಕಲಕನ 
ಶಾಸನಗಳು ಕದಂಬರ ಸ್ಮಾರಕ ಶಿಲ್ಪಗಳಿಗೆ ಪ್ರೇರಣೆ ನೀಡಿವೆ.” ಶಾತವಾಹನರ ಕಾಲ ಸ್ಥಾರಕಶಿಲ್ಲಗಳ 
ದೃಷ್ಟಿಯಿಂದ ಅಷ್ಟಾಗಿ ಬೆಳವಣಿಗೆಗೊಂಡ ಕಾಲವಲ್ಲವೆಂದು ಅಭಿಪ್ರಾಯಪಡಲಾಗಿದೆ. ಆದರೆ ಸ್ಮಾರಕ 
ಶಿಲ್ಪಗಳನ್ನು ಹಾಕಿಸುವ ಆರಂಭಿಕ ಕುರುಹುಗಳು ಈ ಕಾಲಾವಧಿಯಲ್ಲಿ ಕಂಡುಬರುತ್ತವೆ ಎಂಬುದನ್ನು 
ಒಪ್ಪಬೇಕಾಗುತ್ತದೆ. 


೮೪ 


ಕರ್ನಾಟಕವನ್ನು ದಕ್ಷಿಣ ಭಾರತದ ವೀರಗಲ್ಲುಗಳ ಹೃದಯಭಾಗ ಎಂದು ಕರೆಯಬಹುದು. 
ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯವೆಂದರೆ ತಮಿಳುನಾಡಿನ ವೀರಗಲ್ಲುಗಳು 
ಕೇಂದಿಕೃತವಾಗಿರುವುದು ಕರ್ನಾಟಕದ ದಕ್ಷಿಣಕ್ಕಿರುವ ಪ್ರಾಂತದಲ್ಲಿ. ಅಲ್ಲದೆ ಕೇರಳ ರಾಜ್ಯದ ವೀರಗಲ್ಲುಗಳು 
ಇಡೀ ರಾಜ್ಯಾದ್ಯಾಂತ ಕಂಡುಬರದೆ, ಹೆಚ್ಚಾಗಿ ವೈನಾಡಿನಲ್ಲಿ ಕಂಡುಬರುತ್ತವೆ. ಸ್ಹಾರಸ್ಕದ ವಿಷಯವೆಂದರೆ 
ಈ ವೈನಾಡು ಪ್ರಾಂತ ಕರ್ನಾಟಕದ ನೆರೆಯ ಪ್ರದೇಶವಾಗಿರುವುದು. ಇದನ್ನು ಗಮನಿಸಿದರೆ ಆರಂಭದಲ್ಲಿ 
ಅಲ್ಲದಿದ್ದರೂ, ಅನಂತರದ ಕಾಲಾವಧಿಯಲ್ಲಿ ವೀರಗಲ್ಲುಗಳನ್ನು ನೆಡುವ ಸಂಸ್ಕೃತಿಯ ಪ್ರಭಾವ 
ಕರ್ನಾಟಕದಿಂದ ಇತರೆ ರಾಜ್ಯಗಳ ಮೇಲೆ ಆಗಿರುವುದನ್ನು ಮನಗಾಣಬಹುದು. ಈವರೆಗೆ ಕರ್ನಾಟಕದ 
ಸುಮಾರು ೨೬೫೦ ಶಾಸನೋಕ್ತ ಸ್ನಾರಕಶಿಲ್ಲಗಳು ವಿವಿಧ ಶಾಸನ ಸಂಪುಟಗಳಲ್ಲಿ ಪ್ರಕಟಗೊಂಡಿದ್ದು, 
ಅವುಗಳಲ್ಲಿ ೨೨೦೦ ವೀರಗಲ್ಲುಗಳೇ ಆಗಿವೆ. ಕರ್ನಾಟಕದಲ್ಲಿ ಕದಂಬರಿಂದ(ಜನೇ ಶತಮಾನ) 
ಮೈಸೂರು ಒಡೆಯರವರೆಗಿನ್ನ(೧೯ನೇ ಶತಮಾನ) ಅನೇಕ ವೀರಗಲ್ಲುಗಳು ಕಂಡುಬಂದಿದ್ದು, ಅವುಗಳಲ್ಲಿ 
ಬಹುಪಾಲು ಹತ್ತರಿಂದ ಹದಿಮೂರನೆಯ ಶತಮಾನದಲ್ಲಿ ನೆಡಲ್ಲಟ್ಟವುಗಳಾಗಿವೆ.”” ಹಾವೇರಿ 
ಜಿಲ್ಲೆಯಲ್ಲಿ ಕೈಗೊಂಡ ಕ್ಷೇತಕಾರ್ಯದಲ್ಲಿ ಈವರೆಗೆ ೭೦೯ಕ್ಕೂ ಹೆಚ್ಚು ವೀರಗಲ್ಲುಗಳು ದೊರಕಿದ್ದು, 
ಅವುಗಳಲ್ಲಿ ಶಾಸನೋಕ್ತ ವೀರಗಲ್ಲುಗಳ ಸಂಖ್ಯೆ ೪೯೭ ಮತ್ತು ಶಾಸನರಹಿತ ವೀರಗಲ್ಲುಗಳ ಸಂಖ್ಯೆ 
೨೧೨ ಆಗಿದೆ. ಜಿಲ್ಲೆಯೊಂದರಲ್ಲಿಯೇ ಇಷ್ಟೊಂದು ವೀರಗಲ್ಲುಗಳು ದೊರಕಿರುವುದರಿಂದ ಮೇಲಿನ 
ಕರ್ನಾಟಕದ ವೀರಗಲ್ಲುಗಳ ಸಂಖ್ಯ( ೨೬೫೦) ಬಹುಪಟ್ಟು ಹೆಚ್ಚಾಗುವ ಸಂಭವವಿದೆ. ಕರ್ನಾಟಕದಲ್ಲಿ 
ಆರಂಭಕಾಲದ ಅಂದರೆ ಕ್ರಿಶ.೫೦೦ರ ತಮಟಕಲ್ಲು ಗ್ರಾಮದಲ್ಲಿ ದೊರೆಯುವ ವೀರಗಲ್ಲಿನಿಂದ 
ಹಿಡಿದು ಇತ್ತೀಚಿಗೆ ಸುಮಾರು ೮೫ ವರ್ಷಗಳ ಹಿಂದೆ ಹಾಕಿಸಲಾಗಿರುವ ಕೋನಸಾಗರ ವೀರಗಲ್ಲಿನವರೆಗೆ 
ಸಾವಿರಾರು ಸಂಖ್ಯೆಯಲ್ಲಿ ವೀರಗಲ್ಲುಗಳು ಸಿಕ್ಕಿವೆ ಮತ್ತು ಸಿಗುತ್ತಲಿವೆ. ಒಂದರ್ಥದಲ್ಲಿ ಕನ್ನಡದ 
ಅತ್ಯಂತ ಪ್ರಾಚೀನ ಹಲ್ಮಿಡಿ ಶಾಸನವೂ ಸಹ ಒಂದು ವೀರಗಲ್ಲೇ. ಪರಾಕ್ರಮವನ್ನು ಪುರಸ್ಕರಿಸಲು 
ಹುಟ್ಟಿದುದಾದ ಇದು ಸತ್ತವರಿಗಾಗಿ ನೆಟ್ಟ ವೀರಗಲ್ಲಲ್ಲದಿದ್ದರೂ, ಹೋರಾಡಿ ಗೆದ್ದವರ ಪುರಸ್ಕಾರಕ್ಕಾಗಿ 
ಕೊಟ್ಟ ದಾನಪತ್ತ ಕರ್ನಾಟಕದಲ್ಲಿ ವೀರರಿಗೆ ರಾಜರು ತೋರಿಸುವ ಪುರಸ್ವಾರದ ಪರಂಪರೆ ಬಹಳ 
ಪ್ರಾಚೀನವಾದುದೆಂಬುದು ಈ ಶಾಸನದಿಂದ ತಿಳಿಯುತ್ತದೆ." 


೩.೨ ವೀರಗಲ್ಲುಗಳ ಸ್ವರೂಪ 


ವೀರಗಲ್ಲುಗಳು ಭಾರತದ ಶಾಸನ ಪ್ರಕಾರಗಳಲ್ಲಿ ಒಂದು ವಿಶಿಷ್ಟ ಮಾದರಿಯ ಸ್ನಾರಕ ಶಿಲಗಳಾಗಿವೆ. 
ಶಾಸನ ಪ್ರಕಾರಗಳಲ್ಲಿ ಪ್ರತ್ಯೇಕವಾಗಿ ಗುರುತಿಸಲ್ಲಡುವ ವೀರಗಲ್ಲುಗಳ ಮೇಲಿರುವ ಶಿಲ್ಪವು ಪರಾಕಮದ 
ಸಂಕೇತದಂತೆ ತೋರುತ್ತದೆ. ಯುದ್ದ ನಡೆದು ಅದರಲ್ಲಿ ವೀರಮರಣ ಹೊಂದಿದ ವೀರನನ್ನು ಅಪ್ಪರೆಯರು 
ಸ್ಪರ್ಗಕ್ಕೆ ಕೊಂಡೊಯ್ಯುವ ಮತ್ತು ಸ್ಪರ್ಗಸ್ಥ ವೀರನು ತನ್ನ ಇಷ್ಟ ದೇವತೆಯೊಂದಿಗೆ ಸ್ಪರ್ಗಲೋಕದಲ್ಲಿರುವ 
ನಿರೂಪಣೆ ವೀರಗಲ್ಲುಗಳ ಶಿಲದಲ್ಲಿರುತ್ತದೆ. ಆರಂಭದ ವೀರಗಲ್ಲುಗಳು ಒಂದು ಹಂತದವುಗಳಾಗಿದ್ದು, 
ಕಲ್ಲಿನ ಆಕಾರಕ್ಕೆ ಹೊಂದಿಕೊಳ್ಳುವಂತೆ ಶಿಲ್ಪಗಳನ್ನು ಕೆತ್ತಲಾಗಿರುತ್ತದೆ. ವೀರನೊಬ್ಬನನ್ನೇ ಫಲಕದ 
ತುಂಬೆಲ್ಲ ಕಂಡರಿಸಿರುವ ವೀರಗಲ್ಲುಗಳೂ ಉಂಟು. ಬಾಣರ, ಗಂಗರ ಮತ್ತು ನೊಳಂಬರ ಕಾಲದ 


೮೫ 


ವೀರಗಲ್ಲುಗಳಲ್ಲಿ ಇಂಥ ಲಕ್ಷಣಗಳನ್ನು ಕಾಣಬಹುದು. ಇಲ್ಲಿ ವೀರನೊಂದಿಗೆ ಇತರೆ ಶಿಲ್ಲಗಳಿದ್ದರೂ 
ಅವು ಅಸವೃಸವಾಗಿ ಜೋಡಿಸಿರುವಂತೆ ತೋರುತ್ತವೆ. ಈ ಕಾಲಾವಧಿಯಲ್ಲಿ ಶಿಲ್ಪಿಗಳು ವೀರಗಲ್ಲುಗಳನ್ನು 
ಒಂದು ರೂಪಕ್ಕೆ ತಿದ್ದುವ ಪ್ರಯತ್ನವನ್ನು ಮಾಡಿಲ್ಲವೆಂದು ತೋರುತ್ತೆದೆ. ವೀರಗಲ್ಲುಗಳನ್ನು ನೆಡುವ 
ಸಂಪ್ರದಾಯ ಬೆಳವಣಿಗೆಗೊಂಡಂತೆ ಮತ್ತು ನುರಿತ ಶಿಲ್ಪಿಗಳು ವೀರಗಲ್ಲುಗಳನ್ನು ಕೆತ್ತಲು ಪ್ರಾರಂಭಿಸಿದಂತೆ 
ಅವುಗಳಿಗೆ ಒಂದು ಮೂರ್ಥಸ್ಪರೂಪ ಮೈದಳೆಯಿತು. ವೀರಗಲ್ಲುಗಳಿಗೆ ಪೂರ್ಣತೆಯನ್ನು 
ತಂದುಕೊಡುವಲ್ಲಿ ಪ್ರಥಮ ಪ್ರಯತ್ನ ಮಾಡಿದವರೆಂದರೆ ರಾಷ್ಟಕೂಟರ ಕಾಲದ ಶಿಲ್ಪಿಗಳು. ಯುದ್ದದ 
ಸನ್ನಿವೇಶ, ಸ್ಪರ್ಗಾರೋಹಣ ಮತ್ತು ಸ್ಪರ್ಗದ ಪರಿಕಲ್ಲನೆಯ ಹಂತಗಳು ತದನಂತರದಲ್ಲಿ 
ಸಾಮಾನ್ಯವಾದರೂ ವೀರಗಲ್ಲುಗಳ ಮೇಲ್ಭಾಗವನ್ನು ಅತ್ಯಾಕರ್ಷಕವಾಗಿ ರೂಪಿಸುವ ಪ್ರಯತ್ನಗಳು 
ಮುಂದುವರಿದವು. ವೀರಗಲ್ಲುಗಳ ಮೇಲ್ಲಾಗದಲ್ಲಿ ದೇವಾಲಯದ ಮುಖಮಂಟಪದಂತೆ, ಶಿಖರ 
ಮಾದರಿಗಳಂತೆ, ಗೋಷುರಗಳಂತೆ ಕಂಢರಿಸುವ ಪರಿಪಾಠ ಬೆಳೆಯಿತು. ಕೆಲವೊಮ್ಮೆ ವೀರಗಲ್ಲುಗಳ 
ಮೇಲ್ಲಾಗದ ನಡುಮಧ್ಯೆ ಕುಂಭ ಅಥವಾ ಕಳಶವನ್ನು ಅಲಂಕರಣೆಗಳೂಂದಿಗೆ ಕೆತ್ತಲಾಗುತ್ತಿತ್ತು. 
ವೀರಗಲ್ಲುಗಳು ಸುಂದರವಾಗಿ ಕಾಣಲು ದೇವಾಲಯಗಳಲ್ಲಿ ಬಳಸಿರುವಂತೆ ಯಾಳಿಗಳನ್ನೂ 
ಕೀರ್ತಿಮುಖಗಳನ್ನೂ, ಸಿಂಹಲಲಾಟವನ್ನೂ ಸುರಳಿಬಳ್ಳಿಗಳನ್ನೂ ಬಳೆಸಿರುವದುಂಟು. ರಾಷ್ಟಕೂಟರ 
ನಂತರ ಈ ಸೂತ್ರವು ವೀರಗಲ್ಲುಗಳಲ್ಲಿ ಒಂದು ಪರಿಪಾಠವಾಗಿ ಮೂಡಿಬಂದಂತೆ ತೋರುತ್ತದೆ. 
ಕೆಲವು ವೀರಗಲ್ಲುಗಳಲ್ಲಿ ಎರಡೇ ಹಂತಗಳಿದ್ದು, ಹೋರಾಟದ ದೃಶ್ಯ ಮತ್ತು ವೀರನು ದೇವರ 
ಸನ್ನಿಧಾನದಲ್ಲಿರುವಂತೆ ಮಾತ್ರ ಬಿಂಬಿಸಲಾಗಿರುತ್ತದೆ. ಇನ್ನೂ ಕೆಲವು ವೀರಗಲ್ಲುಗಳಲ್ಲಿಯ ಶಿಲ್ಪಗಳನ್ನು 
ನಾಲ್ಕರಿಂದ ಏಳಂಟು ಹಂತಗಳಲ್ಲಿ ನಿರೂಪಿಸಲಾಗಿದ್ದರೂ, ವೀರಗಲ್ಲುಗಳ ಮೂಲಭೂತ ಸ್ವರೂಪದಲ್ಲಿ 
ಬದಲಾವಣೆಗಳೇನೂ ಆಗಿರುವುದಿಲ್ಲ. ಇಂಥ ವೀರಗಲ್ಲುಗಳಲ್ಲಿ ಯುದ್ದದ ದೃಶ್ಯವನ್ನು ಎರಡು ಅಥವಾ 
ಮೂರು ಹಂತಗಳಲ್ಲಿ, ಇನ್ನೂ ಕೆಲವು ಕಡೆ ಸರ್ಗಾರೋಹಣದ ಸನ್ನಿವೇಶವನ್ನು ಎರಡು ಹಂತಗಳಲ್ಲಿ 
ವಿಸ್ತರಿಸಿರುವುದನ್ನು ಕಾಣುತ್ತೇವೆ.” 


ವೀರಗಲ್ಲುಗಳ ಪಾಠವನ್ನು ಗಮನಿಸಿದಾಗ, ಅವುಗಳನ್ನು ಅನೇಕ ಪರ್ಯಾಯ ಪದಗಳಿಂದ 
ಕರೆದಿರುವುದನ್ನು ಕಾಣಬಹುದು. ದಾನ ಶಾಸನಗಳಲ್ಲಿ ಉಕ್ತವಾಗಿರುವ "ಕಲ್ಲು' ಎಂಬ ಪದವನ್ನು 
ದಾನಶಾಸನವೆಂದು ಅರ್ಥೈಸುವಂತೆ, ವೀರಗಲ್ಲು ಎಂದು ಸಹ ಸಾಂದರ್ಭಿಕವಾಗಿ ಅರ್ಥೈಸಬೇಕೆನ್ನುವುದು 
ಶೇಷಶಾಸ್ತಿಯವರ ಅಭಿಪ್ರಾಯವಾಗಿದೆ. ಇದಕ್ಕೆ ಪೂರಕವಾದ ವಿಶ್ಲೇಷಣೆಯನ್ನು ಹೊಂದಿರುವ 
ವೀರಗಲ್ಲೊಂದು ದೇವಿಹೊಸೂರಿನಲ್ಲಿ ದೊರಕಿದೆ. ಇದರಲ್ಲಿ “ಸ್ಪಸ್ತಿ ಶೀಮಾರನ್‌ ನಾಡಾಳೆ ಗೋವಿಂದನ್‌ 
ಸಮರ ತುರುಗೊಳೂಲ್ಸತ್ತು ಸ್ಪರ್ಗಕ್ಕೆ ಏರಿದೊನ್‌ ಬಿಂನಪೋಟಿ ನಿರುಸಿದೋಳ್ಕಲ್ಲ” ಎಂಬ ಉಲ್ಲೇಖವಿದ್ದು, 
ವೀರಗಲ್ಲನ್ನು "ಕಲ್ಲು' ಎಂದು ಉಲ್ಲೇಖಿಸಿರುವ ಸ್ಪಷ್ಟ ಉದಾಹರಣೆ ಇದಾಗಿದೆ. ಇಂಥ ಇನ್ನೊಂದು 
ಉಲ್ಲೇಖ ಬೊಮ್ಮನಕಟ್ಟಿ ವೀರಗಲ್ಲಿನಲ್ಲಿದೆ.”್‌ ಕಲಕೇರಿಯ ಎರಡು ವೀರಗಲ್ಲುಗಳಲ್ಲಿ “ಚಿಕ ನಗೈಯನ 
ಕಲು” “ಚಿಕನ ಕಲು” ಎಂಬ ಉಲ್ಲೇಖಗಳಿವೆ.” ಹಾವೇರಿ ಜಿಲ್ಲೆಯ ಶಾಸನಗಳು ವೀರಗಲ್ಲನ್ನು 
'ಬೀರಗಲ್ಲು””” 'ಬೀರಕಲ್ಲು””” 'ಬೀರಗಲು””” ಎಂದು ಉಲ್ಲೇಖಿಸಿರುವುದನ್ನು ಕಾಣಬಹುದು. ಕಲಕೇರಿಯ 


೮೬ 


ಎರಡು ವೀರಗಲ್ಲುಗಳು "ವೀರಸಾಸನ””* ಎಂಬ ಉಲ್ಲೇಖಗಳನ್ನು ಹೊಂದಿವೆ. ಈ ರೀತಿಯ "ವೀರಸಾಸನ' 
ಪ್ರಯೋಗವು ಅಸಾಮಾನ್ಯವಾಗಿ ಹೋರಾಡಿ ಮಡಿದ ವೀರರ ಅಥವಾ ವಿಶೇಷ ವ್ಯಕ್ತಿಗಳ ಪರಾಕಮಗಳನ್ನು 
ಕೀರ್ತಿಸುವಾಗ ಬಳಸಿರುವುದುಂಟು. ಇವುಗಳನ್ನು ಪ್ರಶಸ್ತಿರೂಪದ ವೀರಗಲ್ಲುಗಳೆನ್ನಬಹುದು.*” ಅಪರೂಪಕ್ಕೆ 
ವೀರಗಲ್ಲುಗಳನ್ನು "ವೀರಕಲ್ಲು ಶಾಸನ” "ಸಿಲಾಲೇಖಾ”" "ವೀರಸಿಲಾ”" ಎಂಬುದಾಗಿ 
ಕರೆದಿರುವುದುಂಟು. ಅಲ್ಲದೆ ಕೆಲವು ಕಡೆಗಳಲ್ಲಿ ವೀರಗಲ್ಲುಗಳನ್ನು "ಕಲ್ದಾಟು', "ಕಲ್ಲಾಡು', ವೀರಸ್ತಂಭ, 
ಛಾಯಾಸ್ತಂಭ, ಛಾಯಾಪಡಿಮೆ, ಬೀರಲಿಂಗ, ಸಾಂಗತ್ಕಕಲ್ಲು, ವೀರಗಂಭ ಮತ್ತು ತೊಲೆಕಲ್ಲು 
ಎಂಬುದಾಗಿ ಕರೆದಿರುವುದನ್ನು ಕಾಣಬಹುದಾಗಿದೆ.” 


ಕರ್ನಾಟಕದ ವೀರಗಲ್ಲುಗಳನ್ನು ಭಾರತದ ಇತರೆ ವೀರಗಲ್ಲು ಶಿಲ್ಲಗಳಿಗೆ ಹೋಲಿಕೆ ಮಾಡಿ 
ನೋಡಲಾಗಿ ಅವುಗಳ ಪ್ರಬುದ್ಧ ನಿರೂಪಣಾ ಶೈಲಿ ಮತ್ತು ಜೀವಂತ ಭಾವಾಭಿವ್ಯಕ್ತಿಯನ್ನು ವಿಶಿಷ್ಠವಾಗಿ 
ಗುರುತಿಸಬಹುದಾಗಿದೆ. ವೀರನು ಯಾವ ಜೀವನ ಮೌಲ್ಯಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗಮಾಡಿದನೋ 
ಅದೇ ಘಟನೆಯ ನೈಜ ನಿರೂಪಣೆ ಕರ್ನಾಟಕದ ವೀರಗಲ್ಲುಗಳಲ್ಲಿರುತ್ತದೆ. ಇಲ್ಲಿ ಎಲ್ಲರ ಮನಸೆಳೆಯುವ 
ಪ್ರಮುಖ ಅಂಶವೆಂದರೆ ಶಿಲ್ಲಿಯು ವೀರನಿಗೆ ಸಂಬಂಧಿಸಿದ ಘಟನೆಯನ್ನು ಒಂದು ಚೌಕಟ್ಟಿನಲ್ಲಿ 
ತಂದು ಜೋಡಿಸಿರುವ ಸಂಯೋಜನೆ ಮತ್ತು ಚಲನಶೀಲತೆ ವೀರಗಲ್ಲಿನ ಪ್ರತಿಯೊಂದು ಹಂತದಲ್ಲಿಯೂ 
ಎದ್ದು ಕಾಣುತ್ತಿರುವುದು. ಶಿಲೆಯಂತಹ ಮಾಧ್ಯಮದಲ್ಲಿ ಮಾನವ ಸಹಜ ಭಾವನೆಗಳನ್ನು 
ಅಭಿವ್ಯಕ್ತಿಗೊಳಿಸುವುದು ಸುಲಭ ಸಾಧ್ಯವಲ್ಲ. ಶಿಲ್ಲಿಯು ವೀರಗಲ್ಲುಗಳಲ್ಲಿ ವೀರರಸ, ಶೃಂಗಾರರಸ 
ಮತ್ತು ಶಾಂತರಸಗಳನ್ನು ಸಮ್ಮಿಳಿತಗೊಳಿಸಿ ಕಂಡರಿಸಿರುತ್ತಾನೆ. ವೀರಗಲ್ಲಿನ ಕೆಳಹಂತದಲ್ಲಿ ವೀರ 
ಮತ್ತು ಪ್ರಶಿವೀರನನ್ನು ಚೌಕಟ್ಟಿನಲ್ಲಿ ದೊಡ್ಡದಾಗಿ ಕಂಡರಿಸಿ, ಅವರ ಹಿನ್ನೆಲೆಯಲ್ಲಿ ಸೈನಿಕರನ್ನು 
ಇವರಿಗಿಂತ ಚಿಕ್ಕದಾಗಿ ಮತ್ತು ಪಮಾಣಬದ್ದವಾಗಿ ನಿರೂಪಿಸುವ ತಂತ್ರ ಯುದ್ದದ ಸನ್ನಿವೇಶವನ್ನು 
ಕಣಬ್ನುಂದೆ ತರುತ್ತದೆ. ವೀರಗಲ್ಲುಗಳಲ್ಲಿಯ ವೀರನಿಂದ ಹತರಾದವರು, ವೀರನ ಮೇಲೆ ಎರಗುತ್ತಿರುವವರು, 
ಗಾಯಗೊಂಡಿದ್ದರೂ ಲೆಕ್ಕಿಸದೆ ಹೋರಾಡುತ್ತಿರುವ ವೀರ, ಇವುಗಳು ನಮಗೆ ಒಂದು ವಿಶೇಷವಾದ 
ಅನುಭವವನ್ನು ನೀಡುತ್ತವೆ. ರುಂಡವು ಮುಂಡದಿಂದ ಬೇರೆಯಾಗಿರುವ, ಶಸ್ತಾಘಾತದಿಂದ ನೆಲಕ್ಕೆ 
ಬೀಳುತ್ತಿರುವ, ಹೆಣಗಳ ರಾಶಿಯನ್ನು ಮೆಟ್ಟಿನಿಂತಿರುವ ಮುಂತಾದ ವೀರರಸವನ್ನು ಅಭಿವ್ಯಕ್ತಿಸುವ 
ಸನ್ನಿವೇಶಗಳನ್ನು ವೀರಗಲ್ಲುಗಳ ಕೆಳಪಟ್ಟಿಕೆಯಲ್ಲಿ ಕಾಣುತ್ತೇವೆ.” 


ವೀರಗಲ್ಲುಗಳ ಎರಡನೆಯ ಹಂತದಲ್ಲಿ ಶಿಲ್ಪಿಗಳು ತಮ್ಮ ಪರಿಮಿತಿಯಲ್ಲಿ ಔಚಿತ್ಯವನ್ನರಿತು 
ಶೃಂಗಾರ ರಸವನ್ನು ನಿರೂಪಿಸಿರುವ ವಿಧಾನವನ್ನು ಮೆಚ್ಚಲೇಬೇಕು. ಇಲ್ಲಿ ವೀರನು ಅಪ್ಸರೆಯರ 
ಭುಜದ ಮೇಲೆ ತನ್ನ ಕೈಗಳನ್ನು ಹಾಕಿಕೊಂಡಂತೆ, ವಿಮಾನದಲ್ಲಿ ಕುಳಿತ ವೀರನನ್ನು ಅಪ್ಪರೆಯರು 
ಸ್ಪರ್ಧಕ್ಕೆ ಕೊಂಡೂಯ್ಯುತ್ತಿರುವಂತೆ ಕೆತ್ತಿರುತ್ತಾರೆ. ಇದಕ್ಕೆ ಮೆರಗು ನೀಡುವಂತೆ ಕೆಲವೊಮ್ಮೆ ಸಂಗೀತಗಾರರ 
ಮತ್ತು ನೃತ್ಯಗಾರರ ಸಮೇತ ಸ್ಪರ್ಗಕ್ಕೆ ಹೋಗುತ್ತಿರುವಂತೆ ಕಂಡರಿಸಲಾಗಿರುತ್ತದೆ. ವೀರತ್ತಕ್ಕೆ ಧರ್ಮದ 
ಮೆರಗು ಕೂಟ್ಟು ಸ್ಪರ್ಗ ಪಾಪಿಗೆ ವೀರಮರಣವು ಸಹ ಅರ್ಹ ಎಂದು ಬಿಂಬಿಸಲಾಯಿತು. ಇದರ 
ಪ್ರಭಾವ ವೀರಗಲ್ಲುಗಳ ಪಾಠ ಮತ್ತು ಶಿಲ್ಲದಲ್ಲಿಯೂ ಅಭಿವ್ಯಕ್ಷವಾಯಿತು. ಹಾಗಾಗಿ ವೀರಗಲ್ಲುಗಳಲ್ಲಿ 


೮೭ 


ಶಾಂತ ರಸ ಮೂಡಿಬಂತು. ಇದನ್ನು ವೀರಗಲ್ಲುಗಳ ಮೇಲಿನ ಹಂತದಲ್ಲಿ ಕಾಣಬಹುದು. ಇಲ್ಲಿ 
ವೀರನು ತನ್ನ ಇಷ್ಟ ದೇವರೊಂದಿಗೆ ಸ್ಪರ್ಗದಲ್ಲಿಯೋ, ವೈಕುಂಠದಲ್ಲಿಯೋ, ಸಿದ್ದಲೋಕದಲ್ಲಿಯೋ 
(ಜೈನರಾಗಿದ್ದರೆ) ನೆಲೆಸಿರುವಂತೆ ನಿರೂಪಿಸಲಾಗಿರುತ್ತದೆ. 


ವೀರಗಲ್ಲುಗಳಲ್ಲಿಯ ಶಾಸನಪಾಠ ನೇರ ನಿರೂಪಣೆಯಲ್ಲಿರುವುದೇ ಹೆಚ್ಚು. ಇಲ್ಲಿ ಚಕ್ರವರ್ತಿ 
ಅಥವಾ ಮಾಂಡಳಿಕ ರಾಜನ ನಾಮನಿರ್ದೇಶನ ಮತ್ತು ಕಾಲ ಮೊದಲು ಬರುತ್ತದೆ. ಆನಂತರ 
ವೀರನು ಎದುರಿಸಬೇಕಾಗಿ ಬಂದ ಹೋರಾಟದ ಸ್ವರೂಪ ಹಾಗೂ ಅವನು ಅದನ್ನು ಎದುರಿಸಿ 
ಸುರಲೋಕ ಪ್ರಾಪನಾದ ಬಗ್ಗೆ ವಿವರಣೆ ಇರುತ್ತದೆ. ವೀರಗಲ್ಲುಗಳು ಪ್ರಮುಖವಾಗಿ ವೀರರ 
ಪರಾಕ್ರಮಗಳನ್ನು ವೈಭವೀಕರಿಸುವ ಸ್ಮಾರಕಶಿಲೆಗಳು. ಆದ್ದರಿಂದ ಶಾಸನ ಪಾಠದ ಬಹುಭಾಗ ಮಡಿದ 
ವೀರನ ಹೊಗಳಿಕೆಗಾಗಿ ಮೀಸಲಾಗಿದ್ದು, ಅದರೊಂದಿಗೆ ಅರಸನ ಬಗ್ಗೆ ಮತ್ತು ವೀರನ ಕುಟುಂಬಕ್ಕೆ 
ನೀಡಿದ ದತ್ತಿಯ ಪ್ರಸ್ತಾಪ ಬರುತ್ತದೆ. ಇಲ್ಲಿ ಗತಿಸಿದ ವೀರನ ಕೀರ್ತಿ, ಪ್ರತಾಪಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ 
ನೀಡಿರುವುದರಿಂದ, ವೀರಗಲ್ಲುಗಳ ಶಾಸನಪಾಠವನ್ನು ದಾನ ಮತ್ತಿತರ ಶಾಸನಗಳಿಂದ ಸುಲಭವಾಗಿ 
ಪ್ರತ್ಯೇಕಿಸಿ ನೋಡಬಹುದು. ವೀರಗಲ್ಲುಗಳ ಶಾಸನಪಾಠದಲ್ಲಿ ದೇಶ, ಅರಸ, ವಂಶ ಮತ್ತು ಅಲ್ಲಲ್ಲಿ 
ಪ್ರಾರ್ಥನಾ ಶ್ಲೋಕ, ಶಾಪಾಶಯ, ಶಾಸನಕಾರ, ಶಿಲ್ಪಿ, ರೂವಾರಿಗಳ ವಿವರಣೆ ಇದ್ದರೂ, ವೀರನ 
ಹೋರಾಟ, ಅದಕ್ಕೆ ಕಾರಣ, ಅದರ ಸ್ವರೂಪ ಹಾಗೂ ಹೋರಾಟದಲ್ಲಿ ವೀರನ ಪಾತ್ರಗಳಿಗೇ ಹೆಚ್ಚಿನ 
ಪಾಧಾನ್ಯತೆ ಇರುತ್ತದೆ. ಇತರೆ ಶಾಸನಗಳಿಗೆ ಹೋಲಿಸಿದರೆ ವೀರಗಲ್ಲುಗಳ ಶಾಸನ ಪಾಠ ಕಿರಿದಾಗಿರುತ್ತದೆ. 
ವೀರಗಲ್ಲುಗಳ ಮೇಲಿರುವ ಶಿಲ್ಪಗಳ ನಡುವಿನ ಪಟ್ಟಕೆಗಳಲ್ಲಿ ಶಾಸನ ಪಾಠವನ್ನು ಕೆತ್ತಲಾಗುತ್ತಿತ್ತು. 
ಇಲ್ಲಿಯ ಸ್ಥಳಾವಕಾಶಕ್ಕೆ ತಕ್ಕಂತೆ ಶಾಸನ ಪಾಠವನ್ನು ತಯಾರಿಸಬೇಕಾಗುತ್ತಿತ್ತು. ಹಾಗಾಗಿಯೇ ವೀರಗಲ್ಲುಗಳ 
ಪಾಠ ಇತರೆ ಶಾಸನ ಪಾಠಗಳಿಗಿಂತ ಕಿರಿದಾಗಿರುವಂತೆ ತೋರುತ್ತದೆ. ಇಲ್ಲಿ ಶಾಸನಕಾರ ಶಾಸನ 
ಪಾಠವನ್ನು ಎರಡು ಭಾಗಗಳಲ್ಲಿ ವಿಂಗಡಿಸಿಕೊಂಡು ನಿರೂಪಿಸಿದಂತೆ ಭಾಸವಾಗುತ್ತದೆ. ಮೊದಲ 
ಭಾಗದಲ್ಲಿ ವೀರನು ಯಾರ ಕಾಲದಲ್ಲಿ, ಯಾರ ಪರವಾಗಿ, ಯಾವ ಯುದ್ದದಲ್ಲಿ, ಏಕೆ, ಹೇಗೆ 
ಯುದ್ದಮಾಡಿದ ಎಂಬುದು ಮತ್ತು ಪರಾಕಮದಿಂದ ಹೋರಾಟಮಾಡಿ ಮಡಿದ ವೀರನನ್ನು ಅಪ್ಪ್ತರೆಯರು 
ಹೇಗೆ ಸ್ಪರ್ಗಕ್ಕೆ ಕೊಂಡೊಯ್ದರೆಂಬ ವಿವರಣೆ ಇರುತ್ತದೆ. ಎರಡನೆಯ ಭಾಗದಲ್ಲಿ ವೀರನಿಗೆ ಬಿಟ್ಟ 
ದತ್ತಿ ವೀರಗಲ್ಲನ್ನು ನಿಲ್ಲಿಸಿದ ಪ್ರಸ್ತಾಪ ಬರುತ್ತದೆ. ವೀರಗಲ್ಲು ಶಿಲ್ಪ ತನ್ನ ಸಮಕಾಲೀನ ಶಿಲ್ಲದೊಡನೆ 
ಬೆಳದು, ಉನ್ನತ ಸ್ಥಿತಿಯನ್ನು ತಲುಪಿ, ತದನಂತರದಲ್ಲಿ ಕೇವಲ ಪಡಿಯಚ್ಚಾಗಿ, ಕಾಲಾಂತರದಲ್ಲಿ 
ಅವನತಿ ಹೊಂದಿದಂತೆಯೇ, ವೀರಗಲ್ಲುಗಳ ಪಾಠವೂ ಸಹ ತನ್ನ ಸಮಕಾಲೀನ ಸಾಹಿತ್ಯದ ಪ್ರಭಾವವನ್ನು 
ಪಡೆದು ಬೆಳೆದಿದೆ. ಸಾಹಿತ್ಯಿಕವಾಗಿ ಗಮನಿಸಬಹುದಾದಂತಹ ಉತ್ತಮ ಪ್ರತಿಭಾ ಕೌಶಲ್ಯವನ್ನು 
ಹೊಂದಿದ ವೀರಗಲ್ಲುಗಳೂ ಕಂಡುಬರುತ್ತವೆ. ಕೆಲವು ಕಡೆ ಅವು ಒಂದರ ಪಡಿಯಚ್ಚು ಮತ್ತೊಂದು 
ಎಂಬಂತೆ ತೋರುತ್ತಿದ್ದು, ಏಕತಾನತೆಯ ದೋಷದಿಂದ ನರಳುತ್ತವೆ.*” 


ವೀರಗಲ್ಲುಗಳಲ್ಲಿ ಶಾಸನಪಾಠವನ್ನು ಯಾವ ಭಾಗದಲ್ಲಿ ಬರೆಯಲಾಗುತ್ತಿತ್ತು ಎಂಬುದನ್ನು 
ಗಮನಿಸಿದರೆ. ಆರಂಭದಲ್ಲಿ ಗಂಗರ, ನೊಳಂಬರ ವೀರಗಲ್ಲುಗಳಲ್ಲಿ ಶಾಸನಪಾಠವನ್ನು ಇಂಥಲ್ಲಿಯೇ 
ಬರೆಯಬೇಕೆಂಬ ನಿಯಮವಿದ್ದಂತೆ ತೋರುವುದಿಲ್ಲ. ಸ್ಥಳವಿದ್ದ ಕಡೆಯಲ್ಲಲ್ಲಾ, ಕೆಲವೊಮ್ಮೆ ಶಿಲ್ಲಗಳ 


೮೮ 


ಭಾಗದಲ್ಲಿಯೂ ಬರೆದಿರುವ ನಿದರ್ಶನಗಳಿವೆ. ಇದಕ್ಕೆ ಕಾರಣ ವೀರಗಲ್ಲುಗಳ ಸ್ಪಷ್ಟಕಲನೆ, ರೂಪುರೇಷೆ 
ಇನ್ನೂ ಬೆಳವಣಿಗೆಗೊಂಡಿಲ್ಲದಿರುವುದು. ಇದನ್ನು ಪ್ರಾಯೋಗಿಕ ಹಂತವೆಂದು ಕರೆಯಬಹುದು. 
ರಾಷ್ಟಕೂಟರ, ನೊಳಂಬರ ಆನಂತರದ ಅವಧಿಯ ವೀರಗಲ್ಲುಗಳಲ್ಲಿ ಶಾಸನಪಾಠವನ್ನು ಬರೆಯುವ 
ಒಂದು ಸ್ಪಷ್ಟ ಪರಿಕಲ್ಲನೆ ಮೂಡಿದಂತೆ ತೋರುತ್ತದೆ. ಈ ಕಾಲದ ವೀರಗಲ್ಲು ಶಿಲ್ಲಗಳನ್ನು ಹಂತಗಳಲ್ಲಿ 
ಕಂಡರಿಸಲಾಗಿದ್ದು, ಪ್ರತಿ ಹಂತದ ಮಧ್ಯದಲ್ಲಿ ಶಾಸನಕ್ಷಾಗಿ ಪಟ್ಟಿಕೆಯನ್ನು ಸೃಜಿಸಿಕೊಂಡಿರುವುದನ್ನು 
ಕಾಣಬಹುದು. ಮೇಲಿನ ಪಟ್ಟಿಕೆಯಿಂದ ಶಾಸನ ಆರಂಭವಾಗಿ, ಕೆಳ ಪಟ್ಟಿಕೆಯಲ್ಲಿ ಮುಂದುವರೆಯುತ್ತದೆ. 
ಇದು ವೀರಗಲ್ಲುಗಳ ಅಂದವನ್ನು ಹೆಚ್ಚಿಸಿದ್ದಲ್ಲದೆ, ತುಸು ದೀರ್ಪ ಶಾಸನ ಪಾಠವಿದ್ದರೂ ಕಂಡರಿಸಲು 
ಅವಕಾಶ ದೊರೆಯಿತು. ಹಾಗಾಗಿಯೇ ಮುಂದಿನ ವೀರಗಲ್ಲುಗಳ ಶಾಸನಪಾಠ ತುಸು ದೀರ್ಪವಾಗಿ 
ಮೂಡಿಬಂದಿರುವುದು. 


ವೀರಗಲ್ಲುಗಳೆಂದರೆ, ಅಷ್ಟೇ ಏಕೆ ಸ್ಮಾರಕಶಿಲ್ಲಗಳಂದರೆ ಉಬ್ಬುಶಿಲ್ಲದ ಒಂದು ಪ್ರಕಾರ. ಭಾರತೀಯ 
ಶಿಲ್ಲಶಾಸ್ತ್ರದಲ್ಲಿ ಇದೇನು ಹೊಸ ಪ್ರಕಾರವಲ್ಲ. ನಮ್ಮ ಪ್ರಾಚೀನ ದೇವಾಲಯಗಳ ಹೊರಗೋಡೆಯ 
ಭಿತ್ತಿಯಲ್ಲಿ, ಕಂಬಗಳ ಮೇಲೆ, ಕಕ್ಷಾಸನದ ಹೊರ ಭಾಗದಲ್ಲಿ, ಶಿಖರದ ಭಾಗಗಳಲ್ಲಿ, ಅದಿಷ್ಠಾನ, 
ಮಾಳಿಗೆ, ಭುವನೇಶ್ವರಿ, ಬಾಗಿಲುವಾಡ, ಜಾಲಂದ್ರಗಳಲ್ಲಿ ಇಂಥ ಅನೇಕ ಉಬ್ಬುಶಿಲ್ಲಗಳನ್ನು 
ಕಾಣಬಹುದು. ಆದರೆ ನಮ್ಮ ಪ್ರಾಚೀನ ಶಿಲ್ಲಶಾಸ್ತ್ರ ಗಂಥಗಳು ಈ ಉಬ್ಬುಶಿಲ್ಲಗಳ ಬಗ್ಗೆ ಮೌನ 
ವಹಿಸಿರುವುದರ ಕಾರಣ ತಿಳಿದುಬರುವುದಿಲ್ಲ. ಬಹುಶ: ಆಗ ಉಬ್ಬುಶಿಲ್ಲವನ್ನು ದುಂಡು ಶಿಲ್ಲದಿಂದ 
ಬೇರ್ಪಡಿಸಿ ನೋಡಲಿಲ್ಲವೆಂದು ಕಾಣುತ್ತದೆ. ಆದರೆ ಕಾಲ ಬದಲಾದಂತೆ ಉಬ್ಬುಶಿಲ್ಲದ ತಂತ್ರಗಾರಿಕೆಗೆ 
ಮಹತ್ವ ಬಂದಿತು. ಇದರಿಂದಾಗಿ ಉಬ್ಬುಶಿಲ್ಲದ ಲಕ್ಷಣ ಮತ್ತು ಪ್ರಯೋಜನಗಳನ್ನು ಹಿಂದಿಗಿಂತಲೂ 
ಇಂದು ವಿವೇಚಿಸುವ ಅವಶ್ಯಕತೆ ಇದೆ. ಕನ್ನಡದಲ್ಲಿ ಉಬ್ಬುಶಿಲ್ಲದ ಬಗೆಗೆ ಮೊದಲು ಚರ್ಚಿಸಿದವರು 
ಡಾ.ಕೆ. ಶಿವರಾಮ ಕಾರಂತರು. ಅವರು ತಮ್ಮ "ಚಿತ್ರ ಶಿಲ್ಪ ವಾಸ್ತುಕಲೆಗಳು', "ಭಾರತೀಯ ಶಿಲ್ಲ' 
ಮತ್ತು "ಶಿಲಕಲಾ ಪ್ರಪಂಚ” ಎಂಬ ಗಂಥಗಳಲ್ಲಿ ಉಬ್ಬುಶಿಲ್ಲಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇಲ್ಲಿ 
ಉಬ್ಬುಕೆತ್ತನೆ ಎಂದರೇನು? ಮತ್ತು ಅದರ ಇತಿಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಇದಕ್ಕೂ 
ಮೊದಲು "ಜ್ಞಾನಗಂಗೋತ್ರಿ' ಸಂಪುಟ-೫(ಕಲೆ-ಸಾಹಿತ್ಯ) ದಲ್ಲಿ ಉಬ್ಬುಶಿಲ್ಲದ ಬಗ್ಗೆ ಕೆಲವಷ್ಟು 
ಮಾಹಿತಿ ಇದೆ. ಇವನ್ನು ಹೊರತುಪಡಿಸಿದರೆ ೧೯೮೫ರಲ್ಲಿ ಪ್ರಕಟಗೊಂಡ “ಕಲಾಕೋಶ” ಎಂಬ 
ಕೃತಿಯಲ್ಲಿ ಉಬ್ಬುಶಿಲದ ಕೊಂಚ ಮಾಹಿತಿ ದೊರೆಯುತ್ತದೆ." 


ಚಪುಟೆಯಾದ ಹಿನ್ನೆಲೆಯಿಂದ ಮುಂದಕ್ಕೆ ಉಬ್ಬಿದಂತೆ ಕಂಡರಿಸಿರುವ ಶಿಲ್ಲವೇ ಉಬ್ಬು 
ಶಿಲ್ಲವೆನ್ನಿಸಿದೆ. ಇಂಥ ಶಿಲ್ಲವನ್ನು ಎದುರಿನಿಂದ ಮಾತ್ರ ನೋಡಲು ಸಾಧ್ಯ ಇಲ್ಲಿ ಕೈಗಳನ್ನು 
ಆಯುಧಗಳನ್ನು, ಹಿಂಬದಿಯ ಜಡೆ ಮತ್ತಿತರ ಭಾಗಗಳನ್ನು ದುಂಡು ಶಿಲದಂತೆ ಪ್ರತ್ಯೇಕವಾಗಿ 
ಕಂಡರಿಸದೆ, ದೇಹದ ಭಾಗಗಳಿಗೆ ಅಂಟಿಕೊಂಡಂತೆ ಕೆತ್ತಲಾಗಿರುತ್ತದೆ. ಅಲ್ಲದೇ ಈ ದೇಹವು 
ಹಿನ್ನೆಲೆಗೆ ಅಂಟಿಕೊಂಡು ಅದರಿಂದ ಸ್ವಲ್ಪ ಮುಂಚಾಚಿದಂತೆ ಕಾಣುತ್ತದೆ. ವೀರಗಲ್ಲುಗಳ ಉಬ್ಬುಶಿಲ್ಲದಲ್ಲಿ 
ಹೋರಾಟದ ಭಂಗಿಯಲ್ಲಿ ನಿಂತಿರುವ ವೀರನನ್ನು, ಎದುರಾಳಿಯನ್ನು ಮತ್ತು ಅವರ ಜೊತೆಯಲ್ಲಿರುವ 


೮೯ 


ಹಿಂಬಾಲಕರನ್ನು ಹೋರಾಟದ ದೃಶ್ಯಗಳೊಂದಿಗೆ ಸಮರ್ಪಕವಾಗಿ ದೃಶ್ನೀಕರಿಸಲಾಗಿರುತ್ತದೆ. ಇದನ್ನು 
ಚಿತ್ರಕಲೆಗೆ ಸಮನಾಗಿ ಕಲ್ಪಸಿಕೊಳ್ಳಬಹುದು. ದೇವಾಲಯದ ಗೋಡೆಯ ಹೊರಭಿತ್ತಿಯ ಉಬ್ಬುಶಿಲ್ಲಗಳು 
ಏಕಕಾಲಕ್ಕೆ ಗೋಡೆಗಳೂ ಹೌದು, ಉಬ್ಬುಶಿಲ್ಲಗಳೂ ಹೌದು. ಈ ತಂತ್ರಗಾರಿಕೆಯಿಂದಾಗಿಯೇ ಅನೇಕ 
ದೇವಾಲಯಗಳು ಲೋಕ ಪ್ರಸಿದ್ಧಿಯಾಗಿರುವುದು."* 


ಉಬ್ಬುಶಿಲ್ಲಗಳು ಹಂತಗಳಲ್ಲಿ ಏಕಕಾಲಕ್ಕೆ ಘಟನೆಗೆ ಸಂಬಂಧಿಸಿದ ಪರಿಪೂರ್ಣ ಚಿತ್ರಣವನ್ನು 
ನೀಡುತ್ತವೆ. ಉಬ್ಬುಶಿಲಕ್ಕೆ ಮಾತ್ರ ಈ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವೀರಗಲ್ಲುಗಳು ಸಹ ಉಬ್ಬುಶಿಲಗಳಾಗಿದ್ದು, 
ಅವು ಜನರ ಬದುಕಿನೊಂದಿಗೆ ಹೆಣೆದುಕೊಂಡಿವೆಯಲ್ಲದೇ ಜನಸಾಮಾನ್ಯರ ಸ್ಪತ್ತಾಗಿವೆ. ಹೋರಾಟದ 
ಅಥವಾ ದಿನನಿತ್ಯದ ಬದುಕಿಗೆ ಸಂಬಂಧಿಸಿದ ಅಂಶಗಳು ವೀರಗಲ್ಲುಗಳಲ್ಲಿ ಪ್ರತಿಬಿಂಬಿತವಾಗಿರುತ್ತವೆ. 
ಜನಪದ ಆಚೆರಣೆಗಳು, ಉಡುಗೆ-ತೊಡುಗೆಗಳು ಮತ್ತು ಸಮಕಾಲೀನ ಸಂಪ್ರದಾಯಗಳು ಉಬ್ಬುಶಿಲದಲ್ಲಿ 
ಕಂಡುಬರುತ್ತವೆ. ವೀರಗಲ್ಲುಗಳು ಸಾಮಾಜಿಕ ಕಳಕಳಿಯಿಂದ ಹುಟ್ಟಿದವುಗಳಾಗಿದ್ದು, ಅವುಗಳಲ್ಲಿ 
ಧಾರ್ಮಿಕ ಅಂಶಗಳಿದ್ದರೂ ಗೌಣವಾಗಿರುತ್ತವೆ. ಇಲ್ಲಿ ಅನೇಕ ಆಚರಣೆ ಮತ್ತು ಸಂಪ್ರದಾಯಗಳು 
ಕೆಲವು ಸಂಕೇತಗಳ ಮೂಲಕ ವ್ಯಕ್ತವಾಗುತ್ತವೆ. ವೀರಗಲ್ಲುಗಳಲ್ಲಿ ಶಿಲ್ಲಿಗೆ ಯಾವುದೇ ಶಿಷ್ಣಾಚಾರದ 
ನಿಯಂತ್ರಣವಿರುವುದಿಲ್ಲ. ಒಂದು ವೇಳ ನಿಯಂತ್ರಣವಿದ್ದರೆ ಅದು ಸ್ಥಳಾವಕಾಶದ್ದು ಮಾತ್ರ ವರ್ಣಚಿತ್ರದಲ್ಲಿ 
ನಿರೂಪಿಸಿದಂತೆ ಇಡೀ ಒಂದು ಕಥಾನಕವನ್ನು ಉಬ್ಬುಶಿಲ್ಲದಲ್ಲಿ ತೋರಿಸಲು ಸಾಧ್ಯವಿದೆ. ವರ್ಣಚಿತ್ರಕಾರ 
ಉಡುಪು, ಆಭರಣ, ಕೇಶ ಮತ್ತು ಚರ್ಮಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಉಪಯೋಗಿಸುತ್ತಾನೆ. 
ಶಿಲ್ಲಿಯು ಉಬ್ಬುಶಿಲ್ಲದಲ್ಲಿ ಮೈ-ಮುಖಗಳನ್ನು ಒಂದು ಸ್ಥರ(ದಪುದಲ್ಲಿಯೂ, ಆಭರಣ, ಉಡುಪುಗಳನ್ನು 
ಇನ್ನೊಂದು ಸ್ಥರ(ದಪ್ಪುದಲ್ಲಿಯೂ, ಹಿನ್ನೆಲೆಯ ಶಿಲ್ಪಗಳನ್ನು ಮತ್ತೊಂದು ಸ್ಥರ(ದಪು)ದಲ್ಲಿಯೂ 
ಕೆತ್ತಿರುತ್ತಾನೆ. ಉಬ್ಬುಶಿಲ್ಲಕ್ಕೆ ಮಾಧ್ಯಮವಾಗಿ ಕರ್ನಾಟಕದಲ್ಲಿ ಹೆಚ್ಚು ಬಳಕೆಯಾಗಿರುವುದು ಶಿಲೆ 
ಮತ್ತು ಮರ. ಇಲ್ಲಿ ಶಿಲ್ಲಿಯು ಯಾವ ವಿಷಯವನ್ನು ಕೆತ್ತಬೇಕೆಂದು ನಿರ್ಧರಿಸಿರುತ್ತಾನೋ ಅದಕ್ಕೆ 
ಸಾಕಾಗುವಷ್ಟು ಶಿಲೆಯನ್ನು ಉಳಿಸಿ, ಉಳಿದ ಭಾಗವನ್ನು ಒಂದು ಸಮಾನ ಆಳದಲ್ಲಿ ಕೆತ್ತಿ ತೆಗೆಯುತ್ತಾನೆ. 
ನಂತರ ಉಳಿಸಿಕೊಂಡ ಸ್ಥಳದಲ್ಲಿ ಶಿಲ್ಪ ನಿರೂಪಣೆ ಮಾಡುತ್ತಾನೆ. ಇದಕ್ಕೆ ಎಷ್ಟು ದಿನಗಳು ಬೇಕಾದರೂ 
ಹಿಡಿಯಬಹುದು. ಆದರೆ ದುಂಡು ಶಿಲ್ಪಕ್ಕೆ ಹೋಲಿಸಿ ನೋಡಿದರೆ ಉಬ್ಬುಶಿಲ್ಲದ ಕೆತ್ತನೆಯು ಶಿಲ್ಲಿಯ 
ಶ್ರಮ ಮತ್ತು ಸಮಯವನ್ನು ಕಡಿಮೆ ಮಾಡುತ್ತದೆಂದು ಹೇಳಬಹುದು.” 


ವೀರಗಲ್ಲು ಸ್ನಾರಕ ಶಿಲ್ಲಗಳು ಮೊದಲು ಸಾಂಸ್ಕೃತಿಕ ಆಕರಗಳಾಗಿದ್ದು, ನಂತರ ಕಲಾ 
ಮಾಧ್ಯಮವಾಗಿವೆ. ಇಲ್ಲಿ ಶಿಲ್ಲಿಗೆ ಘಟನೆಯ ವಿವರದಷ್ಟೇ ಶಿಲಾಫಲಕದಲ್ಲಿ ಸ್ಥಳಾವಕಾಶ ದೊರೆಯಬೇಕು. 
ಘಟನೆಯ ವಿವರಕ್ಕೆ ಸ್ಥಳಾವಕಾಶ ಕಲ್ಪಸಿಕೊಳ್ಳಲು ಶಿಲ್ಲಯು ಹಂತಗಳಲ್ಲಿ ವೀರಗಲ್ಲುಗಳನ್ನು 
ಕೆತ್ತಲಾರಂಬಿಸಿದ. ಇದು ಮುಂದೆ ಒಂದರಿಂದ ಏಳು ಹಂತಗಳವರೆಗೆ ವೀರಗಲ್ಲುಗಳು ನಿರ್ಮಾಣವಾಗಲು 
ಕಾರಣವಾಯಿತು. ಹೀಗೆ ವೀರಗಲ್ಲುಗಳು ಮೂಲತ: ವೀರನ ಗುಣಗಾನದ ದಾಖಲೆಗಳಾಗಿದ್ದರೂ, 
ಪ್ರಾಚೀನ ಮೌಲ್ಮಗಳನ್ನು ಪ್ರಚುರಗೊಳಿಸುವ ಫಲಕಗಳೂ ಸಹ ಆಗಿವೆ. 


೯೦ 


೩.೩ ವೀರಗಲ್ಲುಗಳ ಬೆಳವಣಿಗೆ 


ವೀರಗಲ್ಲುಗಳ ಮೂರ್ತಸ್ಥರೂಪ ಮತ್ತು ಪರಿಕಲ್ಪನೆಯ ಸ್ಪಷ್ಟ ತಿಳುವಳಿಕೆ ಮೂಡಿದ ನಂತರ 
ಅವುಗಳ ಉಗಮ, ವಿಕಾಸದ ಐತಿಹಾಸಿಕ ಅಂಶಗಳನ್ನು ಪರಿಚಯಿಸಿಕೊಳ್ಳುವ ಪ್ರಯತ್ನವನ್ನು ಅನೇಕ 
ವದ್ದಾಂಸರು ಮಾಡಿದ್ದಾರೆ. ಈ ನಿಟ್ಟನಲ್ಲಿ ಇದೇ ಅಧ್ಯಾಯದ ಮೊದಲ ಭಾಗದಲ್ಲಿ ವೀರಗಲ್ಲುಗಳ 
ಉಗಮದ ಬಗ್ಗೆ ಚರ್ಚಿಸಲಾಗಿದೆ. ಪ್ರಸ್ತುತ ಭಾಗದಲ್ಲಿ ವೀರಗಲ್ಲುಗಳ ಬೆಳವಣಿಗೆಯ ಹಂತಗಳನ್ನು 
ಕರ್ನಾಟಕದ ವೀರಗಲ್ಲುಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಿವರಿಸಲಾಗಿದೆ. ಕರ್ನಾಟಕದ ಮಟ್ಟಗೆ 
ಹೇಳಬೇಕೆಂದರೆ ಇಲ್ಲಿಯ ವೀರಗಲ್ಲುಗಳಿಗೆ ಸುಮಾರು ೧೫೦೦ ವರ್ಷಗಳ ಇತಿಹಾಸವಿದೆ. ಇಷ್ಟು 
ಸುಧೀರ ಅವಧಿಯಲ್ಲಿ ವೀರಗಲ್ಲುಗಳು ಆಯಾ ಕಾಲದ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃಶಿಕ 
ಅಂಶಗಳನ್ನು ಮೈಗೂಡಿಸಿಕೊಂಡು ಬೆಳೆದಿವೆ. ವೀರಗಲ್ಲುಗಳು ಶಿಲ್ಪಕಲೆಯ ಒಂದು ಭಾಗವೇ ಆಗಿದ್ದರಿಂದ 
ಶಿಲೆಯ ಆಯ್ಕೆ ಮತ್ತು ಕಲೆಯ ನಿರೂಪಣೆ ಕಾಲಕ್ಕೆ ತಕ್ಕಂತೆ ಅವುಗಳ ಮೇಲೆ ಆಗಿರುವುದನ್ನು 
ಗಮನಿಸಬಹುದು. ಅಂದರೆ ಆಯಾ ಅರಸರ ಕಾಲದಲ್ಲಿ ಶಿಲ್ಲಗಳು ಬಳಸಿದ ಶಿಲೆ ಮತ್ತು ಕಲಾತ್ಮಕ 
ಕಂಡರಣೆಯು ವೀರಗಲ್ಲುಗಳಲ್ಲಿಯೂ ಮೂಡಿಬಂದಿತು. ಬೇರೆ ಬೇರೆ ಅರಸರ ಕಾಲಾವಧಿಯಲ್ಲಿ 
ಉಂಟಾದ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಲಗಳ ಸ್ಥಿತ್ಯಂತರಗಳನ್ನು ವೀರಗಲ್ಲುಗಳಲ್ಲಿಯೂ ಕಾಣಬಹುದು. 
ವಾಸ್ತು ಮತ್ತು ಮೂರ್ತಿಶಿಲ್ಲದ ರಚನೆಯಲ್ಲಿ ತೊಡಗಿರುವ ಶಿಲ್ಲಿಗಳೇ ವೀರಗಲ್ಲುಗಳ ಕೆತ್ತನೆಯನ್ನು 
ಮಾಡಿರುವುದರಿಂದ, ವಾಸುಶಿಲದಂತೆಯೇ ಇದು ಸಹ ಬೆಳದಿದೆ, ಮಾರ್ಪಾಡಾಗಿದೆ ಮತ್ತು ವೈಶಿಷ್ಟ್ಯವನ್ನು 
ಮೆರೆದಿದೆ. ಅಲ್ಲದೆ ಈ ಎರಡೂ ಪ್ರಕಾರಗಳಿಗೂ ಬಳಕೆಯಾಗಿರುವುದು "ಶಿಲಾ' ಮಾಧ್ಯಮವೇ 
ಎಂಬುದು ಪ್ರಮುಖ ಅಂಶವಾಗಿದೆ. ಹಾಗಾಗಿ ಶಿಲ್ಲಕಲೆಯ ಒಂದು ಅಂಗವಾಗಿ ವೀರಗಲ್ಲುಗಳ ಶಿಲ್ಪ 
ಬೆಳೆಯಿತೆಂದರೆ ತಪ್ಪಾಗಲಾರದು. ಹಾಗಾಗಿ ವಿವಿಧ ಅರಸು ಮನೆತನಗಳ ಅವಧಿಯಲ್ಲಿ ನೆಡಲ್ಪಟ್ಟ 
ಸಾವಿರಾರು ವೀರಗಲ್ಲುಗಳ ಬೆಳವಣಿಗೆಯ ಮಜಲುಗಳನ್ನು ವಿವೇಚಿಸುವುದು ಸೂಕ್ತವೆನಿಸುತ್ತದೆ. 


ವೀರಗಲ್ಲುಗಳು ಸಾಮಾನ್ಯವಾಗಿ ಶಿಲ್ಲದೊಂದಿಗೆ ಶಾಸನ ಪಾಠವನ್ನು ಹೊಂದಿರುವುದನ್ನು 
ಕಾಣಬಹುದು. ಬರೀ ಶಿಲ್ಲವನ್ನು ಮಾತ್ರ ಹೊಂದಿರುವ ಅಸಂಖ್ಯಾತ ವೀರಗಲ್ಲುಗಳು ಕರ್ನಾಟಕದಲ್ಲಿ 
ದೊರೆಯುತ್ತವೆ. ಆದರೆ ಶಿಲ್ಲವಿರದ, ಬರೀ ಶಾಸನ ಪಾಠವನ್ನು ಮಾತ್ರ ಹೊಂದಿರುವ ವೀರಗಲ್ಲುಗಳು 
ವಿರಳವೆಂದೇ ಹೇಳಬೇಕಾಗುತ್ತದೆ. ವೀರಗಲ್ಲುಗಳ ಬೆಳವಣೆಗೆಯ ಇತಿಹಾಸವನ್ನು ಕಟ್ಟಿಕೊಡುವಾಗ 
ಶಾಸನ ಪಾಠಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡದೆ, ಅವುಗಳ ಶಿಲ್ಪ ಮತ್ತು ನಿರೂಪಣಾ ತಂತ್ರವನ್ನು 
ಗಮನದಲ್ಲಿಟ್ಟುಕೊಂಡು ಇಲ್ಲಿ ವಿವರಿಸಲಾಗಿದೆ. 


ಚಿತ್ರದುರ್ಗ ಜಿಲ್ಲೆಯ ತಮಟಕಲ್ಲು ಗ್ರಾಮದಲ್ಲಿ ದೊರೆತ ವೀರಗಲ್ಲು, ಸದ್ಯಕ್ಕೆ ಕರ್ನಾಟಕದ 
ಅತ್ಯಂತ ಪ್ರಾಚೀನ ವೀರಗಲ್ಲಾಗಿದೆ.*" ಗುಣಮಧುರ ಎಂಬ ವೀರನಿಗೆ ಸಂಬಂಧಿಸಿದ ಈ ವೀರಗಲ್ಲಿನ 
ಕಾಲಮಾನ ಕ್ರಿಶ ೫೦೦ ಆಗಿದೆ. ಇದರಲ್ಲಿ ವೀರಮರಣ ಹೊಂದಿದ ಗುಣಮಧುರನ ಬಗ್ಗೆ ತಿಳಿಸುವ 
ಸಂಸ್ಕತ ಭಾಷೆಯ ಶಾಸನವಿದೆ. ಇದೇ ವೀರನನ್ನು ಹೊಗಳುವ ಕನ್ನಡ ಲಿಪಿ ಮತ್ತು ಕನ್ನಡ 
ಭಾಷೆಯಲ್ಲಿರುವ ಇನ್ನೊಂದು ಶಾಸನ ಈ ವೀರಗಲ್ಲಿನ ಪಕ್ಕದಲ್ಲಿಯೇ ಇದೆ. ತಮಟಕಲ್ಲು ವೀರಗಲ್ಲಿನ 


1 


€೧ 


ಪಕ್ಕದಲ್ಲಿರುವ ಈ ಕನ್ನಡ ಶಾಸನವನ್ನು ಅದರ ಒಂದು ಭಾಗವೆಂದು ಪರಿಗಣಿಸುವುದು ಸೂಕ್ತವೆಂದು 
ಶೇಷಶಾಸ್ತಿಯವರು ಅಭಿಪ್ರಾಯ ಪಡುತ್ತಾರೆ. ವೀರಗಲ್ಲಿನ ಶಿಲ್ಲದಲ್ಲಿ ಮೂವರು ವೀರರು ಬಿಲ್ಲು 
ಬಾಣಗಳನ್ನು ಹಿಡಿದು ಮುನ್ನುಗ್ಗುತ್ತಿರುವಂತೆ ಕಂಡರಿಸಲಾಗಿದೆ. ಶತ್ರು ಪಡೆಯ ಸೈನಿಕರು ಬಿಟ್ಟ 
ಬಾಣಗಳು ವೀರನೊಬ್ಬನ ಕಾಲಿಗೆ ನಾಟಿವೆ. ವೀರರು ಕೂದಲನ್ನು ಇಳಿಬಿಟ್ಟಿದ್ದು, ತದನಂತರದ 


ವೀರಗಲ್ಲುಗಳಲ್ಲಿ ಕಂಡುಬರುವ ಸ್ಪರ್ಗದ ಪರಿಕಲ್ಲನೆ ಈ ವೀರಗಲ್ಲಿನಲ್ಲಿ ಕಾಣುವುದಿಲ್ಲ.” 


ವೀರಗಲ್ಲುಗಳ ಶಿಲ್ಪ ಶೈಲಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತು ಆಯಾ ಕಾಲದಲ್ಲಿ 
ವೀರಗಲ್ಲುಗಳಿಗಾಗಿ ಬಳಸಿದ ಶಿಲೆಯ ಪ್ರಕಾರವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅವುಗಳ ಬೆಳವಣಿಗೆಯ 
ಇತಿಹಾಸವನ್ನು ನಿರೂಪಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಶಿಲ್ಲದ ವೈಶಿಷ್ಟ್ಯ, ಕೆತ್ತನೆಯ ಸೂಕ್ಷ್ಮ ಪರಿಕಲ್ಪನೆ, 
ಶಿಲ್ಲದಲ್ಲಿ ಬಳಸಿದ ಕೆಲವು ವಿಶೇಷ ಕುರುಹುಗಳು ಅವುಗಳ ಬೆಳವಣಿಗೆಯನ್ನು ಗುರುತಿಸಲು 
ಸಹಕಾರಿಯಾಗಿರುವುದಲ್ಲದೆ, ಅವುಗಳ ಮೇಲಿರುವ ಶಾಸನಪಾಠವೂ ಸಹ ಪ್ರಮುಖವಾಗುತ್ತದೆ. 
ಕರ್ನಾಟಕದ ಆರಂಭ ಕಾಲದ ವೀರಗಲ್ಲುಗಳು ಕಂಡುಬರುವುದು ಬಾದಾಮಿ ಚಾಲುಕ್ಕರ ಅವಧಿಯಲ್ಲಿ. 
ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ಇವರ ವೀರಗಲ್ಲುಗಳು ದೊರೆಯುತ್ತವೆ. ಈ ಕಾಲಾವಧಿಯಲ್ಲಿ ಎರಡು 
ಅಥವಾ ಮೂರು ಹಂತಗಳ ವೀರಗಲ್ಲುಗಳು ಕಂಡುಬರುತ್ತವೆ. ಎರಡನೆಯ ಹಂತದ ಸ್ಪರ್ಗಾರೋಹಣದ 
ದೃಶ್ಯ ಅಂದರೆ ವೀರನು ಅಪ್ಪರೆಯರ ಭುಜಗಳ ಮೇಲೆ ತನ್ನ ಕೈಗಳನ್ನು ಹಾಕಿ ಹಾರುತ್ತಿರುವ 
ಸನ್ನಿವೇಶವು ಶಿಲಗಳಲ್ಲಿ ಒಡಮೂಡಿರುವುದು ಈ ಕಾಲಾವಧಿಯಲ್ಲಿ ಎಂಬಂತೆ ತೋರುತ್ತದೆ. ಬಾದಾಮಿಯ 
ಗುಹೆಗಳ ಭಿತ್ತಿಯಲ್ಲಿರುವ ಈ ರೀತಿಯ ಹಾರುವ ಶೈಲಿಯ ಶಿಲ್ಪಗಳ ಪ್ರಭಾವ ಇವರ ವೀರಗಲ್ಲುಗಳ 
ಮೇಲೆ ಆದಂತೆ ತೋರುತ್ತದೆ. ಇವರು ವೀರಗಲ್ಲುಗಳನ್ನು ಕಂಡರಿಸಲು ಬಿಳಿಯ ಬಳಪದ ಕಲ್ಲನ್ನು 
ಮತ್ತು ಮರಳು ಶಿಲೆಯನ್ನು ಬಳಸಿರುವುದು ಕಂಡುಬರುತ್ತದೆ. ಹಾಗಾಗಿ ಇವರ ಕಾಲದ ಬಹುಪಾಲು 
ವೀರಗಲ್ಲುಗಳು ಸವೆದು ಹೋಗಿವೆ. ಬಾದಾಮಿ ಚಾಲುಕ್ಕರು ವಾಸ್ತುಶಿಲ್ಲದಲ್ಲಿ ಹೊಸ ಪ್ರಯೋಗಗಳನ್ನು 
ನಡೆಸಿ ಯಶಸ್ವಿಯಾದಂತೆಯೇ ಸ್ಮಾರಕಶಿಲ್ಲಗಳಲ್ಲಿ ಯಶಸ್ವಿಯಾದಂತೆ ತೋರುವುದಿಲ್ಲ. ಹಾಗಾಗಿ 
ಇವರ ಕಾಲದ ವೀರಗಲ್ಲುಗಳು ಶೈಲಿಯ ದೃಷ್ಟಿಯಿಂದ ಸಪ್ಪೆಯಾಗಿ ತೋರುತ್ತವೆ. ಇವರ ಕಾಲದ 
ವೀರಗಲ್ಲುಗಳ ವಿಶೇಷ ಲಕ್ಷಣವೆಂದರೆ, ಶಿಲ್ಪಗಳನ್ನು ಮತ್ತು ವೀರನನ್ನು ಸದೃಢವಾಗಿ ಅಂದರೆ 
ಅಂಗಸೌಷ್ಟವ ಎದ್ದು ಕಾಣುವಂತೆ ಕಂಡರಿಸಲಾಗಿರುವುದು. ಅಲ್ಲದೆ ವೀರನು ತಲೆಗೆ ಸುಂದರವಾದ 
ಕಿರೀಟವನ್ನು ಧರಿಸಿರುವಂತೆ ಕೆತ್ತಲಾಗಿರುತ್ತದೆ.“ 


ರಾಣೆಬೆನ್ನೂರು ತಾಲೂಕಿನ ಬೆನಕನಕೊಂಡ, ಬ್ಯಾಡಗಿ ತಾಲೂಕಿನ ಶಿಡೇನೂರು ಗ್ರಾಮಗಳಲ್ಲಿಯ 
ವೀರಗಲ್ಲು ಶಿಲ್ಪಗಳು ಬಾದಾಮಿ ಚಾಲುಕ್ಕರ ವೀರಗಲ್ಲುಗಳ ಶೈಲಿಯಲ್ಲಿರುವುದನ್ನು ಗಮನಿಸಬಹುದು. 
ಬಾದಾಮಿ ಚಾಲುಕ್ಕರ ವಿಕ್ರಮಾದಿತ್ಯನ ಕಾಲಾವಧಿಯ ಶಿಡೇನೂರು ವೀರಗಲ್ಲು ಎಂಟುವರೆ ಅಡಿ 
ಎತ್ತರ ಐದು ಅಡಿ ಅಗಲವಾಗಿದ್ದು, ಮೂರು ಹಂತಗಳಲ್ಲಿದೆ. ಒಂದನೆಯ ಹಂತದಲ್ಲಿ ಯುದ್ದದ 
ದೃಶ್ಯವಿದೆ, ಎರಡನೆಯ ಹಂತದಲ್ಲಿ ಕಳಸ ಹಿಡಿದ ಅಪ್ಸರೆಯರು ವೀರನ ಸೊಂಟವನ್ನು ಬಳಸಿದ್ದರೆ, 
ವೀರನು ಅವರ ಭುಜಗಳನ್ನು ಬಳಸಿ ನಿಂತಿದ್ದಾನೆ. ಫಲಕದ ಎಡಬದಿಯಲ್ಲಿ ದೊಡ್ಡ ಕಳಸವಿದ್ದು, 


೯೨ 


ಅದರ ಮೇಲೆ ವರಹ ಶಿಲ್ಲವಿದೆ. ಫಲಕದ ಬಲಬದಿಗೆ ಶಂಖ, ಕನ್ನಡಿ, ಮೀನು, ಕೂರ್ಮಗಳ 
ಶಿಲಗಳಿವೆ. ಮೂರನೆಯ ಹಂತದಲ್ಲಿ ವೀರನು ಪೀಠದ ಮೇಲೆ ಕುಳಿತಿದ್ದು, ಆಚೆ ಈಚೆ ಅಪ್ಪರೆಯರು 
ಚವರಿ ಹಿಡಿದು ನಿಂತಿದ್ದಾರೆ." ಶಿಗ್ಗಾಂವಿ ತಾಲೂಕಿನ ಬನ್ನಿಕೊಪ್ಪದಲ್ಲಿ ಬಾದಾಮಿ ಚಾಲುಕ್ಕರ 
ವಿಜಯಾದಿತ್ಮನ ಕಾಲದ ವೀರಗಲ್ಲೊಂದು ದೊರಕಿದೆ ಇದರ ಸ್ಪರ್ಗಾರೋಹಣ ಹಂತದಲ್ಲಿ 
ವೀರನನ್ನು ತಮ್ಮ ತೋಳುಗಳಿಂದ ಬಲಸಿ ಸ್ಪರ್ಗಕ್ಕೆ ಕ್ವೊಂಡೊಯ್ಯುವ ಅಪ್ಪರಿಯರಿದ್ದಾರೆ. ಮೂರನೆಯ 
ಹಂತದಲ್ಲಿ ವೀರನು ಪೀಠದ ಮೇಲೆ ಕುಳಿತಿದ್ದು, ಆಚೆ ಈಚೆ ಅಪ್ಪರೆಯರು ನಿಂತಿರುವ ಶಿಲ್ಪಗಳಿವೆ. 
ಚಳಗೇರಿಯ (ರಾಣೇಬೆನ್ನೂರು ತಾ) ಇಬ್ಬರು ವೀರರಿರುವ ಶಿಲ್ಪವು ಬಿಳಿಕಲ್ಲಿನದಾಗಿದ್ದು, ಶಿಲ್ಪಗಳನ್ನು 
ಕಲ್ಲಿನ ಆಕಾರಕ್ಕೆ ಕೆತ್ತಲಾಗಿದೆ. ಇದೇ ಗ್ರಾಮದ ಹೊರವಲಯದಲ್ಲಿರುವ ಬೃಹತ್‌ ವೀರಗಲ್ಲೊಂದರ 
ಮೇಲ್ಸಾಗದಲ್ಲಿ ವೀರನ ಕೆಳಗೆ ಕಮಲ ಮತ್ತು ಆಚೆ-ಠಈಜೆ ಕಳಸಗಳಿದ್ದು, ಬಾದಾಮಿ ಚಾಲುಕ್ಯ 
ವೀರಗಲ್ಲಿನ ಲಕ್ಷಣವನ್ನು ಹೊಂದಿದೆ. ಬ್ಯಾಡಗಿ ತಾಲೂಕು ಚಿಕ್ಕನಂದಿಹಳ್ಳಿ ವೀರಗಲ್ಲಿನ ಸ್ಪರ್ಗಾರೋಹಣದ 
ಅಪ್ಪರೆಯರ ಹಾರುತ್ತಿರುವ ಶಿಲ್ಪ ಬೆನಕನಕೊಂಡ ವೀರಗಲ್ಲಿನಂತೆಯೇ ಇದ್ದು, ಬಿಳಿ ಶಿಲೆಯಿಂದ 
ನಿರ್ಮಿಸಿದ್ದಾಗಿದೆ. ಇಲ್ಲಿ ಬಾದಾಮಿ ಚಾಲುಕ್ಕರ ವಿಕಮಾದಿತ್ಯನ ಕಾಲದ ಎರಡು ವೀರಗಲ್ಲುಗಳು 
ದೊರಕಿವೆ. ಅತ್ತಿಗೇರಿ, ಕಾರಡಗಿಯಲ್ಲಿರುವ ಏಕವೀರನ ಶಿಲ್ಪಗಳಿಗೆ ಮತ್ತು ಗೋನಾಳದ ಇಬ್ಬರು 
ವೀರರಿರುವ ವೀರಗಲ್ಲಿನ ಒಬ್ಬ ವೀರನಿಗೆ ಕಿರೀಟಗಳಿರುವಂತೆ ಕಂಡಸಲಾಗಿದೆ. ಅವು ಒರಟು ಕಲ್ಲಿನಿಂದ 
ರಚಿಸಿದವುಗಳಾಗಿದ್ದು, ಇತ್ತೀಚಿನವುಗಳಂತೆ ತೋರುತ್ತವೆ. ಸಂಖ್ಯಾ ದೃಷ್ಟಿಯಿಂದ ಬಾದಾಮಿ ಚಾಲುಕ್ಕರ 
ಕಾಲದ ವೀರಗಲ್ಲುಗಳು ಕಡಿಮೆಯಾದ್ದರಿಂದ ಅವುಗಳ ಬಗ್ಗೆ ವಿಶೇಷವಾಗಿ ಏನನ್ನೂ ಖಚಿತವಾಗಿ 
ಹೇಳಲು ಸಾಧ್ಯವಾಗುವುದಿಲ್ಲ. 


ರಾಷ್ಟಕೂಟರ ಕಾಲಾವಧಿಯ ವೀರಗಲ್ಲುಗಳು ಶಿಲ್ಲಶೈಲಿಯ ರಚನಾ ತಂತ್ರಗಾರಿಕೆ, ನಿರೂಪಣಾ 
ವಿಧಾನದಲ್ಲಿ ಬಾದಾಮಿ ಚಾಲುಕ್ಕರ ಕಾಲದ ವೀರಗಲ್ಲುಗಳಿಗಿಂತ ಮೇಲ್ಮೆಯನ್ನು ಸಾಧಿಸಿವೆಯೆಂದರೆ 
ತಪ್ಪಾಗಲಾರದು. ವೀರಗಲ್ಲುಗಳ ಮೇಲ್ಲಾಗವನ್ನು ಒಂದು ಆಕರ್ಷಕ ಆಕಾರಕ್ಕೆ ತರಲು ಪ್ರಯತ್ನಿಸಿದ 
ಬಾದಾಮಿ ಚಾಲುಕ್ಕ ಶಿಲ್ಪಿಗಳ ಪ್ರಯತ್ನ ರಾಷ್ಟ್ರಕೂಟರ ಕಾಲದಲ್ಲಿ ಕೈಗೂಡಿದಂತೆ ತೋರುತ್ತದೆ. ಈ 
ಕಾಲಾವಧಿಯಲ್ಲಿ ವೀರಗಲ್ಲುಗಳನ್ನು ಹಾಕಿಸುವ ಪ್ರಮಾಣ ಹೆಚ್ಚಾಗಿದ್ದರಿಂದ, ಶಿಲ್ಲಿಗಳು ಅವುಗಳ 
ತಯಾರಿಕೆಗೆ ವಿಶೇಷವಾದ ಶ್ರದ್ಧೆಯನ್ನು ವಹಿಸಿದಂತೆ ತೋರುತ್ತದೆ. ವಿನ್ಯಾಸದಲ್ಲಿ ಹೊಸತನವನ್ನು 
ಪಡೆದುಕೊಂಡ ರಾಷ್ಟಕೂಟರ ವೀರಗಲ್ಲುಗಳ ಮೇಲೆ ಬಾದಾಮಿ ಚಾಲುಕ್ಯರ ಶಿಲ್ಲಶ್ಯೈಲಿಯ ಪ್ರಭಾವ 
ದಟ್ಟವಾಗಿದ್ದು, ಆ ಮೂಲಕ ವೀರಗಲ್ಲುಗಳ ಬೆಳವಣಿಗೆಗೆ ಪೇರಣೆ ದೊರೆಯಿತೆಂದು ಅಭಿಪ್ರಾಯಿಸಲಾಗಿದೆ. 
ಇವರು ವೀರಗಲ್ಲುಗಳ ನಿರ್ಮಾಣಕ್ಕೆ ಸಾಮಾನ್ಯವಾಗಿ ಕಪ್ಪು ಬಳಪದ ಶಿಲೆಯನ್ನು ಬಳಸಿರುವುದು 
ಕಂಡುಬರುತ್ತದೆ.” ರಾಷ್ಟಕೂಟರ ವೀರಗಲ್ಲುಗಳು ತಮ್ಮ ಬೃಹದಾಕಾರದ ಗಾತ್ರದಿಂದ ಒಂದು 
ರೀತಿಯ ಗಾಂಭೀರ್ಯವನ್ನು ಪಡೆದಿವೆ. ಅವುಗಳಲ್ಲಿ ಕೆಲವು ಸುಮಾರು ಹದಿಮೂರರಿಂದ ಹದಿನಾಲ್ಕು 
ಅಡಿ ಎತ್ತರ, ನಾಲ್ಕರಿಂದ-ಐದು ಅಡಿ ಅಗಲವಾಗಿರುವುದನ್ನು ಕಾಣಬಹುದು.** ಹಿರೇಕೆರೂರು 
ತಾಲೂಕಿನ ಅರಳಿಕಟ್ಟಿ ಗಾಮದಲ್ಲಿರುವ ಕ್ರಿರ್ಶ೯೩೦ರ ನಾಲ್ಕನೆಯ ಗೋವಿಂದನ ಕಾಲದ ತುರುಗೋಳ್‌ 


೯೩ 


ವೀರಗಲ್ಲೊಂದು ಒಂಭತ್ತು ಅಡಿ, ನಾಲ್ಕು ಅಂಗುಲ ಎತ್ತರ, ನಾಲ್ಕು ಅಡಿ, ಎರಡು ಅಂಗುಲ 
ಅಗಲವಾಗಿರುವುದನ್ನು ಗಮನಿಸಬಹುದು. ಈ ವೀರಗಲ್ಲಿನ ಎರಡನೆಯ ಹಂತದ ಕೆಳಭಾಗದಲ್ಲಿ 
ರಾಷ್ಟಕೂಟರ ರಾಜ ಚಿಹ್ನೆಯಾದ ನೇಗಿಲನ್ನು ಕಂಡರಿಸಲಾಗಿದೆ.”” ಇವರ ವೀರಗಲ್ಲುಗಳ ಪ್ರಮುಖ 
ಲಕ್ಷಣಗಳಲ್ಲಿ ಇದು ಸಹ ಒಂದಾಗಿದೆ. ನಾಲ್ಕನೆಯ ಗೋವಿಂದನ ಇನ್ನೂ ಮೂರು ವೀರಗಲ್ಲುಗಳು 
ಇದೇ ಗ್ರಾಮದಲ್ಲಿದ್ದು, ಅವುಗಳಲ್ಲಿಯ ಒಂದರ ಮೇಲೆ ನೇಗಿಲು ಚಿಹ್ನೆಯಿದೆ. ಹಾವೇರಿ ಜಿಲ್ಲೆಯ 
ಬ್ಯಾಡಗಿ ತಾಲೂಕಿನ ಮಾಸಣಗಿ."” ಮಂತಗಿ,"“ ಸಂಗೂರು,”* ದೇವಿಹೊಸೂರು,*್‌ ನದಿಹರಳಹಳ್ಳಿ*” 
ಇಟಿಗಿ,5೨ ಹಾವೇರಿ, ಕಿತ್ತೂರು.” ಮೊಟಳ್ಳಿ*: ಚಿಲ್ಲೂರು, ಮತ್ತು ಗುಡಗುಡಿ*್‌ ಮುಂತಾದ 
ಗ್ರಾಮಗಳಲ್ಲಿ ರಾಷ್ಟಕೂಟರ ವೀರಗಲ್ಲುಗಳು ಕಂಡುಬರುತ್ತವೆ. 


ರಾಷ್ಟಕೂಟರ ಕಾಲದ ವೀರಗಲ್ಲುಗಳ ನಿರೂಪಣಾ ದೃಷ್ಟಿಕೋನವನ್ನು ಗಮನಿಸಲಾಗಿ, ಹೋರಾಟದ 
ಹಂತದಲ್ಲಿ ವೀರನಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ವೀರ ಮತ್ತು ಎದುರಾಳಿಯ ಜೊತೆಯಲ್ಲಿ 
ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸಲಾಗಿರುವುದನ್ನು ಗಮನಿಸಬಹುದು. ಈ ಹಂತದಲ್ಲಿಯ ಶಿಲ್ಪಗಳು 
ಚಲನೆ ತಂತ್ರಗಾರಿಕೆಯಿಂದ ಕೂಡಿರುವುದರಿಂದ ಯುದ್ದದ ಜೀವಂತಿಕೆ ಎದ್ದು ಕಾಣುತ್ತದೆ. ಇವರ 
ಕಾಲದ ವೀರಗಲ್ಲುಗಳಲ್ಲಿ ಕುಸುರಿ ಕೆಲಸ ಕಂಡುಬರುವುದಿಲ್ಲ. ಆದರೆ ಸ್ಪರ್ಗಾರೋಹಣದ ಹಂತದಲ್ಲಿ 
ವೀರನನ್ನು ಅಪ್ಪರೆಯರು ಸ್ವರ್ಗಕ್ಕೆ ಕೊಂಡೊಯ್ಯುವ ದೃಶ್ಯ ಮನೋಜ್ಜವಾಗಿ ಮೂಡಿಬಂದಿದೆ. ಇಲ್ಲಿ 


[se] 


ವೀರನ ಭುಜಗಳನ್ನು ತಮ್ಮ ತೋಳುಗಳಿಂದ ಬಳಸಿದ ಅಪ್ಪರೆಯರು ಮೋಡಗಳ ಮಧ್ಯದಲ್ಲಿ 
ತೇಲುತ್ತಿರುವಂತೆ ಕಂಡರಿಸಲಾಗಿರುತ್ತದೆ. (ವೀರ ಮತ್ತು ಅಪ್ಸರೆಯರ ಕಾಲುಗಳು ಗಾಳಿಯಲ್ಲಿ 
ತೇಲುತ್ತಿರುವಂತೆ) ಮೋಡಗಳನ್ನೂ ಸಹ ಇಲ್ಲಿ ಸಂಕೇತದ ಮೂಲಕ ತೋರಿಸಲಾಗಿರುತ್ತದೆ. ಈ 
ಸಂದರ್ಭದಲ್ಲಿ ವಾದ್ಯಗಾರರು, ನೃತ್ಯಗಾರರು, ಮೇಳದವರು ಪಾಲ್ಗೊಂಡಿದ್ದು, ವೀರನನ್ನು ಗಂಧರ್ವರು 
ಪುಷ್ಪವೃಷ್ಠಿಯೊಂದಿಗೆ ಸ್ಪರ್ಗಕ್ಕೆ ಒಯ್ಯುವಂತೆ ನಿರೂಪಿಸಲಾಗಿರುತ್ತದೆ. ಇಂತಹ ಒಂದು ಪ್ರಯತ್ನ 
ಇವರ ಕಾಲದಲ್ಲಿ ಆರಂಭವಾದಂತೆ ತೋರುತ್ತದೆ ಎಂಬುದು ವಿದ್ಧಾಂಸರ ಅಭಿಪ್ರಾಯ.*" ಇನ್ನು ಈ 
ಕಾಲದ ಶಿಲ್ಪಿಗಳು ಮೂರನೆಯ ಹಂತವನ್ನು ಕಂಡರಿಸುವಾಗ ಬೇರೆ ಕಾಲಾವಧಿಯ ವೀರಗಲ್ಲುಗಳಿಗಿಂತ 
ಹೆಚ್ಚಿನ ಸ್ಥಳಾವಕಾಶವನ್ನು ಬಳಸಿಕೊಂಡಿರುವಂತೆ ತೋರುತ್ತದೆ. ಸಾಮಾನ್ಯವಾಗಿ ವೀರನು ಎತ್ತರವಾದ 
ಪೀಠದ ಮೇಲೆ ಕೈಯಲ್ಲಿ ಕಮಲದ ಮೊಗ್ಗನ್ನು ಹಿಡಿದು ಕುಳಿತಿರುತ್ತಾನೆ. ವೀರನ ಎಡಬಲಗಳಲ್ಲಿ 
ಚವರಿ ಹಿಡಿದ ಅಪ್ಪರೆಯರು ವೀರನ ಸೇವೆಯಲ್ಲಿ ತೊಡಗಿರುವಂತೆ ಕಂಡರಿಸಲಾಗಿರುತ್ತದೆ. ಇವರ 
ಬಹುಪಾಲು ವೀರಗಲ್ಲುಗಳಲ್ಲಿ ಮೇಲಿನ ಹಂತವನ್ನು ಇದೇ ರೀತಿಯಾಗಿ ಕೆತ್ತಲಾಗಿರುತ್ತದೆ. ಕೆಲವು 
ವೀರಗಲ್ಲುಗಳ ಮೇಲ್ಭಾಗ ದೇವಾಲಯದ ಗೋಪುರದ ಮೇಲ್ಭಾಗವನ್ನು ಹೋಲುತ್ತವೆ.” ಬ್ಯಾಡಗಿ 
ತಾಲೂಕಿನ ಮಾಸಣಗಿ ಗ್ರಾಮದ ವೀರಗಲ್ಲೊಂದರ ಕೆಳಹಂತದಲ್ಲಿ ವೀರನು ಶತ್ರುಪಡೆಯ ಗಜಪಡೆ 
ಮತ್ತು ಅಶ್ಚಪಡೆಯೊಂದಿಗೆ ಹೋರಾಡುವ ದೃಶ್ಯವಿದೆ. ಈ ಹಂತದ ಕೆಳಭಾಗದಲ್ಲಿ ನೇಗಿಲನ್ನು 
ಕಂಡರಿಸಲಾಗಿದೆ. ಎರಡನೆಯ ಹಂತದಲ್ಲಿ ನಾಲ್ಕು ಜನ ಅಪ್ಪರೆಯರು ವೀರನ ಭುಜಗಳನ್ನು ಬಳಸಿ 
ಸ್ಪರ್ಗಕ್ಕೆ ಹಾರುತ್ತಿದ್ದಾರೆ. ಈ ಶಿಲ್ಲಗಳ ಹಿನ್ನೆಲೆಯಲ್ಲಿ ಮೊಡಗಳನ್ನು ಸಾಂಕೇತಿಕವಾಗಿ ಕಂಡರಿಸಲಾಗಿದೆ. 


೯೪ 


ಮೂರನೆಯ ಹಂತದಲ್ಲಿ ಕಮಲದ ಮೊಗ್ಗನ್ನು ಬಲಗೈಯಲ್ಲಿ ಹಿಡಿದ ವೀರನು ಕಮಲ ಪೀಠದ 
ಮೇಲೆ ಕುಳಿತಿದ್ದಾನೆ. ವೀರನ ಎಡ-ಬಲಗಳಲ್ಲಿ ಚವರಿ ಹಿಡಿದ ಅಪ್ಪರೆಯರು ನಿಂತಿದ್ದಾರೆ. ಈ 
ಹಂತದಲ್ಲಿ ಫಲಕದ ಎರಡೂ ಬದಿಗಳಲ್ಲಿ ಕಳಸಗಳನ್ನು ಕಂಡರಿಸಲಾಗಿದೆ. ರಾಷ್ಟಕೂಟರ ವೀರಗಲ್ಲು 
ಶಿಲಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಎಂದು ಹೇಳಬಹುದು. ಇದೇ ಗ್ರಾಮದ ಹೊರವಲಯದಲ್ಲಿ 
ಇವರ ಕಾಲದ ಇನ್ನೊಂದು ವೀರಗಲ್ಲು ಕಂಡುಬರುತ್ತದೆ. ಹಾನಗಲ್ಲು ತಾಲೂಕಿನ ಮಂತಗಿಯ 
ವೀರಗಲ್ಲುಗಳಲ್ಲಿ ಮೊಡಗಳ ಮಧ್ಯೆ ತೇಲುತ್ತಿರುವ ಸ್ಪರ್ಗಾರೋಹಣದ ಹಂತದಲ್ಲಿ ನಾಲ್ಕು ಜನ 
ಅಪ್ಪರೆಯರಿದ್ದರೆ, ಮೇಲಿನ ಹಂತದಲ್ಲಿಯೂ ಕುಳಿತ ವೀರನೊಂದಿಗೆ ನಾಲ್ಕು ಜನ ಅಪ್ಪರೆಯರನ್ನು 
ಕಂಡರಿಸಲಾಗಿದೆ. 


ಗಂಗರ ಮತ್ತು ನೊಳಂಬರ ಕಾಲದ ವೀರಗಲ್ಲುಗಳು ಹೆಚ್ಚಾಗಿ ಕೋಲಾರ, ಬೆಂಗಳೂರು, 
ತುಮಕೂರು ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ. ಬಿಳಿ ಬಳಪದ ಕಲ್ಲುಗಳು, ಕೆಲವೊಮ್ಮೆ ಸುಟ್ಟ ಕಲ್ಲನ್ನು 
ಇವರು ವೀರಗಲ್ಲು ಕಂಡರಣೆಗೆ ಬಳಸಿದ್ದಾರೆ. ಸಾಮಾನ್ಯವಾಗಿ ಇವರ ವೀರಗಲ್ಲುಗಳು "ಬೂದಿನೆತ್ತು' 
ಎಂದು ಕರೆಯಲ್ಲಡುವ ಗಾಮದ ಹೊಲಗಳಲ್ಲಿರುತ್ತವೆ. ಇವರು ಕಲ್ಲಿನ ಮೂಲ ಆಕಾರಕ್ಕೆ ಹೊಂದುವ 
ಹಾಗೆ ವೀರಗಲ್ಲುಗಳನ್ನು ಕಂಡರಿಸಿದ್ದರೂ, ಕೆಲವೊಂದು ವೀರಗಲ್ಲುಗಳು ಮಾತ್ರ ಹಂತಗಳಲ್ಲಿ 
ರಚಿಸಲ್ಪಟ್ಟಿವೆ. ಈ ಕಾಲಾವಧಿಯ ವೀರಗಲ್ಲುಗಳ ವಿನ್ಯಾಸದಲ್ಲಿ ಒಂದು ನಿಶ್ಚಿತ ಕ್ರಮವಿಲ್ಲ. ವೀರನನ್ನೇ 
ಫಲಕದಲ್ಲಿ ದೊಡ್ಡದಾಗಿ ಚಿತ್ರಿಸಿ, ಉಳಿದ ವಿವರಗಳನ್ನು ಶಿಲೆಯ ಯಾವುದಾದರು ಒಂದು ಭಾಗದಲ್ಲಿ 
ಚಿಕ್ಕದಾಗಿ ಕಂಡರಿಸಲಾಗಿರುತ್ತದೆ. ಇವರ ವೀರಗಲ್ಲುಗಳಲ್ಲಿ ನಯಗಾರಿಕೆಯಿಲ್ಲದೇ ಹೋದರು, ಹೋರಾಟದ 
ವಿವರಣೆಯಲ್ಲಿ ಸೂಕ್ಷ್ಮತೆ ಇದೆ. ಕೆಲವು ವೀರಗಲ್ಲುಗಳಲ್ಲಿ ಹೆಚ್ಚನ ವಿವರಗಳನ್ನು ನೀಡಲು ಪ್ರಯತ್ನಿಸಿದರೂ 
ಅವುಗಳನ್ನು ಪ್ರಮಾಣಬದ್ದವಾಗಿ, ಸೂತ್ರಬದ್ದವಾಗಿ ನಿರೂಪಿಸಿಲ್ಲ.”” ಇಡೀ ಫಲಕದಲ್ಲಿ ವೀರನೊಬ್ಬನನ್ನೇ 
"ಆಲೀಢಾಸನ'”ದಲ್ಲಿ ನಿಂತತೆ, ಬಲಗೈಲಿ ಕಠಾರಿ ಅಥವಾ ಬಾಣಗಳನ್ನು, ಎಡಗೈಲಿ ಖಡ್ಗ ಅಥವಾ 
ಬಿಲ್ಲನ್ನು ಹಿಡಿದಿರುವಂತೆ ಕಂಡರಿಸಿರುತ್ತಾರೆ. ಕೆಲವೊಮ್ಮೆ ಎದುರಾಳಿಯ ಆಯುಧಗಳು ವೀರನಿಗೆ 
ನಾಟಿರುವಂತೆ ಚಿತ್ರಿಸಿದರೂ. ಎದುರಾಳಿಯ ಶಿಲ್ಪವಿರುವುದಿಲ್ಲ. ವೀರಗಲ್ಲುಗಳಿಗೆ ಬಿಳಿ ಕಲ್ಲನ್ನು ಬಳಸಿದ್ದರಿಂದ 
ವೀರನ ಅಂಗಸೌಷ್ಠವ ಎದ್ದುಕಾಣುತ್ತದೆ. ಇವರ ಕಾಲದ ಹಂತಗಳಲ್ಲಿರುವ ವೀರಗಲ್ಲುಗಳನ್ನು ಗಮನಿಸಿದರೆ, 
ವೀರಗಲ್ಲುಗಳಿಗೆ ಒಂದು ಪರಿಪೂರ್ಣತೆಯನ್ನು ನೀಡುವ ತಂತ್ರಗಾರಿಕೆ ಇವರಿಗಿನ್ನೂ ಸಿದ್ದಿಸಿರಲಿಲ್ಲವೆಂದು 
ತೋರುತ್ತದೆ. ರಾಜಕೀಯವಾಗಿ ಪ್ರಭಾವಶಾಲಿಗಳಾದ ವೀರರಿಗೆ ಹಾಕಲಾದ ವೀರಗಲ್ಲುಗಳು ಭಿನ್ನ 
ರೀತಿಯಲ್ಲಿದ್ದು, ಉಳಿದವುಗಳಿಗಿಂತ ಹೆಚ್ಚು ವಿವರಣಾತ್ಮಕವಾಗಿ ನಿರೂಪಿತವಾಗಿವೆ. ಇವರ ಕಾಲದ 
ವೀರಗಲ್ಲುಗಳು ಸಾಮಾನ್ಯವಾಗಿ ವಿಶಾಲವಾಗಿರುವುದನ್ನು ಕಾಣಬಹುದಾಗಿದ್ದು, ಬಹುಪಾಲು 
ವೀರಗಲ್ಲುಗಳು ಶಾಸನ ರಹಿತವಾಗಿರುತ್ತವೆ. ಈ ಕಾಲಾವಧಿಯ ವೀರಗಲ್ಲುಗಳ ಇನ್ನೊಂದು ಗಮನಾರ್ಹ 
ಅಂಶವೆಂದರೆ, ಇವರ ಬೇಟಿಯ ವೀರಗಲ್ಲುಗಳು ಉತ್ತಮ ವಿವರಣಾತ್ಮಕ ಶಿಲ್ಲದಿಂದೊಡಗೂಡಿರುವುದು 
ಮತ್ತು ಸಾಕು ಪ್ರಾಣಿಯಾದ ನಾಯಿಗಾಗಿ ಸ್ನಾರಕಶಿಲ್ಲವನ್ನು ನೆಟ್ಟಿರುವುದು. ಅಧ್ಯಯನದ ಪ್ರದೇಶದಲ್ಲಿ 
ವೀರನನ್ನು "ಆಲಿಢಾಸನ'ದಲ್ಲಿ ಚಿತ್ರಿಸಿದ ಮತ್ತು ಆರಂಭಕಾಲದ ವೀರಗಲ್ಲುಗಳಂತಹ ಲಕ್ಷಣಗಳನ್ನು 


೯೫ 


ಹೊಂದಿರುವ ವೀರಗಲ್ಲುಗಳು ಮಾಗೋಡ, ಮೊಟೆಬೆನ್ನೂರು, ಹೊಂಬರಡಿ, ಕೂರಗುಂದ, ಅಗಡಿ, 
ಚಳಗೇರಿ, ಗೋನಾಳ, ದೇವಗಿರಿ, ತಿಪ್ಲಾಯಿಕೊಪ್ಪ ಮತ್ತಿತರೆಡೆ ಕಂಡುಬರುತ್ತವೆ. 


ಸ್ನಾರಕಶಿಲ್ಲಗಳ ನಿರ್ಮಾಣದ ಪರಂಪರೆಯನ್ನು ಪ್ರಾರಂಭಿಸಿದವರು ಗಂಗರು ಎಂಬ ಅಭಿಪ್ರಾಯ 
ವಿದ್ದಾಂಸರ ವಲಯದಲ್ಲಿದೆ. ಇದಕ್ಕೆ ಅವರು ಕೆಲವು ಕಾರಣಗಳನ್ನು ನೀಡುವ ಮೂಲಕ ತಮ್ಮ 
ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಮೊದಲನೆಯದಾಗಿ "ಗಂಗವಾಡಿ-೯೬೦೦೦' ದಲ್ಲಿ ಸೇರಿರುವ 
ಪ್ರದೇಶಗಳಲ್ಲಿಯೇ ಆರಂಭ ಕಾಲದ ವೀರಗಲ್ಲುಗಳು ಕಂಡುಬರುವುದು. ಎರಡನೆಯದಾಗಿ ಗಂಗರ 
ಸಮಕಾಲೀನರಾಗಿ ಏಳಿಗೆ ಬಂದ ಕದಂಬರ ಹಲ್ಲೀಡಿ ಶಾಸನ ಯುದ್ದದ ವಿವರಣೆಯನ್ನು ನೀಡುತ್ತದೆಯೇ 
ಹೊರತು ಶಿಲ್ಪ ವಿವರಗಳನ್ನಲ್ಲ. ಇನ್ನು ಬಾದಾಮಿ ಚಾಲುಕ್ಕರು ಕ್ರಿಶ. ಏಳು-ಎಂಟನೆಯ ಶತಮಾನದಲ್ಲಿ 
ವೀರಗಲ್ಲುಗಳನ್ನು ನೆಡಲು ಪ್ರಾರಂಭಿಸಿದರು ಎಂಬುದು. ಹಾಗಾಗಿ ವೀರಗಲ್ಲುಗಳನ್ನು ನೆಡುವ ಪದ್ಧಶಿ 
ಗಂಗರಿಂದ ಪ್ರಾರಂಭವಾಗಿರಬೇಕೆಂಬುದು ವಿದ್ಧಾಂಸರ ಅಭಿಪ್ರಾಯವಾಗಿದೆ.“' ಕದಂಬರ ಮತ್ತು 
ಬಾದಾಮಿ ಚಾಲುಕ್ಕರ ಕಾಲಾವಧಿಯ ಸಷ್ಟ ಸ್ಮಾರಕಶಿಲ್ಲಗಳು ದೊರೆಯುವವರೆಗೆ ವಿದ್ದಾಂಸರ ಮೇಲಿನ 
ಅಭಿಪ್ರಾಯವನ್ನು ಮನ್ನಿಸಬೇಕಾಗುತ್ತದೆ. 


ಮಧ್ಯಯುಗದಲ್ಲಿ ಆಳ್ಗಿಕೆ ಮಾಡಿದ ಕಲ್ಯಾಣದ ಚಾಲುಕ್ಕರ, ಕಲಚೂರಿಗಳ, ಸೇವುಣರ ಮತ್ತು 
ಹೊಯ್ದಳರ ವೀರಗಲ್ಲುಗಳು ಬಹುತೇಕವಾಗಿ ಒಂದೇ ರೀತಿಯಲ್ಲಿರುವುದನ್ನು ಕಾಣಬಹುದು. ರಾಜರು, 
ಆಡಳಿತ ವರ್ಗದವರು ಮತ್ತು ಸಮಾಜದ ಪ್ರಮುಖರು ಮಾತ್ರ ವೀರಗಲ್ಲುಗಳನ್ನು ನೆಡುವ ಪದ್ಧತಿ 
ಮಾರ್ಪಾಡುಗೊಂಡು ಜನಸಾಮಾನ್ಯರು ಸಹ ವೀರಗಲ್ಲುಗಳನ್ನು ಹಾಕಿಸಲು ಪ್ರಾರಂಭಿಸಿದರು. ಇದರಿಂದ 
ವೀರಗಲ್ಲುಗಳ ಸಂಖ್ಯೆ ಹೆಚ್ಚಾಗಿದ್ದಲ್ಲದೆ. ಸಮಕಾಲೀನ ಸಮಾಜದ ಅನೇಕ ವಿಷಯಗಳು ವೀರಗಲ್ಲುಗಳಲ್ಲಿ 
ಬಿಂಬಿತವಾದವು. ಈ ಕಾಲಾವಧಿಯಲ್ಲಿ ವೀರಗಲ್ಲುಗಳಿಗೆ ಒಂದು ನಿರ್ದಿಷ್ಟ ಸ್ತರೂಪವನ್ನು ನೀಡಲಾಯಿತು. 
ವೀರಗಲ್ಲುಗಳಲ್ಲಿ ಹೋರಾಟದ ಘಟನೆಯ ನೈಜ ಚಿತ್ರಣವನ್ನು ತರಲು ಪ್ರಯತ್ನಿಸಲಾಯಿತಲ್ಲದೆ, 
ಅವುಗಳ ವಿಷಯ ನಿರೂಪಣೆ ಮತ್ತು ಶಿಲ್ಪದಲ್ಲಿ ಕಲಾತ್ಮಕತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು. 
ಸಮಕಾಲೀನ ವಾಸ್ತುಶಿಲ್ಪ ಕಲೆಯಂತೆಯೇ ವೀರಗಲ್ಲು ಶಿಲ್ಲವೂ ಸೂಕ್ಷ್ಮ ಕೆತ್ತನೆಗಳನ್ನು 
ಮೈಗೂಡಿಸಿಕೊಂಡಿತು. ಗಾಂಭೀರ್ಯತೆಗಿಂತ ಕಲಾತ್ಮಕತೆ ಮತ್ತು ಲಾಲಿತ್ಯಕ್ಷೆ ಮಹತ್ವ ನೀಡಲಾಯಿತು. 
ವೀರಗಲ್ಲು ಶಿಲ್ಲಗಳಲ್ಲಿಯ ಆಕೃತಿಗಳು ನಯನ ಮನೋಹರವಾಗಿ ಕಾಣಲೆಂದು ಅವುಗಳ ಉಡುಪು, 
ಆಭರಣ, ಕೇಶ-ಶೃಂಗಾರ ಮತ್ತು ಭಾವ-ಭಂಗಿಗಳಿಗೆ ಪ್ರಾಧಾನ್ಯತೆ ನೀಡಲಾಯಿತು. ವೀರಗಲ್ಲುಗಳ 
ಪ್ರತಿಯೊಂದು ಪ್ರಕಾರಕ್ಕೂ ಒಂದೊಂದು ಸೂತ್ರವನ್ನು ಅನುಸರಿಸಿದಂತೆ ತೋರುತ್ತದೆ. ಉದಾಹರಣೆಗೆ 
ತುರುಗೋಳ್‌ ವೀರಗಲ್ಲಿನಲ್ಲಿ ವೀರನ ಹಿಂದೆ ಪಶುಗಳನ್ನು, ಪೆಣ್ಣುಯ್ಕಲ್‌ ವೀರಗಲ್ಲಿನಲ್ಲಿ ವೀರನ 
ಹಿಂದೆ ಅರೆನಗ್ನ ಸ್ತ್ರೀಯರನ್ನು, ಕೋಟೆ ಕಾಳಗದಲ್ಲಿ ಕೋಟೆ ಗೋಡೆ, ಕೋಟೆಯ ದ್ಹಾರಬಾಗಿಲು 
ಹಾಗೂ ಕೋಟೆ ತೆನೆಗಳನ್ನು ಹಾಗೂ ಬೇಟೆ ವೀರಗಲ್ಲುಗಳಲ್ಲಿ ವೀರನು ಪ್ರಾಣಿಗಳನ್ನು 
ಬೇಟೆಯಾಡುತ್ತಿರುವಂತೆ ಚಿತ್ರಿಸಲಾಗಿರುತ್ತದೆ. ಹಾಗಾಗಿ ಅವುಗಳ ಮೇಲೆ ಶಾಸನಪಾಠವಿರದಿದ್ದರೂ, 


ಅವುಗಳನ್ನು ಸುಲಭವಾಗಿ ವೀರಗಲ್ಲುಗಳೆಂದು ಗುರುತಿಸಬಹುದು. 


೯೬ 


ಕಲ್ಯಾಣದ ಚಾಲುಕ್ಕರು ಆರಂಭದಲ್ಲಿ ಬಿಳಿ ಬಳಪದ ಶಿಲೆಯನ್ನು ಸ್ಮಾರಕಶಿಲ್ಲಗಳ ನಿರ್ಮಾಣಕ್ಕೆ 
ಬಳಸಿದ್ದರೂ, ಆನಂತರ ಕಾಲದಲ್ಲಿ ಕಪ್ಪು ಬಳಪದ ಶಿಲೆಯನ್ನು ಹೆಚ್ಚಾಗಿ ಬಳಸಿದರು. ಕಪ್ಪು ಬಳಪದ 
ಶಿಲೆಯು ಸೂಕ್ಷ್ಮ ಕೆತ್ತನೆಗೆ ಸಹಕಾರಿಯಾಗಿರುವುದರಿಂದ ಇವರ ವೀರಗಲ್ಲುಗಳು ಕಲಾತ್ಮಕವಾಗಿ 
ಮೂಡಿಬಂದಿವೆ. ಇವರ ವೀರಗಲ್ಲು ಶಿಲ್ಪಗಳಲ್ಲಿ ಲಾಲಿತ್ಯ, ಮಾಧುರ್ಯ ಎದ್ದುಕಾಣುತ್ತದೆ. ಈ 
ಕಾಲಾವಧಿಯ ವೀರಗಲ್ಲುಗಳ ಮತ್ತೊಂದು ವಿಶಿಷ್ಟ ಲಕ್ಷಣವೆಂದರೆ ಹೋರಾಟದ ಹಂತದಲ್ಲಿ ವೀರನೊಂದಿಗೆ 
ಅನ್ಯ ವಿವರಗಳಿಗೂ ಪ್ರಾಮುಖ್ಯತೆ ನೀಡಿರುವುದು. ಶಿಲ್ಪ ವಿನ್ಯಾಸದಲ್ಲಿ ವೀರನಷ್ಟೇ ಪ್ರಾಧಾನ್ಯತೆಯನ್ನು 
ವೈರಿಗೂ ನೀಡಲಾಯಿತು. ವಿಷಯ ನಿರೂಪಣೆಗೆ ಸ್ಥಳಾವಕಾಶದ ಕೊರತೆ ಉಂಟಾದಾಗ ಹೋರಾಟದ 
ಹಂತಗಳನ್ನು ಹೆಚ್ಚಿಸಿಕೊಂಡು ಯುದ್ಧಕ್ಕೆ ಹೊರಟ ವೀರನನ್ನು ಒಂದು ಹಂತದಲ್ಲಿ, ಹೋರಾಟದ 
ದೃಶ್ಯವನ್ನು ಇನ್ನೊಂದು ಹಂತದಲ್ಲಿ ಕಂಡರಿಸಲಾಗುತ್ತಿತ್ತು ಅಧ್ಯಯನ ಪ್ರದೇಶದ ಮಾಸಣಗಿ. ಬೆಳವಿಗಿ, 
ಹುರುಳಿಕುಪ್ಪಿ ಮತ್ತು ಹಾನಗಲ್ಲು ಗ್ರಾಮಗಳ ವೀರಗಲ್ಲುಗಳು ಮೂರು ಹಂತಗಳಲ್ಲಿ ಯುದ್ದದ ಸನ್ನಿವೇಶವನ್ನು 
ನಿರೂಪಿಸುತ್ತವೆ. ಯುದ್ಧಕ್ಕೆ ಸಾಮಾಗಿಗಳನ್ನು ಪೂರೈಸುವ, ಯುದ್ದದ ಭೀಕರತೆಯನ್ನು ದೃಶ್ರೀಕರಿಸುವ, 
ಯುದ್ದಕ್ಕೆ ಕಾರಣಗಳನ್ನು ತಿಳಿಸುವ ಅನೇಕ ಅಂಶಗಳು ವೀರಗಲ್ಲು ಶಿಲ್ಲಗಳಲ್ಲಿ ಸೇರಿಕೊಂಡವು. 
ವೀರಗಲ್ಲುಗಳ ಎರಡನೆಯ ಸ್ಪರ್ಗಾರೋಹಣದ ಹಂತದಲ್ಲಿ ವಿವಿಧ ಆಕಾರದ ವಿಮಾನಗಳಲ್ಲಿ ವೀರನನ್ನು 
ಕೂರಿಸಿಕೊಂಡು ಸ್ಪರ್ಗಕ್ಕೆ ಕೊಂಡೊಯ್ಯುವ ಅಥವಾ ವೀರನನ್ನು ವಾದ್ಯ ಮೇಳಗಳೊಂದಿಗೆ ಒಯ್ಯುವ 
ನಿರೂಪಣೆ ಪ್ರತ್ವೇಕ ಹಂತಗಳಲ್ಲಿ ಮೂಡಿಬರಲು ಪ್ರಾರಂಭಿಸಿತು. ಅಧ್ಯಯನ ಪ್ರದೇಶದ ಮೇದೂರು, 
ತಿಳವಳ್ಳಿ, ಕಲಕೇರಿಗಳಲ್ಲಿಯ ವೀರಗಲ್ಲುಗಳು ಎರಡು ಹಂತಗಳಲ್ಲಿ ಸ್ಪರ್ಗಾರೋಹಣದ ಸನ್ನಿವೇಶವನ್ನು 
ನಿರೂಪಿಸುತ್ತವೆ. ಕಲ್ಯಾಣದ ಚಾಲುಕ್ಕರ ಕಾಲದಲ್ಲಿ ಶೈವಧರ್ಮ ಪ್ರಬಲವಾಗಿದ್ದರಿಂದ ಈ ಕಾಲದ 
ವೀರಗಲ್ಲುಗಳ ಮೂರನೆಯ ಹಂತದಲ್ಲಿ ಆ ಧರ್ಮದ ಸಂಕೇತಗಳಾದ ಲಿಂಗ ಮತ್ತು ನಂದಿ 
ಶಿಲಗಳು ಹೆಚ್ಚಾಗಿ ಮೂಡಿಬಂದಿರುವುದನ್ನು ಕಾಣಬಹುದು." 


ಕಲ್ಯಾಣದ ಚಾಲುಕ್ಯರು, ಕಲಚೂರಿಗಳು ಮತ್ತು ಸೇವುಣರ ಕಾಲಕ್ಕೆ ಬೆಳವಣಿಗೆಯ 
ಪರಾಕಾಷ್ನತೆಯನ್ನು ತಲುಪಿದ ವೀರಗಲ್ಲು ಶಿಲ್ಲಗಳು ಹೊಯ್ದಳರ ಕಾಲದಲ್ಲಿ ಇನ್ನೂ ಹೆಚ್ಚಿನ ಸೂಕ್ಷ್ಮತೆ. 
ನಯ-ನಾಜೂಕು, ಲಾಲಿತ್ಯ ಮತ್ತು ಕಲಾತ್ಮಕತೆಯನ್ನು ಮೈಗೂಡಿಸಿಕೊಂಡು ಹೊರಹೊಮ್ಮಿದವು. 
ಇವರ ವೀರಗಲ್ಲುಗಳಲ್ಲಿ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ರಾಜಲಾಂಛನ ಕಂಡುಬಂದಿರುವುದು 
ವಿಶೇಷ. ಇವರು ವೀರಗಲ್ಲುಗಳ ಆಕರ್ಷಣೆಗಾಗಿ ಅದರ ಮೇಲ್ಬಾಗದಲ್ಲಿ ಯಾಳಿ ಶಿಲ್ಲವನ್ನು ಸಾಮಾನ್ಯವಾಗಿ 
ಕಂಡರಿಸಿರುತ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ಉಪ್ಪವಳ್ಳಿಯ ಹೊಯ್ದಳ ವೀರಗಲ್ಲುಗಳಲ್ಲಿ ಅವರ 
ರಾಜಲಾಂಛನ ಮತ್ತು ಯಾಳಿ ಶಿಲ್ಲಗಳನ್ನು ಕಾಣಬಹುದು." 


ಮಧ್ಯಕಾಲೀನ ಕರ್ನಾಟಕದ ಬಹುಪಾಲು ವೀರಗಲ್ಲುಗಳು ಏಕತಾನತೆಯ ದೋಷದಿಂದ 
ಬಳಲುತ್ತವೆ. ಒಂದು ನಿರ್ದಿಷ್ಟ ಭಾಗದಲ್ಲಿರುವ ವೀರಗಲ್ಲುಗಳು ಕೆಲವೊಮ್ಮೆ ಅಲ್ಪ ಸ್ವಲ್ಲ ವ್ಯತ್ಯಾಸದೊಂದಿಗೆ 
ಒಂದೇ ರೀತಿಯಲ್ಲಿರುವುದು ಕಂಡುಬರುತ್ತದೆ. ಇಲ್ಲವೇ ಒಂದರ ಪಡಿಯಚ್ಚು ಇನ್ನೊಂದರಂತೆ 
ತೋರುತ್ತವೆ. ನಿಶ್ಚತವಲ್ಲದ ಆರಂಭ ಹಂತದಿಂದ ಪರಿಪೂರ್ಣ ಪರಾಕಾಷ್ಟತೆಯ ಹಂತವನ್ನು ತಲುಪಿದ 


೯೭ 


ಮೇಲೆ ವೀರಗಲ್ಲು ಶಿಲ್ಪಗಳಲ್ಲಿ ಅಂಧಾನುಕರಣೆ ಆರಂಭವಾಯಿತೆಂದು ಹೇಳಬಹುದು. ಸಾಹಿತ್ಯ, 
ವಾಸ್ತುಶಿಲ್ಲ ಮತ್ತು ಮೂರ್ತಿಶಿಲ್ಲಗಳ ನಿರ್ಮಾಣದಲ್ಲಿ ಪ್ರಾರಂಭವಾದ ಈ ಅಂಧಾನುಕರಣೆ ಸಹಜವಾಗಿ 
ವೀರಗಲ್ಲುಗಳಲ್ಲಿಯೂ ಕಂಡುಬಂದಿತು.“ ಕಲ್ಮಾಣದ ಚಾಲುಕ್ಕರ ವೀರಗಲ್ಲುಗಳು ಹಾವೇರಿ ಜಿಲ್ಲೆಯ 
ಬಂಕಾಪುರ, ಕನವಳ್ಳಿ, ಹತ್ತಿಮತ್ತೂರು, ಅಂತರವಳ್ಳಿ, ಹಿರೇಮುಗದೂರು, ಹೊಮ್ಮರಡಿ, ಕೋಳೂರು, 
ಅಬಲೂರು, ಚಿಕ್ಕೆರೂರು, ಗಣಜೂರು. ಅಗಡಿ, ಕಲಕೇರಿ, ಕಾಗಿನೆಲ್ಲಿ, ಮುತ್ತೂರು, ಬೈಚವಳ್ಳಿ, ಚಿಕ್ಕಣಗಿ 
ಮುಂತಾದ ಕಡೆ ಕಂಡುಬಂದಿವೆ. ಹಾಗೆಯೇ ಸೇವುಣರ ವೀರಗಲ್ಲುಗಳು ಅಧ್ಯಯನ ಪ್ರದೇಶದ 
ಇಟಗಿ, ಅಂತರವಳ್ಳಿ, ಬ್ಯಾಡಗಿ, ಮೊಟೆಬೆನ್ನೂರು, ಸಂಗೂರು, ಕಬ್ಲೂರು, ದಮಲ್ಳಿ, ಸರ್ವಂದ, 
ಕಳ್ಳಿಹಾಳ, ಗುಡ್ಡದಆನ್ನೇರಿ, ಹೊಸಳ್ಳಿ, ಬೆಳವಿಗಿ, ಕೆಂಗೊಂಡ, ಹತ್ತಿಮತ್ತೂರು, ಚಿನ್ನಮುಳಗುಂದ, 
ದೇವಗಿರಿ, ಹಿರೇಲಿಂಗದಹಳ್ಳಿ, ಕಾಗಿನೆಲ್ಲಿ, ಹಾವೇರಿ, ಮೆಣಸಿನಹಾಳ, ಹೊಮ್ಮರಡಿ, ಹಂಸಭಾವಿ, 
ಬೆನಕನಕೊಂಡ ಮುಂತಾದ ಕಡೆಗಳಲ್ಲಿ ದೊರಕಿವೆ. ಕಲಚೂರಿಗಳ ಕಾಲದ ವೀರಗಲ್ಲುಗಳು ಅಣಜಿ, 
ಅರಿಕಟ್ಟಿ, ಹಂಸಭಾವಿ, ಹಿರೆಕೋಣತಿ, ಜಾವಳ್ಳಿ, ಮುತ್ತೂರು, ಎಮ್ನಿಗನೂರು ಮತ್ತು ಮುದೇನೂರುಗಳಲ್ಲಿ 
ಸಿಕ್ಕಿವೆ. ಹಾಗೆಯೇ ಹೊಯ್ದಳರ ಕಾಲದ ವೀರಗಲ್ಲುಗಳು ಗೊಚಿಕೊಂಡ, ಮೇದೂರು, ಪುರದಕೆೇರಿ, 
ಸಾತೇನಹಳ್ಳಿ ಮತ್ತು ಬಿಲ್ಲಹಳ್ಳಿಗಳಲ್ಲಿ ಕಂಡುಬಂದಿವೆ. 


ವಿಜಯನಗರ ಕಾಲಾವಧಿಯ ವಾಸ್ತು ಮತ್ತು ಮೂರ್ತಿಶಿಲ್ಲಗಳಲ್ಲಿ ಉಂಟಾದ ತೀವ್ರ ತರಹದ 
ಬದಲಾವಣೆ ವೀರಗಲ್ಲುಗಳಲ್ಲಿಯೂ ಕಂಡುಬಂದಿತು. ಇವರು ದೇವಾಲಯಗಳ ನಿರ್ಮಾಣಕ್ಕೆ 
ಬಳಸಿದಂತೆಯೇ ಒರಟುಕಲ್ಲನ್ನು (ಬೆಣಚುಕಲ್ಲು) ವೀರಗಲ್ಲುಗಳ ರಚನೆಯಲ್ಲಿ ಬಳಸಿದರು. ಈ 
ಕಾಲದ ವೀರಗಲ್ಲುಗಳಲ್ಲಿ ಸೂಕ್ಷ್ಮ ಕೆತ್ತನೆ ಮತ್ತು ಕಲೆಗಾರಿಕೆ ಗೌಣವಾಗಿ, ವಿಷಯ ನಿರೂಪಣೆ 
ಮಾತ್ರ ಸೀಮಿತವಾಯಿತು. ಇಂಥ ವೀರಗಲ್ಲುಗಳಲ್ಲಿ ವೀರ ಮತ್ತು ಎದುರಾಳಿಯನ್ನು ಮಾತ್ರ 
ಕಂಡರಿಸಲಾಗುತಿತ್ತು. ಶಾಸನರಹಿತ ವೀರಗಲ್ಲುಗಳ ಸಂಖ್ಯೆ ಈ ಅವಧಿಯಲ್ಲಿ ಹೆಚ್ಚಾಯಿತು. ವೀರಗಲ್ಲುಗಳು 
ಆಕಾರ ಮತ್ತು ಗಾತ್ರದಲ್ಲಿ ಬದಲಾವಣೆಯನ್ನು ಕಂಡವು. ಇವರ ವೀರಗಲ್ಲುಗಳು ಎತ್ತರದಲ್ಲಿ ಕಿರಿದಾಗಿದ್ದು, 
ಅಗಲ ಹೆಚ್ಚಾಗಿರುತ್ತವೆ. ಸಾಮಾನ್ಯವಾಗಿ ಇವರ ವೀರಗಲ್ಲುಗಳು ನಾಲ್ಕರಿಂದ ಆರು ಅಡಿ ಎತ್ತರ 
ಮತ್ತು ಏಳರಿಂದ ಹತ್ತು ಅಡಿ ಅಗಲದಲ್ಲಿರುವುದನ್ನು ಕಾಣಬಹುದು. ಸಾಮಾನ್ಯವಾಗಿ ಕೆಳಹಂತದಲ್ಲಿ 
ವೀರನ ಮೆರವಣಿಗೆ ಮತ್ತು ಯುದ್ಧಕ್ಕೆ ತೆರಳುತ್ತಿರುವ ದೃಶ್ಯವನ್ನೂ, ನಂತರದ ಹಂತದಲ್ಲಿ ಹೋರಾಟದ 
ದೃಶ್ಯವನ್ನು ಕಂಡರಿಸಲಾಗಿರುತ್ತದೆ. ಹೋರಾಟದ ಹಂತದಲ್ಲಿ ಕಾಲಾಳುಗಳು, ಕುದುರೆಗಳನ್ನು ಹೆಚ್ಚಿನ 
ಸಂಖ್ಯೆಯಲ್ಲಿ ಕಂಡರಿಸಲಾಗಿದ್ದು, ವೀರರು ಹಲವಾರು ಆಯುಧಗಳನ್ನು ಹಿಡಿದಿರುವಂತೆ 
ನಿರೂಪಿಸಲಾಗಿರುತ್ತದೆ. ಇವರ ವೀರಗಲ್ಲುಗಳಲ್ಲಿ ವೀರನು ಸೊಂಟದಲ್ಲಿ ಕಿರುಗತ್ತಿಯನ್ನು ಧರಿಸಿರುವುದು 
ಒಂದು ಸಾಮಾನ್ಯ ಲಕ್ಷಣವಾಗಿದೆ. ಸರ್ಗಾರೋಹಣದ ಹಂತದಲ್ಲಿ ಸಾಮಾನ್ಯವಾಗಿ ಒಂದು ಅಥವಾ 
ಒಂದಕ್ಕಿಂತ ಹೆಚ್ಚು ಜನ ವೀರರು ಪ್ರತ್ತೇಕವಾದ ಮಂಟಪಗಳಲ್ಲಿ(ವಿಮಾನ) ಕುಳಿತಿರುವಂತೆ 
ಕೆತ್ತಲಾಗಿರುತ್ತದೆಯಲ್ಲದೆ. ಅವರ ಪಕ್ಕದಲ್ಲಿ ವೀರರ ಪತ್ನಿಯರು ಕುಳಿತಂತೆ ಇಲ್ಲವೆ ನಿಂತಂತೆ 
ಚಿತ್ತಿಸಲಾಗಿರುತ್ತದೆ. ಒಬ್ಬ ಅಥವಾ ಒಬ್ಬರಿಗಿಂತ ಹೆಚ್ಚು ಜನ ವೀರರಿಗೆ ಒಂದೇ ವೀರಗಲ್ಲುಗಳನ್ನು 


೯೮ 


ಸ್ಥಾಪಿಸಿರುವುದು ಇವರ ಒಂದು ವಿಶೇಷ. ಇವರ ಕಾಲಾವಧಿಯ ವೀರಗಲ್ಲುಗಳ ಮೇಲಿನ ಹಂತದಲ್ಲಿ 
ಧಾರ್ಮಿಕ ಸಂಕೇತಗಳಾದ ಲಿಂಗ, ನಂದಿ, ಶಂಕೆ, ಚೆಕ್ತೆ ಪದ್ಧ ಸೂರ್ಯ-ಚಂದರನ್ನು ಕಂಡರಿಸಿರುವುದು 
ಸಾಮಾನ್ಯ." ವಿಜಯನಗರದ ಕೊನೆಯ ಕಾಲಘಟ್ಟದಲ್ಲಿ ಕೆಲವು ಕಡೆ ಬಂದೂಕು ಹಿಡಿದ ವೀರರ 
ವೀರಗಲ್ಲುಗಳು ಕಂಡುಬರುತ್ತವೆ. ಅಧ್ಯಯನ ಪ್ರದೇಶದ ಗುತ್ತಲ ಮತ್ತು ಕಚವಿಗಳಲ್ಲಿ ಇಂತಹ 
ವೀರಗಲ್ಲುಗಳಿವೆ. 


ವೀರಗಲ್ಲುಗಳ ವಿಕಾಸದ ಇತಿಹಾಸವನ್ನು ಅವಲೋಕಿಸಿದಾಗ ನಿರ್ದಿಷ್ಟತೆಗಿಂತ ಗೊಂದಲಗಳೇ 
ಹೆಚ್ಚಾಗುತ್ತವೆ. ಕಾಲಕಾಲಕ್ಕೆ ವೀರಗಲ್ಲುಗಳ ಸಂಖ್ಯೆ ಹೆಚ್ಚಾಗಿರುವುದನ್ನು ಖಚಿತವಾಗಿ ಹೇಳಬಹುದೇ 
ಹೊರತು, ಅವುಗಳ ವಿನ್ಯಾಸ ಕಮದಲ್ಲಿ ಉಂಟಾದ ಬೆಳವಣಿಗೆಯನ್ನು ನಿಖರವಾಗಿ ಗುರುತಿಸುವುದು 
ಕಷ್ಟಸಾಧ್ಯ. ಏಕೆಂದರೆ ಆರಂಭ ಕಾಲದ ರಾಷ್ಟ್ರಕೂಟರ, ಗಂಗರ ಕಾಲದ ವೀರಗಲ್ಲುಗಳು ಕಲ್ಯಾಣದ 
ಚಾಲುಕ್ಯರ, ಹೊಯ್ದಳರ ಕಾಲದ ಉತ್ಸಷ್ಪ ಮಾದರಿಯ ವೀರಗಲ್ಲುಗಳಿಗೆ ಕಡಿಮೆಯೇನಿಲ್ಲ. 
ವಿಜಯನಗರದ ವೀರಗಲ್ಲು ಶಿಲ್ಲದಲ್ಲಿ ಬೆಳವಣಿಗೆ ಇಳಿಮುಖವಾಯಿತೆಂದು ಗುರುತಿಸಿದರೆ, ಅದೇ 
ಕಾಲದಲ್ಲಿ ನಿರ್ಮಾಣಗೊಂಡ ಉತ್ತರ ಕನ್ನಡ ಜಿಲ್ಲೆಯ ಕಾಯ್ಕಿಣಿ, ಭಟ್ಕಳ, ಮಂಕಿ, ಚಂದಾವರ 
ವೀರಗಲ್ಲುಗಳು ಶಿಲ್ಲದೃಷ್ಠಿಯಿಂದ ಉತ್ತುಂಗಕ್ಕೇರಿರುವುದು ಗಮನಾರ್ಹ. ಹಾಗಾಗಿ ವೀರಗಲ್ಲುಗಳ 
ಬೆಳವಣಿಗೆಯು ಆಯಾ ಪ್ರದೇಶದಲ್ಲಿ ದೊರೆಯುವ ಶಿಲೆ, ಜನರ ಆರ್ಥಿಕ ಸಮೃದ್ದಿಯ ಮಟ್ಟ. 
ಶಿಲ್ಲವನ್ನು ಹಾಕಿಸುವವನ ಸಾಮಾಜಿಕ ಹಿನ್ನಲೆ ಹಾಗೂ ಆಯಾ ಪ್ರದೇಶದ ಶಿಲ್ಪಿಗಳನ್ನು ಅವಲಂಬಿಸಿದೆ 
ಎಂದು ಹೇಳಬೇಕಾಗುತ್ತದೆ. ಹೀಗೆ ಏಳು ಬೀಳುಗಳನ್ನು ಕಂಡ ವೀರಗಲ್ಲುಗಳ ಬೆಳವಣಿಗೆ ಒಂಬತ್ತನೆಯ 
ಶತಮಾನದವರೆಗೂ ನಿಧಾನಗತಿಯಲ್ಲಿದ್ದು, ಹತ್ತರಿಂದ ಹದಿನಾಲ್ಕನೆಯ ಶತಮಾನದಲ್ಲಿ ಬೆಳವಣಿಗೆಯ 
ಉತ್ತುಂಗಕ್ಕೇರಿ, ಹದಿನೈದನೆಯ ಶತಮಾನದಿಂದ ಅವನತಿಯ ಹಾದಿಯನ್ನು ಹಿಡಿಯಿತೆಂದು 
ಹೇಳಬಹುದು. 


೩.೪ ವೀರಗಲ್ಲುಗಳ ನಿರ್ಮಾತೃಗಳು ಮತ್ತು ಪ್ರತಿಷ್ಠಾಪನೆ 


ಕೆಲವು ವೀರಗಲ್ಲುಗಳ ಶಾಸನಪಾಠದಲ್ಲಿ ಅವುಗಳನ್ನು ನಿಲ್ಲಿಸಿದವರು ಯಾವ ಉದ್ದೇಶಕ್ಕಾಗಿ 
ನಿಲ್ಲಿಸಿದರು ಎಂಬ ವಿವರಣೆಯೊಂದಿಗೆ, ನಿಲ್ಲಿಸಿದವರ ಮಾಹಿತಿಯೂ ಸಹ ದೊರೆಯುತ್ತದೆ. ಅವುಗಳ 
ಅವಲೋಕನದಿಂದ ವೀರಗಲ್ಲುಗಳನ್ನು ನಿಲ್ಲಿಸಲು ಲೌಕಿಕ ಮತ್ತು ಪಾರಮಾರ್ಥಿಕ ಎಂಬ ಎರಡು 
ಕಾರಣಗಳಿವೆ ಎಂಬುದು ಸ್ಪಷ್ಟವಾಗಿರುತ್ತದೆ. ಮಡಿದ ವೀರನ ಪರಾಕ್ರಮ ಲೋಕಕ್ಕೆ ತಿಳಿಯಲಿ, ಆ 
ಮೂಲಕ ಆತನ ಆದರ್ಶವನ್ನು ಮುಂದಿಟ್ಟುಕೊಂಡು ಉಳಿದವರು ಸಹ ಅವನಂತೆ ಹೋರಾಡಲು 
ಮುಂದಾಗಲೀ ಎಂಬುದು ಲೌಕಿಕ ಕಾರಣವಾದರೆ, ಅದು ತಮ್ಮ ಆದ್ಯ ಕರ್ತವ್ಯವೆಂದು ಬಗೆದು. 
ಮಡಿದ ವೀರನಿಗೆ ಸ್ಪರ್ಗವೋ., ಕೈಲಾಸವೋ., ವೈಕುಂಠವೋ., ಸಿದ್ದಲೋಕವೋ ಪ್ರಾಪವಾಗಲಿ ಎಂಬುದು 
ಪಾರಮಾರ್ಥಿಕ ಕಾರಣವಾಗಿದೆ. 


ಕ್ರಿಶ೧೧೮೩ರ ಅಹವಮಲ್ಲನ ಕಾಲದ ಕಲಕೇರಿ ವೀರಗಲ್ಲೊಂದು “ತನಗಿದಿರಾಂತ ವೈರಿಗಳನುಗ್ಗ 
ಪರಾಕಮದಿಂದೆ ಕೊನ್ನು ಭೂವನಿತೆಗಧೀಶನಪ್ಪ ಚಲದಂಕನ ಮೆಚ್ಚಿಸಿ ಅಟ್ಟಹಳ್ಳಿಯೊಳು ಕನಕವಿಮಾನಮೇಚಣೆ 
ಸುರಲೋಕಮನೆಯ್ದಿದ ಮಾರ್ಗ್ಗಮಂ ಜಗಜ್ಜನಮಣೆಯಲ್‌ ಮಾಡಿದುದು ಸಾಸನ ವೀರಸಾಸನ”" 


೯೯ 


ಎಂದು ಉಲ್ಲೇಖಿಸುತ್ತದೆ. ಕ್ರಿ.ಶ.೧೧೪೬ರ ಕಲಕೇರಿಯ ಇನ್ನೊಂದು ವೀರಗಲ್ಲು “ಶ್ರೀಮಂನಾಳ್ವಭು 
ಕಲ್ಪೆೆಯ ಸಾಂತೋಜ ಜಗವಿದಿತವಾಗಿ ಕಾದಿ ಸುರಲೋಕ ಪ್ರಾಪ್ತನಾದ” ಎಂದು ಉಲ್ಲೇಖಿಸುತ್ತದೆ. 
ಮೇಲಿನ ಶಾಸನಪಾಠಳಿಂದ ವೀರಗಲ್ಲನ್ನು ನಿಲ್ಲಿಸುವ ಉದ್ದೇಶ ಪ್ರಮುಖವಾಗಿ ವೀರನ ಪರಾಕ್ರಮವನ್ನು 
ಲೋಕಕ್ಕೆ ತಿಳಿಸುವುದಾಗಿದೆ ಎಂಬುದನ್ನು ಮನಗಾಣಬಹುದು. ಹೀಗೆ ಯುದ್ದದಲ್ಲಿ ಮಡಿದ ವೀರನಿಗೆ 
ವೀರಗಲ್ಲನ್ನು ನಿಲ್ಲಿಸುವುದರಿಂದ, ಮುಂದಿನ ತಲೆಮಾರಿನ ವೀರರು ಉತ್ತೇಜನಗೊಂಡು ವೀರತ್ವದ 
ಆದರ್ಶವನ್ನು ಮೆರೆಯಲಿ ಎಂಬುದು ಆಳುವ ವರ್ಗದ ಉದ್ದೇಶವಾಗಿತ್ತು. ಅಲ್ಲದೇ ಕ್ರಿಶ್ಚ೯೭೧ ರ 
ಕಿತ್ತೂರು ವೀರಗಲ್ಲಿನ “ಪಜೆಮ್ಮೆಚೆಗಣ್ಣಂ ವಜ್‌ವಿಟ ಮಗನೆ ಎನಿಸಿ ಸ್ಪತ್ತು ಸಲಯಕ್ಕೆ ಸಂನ್ಸಂ” 
ಎಂಬಲ್ಲಿ, ಹತ್ತಿಮತ್ತೂರಿನ ಶಾಸನವೊಂದರ “ನೆತ್ತರ ತೊರೆಯು ಮುರಿದ ತೊಡೆ ಪರಿದ ಕರುಳು 
ಸುರಿವವವಬ್ರಣಮುಮಾಯ್ತು ದೇನಚ್ಚರಿ.. ಪುದಿದುಕೊಳ ಕಣೆಗಳೆತ್ತಂ ಬೆದರದೆ ನಡೆದಿದಿರನಾಂತರ 
ತವೆ ಕೊಲುತ ಬಿದಿರ ಪೊದೆಯೊಳಗೆ ಸಿಂಫಘಂ೦ ಮುದದಿಂದೊರಗುವವೊಲೊರಗಿದಂ ಸಿವದಾಸ”ೌನ 
ಎಂಬ ಉಲ್ಲೇಖದಲ್ಲಿ ವೀರನ ಪರಾಕ್ರಮವನ್ನು ಜಗತ್ತಿಗೆ ತಿಳಿಸುವ ಉದ್ದೇಶವಿದೆ. ಹಾಗಾಗಿಯೇ 
ಬಹುಪಾಲು ವೀರಗಲ್ಲುಗಳಲ್ಲಿ ವೀರನನ್ನು ಹೊಗಳುವ ಉಲ್ಲೇಖಗಳಿರುತ್ತವೆ. 


ತನ್ನ ಪರವಾಗಿ ಹೋರಾಡಿ ಸತ್ತ ವೀರನ ಶೌರ್ಯವನ್ನು ಮೆಚ್ಚಿ ಆತನ ಒಡೆಯ 
ಅಥವಾ ಆತನ ಊರಿನವರು ಅವನಿಗಾಗಿ ವೀರಗಲ್ಲನ್ನು ಹಾಕಿಸುತ್ತಿದ್ದರು. ಇವುಗಳಲ್ಲಿ ವೀರ ಮತ್ತು 
ಆಶ್ರಯದಾತನ ಸಂಬಂಧ, ಆಶ್ರಯದಾತನಿಗೆ ವೀರನ ಬಗ್ಗೆ ಇದ್ದ ಹೆಮ್ಮೆ ಹಾಗೂ ಜೋಳವಾಳಿತನದ 
ಮೌಲ್ಕಗಳು ಅಡಕವಾಗಿವೆ. ವೀರತನಕ್ಕೆ ಪ್ರಸಿದ್ಧನಾದ ಬೊಪ್ಪಣ್ಣ ಎಂಬುವವನು ಯುದ್ದದಲ್ಲಿ ಮಡಿದಾಗ 
ಅವನ ಪರಾಕ್ರಮವನ್ನು ಕಂಡು ಮೆಚ್ಚಿದ ಆತನ ಒಡೆಯ ವೀರಗಲ್ಲನ್ನು ನಿಲ್ಲಿಸಿದ ವಿಷಯ ಕ್ರಿಶ೧೧೮೫ 
ರ ಕಲಕೇರಿ ವೀರಗಲ್ಲಿನಲ್ಲಿ ಈ ರೀತಿ ಬರುತ್ತದೆ. “ಸ್ವಾಮಿ ಸಂತೋಸಂ ಬಡೆದು ನಿಜೆಸಿದ ವಿರ 
ಶಾಸನ” ಇದನ್ನು ಗಮನಿಸಿದಾಗ ಅರಸನು ತನ್ನ ಕಡೆಯ ವೀರನು ಯುದ್ದದಲ್ಲಿ ಮಡಿದರೂ 
ಆತನ ಪರಾಕ್ರಮವನ್ನು ಈ ರೀತಿ ಗುರುತಿಸುವುದರಿಂದ ಇತರರಿಗೆ ಅವನ ಕೃತಜ್ಞತೆಯ ಬಗ್ಗೆ ನಂಬಿಕೆ 
ಹುಟ್ಟುತ್ತಿತ್ತು ಹಾವೇರಿ ಜಿಲ್ಲೆಯ ಅನೇಕ ವೀರಗಲ್ಲುಗಳಲ್ಲಿ ಬರುವ ಬೊಂಮಯನಾಯಕನ ಮಗನ 
ಬೀರಗಲ್ಲು”, ಮಾದಪ್ಪನು “ಕಾದಿರಿದ ಭಟರಂ ಕೊಂದು ಸುರಲೋಕಪ್ರಾಪ್ಪನಾದನಂದು ನಡಿಸಿದ 
ಬಿರಗಲ್ಲು”," “ತಿಮ್ಮಯ್ಕನೂ ಅಂಬು ತಾಗಿ ವಯಿಕುಂಠ ಪ್ರಾಪ್ತಿಯಾದಂ ಅಂಮ್ಮಜಯ್ಯನಾಯಕರು 
ತಿಂಮ್ಮಯ್ಯನ ಪ್ರತಿಷ್ಟೆಯ”, “ಇಟ್ಟಿಗೆಯ ಕುರುಬರ ಬಸವಗೌಂಡ್ಗ್ನನ ಮಗ ಮೈದಯಗೆ ನಿಲಿಸಿದ 
ಬೀರಗಲ್ಲು””” ಮುಂತಾದ ಮೇಲಿನ ವಿವರಗಳನ್ನು ಗಮನಿಸಿದರೆ ಯುದ್ದದಲ್ಲಿ ಸತ್ತ ವೀರನಿಗೆ 
ವೀರಗಲ್ಲನ್ನು ನೆಡುವುದರಿಂದ ಆತನಿಗೆ ಸ್ಪರ್ಗಪ್ರಾಪ್ತಿಯಾಗುತ್ತದೆಂಬ ನಂಬಿಕೆಯಿದ್ದು, ಅವರಿಗಾಗಿ 
ವೀರಗಲ್ಲುಗಳನ್ನು ನೆಡುತ್ತಿದ್ದರೆಂದು ತಿಳಿದುಬರುತ್ತದೆ. ವೀರಗಲ್ಲುಗಳನ್ನು ನಿಲ್ಲಿಸಿ ಅವನಿಗೆ 
ಅಪರಕರ್ಮಗಳನ್ನು ಮಾಡುವ ತಾವು ಕೃತಾರ್ಥರಾಗುತ್ತೇವೆಂದು, ಅದು ತಮ್ಮ ಕರ್ತವ್ಯವೆಂದು 
ಜನರು ಬಗೆದಿದ್ದರು. 


೧೦೦ 


"'ಪರೋಕ್ಷವಿನಯ?'ಕ್ಕಾಗಿಯೂ ವೀರಗಲ್ಲುಗಳನ್ನು ನೆಡುತ್ತಿದ್ದರೆಂದು ವೀರಗಲ್ಲುಗಳ ಪಾಠದಿಂದ 
ತಿಳಿದುಬರುತ್ತದೆ. ಪರೋಕ್ಷವಿನಯ ಎಂದರೆ ಮರಣಿಸಿದ ವ್ಯಕ್ತಿಯ ಮತಣೋತ್ತರ ಜೀವನದ ಶ್ರೇಯಸಿಗಾಗಿ 
ಅಂತ್ಯಸಂಸ್ಕಾರದ ಸಮಯದಲ್ಲಿ ಮಾಡುವ ಕಾರ್ಯಗಳೆಂದು ಅರ್ಥೈಸಬಹುದು. ಇಲ್ಲಿ ಸತ್ತವನ 
ಮರಣೋತ್ತರ ಜೀವನದ ಶ್ರೇಯಸ್ಸಿಗೆ ಆತನಿಂದ ಉಪಕೃತರಾದವರು ಕೃತಜ್ಞತಾಪೂರ್ವಕವಾಗಿ ಈ 
ಕ್ರಿಯೆಯನ್ನು ಮಾಡುತ್ತಾರೆ. ಮರಣೋತ್ತರದ ನಂತರ ನೀಡುವ ದಾನವೂ ಸಹ ಪರೋಕ್ಷವಿನಯ 
ಕ್ರಿಯೆಯಾಗಿದೆ. ಕ್ರಿಶ.೧೧೪೫ ರ ಕಾಗಿನೆಲ್ಲಿ ವೀರಗಲ್ಲೊಂದು ಬಾಚಣ್ಣನು ಹೋರಾಟದಲ್ಲಿ ಮಡಿಯಲು 
ಆತನ ಕುಟುಂಬಕ್ಕೆ ಪರೋಕ್ಷ ವಿನಯವಾಗಿ ನೀಡಿದ ದತ್ತಿಯ ವಿವರ ಈ ರೀತಿಯಲ್ಲಿ ಬರುತ್ತದೆ. 
“ಪರೋಕ್ಷವಿನಯಕ್ಕೆ ಬೊಜಂಗರ ಕೊತ್ತಳಿಯಾಳಭಾಗವಂ ಮಕ್ಕಳ ಮಕ್ಕಳವರಂ ಕೊಟ್ಟು ಸಲಿಸಿದರೆ”."- 


ಯುದ್ದದಲ್ಲಿ ವೀರಮರಣ ಹೊಂದಿದ ವೀರನಿಗೆ ಆತನ ಸಂಬಂಧಿಗಳು, ಗ್ರಾಮಸ್ತರು. ಆತನ 
ಆಶ್ರಯದಾತರು ವೀರಗಲ್ಲುಗಳನ್ನು ನೆಡುತ್ತಿದ್ದ ಬಗ್ಗೆ ವೀರಗಲ್ಲು ಶಾಸನ ಪಾಠಗಳಿಂದ ತಿಳಿದುಬರುತ್ತದೆ. 
ಜಗತ್ತುಂಗನ ಕಾಲಾವಧಿಯ ಸಂಗೂರು ವೀರಗಲ್ಲೊಂದು “ಸ್ಪಸ್ತಿ ಶ್ರೀ ಜಗತ್ತುಂಗನ್‌ ಪೃಧಿವೀರಾಜ್ಯಂಗೆಯ 
ದನ್ನಿಗನ್ನಾಡಳೆ ಸಂಗವೂರಳಿವನೊಳ್‌ ಬಳಿಯ ರೇಚಗಾಮುಣ್ಣನ್ನತ್ತು ಸ್ಪರ್ಗಮೇರಿದನ್‌ ಗಾಮಿಲೆ 
ನಿರಿಸಿದೋಳ್‌ ಸರ್ಬ್ಲ್ಫೋವಜ ಮಾಡಿದೋನ್‌”" ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ರಾಚಗಾವುಂಡನು 
ಯುದ್ದದಲ್ಲಿ ವೀರಮರಣ ಹೊಂದಲಾಗಿ ಬಹುಷಃ ಅವನ ಹೆಂಡತಿ ಗಾಮಿಲೆಯು ತನ್ನ ಪತಿಗಾಗಿ 
ವೀರಗಲ್ಲನ್ನು ಹಾಕಿಸಿದ ವಿಚಾರವಿದೆ. ಕ್ರಿಶ೯೦೭ರ ದೇವಿಹೊಸುರು ವೀರಗಲ್ಲೊಂದು “ಸರುವ್ವಯ್ಯಸೆಟ್ಟಿ 
ಕುಳರೆ ಕಾಳಗದೊಳ ಕಾದಿ ಕೊನ್ನು ತೊರದು ಸತ್ತು ಸ್ಪರ್ಗಾಲಯಕ್ಕೆರಿದೋನ್‌ ಅವನ ತಮ್ಮ ಚಿಕಸೆಟ್ಟಿ 
ಕಲ್ಲ ನಿರಿಸಿದೋನ್‌”" ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಸತ್ತ ವೀರನ ರಕ್ತ್ಷಸಂಬಂಧಿಯಾದ ಆತನ 
ಸಹೋದರನು ಅಣ್ಣನ ಸ್ಥರಣೆಗಾಗಿ ವೀರಗಲ್ಲನ್ನು ನಿಲ್ಲಿಸಿದ ವಿವರಣೆಯಿದೆ. 


ಕ್ರಿಶ೧೧೮೭ ರ ಇಮ್ಮಡಿ ವೀರಬಲ್ಲಾಳನ ಕಾಲದ ಬಿಲ್ಲಹಳ್ಳಿ ವೀರಗಲ್ಲೊಂದು “ತುರುವಂ 
ಮಗುಳ್ಳಿ ಅಕಸಾಲಿ ಸೋಮೋಜನ ಮಗಂ ದಾಸೋಜನಿರಿದು ಸತ್ತು ಸುರಲೋಕ ಪ್ರಾಪ್ತನಾದ ಕಲ್ಲಂ 
ನಿರಿಸಿದರಾತನ ತಂಮಂದಿರು ಮಸಳೋಜ ಕೇತೋಜ”" ಎಂದು ಉಲ್ಲೇಖಿಸುತ್ತದೆ. ತುರುಗಾಳಗದಲ್ಲಿ 
ಮರಣಿಸಿದ ದಾಸೋಜನಿಗಾಗಿ ಆತನ ಸಹೋದರರಾದ ಮಾಸೋಜ ಮತ್ತು ಕೇತೋಜರು ವೀರಗಲ್ಲನ್ನು 
ನೆಟ್ಟ ಪ್ರಸ್ತಾಪ ಈ ವೀರಗಲ್ಲಿನಲ್ಲಿದೆ. ಕ್ರಿ.ಶ.೧೪೦೨ ರ ಇಮ್ಮಡಿ ಹರಿಹರನ ಕಾಲದ ದೇವಿಹೊಸೂರು 
ವೀರಗಲ್ಲೊಂದು “ಮಲ್ಲಬೋವನು ಸುರಲೋಕ ಪ್ರಾಪ್ತನಾದನು, ಬಹ್ಮದೇವಸೆಟ್ಟಿಯರ ಮುಂದೆ ತನ್ನ 
ಪ್ರಾಣವ ಕೊಟ್ಟನಾಗಿ ಅವರು ಮಾಡಿಸಿದ ವೀರಗಲ್ಲು” ಎಂದು ತಿಳಿಸುತ್ತದೆ. ಇಲ್ಲಿ ಹಗೆತನಕ್ಕಾಗಿ 
ಯುದ್ದ ನಡೆದು, ಯುದ್ದದಲ್ಲಿ ಸತ್ತ ವೀರನಿಗೆ ಊರ ಪ್ರಮುಖನಾದ ಬಹ್ಮದೇವಸೆಟ್ಟಿಯು ವೀರಗಲ್ಲನ್ನು 
ನಿಲ್ಲಿಸಿದ ಉಲ್ಲೇಖವಿದೆ. ದೇವಿಹೊಸೂರಿನ ಇನ್ನೊಂದು ಶಾಸನ “ಗೋವಿಂದನ್‌ ಸಮರ 
ತುರುಗೊಳೊಳ್ಗತ್ತು ಸ್ಪರ್ಗಕ್ಕೇ ಏರಿದೊನ್‌ ಬಿಂನಪೋಟಿ ನಿರುಸಿದೊಳ್ಳಲ್ಲ”್‌” ಎಂದು ತಿಳಿಸುತ್ತದೆ. 
ತುರುಗಾಳಗದಲ್ಲಿ ವೀರಮರಣ ಹೊಂದಿದ ಗೋವಿಂದನಿಗೆ ಬಿಂನಹೋಟಿ ಎಂಬ ಸ್ತ್ರೀಯೊಬ್ಬಳು 
ವೀರಗಲ್ಲನ್ನು ನೆಟ್ಟ ಪ್ರಸ್ತಾಪ ಇಲ್ಲಿದೆ. ಕಳ್ಳರಿಂದ ಕೊಲೆಗೈಯಲ್ಲಟ್ಟ ಕೇತನ ಸ್ಮರಣೆಗಾಗಿ ಆತನ ತಾಯಿ 


೧೦೧ 


ಮಾಕಬ್ಬೆ ಮತ್ತು ಆಕೆಯ ಮಗ ಹನುಮರು ವೀರಗಲ್ಲನ್ನು ನಿಲ್ಲಿಸಿದ ಉಲ್ಲೇಖ ಬೊಮ್ಮನಕಟ್ಟಿ 
ವೀರಗಲ್ಲಿನಲ್ಲಿ ಕಂಡುಬರುತ್ತದೆ.” ಹತ್ತಿಮತ್ತೂರಿನ ವೀರಗಲ್ಲೊಂದು *ಮನಯನಾಯ್ಯ ಮಲ್ಲೂರ 
ಚವುಂಡೆಯ ನಾಯಕನ ಸ್ವಾಮಿ ಕಾರ್ಯ್ಯಕೆ ಕಾದಿ ಬಿದ್ದನ..ಚವುಡಾದೇವಿಯರ ಸಾವೆಯನಾಯ್ಕನೂ 
ಮಾಡಿಸಿದ ಬೀರಕಲ್ಲ ಪ್ರಶಿಷ್ಠೆ””* ಎಂದು ಉಲ್ಲೇಖಿಸುತ್ತದೆ. ಮಲ್ಲೂರಿನ ಚವುಂಡೆಯನಾಯಕನ 
ಪರವಾಗಿ ಹೋರಾಡಿ ಸತ್ತ ವೀರನಿಗಾಗಿ ಆತನ ತಾಯಿ ಚವುಡಾದೇವಿ ಮತ್ತು ಸಹೋದರನಾದ 
ಸಾವೆಯನಾಯ್ಸನು ವೀರಗಲ್ಲನ್ನು ಪ್ರಶಿಷ್ಠೆ ಮಾಡಿಸಿದ ಉಲ್ಲೇಖ ಈ ವೀರಗಲ್ಲಿನಲ್ಲಿದೆ. ಬಹುಶಃ ಇಲ್ಲಿ 
ಚವುಡಾದೇವಿ ಮಲ್ಲೂರಿನ ಒಡೆಯ ಚವುಂಡೆಯನ ಹೆಂಡತಿಯಾಗಿದ್ದು, ಸಾವೆಯನಾಯ್ದನು ಅವರ 
ಮಗನಾಗಿರಬೇಕು. ಇಲ್ಲಿ ಒಬ್ಬ ಸೈನಿಕನಿಗಾಗಿ ಊರಗೌಡನ ತಾಯಿ ಮತ್ತು ಸಹೋದರ ವೀರಗಲ್ಲನ್ನು 
ನೆಟ್ಟ ವಿವರಣೆಯಿದೆ. ಕ್ರಿ.ಶ.೧೧೮೫ರ ನಾಲ್ಕನೆಯ ಸೋಮೇಶ್ವರನ ಕಾಲದ ಕಲಕೇರಿಯ ಎರಡು 
ವೀರಗಲ್ಲುಗಳು ತುರುಗಾಳಗದಲ್ಲಿ ಮರಣವನ್ನಪ್ಪಿದ ಸೆಟ್ಟಿಯನಾಯಕ ಮತ್ತು ಬೊಪ್ಪಣರ ಸ್ಥರಣಾರ್ಥವಾಗಿ 
ಅವರ ಆಶ್ರಯದಾತನು ವೀರಗಲ್ಲನ್ನು ನಿಲ್ಲಿಸಿದ ಉಲ್ಲೇಖವಿದೆ.್‌” ತಿಳವಳ್ಳಿ ಶಾಸನವೊಂದರ 
“ತಿಳಿವಳ್ಳಿಯಶೇಷಮಹಾಜನಂಗಳು ಕಲ್ಲಂ ಕೊಟ್ಟರು” ಮತ್ತು “ಬಂತೀಕಲ್ಲಂ ಬಂಟ್ಟಸಾಸಿರ್ವರ ದರ್ಮವಂ 
ಶ್ರೀ ಬಂಟೇಸ್ಪರದೇವರಲ್ಲಿ ನಿಲ್ಲಿಸಿ” ಎಂಬ ಉಲ್ಲೇಖದಲ್ಲಿ ತಿಳವಳ್ಳಿ ಅಗಹಾರದ ಶೇಷಮಹಾಜನರು 
ಮತ್ತು ಬಂಟಸಾಸಿರ್ವರು ಎಂಬ ವೃತ್ತಿ ಸಂಘದವರು ವೀರನಿಗಾಗಿ ಕಲ್ಲನ್ನು ನೆಟ್ಟ ವಿವರವಿದೆ. 
೩.೫ ವೀರಗಲ್ಲನ್ನು ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ಸ್ವರ್ಗದ ಕಲ್ಪನೆ 

ವೀರಗಲ್ಲುಗಳನ್ನು ನಿಲ್ಲಿಸುತ್ತಿದ್ದ ಸ್ಥಳದ ಬಗ್ಗೆ ಅವುಗಳಲ್ಲಿಯ ಪಾಠಗಳಿಂದ ತಿಳಿಯಬಹುದಾದರೂ, 
ಅಂತಹ ವೀರಗಲ್ಲುಗಳು ಕಡಿಮೆಯೆಂದೇ ಹೇಳಬೇಕಾಗುತ್ತದೆ. ಈ ವಿಚಾರಕ್ಕೆ ಸದ್ಯದಲ್ಲಿ ವೀರಗಲ್ಲುಗಳು 
ದೊರೆಯುವ ಸ್ಥಳಗಳನ್ನು ಅವಲೋಕಿಸುವುದು ಸೂಕ್ತವೆನಿಸುತ್ತದೆ. ಕರ್ನಾಟಕದಲ್ಲಿ ಬಹುಪಾಲು 
ವೀರಗಲ್ಲುಗಳು ದೊರೆಯುವುದು ದೇವಾಲಯಗಳ ಆವರಣದಲ್ಲಿ ಎಂಬುದು ನಿರ್ವಿವಾದ. ಶೈವ 
ದೇವಾಲಯಗಳ ಬಳಿಯಂತೂ ವೀರಗಲ್ಲುಗಳು ಕಂಡುಬರುವುದು ಸರ್ವೇಸಾಮಾನ್ಯ. ಇವುಗಳಿಗೆ 
ಹೋಲಿಸಿದರೆ ವೈಷ್ಣವ ದೇವಾಲಯಗಳ ಬಳಿ ದೊರೆಯುವ ವೀರಗಲ್ಲುಗಳ ಸಂಖ್ಯೆ ಕಡಿಮೆಯೆಂದೇ 
ಹೇಳಬೇಕಾಗುತ್ತದೆ. ಹಾಗೆಯೇ ಆಂಜನೇಯ, ಗಣಪತಿ, ವೀರಭದ್ರ, ಶಕ್ತಿದೇವತೆಗಳು ಹಾಗೂ ಜೈನ 
ಬಸದಿಗಳ ಆವರಣಗಳಲ್ಲಿಯೂ ವೀರಗಲ್ಲುಗಳು ಕಂಡುಬರುತ್ತವೆ. ಯಾವ ದೇವಾಲಯದ ಮುಂದೆ 
ವೀರಗಲ್ಲು ಇರುತ್ತದೆಯೋ ಅದು ಆ ಮತದ ಅಥವಾ ಧರ್ಮದ ವಿವರಗಳನ್ನು ಹೊಂದಿರುವುದು 
ಸಾಮಾನ್ಯವಾದರೂ, ಕೆಲವೊಮ್ಮೆ ಹಾಗೆ ಇಲ್ಲದಿರುವ ಸಾಧ್ಯತೆಯೂ ಇದೆ. ಪ್ರಸ್ತುತ ದೇವಾಲಯಗಳ 
ಮುಂದೆ ಇರುವ ವೀರಗಲ್ಲುಗಳು ಮೂಲದಲ್ಲಿ ಅಲ್ಲಿಯೇ ನೆಟ್ಟವುಗಳೆಂದು ಹೇಳಲು ಬರುವುದಿಲ್ಲ. 
ಕಾಲಾಂತರದಲ್ಲಿ ಅವುಗಳನ್ನು ಬೇರೆಡೆಯಿಂದ ತಂದು ಅಲ್ಲಿ ನೆಟ್ಟಿರುವ ಸಾಧ್ಯತೆಯೂ ಇದೆ. ಆದರೆ 
ಕೆಲವಾರು ವೀರಗಲ್ಲುಗಳ ಪಾಠದಿಂದ, ಅವುಗಳನ್ನು ದೇವಾಲಯಗಳ ಆವರಣದಲ್ಲಿ ನಿಲ್ಲಿಸುತ್ತಿದ್ದರೆಂದು 
ತಿಳಿದುಬರುತ್ತದೆ. ಕೆಲವೊಮ್ಮೆ ಆ ವೀರಗಲ್ಲು ಯಾವ ದೇವಾಲಯದ ಮುಂದೆ ಇದೆಯೋ, ಆ 
ದೇವಾಲಯದಲ್ಲಿರುವ ದೇವರನ್ನು ಸ್ಮರಣೆ ಮಾಡಿರುವುದನ್ನು ಗಮನಿಸಿದರೆ, ಬಹುಶಃ ಆ ವೀರಗಲ್ಲು 


೧೦೨ 


ಮೂಲತಃ ಅದೇ ದೇವಾಲಯದ ಆವರಣದಲ್ಲಿ ನೆಟ್ಟಿದ್ದಾಗಿರಬಹುದೆಂದು ಉಹಿಸಲು ಸಾಧ್ಯತೆಯಿದೆ. 
ಕ್ರಿಶ೧೧೪೧ ರ ತಿಳವಳ್ಳಿ ಶಾಸನವೊಂದು "“ತಿಳಿವಳ್ಳಿಯ ಶೇಷಮಹಾಜನಂಗಳು ಕಲ್ಲಂ ಕೊಟ್ಟರು 
ಅಯಿನೂರ್ವರ ಪುತ್ರ ಕೋಣವತ್ತಿಯ ಕೇತವೆಯ ಮಗ ದೇವಿಸೆಟ್ಟಿಯ ತಮ್ಮ ಬೊಪ್ಪ ರೌದ್ರ 
ಸಂವತ್ಸರದ ತಳಿರಮವಾಸೆ ಸೋಮವಾರ ಸೂರ್ಯಗ್ರಹಣ ನಿಮಿತ್ತವಾಗಿ ಪ್ರಾಣಮಂ ತ್ಯಾಗಮಾಡಿ 
ಸೂರ್ಯ್ಯಲೋಕ ಪ್ರಾಪ್ತನಾದ ಇಂತೀಕಲ್ಲಂ ಬಂಟ್ಟಸಾಸಿರ್ವರ ಧರ್ಮವಂ ಶ್ರೀ ಬಂಟೇಸ್ಪರದೇವರಲ್ಲಿ 
ನಿಲ್ಲಿಸಿ”: ಎಂದು ಉಲ್ಲೇಖಿಸಿರುವ ವಿವರದಲ್ಲಿ ಬಂಟೇಸ್ಪರದೇವಾಲಯದ ಮುಂದೆ ವೀರಗಲ್ಲನ್ನು 
ನಿಲ್ಲಿಸಿದ ಸಷ್ಟ ಮಾಹಿತಿಯಿದೆ. 

ದೇವಾಲಯದ ಆವರಣದಲ್ಲಿ ವೀರಗಲ್ಲುಗಳನ್ನು ನೆಡುತ್ತಿದ್ದುದರ ಮುಖ್ಯ 
ಉದ್ದೇಶವೇನಿರಬಹುದೆಂಬುದನ್ನು ಗಮನಿಸಿದಾಗ ಹೋರಾಟದಲ್ಲಿ ಮಡಿದ ವೀರನು ದೇವರ 
ಸನ್ನಿಧಿಯಲ್ಲಿರುತ್ತಾನೆ ಎಂಬುದು ಮೊದಲನೆಯ ಕಾರಣವಾಗಿದೆ. ಎರಡನೆಯದಾಗಿ ಅನೇಕ ಕಡೆ 
ವೀರಗಲ್ಲುಗಳ ಆರಾಧನೆಯೂ ಇತ್ತೆಂದು ತೋರುತ್ತದೆ. ಹಾಗಾಗಿ ದೇವಾಲಯದ ಸಮೀಪದಲ್ಲಿಯೇ 
ವೀರಗಲ್ಲುಗಳಿರುವುದರಿಂದ ಅವುಗಳ ಆರಾಧನೆಗೆ ಅನುಕೂಲವಾಗುತ್ತಿತ್ತು. ಅಲ್ಲದೇ ದೇವಾಲಯಗಳು 
ಗ್ರಾಮದ ಜನರು ಸಾಮಾನ್ಯವಾಗಿ ಬಂದು ಹೋಗುವಂತಹ ಸ್ಥಳವಾದ್ದರಿಂದ, ಅವರಿಗೆ ವೀರನ 
ಪರಾಕ್ರಮದ ಪರಿಚಯವಾಗಲಿ ಎಂಬ ಕಾರಣವಿತ್ತು ದೇವಾಲಯಗಳ ಬಳಿಯಲ್ಲಿ ಮಾತ್ರವಲ್ಲದೆ 
ವೀರಗಲ್ಲುಗಳು ಊರ ಅಗಸಿಬಾಗಿಲ ಮುಂದೆ, ಚಾವಡಿಗಳಲ್ಲಿ, ಹೊಂಡಗಳ ಬಳಿ, ಕೆರೆಯ ದಂಡೆಯ 
ಮೇಲೆ, ಮೈದಾನಗಳಲ್ಲಿ, ಹೊಲ, ಗದ್ದೆ. ತೋಪುಗಳಲ್ಲಿ ಕಂಡುಬರುತ್ತವೆ. ಇಂತಹ ಕಡೆಗಳಲ್ಲಿ 
ವೀರಗಲ್ಲುಗಳನ್ನು ನೆಡುವ ಉದ್ದೇಶವೆಂದರೆ, ಗಾಮದ ಜನರಿಗೆ ಅವು ಮೇಲಿಂದ ಮೇಲೆ ನಿರಾಯಾಸವಾಗಿ 
ಕಣ್ಣಿಗೆ ಬೀಳಲಿ, ಆ ಮೂಲಕ ಅವರು ಅವುಗಳಿಂದ ಸ್ಫೂರ್ತಿ ಪಡೆಯಲಿ ಎಂಬುದಾಗಿತ್ತು. ಡಾ.ಆರ್‌. 
ಶೇಷಶಾಸ್ತ್ರಿ ಅವರು ಕೋಲಾರ ಜಿಲ್ಲೆಯ ವೀರಗಲ್ಲುಗಳ ಬಗ್ಗೆ ವಿವರಿಸುತ್ತ, ಅಲ್ಲಿಯ ವೀರಗಲ್ಲುಗಳಿರುವ 
ಸ್ಥಳಗಳನ್ನು "ವೀರಗಾರರನೆತ್ತು' ಮತ್ತು "ಬೂದಿನೆತ್ತು' ಎಂಬುದಾಗಿ ಕರೆಯುತ್ತಿದ್ದರೆಂದು ತಿಳಿಸುತ್ತಾರೆ. 
ಊರಿನ ಹೊರಗೆ ಹೊಲಗಳಲ್ಲಿ ಸುಮಾರು ಎರಡು ಮೂರು ಎಕರೆಗಳಷ್ಟು ಪ್ರದೇಶದಲ್ಲಿ ಬೂದಿಯ 
ಮಣ್ಣಿದ್ದು, ಅಲ್ಲಿ ಗಂಗ ಮತ್ತು ನೊಳಂಬರ ಕಾಲದ ವೀರಗಲ್ಲುಗಳಿರುವುದನ್ನು ಗುರುತಿಸಿದ್ದಾರೆ. 
ತಮಿಳುನಾಡಿನಲ್ಲಿ ಮಡಿದ ವೀರರನ್ನು ಸುಟ್ಟು ಅವರ ಅಸ್ಪಿಗಳನ್ನು ಮಡಕೆಗಳಲ್ಲಿಟ್ಟು, ನೆಲದಲ್ಲಿ 
ಹೊಳಿ, ಅವುಗಳ ಮೇಲೆ ವೀರಗಲ್ಲುಗಳನ್ನು ನೆಡುತ್ತಿದ್ದ ಸಂಪ್ರದಾಯವಿದ್ದು ಬೂದಿನೆತ್ತು ಸಂಪ್ರದಾಯಕ್ಕೆ 
ಇದರೊಂದಿಗೆ ಸಂಬಂಧವಿರಬಹುದೇ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ.”“ ವೀರನಾದವನು 
ಎಲ್ಲೇ ವೀರಮರಣವನ್ನಪ್ಪಲಿ, ಅವನ ಸ್ವಂತ ಊರಿನಲ್ಲೇ ವೀರಗಲ್ಲನ್ನು ನೆಡುತ್ತಿದ್ದರೆಂಬ ಅಂಶ 
ವೀರಗಲ್ಲುಗಳ ಪಾಠದಿಂದ ತಿಳಿದುಬರುತ್ತದೆ. ವೀರರು ತಮ್ಮ ಆಶ್ರಯದಾತನ ಪರವಾಗಿ ಯುದ್ದ 
ಮಾಡಲು ಹೋಗಿ ಬೇರೆ ಪ್ರದೇಶದಲ್ಲಿ ಮರಣಿಸಿರಬಹುದು. ಬೇಟೆಗಾಗಿ ತೆರಳಿ ಕಾಡಿನಲ್ಲಿ ಸತ್ತಿಿಬಹುದು. 
ಕಾರ್ಯ ನಿಮಿತ್ತ ಬೇರೆಡೆ ಹೋದಾಗ ಅಥವಾ ವ್ಯಾಪಾರಕ್ಕೆಂದು ತೆರಳಿದಾಗ ಕಳ್ಳರೊಡನೆ ಹೋರಾಡಿ 
ಸತ್ತಿರಬಹುದು. ಇಂತವರ ವೀರಗಲ್ಲುಗಳನ್ನು ಅವರು ಹೋರಾಡಿ ಮಡಿದ ಸ್ಥಳಗಳಲ್ಲಿ ನೆಡದೆ, 


೧೦೩ 


ವೀರರ ಸ್ವಂತ ಊರುಗಳಲ್ಲಿ ನೆಡುತ್ತಿದ್ದರೆಂದು ವೀರಗಲ್ಲು ಪಾಠಗಳಿಂದ ತಿಳಿದುಬರುತ್ತದೆ. ಕಲಕೇರಿಯ 
ವೀರಗಲ್ಲೊಂದು “ಮಾಂಡಳಿಕನೆಕ್ಕಟಿಗ ದೋಟೆಯದೇವನು ಉದರೆಯ ಕೋಟೆಯಲ್ಲಿ ಕಾದಿ ಸತ್ತ” 
ಎಂದು ತಿಳಿಸುತ್ತದೆ. ಇಲ್ಲಿ ಉದುರೆ ಕೋಟೆಯಲ್ಲಿ ಸತ್ತ ವೀರನಿಗೆ ಕಲಕೇರಿಯಲ್ಲಿ ವೀರಗಲ್ಲನ್ನು 
ನೆಡಲು ಕಾರಣ ಅವನ ಸ್ವಂತ ಗ್ರಾಮ ಕಲಕೇರಿಯಾಗಿರುವುದು. ಹಾವೇರಿ ವೀರಗಲ್ಲೊಂದು 
“ಕ್ಷೇಮಯನಾಯ್ದನ ಮಗ ಮಾಳಯ ಬನವಸೆಯ ಕಾಳಗದಲ್ಲಿ ಮಡಿದ” ಈ ವೀರಗಲ್ಲಿರುವುದು 
ಹಾವೇರಿಯಲ್ಲಿ ಆದರೆ ವೀರನು ಸತ್ತಿರುವುದು ಬನವಾಸಿಯ ಯುದ್ದದಲ್ಲಿ ಎಂಬುದು ವೀರಗಲ್ಲಿನ 
ಪಾಠದಲ್ಲಿದೆ. ಇನ್ನೂ ಕೆಲವು ವೀರಗಲ್ಲುಗಳು ಹೊಲ, ಗದ್ದೆಗಳಲ್ಲಿರುವುದನ್ನು ಗಮನಿಸಿದರೆ ಬಹುಶಃ 
ವೀರನಿಗೆ ದತ್ತಿ ಬಿಟ್ಟ ಹೊಲದಲ್ಲಿ ಅವುಗಳನ್ನು ಹಾಕಿಸಿರುವ ಸಾಧ್ಯತೆಯಿದೆ. 


ವೀರಗಲ್ಲುಗಳಲ್ಲಿ ಸ್ಪರ್ಗದ ಕಲ್ಲನೆ-ವರ್ಣನೆ 


ಯುದ್ದದಲ್ಲಿ ಸತ್ತ ವೀರನು ಸ್ಪರ್ಗಕ್ಕೆ ಹೋಗುತ್ತಾನೆ ಎಂಬುದು ಅಂದಿನ ಜನರಲ್ಲಿದ್ದ ಒಂದು 
ಸಾಮಾನ್ಯ ನಂಬಿಕೆ. ಆರಂಭದ ವೀರಗಲ್ಲುಗಳಲ್ಲಿ “ಸತ್ತುಸ್ಪರ್ಗಾಲಯಕ್ಕೇಜೆದರ್‌”," “ಸ್ಪತ್ತುಸಲಯ 

ಸನ್ನಂ”."” “ಜೋಳವಾಳಿಯ ಮೆರೆದನು”, “ಸುರಲೋಕಪ್ರಾಪ್ಪನಾದ”,"* “ಸತ್ತು ಸ್ಪರ್ಗ್ಗಕ್ಕೆ ಪೋದ”,"” 
ಎ೦ಬ ಉಲ್ಲೇಖಗಳು ಕಂಡುಬರುತ್ತಿದ್ದು, ವೀರನು ಸ್ಪರ್ಗವನ್ನು ಸೇರಿದನು ಎಂಬ ಸಾಮಾನ್ಯ 
ವರ್ಣನೆಯನ್ನು ಇಲ್ಲಿ ಕಾಣಬಹುದು. ಅಪರೂಪಕ್ಕೆ ಎನ್ನುವಂತೆ ಅನೇಕ ವೀರಗಲ್ಲುಗಳು ಕಾವ್ಯಾತ್ಮಕವಾಗಿ 
ಮೂಡಿಬಂದಿದ್ದು, ಅಲ್ಲಿ ವೀರನ ಸ್ಪರ್ಗಾರೋಹಣವನ್ನು ತುಂಬಾ ಆಕರ್ಷಕವಾಗಿ ವರ್ಣಿಸಿರುವುದನ್ನು 
ಕಾಣುತ್ತೇವೆ. ಸಾಮಾನ್ಯವಾಗಿ ಇಂತಹ ವರ್ಣನೆ ವೀರಗಲ್ಲು ಪಾಠದ ಕೊನೆಯಲ್ಲಿ ಮೂಡಿಬಂದಿರುತ್ತದೆ. 
ಇಲ್ಲಿ ವೀರನನ್ನು ಅಪ್ಪರೆಯರು ಹೇಗೆ ವೈಭವದಿಂದ ಸ್ಪರ್ಗಕ್ಕೆ ಕೊಂಡೊಯ್ದರೆಂಬ ಮತ್ತು ವೀರನೇ 
ತನ್ನ ಪರಾಕ್ರಮದಿಂದ ಸ್ಪರ್ಗಲೋಕದ ಸುರಕನ್ನಿಕೆಯರನ್ನು ಒಲಿಸಿಕೊಂಡನೆಂಬ ನಿರೂಪಣೆ ಇರುತ್ತದೆ. 
ಇಂಥ ಕಾವ್ಯಾತ್ಸಕ ವರ್ಣನೆಯುಳ್ಳ ಅನೇಕ ವೀರಗಲ್ಲುಗಳು ಅಧ್ಯಯನ ಪ್ರದೇಶದಲ್ಲಿ ಕಂಡುಬರುತ್ತವೆ. 


aH 


ಆರನೆಯ ವಿಕ್ರಮಾದಿತ್ಯನ ಕಾಲದ ಹತ್ತಿಮತ್ತೂರು ಶಾಸನವು *ದೇವಲೋಕದಲರೊಪುವ 
ಬೆಳ್ಳರಿ ನೋಡೆ ಭೋರ್ಗ್ಗರೆದವು ದೇವದುಂದುಬಿ ಗಳಂಬರದೊಳ್‌ ಸುರರಾಜ 
ನಗ್ಗದಚ್ಚರಸಯೆರಾಗಳನ್ನಿಳಿದು ದೇವವಿಮಾನಮ. ನೆಟಸುತ್ತೆಮಾದರದರುಯ್ದರಾ ಶಿವದಾಸನಾ 
ಸಿವಲೋಕಕರ್ತ್ರಿಯಿಂ”"” ಎಂದು ಶಿವದಾಸನು ಸತ್ತಾಗ ಆಕಾಶದಲ್ಲಿ ದೇವರಿಂದ ವಾದ್ಯಗಳು 
ಮೊಳಗಿದವೆಂಬ ವರ್ಣನೆಯಿದೆ. ಕ್ರಿಶ.೧೨೩೬ರ ಸಿಂಘಣನ ಕಾಲದ ಕಳ್ಳಿಹಾಳ ವೀರಗಲ್ಲೊಂದು 
“ಸುರಗಣಿಕೆಯರುಯ್ಕಲು ಕಡುಗಲಿತನವೊಪ್ಪಿತ್ತು ಲಖ್ಬ ಸ್ಪರ್ಗಪ್ರಾಪ್ಪಂ”"" ಎಂದು ಉಲ್ಲೇಖಿಸುವಲ್ಲಿ 
ಯುದ್ದದಲ್ಲಿ ಮಡಿದ ಲಖ್ಟೋಜನನ್ನು ಅಪ್ಪರೆಯರು ಸ್ವರ್ಗಕ್ಕೆ ಒಯ್ಯುವ, ಆತನ ವೀರತನವನ್ನು 
ಮೆಚ್ಚಿಕೊಳ್ಳುವ ವರ್ಣನೆಯಿದೆ. ಕ್ರಿಶ. ೧೨೮೨ ರ ಯಾದವ ರಾಮಚಂದನ ಕಾಲದ ಕಾಗಿನೆಲ್ಲಿ 
ವೀರಗಲ್ಲು “ಪೂಮಳಗಖ್‌ಯಲು ದಿವಿಜಂಗನೆಯರುವೊಯ್ದರು ಸಿವನಲಿ ಮುಕುತಿಯನು ಸಿದ್ದಿವಡೆದಂ 
ಸಿದ್ಧಮ”್‌* ಎಂದು ಉಲ್ಲೇಖಿಸುವಲ್ಲಿ ಯುದ್ಧದಲ್ಲಿ ಮಡಿದ ವೀರನಿಗೆ ಅಪ್ಪರೆಯರು ಹೂಮಳೆಗೈದು 
ಕರೆದೊಯ್ದರು ಮತ್ತು ಆತನು ಶಿವನಲ್ಲಿ ಮುಕ್ತಿ ಪಡೆದನು ಎಂಬ ವಿವರವಿದೆ. ಮಾಕನೂರು 


೧೦೪ 


ವೀರಗಲ್ಲೊಂದು “ಕಲಿದಾಸಿಗಂ ಸುರರ ಲಲನೆಯರೊಳು ಕೂಡಿದಂ ರ್ಭಟರ್‌ ಪೊಗಳುವಿನೆಗಂ””್‌ 
ಎಂದು ಉಲ್ಲೇಖಿಸುವಲ್ಲಿ ವೀರನು ದೇವರನ್ನು ಅಪ್ಪರೆಯರನ್ನು ಸೇರಿದ ವರ್ಣನೆಯಿದೆ. ಕ್ರಿಶ೧೧೮೫ರ 
ವೀರಗಲ್ಲಿನ “ಸುರದುಂದುಭಿಯೆಸೆಯಲುಕೆ ದೇವಕಂನೆಯರೊಯ್ದರ್‌”*” ಎಂಬಲ್ಲಿ ವೀರನಿಗೆ ಸ್ಪರ್ಗದಲ್ಲಿ 
ನೀಡಿದ ಆಹ್ವಾನದ ವರ್ಣನೆಯಿದೆ. ಕ್ರಿಶ.೧೧೮೩ರ ಕಲಕೇರಿಯ ವೀರಗಲ್ಲಿನಲ್ಲಿರುವ “ರುಸಮನಾರ್ಜಿಸಿ 
ವೀರರಸಂ ತುಳ್ಳಾಡಿ ಕಾದಿದಂ ಕಲಿ ಚಲದಂಕರಾಮ ವಿಭು ಮಾದಣಸೆಟ್ಟಿಯ ಗನ್ನವಾರಣಂ 
ಸುರಗಣಿಕಾಮನೋನಯನವಲ್ಲಭ ವೀರರ ವೀರ ಬಮ್ಮುಗ”್‌ ಎಂಬ ಉಲ್ಲೇಖದಲ್ಲಿ ವೀರಮರಣವನ್ನು 
ಹೊಂದಿದ ವೀರನು ಸ್ಪರ್ಗಲೋಕದಲ್ಲಿ ಅಪ್ಪರೆಯರೊಂದಿಗೆ ಕಾಮಕೇಳಿಯಲ್ಲಿ ತೊಡಗುವ ಅವಕಾಶವನ್ನು 
ವರ್ಣಿಸಲಾಗಿದೆ. 


೩.೬ ವೀರಮರಣದ ಪ್ರಕಾರಗಳು 


ಯುದ್ದದಲ್ಲಿ ಮಡಿದವರಿಗಲ್ಲದೇ ತುರುಸೆರೆಯ ಸಂದರ್ಭದಲ್ಲಿ ಹೋರಡಿದವರು, ಸ್ತೀಯರ 
ಮಾನರಕ್ಷಣೆಗಾಗಿ ಹೋರಾಡಿದವರು, ಕೋಟಿರಕ್ಷಣೆಗಾಗಿ, ಗಡಿವ್ವಾಜ್ಯದಲ್ಲಿ, ಊರಳಿವಿನಲ್ಲಿ, ಸಂಬಂಧಿಕರು 
ಕಷ್ಟದಲ್ಲಿದ್ದಾಗ ಅವರ ರಕ್ಷಣೆಗಾಗಿ, ಒಡೆಯನ ಆಜ್ಞೆಯ ಪರಿಪಾಲನೆಗಾಗಿ, ಕಳ್ಳರು ವಸ್ತುಗಳನ್ನು 
ಅಪಹರಿಸಿದಾಗ, ಅಲ್ಲದೇ ಕ್ರೂರ ಮೃಗಗಳು ಜನರು ಮತ್ತು ಸಾಕು ಪ್ರಾಣಿಗಳ ಮೇಲೆ ಎರಗಿದ 
ಸಂದರ್ಭದಲ್ಲಿ ಹೋರಾಡಿ ಮಡಿದವರನ್ನು ಸಹ ವೀರರೆಂದ ಪರಿಗಣಿಸಿ ವೀರಗಲ್ಲುಗಳನ್ನು 


ನೆಡಲಾಗುತ್ತಿತ್ತು. ಅಂತಹ ವೀರಗಲ್ಲುಗಳನ್ನು ಪ್ರತ್ಯೇಕವಾಗಿ ಪ್ರಸ್ತುತ ಅಧ್ಯಾಯದಲ್ಲಿ ವಿಶ್ಲೇಷಿಸಲಾಗಿದೆ. 


೩೬.೧ ಯುದ್ದಗಳಲ್ಲಿ ಮಡಿದವರ ವೀರಗಲ್ಲುಗಳು(ಶಾಸನಸಹಿತ) 


ಮನುಷ್ಠನಿಗೆ ವಿಚಾರ ಪಜ್ಞೆ ಬಂದಾಗಿನಿಂದ ಅವನ ಸ್ವಭಾವಕ್ಕೆ ಅಂಟಿಬಂದ ಹುಟ್ಟು ಗುಣಗಳಲ್ಲಿ 
ಯುದ್ದವೂ ಸಹ ಒಂದು. ಅನೇಕ ವರ್ಷಗಳಿಂದ ಮಾನವನು ಪಜ್ಞಾ ಪೂರ್ವಕವಾಗಿ ಅಥವಾ 
ವಿಚಾರ ಶೂನ್ಯನಾಗಿ ಯುದ್ದಗಳನ್ನು ಮಾಡುತ್ತಾ ಬಂದಿದ್ದಾನೆ. ಇಂಥ ಯುದ್ದಗಳು ರಾಜಮನೆತನಗಳ 
ನಡುವಿನ ಮತ್ತರ, ದಾಯಾದಿಗಳ ವೈಶಮ್ಯ, ಉತ್ತರಾಧಿಕಾರತ್ವದ ಕಿತ್ತಾಟ, ಅರಸ ಮತ್ತು ಸಾಮಂತರ 
ಮಧ್ಯದ ಘರ್ಷಣೆ, ಕಪ್ರ ಪಡೆಯುವ ಆಕಾಂಕ್ಷೆಯಿಂದ, ಸಿದ್ದಾದಾಯಕ್ಕಾಗಿ, ಆಡಳಿತಾಧಿಕಾರಿಗಳ 
ಮೇಲ್ಲೆಯಿಂದ, ಸಾಮ್ರಾಜ್ಯದ ವಿಸ್ತರಣೆಗಾಗಿ, ಕಳೆದುಕೊಂಡ ಪ್ರದೇಶವನ್ನು ಹಿಂಪಡೆಯುವ ಉದ್ದೇಶದಿಂದ, 
ತುರುಗಳನ್ನು ಪಡೆಯುವುದಕ್ಕಾಗಿ ಮತ್ತು ಸಂಪತ್ತನ್ನು ಲೂಟಿ ಮಾಡುವುದಕ್ಕಾಗಿ ನಡೆಯುತ್ತಿದ್ದವು. 
ಯುದ್ಧಗಳಿಗೆ ಕಾರಣಗಳು ಏನೇ ಇರಲಿ ಅವು ಜರುಗಿದಾಗ ಉಭಯ ಪಕ್ಷಗಳಲ್ಲಿ ಉಂಟಾಗುತ್ತಿದ್ದ 
ಹಾನಿ ಮಾತ್ರ ಭೀಕರವಾಗಿರುತ್ತಿತ್ತು ಇಂಥ ಸಂದರ್ಭಗಳಲ್ಲಿ ಅನೇಕ ವೀರರು ತಮ್ಮ ಪ್ರಾಣವನ್ನು 
ಲೆಕ್ಕಿಸದೆ ಹೋರಾಡಿ ಮರಣವನ್ನಪುತ್ತಿದ್ದರು. ಹೀಗೆ ಯುದ್ದದಲ್ಲಿ ಸಾವನ್ನಪ್ಪಿದ ವೀರರಿಗಾಗಿ ಅರಸರು 
ಆಡಳಿತಾಧಿಕಾರಿಗಳು ಅಥವಾ ಅವನ ಸಂಬಂಧಿಗಳು ವೀರಗಲ್ಲುಗಳನ್ನು ನೆಡುತ್ತಿದ್ದರು. 


ಹಾವೇರಿ ಜಿಲ್ಲೆಯು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಣ (ದೊ-ಆಬ್‌ನ ಭಾಗ) 
ಅತ್ಯಂತ ಫಲವತ್ತಾದ ಸಂಪದ್ಧರಿತ ಪ್ರದೇಶವಾದ್ದರಿಂದ ಈ ಪ್ರದೇಶಕ್ಕಾಗಿ ಅನೇಕ ಯುದ್ದಗಳು 
ನಿರಂತರವಾಗಿ ಜರುಗುತ್ತಿದ್ದವು. ಈ ಭಾಗದಲ್ಲಿ ಹೇರಳವಾಗಿ ದೊರೆಯುವ ವೀರಗಲ್ಲುಗಳೇ ಇದಕ್ಕೆ 


೧೦೫ 


ಸಾಕ್ಷಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಈವರೆಗೆ ನಾವು ಕೈಗೊಂಡಿರುವ ಕ್ಷೇತಕಾರ್ಯದಲ್ಲಿ ೭೦೯ 
ವೀರಗಲ್ಲುಗಳು ದೊರಕಿವೆ. ಅವುಗಳಲ್ಲಿ ೪೮೦ ಬರಹ ಇರುವ ವೀರಗಲ್ಲುಗಳಾದರೆ ೨೨೯ ಬರಹವಿಲ್ಲದ 
(ಶಿಲ್ಪ ಮಾತ್ರ ಇರುವ) ವೀರಗಲ್ಲುಗಳಾಗಿವೆ. ಪ್ರಭುವರ್ಗದವರು ಸ್ಪರಕ್ಷಣೆಗಾಗಿ, ಸಾಮ್ರಾಜ್ಯದ ರಕ್ಷಣೆಗಾಗಿ 
ಮತ್ತು ಪ್ರಜೆಗಳ ರಕ್ಷಣೆಗಾಗಿ ಸೈನ್ಯವನ್ನು ಹೊಂದಿರುವುದು ಅವಶ್ಯವಾಗಿತ್ತು. ಅರಸನಾದವನು ಇವರಿಗೆ 
ಸಂಬಳವನ್ನೋ. ಉಂಬಳಿಯನ್ನೋ, ಜಹಗೀರನ್ನೋ ನೀಡುತ್ತಿದ್ದನು. ಇಂಥ ಸೈನಿಕರು ಶತ್ರುಗಳಿಂದ 
ರಾಜ್ಯಕ್ಕೆ ಆಪತ್ತು ಸಂಭವಿಸಿದಾಗ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡುತ್ತಿದ್ದರು. ಇದನ್ನೇ ಶಾಸನಗಳು 
"'ಜೋಳವಾಳಿ' ಎಂದು ಕರೆದಿರುವುದು. ಇಂಥ ಒಂದು ವೀರಗಲ್ಲು ಕನವಳ್ಳಿಯಲ್ಲಿ”” ದೊರಕಿದೆ. 
ಕ್ರಿಶ.೧೧೨೦ರ ಆರನೆಯ ವಿಕ್ರಮಾದಿತ್ಯನ ಕಾಲಾವಧಿಯ ಈ ಶಾಸನ '"ಎಣಕಗಾಉಡನ ಬಂಟ 
ಎಡವ ಬಂಮ ಕುದುರೆಯು ಮೇಲಾಳುಮಂ ಕೊನ್ನು ತನ್ನ ಜೋಳವಾಳಿಯ ಮೆರೆದನು' ಎಂದು 
ಉಲ್ಲೇಖಿಸುವಲ್ಲಿ ಅನ್ನದ ಹಣದ ನಿದರ್ಶನವಿದೆ. ಕ್ರಿಶ.೧೧೩೦ರ ಅಂತರವಳ್ಳಿಯ"” ವೀರಗಲ್ಲಿನಲ್ಲಿ 
'ಬಂಮಣ್ಣ' ಎಂಬುವವನು ಯುದ್ದದಲ್ಲಿ ಕುದುರೆಯ ಮೇಲಾಳಂ ಪಲರಂ ಕೊಂದು ಸುರಲೋಕ 
ಪ್ರಾಪ್ತನಾದ' ಎಂಬ ಉಲ್ಲೇಖ, ಇಮ್ಮಡಿ ಕೃಷ್ಣನ ಕಾಲಾವಧಿಯ ದೇವಿಹೊಸೂರು"* ವೀರಗಲ್ಲಿನ 
"ಸರುವ್ವಯ್ಯಸೆಟ್ಟಿ ಕುದುರೆ ಕಾಳಗದೊಳಕಾದಿ ಕೊನ್ಹು ತೊಣದು ಸತ್ತ್‌ ಎಂಬ ಉಲ್ಲೇಖ, ಕ್ರಿ.ಶ. 
೧೧೪೫ ರ ಕಾಲದ ಕಾಗಿನೆಲ್ಲಿ” ವೀರಗಲ್ಲಿನಲ್ಲಿ ಇರುವ "ಬಾಚಣ್ಣಿ ನಾಳುಂ ಕುದುರೆಯ ಮೇಗೆ 
ಹರಿದು ಪಲರಂ ಕೊನ್ನು' ಎಂಬ ಉಲ್ಲೇಖಗಳು ಯುದ್ದದಲ್ಲಿ ಕುದುರೆಯ(ಅಶ್ವದಳ) ನ್ನು ಹೆಚ್ಚಾಗಿ 
ಬಳಸುತ್ತಿದ್ದರು ಎಂಬುದಕ್ಕೆ ಪುಷ್ಟಿಯನ್ನು ನೀಡುತ್ತದೆ. ಇದಕ್ಕೆ ಪೂರಕವಾಗಿ ವೀರಗಲ್ಲೊಂದರ 
'ಮೂರ್ವೃಲವಂ”” ಎಂಬಲ್ಲಿ ಪದಾತಿ, ಗಜದಳಗಳೊಂದಿಗೆ ಅಶ್ವ್ಪಪಡೆಯನ್ನು ಒಳಗೊಂಡ ಮೂರು 
ಬಲಗಳ ಉಲ್ಲೇಖವಿದೆ. ಬಂಕಾಪುರದ“ ಶಾಸನವೊಂದು ಮದ್ದಾನೆಗಳನ್ನು ಜಯಿಸಿದ 
ವೀರರಾಮಸಿಂಗನ ಸ್ತುತಿಯನ್ನು ಒಳಗೊಂಡಿದೆ. ಅಲ್ಲದೆ "ಕರಿಗಳ ತದ್ಗುಜದೀ ಕುಠಾರದಿಂ ಕಡಿದು” 
ಎಂಬ ಶಾಸನವೊಂದರ ಉಲ್ಲೇಖಗಳನ್ನು ಗಮನಿಸಿದರೆ ಯುದ್ಧದಲ್ಲಿ ಅಶ್ವಪಡೆ ಮತ್ತು 
ಗಜಡಪಡೆಯೊಂದಿಗೆ ವೀರನಾದವನು ಹೋರಾಡಬೇಕಾಗಿತ್ತು ಎಂಬುದು ಗೊತ್ತಾಗುತ್ತದೆ. 


ಯುದ್ದ ಎಂದರೆ ಶೌರ್ಯ, ಸಾಹಸ, ಬಲಪ್ರಯೋಗ, ಶಸ್ತ್ರಾಸ್ತ್ರ ಪ್ರಾವಿಣ್ಯತೆಯನ್ನು ತೋರ್ಪಡಿಸುವ 
ಒಂದು ವೇದಿಕೆ. ಇಂಥ ಸಂದರ್ಭಗಳಲ್ಲಿ ತಮ್ಮ ಕಲೆಯನ್ನು ಮೆರೆದ ಅನೇಕ ವೀರರ ಯಶೋಗಾಥೆಯನ್ನು 
ತಿಳಿಸುವ ಹಲವಾರು ವೀರಗಲ್ಲುಗಳು ಹಾವೇರಿ ಜಿಲ್ಲೆಯಲ್ಲಿ ದೊರೆಯುತ್ತವೆ. ಜಗತ್ತುಂಗನ ಕಾಲದ 
ನೆಲೋಗಲ್ಲಿನ"್‌ ವೀರಗಲ್ಲು ತೊರವರಗಲಿ ಎಂಬ ಬಿರುದಾಂಕಿತನಾದ ವೀರನೊಬ್ಬನು 
"ನಾಲ್ಪತ್ರೆಣ್ಣರನಿಟಿದು ಸರ್ಗಾಲಯಕ್ಕೆಜೆದನ್‌' ಎಂಬ ಉಲ್ಲೇಖದಲ್ಲಿ ೪೮ ಜನ ಶತ್ತುಪಡೆಯ ಸೈನಿಕರನ್ನು 
ಕೊಂದ ವೀರನ ಬಲ ಮತ್ತು ಶೌರ್ಯದ ದರ್ಶನವಾಗುತ್ತದೆ. ಕ್ರಿಶ.೧೦೮೦ರ ದೇವಗಿರಿ" 
ವೀರಗಲ್ಲೊಂದರ "ಮಹಾಮಂಡಳೇಶ್ವರ ಜೋಯಿಮರಸರು ಗುತ್ತಳಲ ಕಾದುಹೋದಲ್ಲಿ ದೇವಂಗೇರಿಯ 
ಕಲೆಯನಾಯಕನು ಮಾಡಿದ ಸಮರಾಂಗಣ ಯಂತೆಂದಡೆ ಯಿದಿರಾಗಿ ಹೋಗಿ ಹಯಮುಮನದಿರದೆ 
ಮಾರ್ಕೊಂಡು ನಿಂದು ಸಮರಾಂಗಣದೊಳು ಚದಣದೆ ಕಡುಗಲಿಕಲ್ಲೆಯ ಪದಹತದಿಂ ಕೊಂದ 
ವೈರಿಸೇನೆಯನಾಗಳು....ದರ್ಚಿ ತಾಗುವರ ವಯಿರಿಶಿರಂಗಳಂನಿಕ್ಕಿ ಮೆಟ್ಟಿ ವೀರರಾಸಿರಂ ಕಳಚಿ ಬಿಸುನೆತ್ತರ 


೧೦೬ 


ಧಾರೆಯ ಮಿದುಳಂ ತೆರಳ್ಳಿ” ಎಂಬ ಉಲ್ಲೇಖದಲ್ಲಿ ವೀರನು ರಣರಂಗದಲ್ಲಿ ತೋರಿದ ಸಾಹಸದ 
ವೈಭವೀಕರಣವಿದೆ. ಕ್ರಿ.ಶ.೧೧೮೩ರ ಅಹಮಲ್ಲನಕಾಲದ ಕಲಕೇರಿ” ವೀರಗಲ್ಲೊಂದು ಮಾದಿಸೆಟ್ಟಿಯ 
ಸೇವಕನಾದ ಬಮ್ಮುಗನು ರಟ್ಟಿಯಳ್ಳಿಯಲ್ಲಿ ವೇಮನೊಡನೆ ಹೋರಾಡುವ ಪ್ರಸಂಗವನ್ನು ಈ ರೀತಿ 
ತಿಳಿಸುತ್ತದೆ. "ಬಿಂಕದಂಕದ ವಿರೋಧಿಗಳಂ ತಜುದಿಕ್ಕಿ ದಿಕ್ಕರಿಪರಿಯನ್ನಮುಂರುಸಮನಾರ್ಜಿಸಿ ವೀರರಸಂ 
ತುಳ್ನಾಡಿ ಕಾದಿದಂ', "ರಾವುತತಲೆಯಂ ಸಂ...ತೋರಣಗಟ್ಟುತಂ' ಎಂಬಲ್ಲಿಯ ವಿವರಣೆ ವೀರನ 
ಹೋರಾಟದ ಪರಿಯನ್ನು ತಿಳಿಸುತ್ತದೆ. 


ಕ್ರಿಶ೧೨೦೬ರ ಹರಳಹಳ್ಳಿಯ"”” ವೀರಗಲ್ಲೊಂದರ "ಇಳೆಯನ ವೀರತನ ವೆಂತಂದಡೆ 
ಅಟ್ಟುವ ತಗಳುವ ತೊತ್ತಳದುಳಿವ ಸುತ್ತಿಬಡಿವ ಮೂರ್ವೃಲಡೊನೆ ತಳುತಿರಿದು ಕಾದಿ ಹಲಬರಂ 
ಕೊಂದು ತನ್ನಾಳ್ಳನ ಶ್ರೀಪಾದದ ಮೇಲೆ ಬಿದ್ದು ಶಿವಲೋಕಪ್ರಾಪುನಾದ' ಎಂಬ ಉಲ್ಲೇಖದಲ್ಲಿ 
ಮೂರು ಬಲಗಳು ಯಾವ ರೀತಿ ಯುದ್ದ ಮಾಡುತ್ತವೆ ಎಂಬ ಮಾಹಿತಿ ಇದೆ. ಅಟ್ಟು(ಓಡಿಸುವ) 
ತಗುಳು(ಮುತ್ತುವುದು) ತೊತ್ತಳ(ರಭಸವಾಗಿ ನುಗ್ಗುವ) ಸೈನ್ಯದೊಂದಿಗೆ ಹೋರಾಡಿದ ವೀರನ ವರ್ಣನೆ 
ಇದೆ. ಕ್ರಿಶ.೧೨೮೨ರ ಯಾದವ ರಾಮಚಂದನ ಕಾಲದ ಕಾಗಿನೆಲ್ಲಿ” ವೀರಗಲ್ಲೊಂದರ "ಬಂದಣಿಕೆಯ 
ಸೋಯಿದೇವನು ಪರಿದಾಳಿಟ್ಟು ತರವೂರ ಮುತ್ತಿದಲ್ಲಿ ಕಾಗಿನೆಲೆಯ ಬುಡುಗರ ಸಿದ್ದಯ್ಯನು ವೈರಿ 
ಬಲಮಂ ತಳ್ಲಿಚಿದು ಕೊಂದು ರಣಜಿತನೆನ್ಸಿ ಸುರಲೋಕ ಪ್ರಾಪ್ತನಾದ ವೀರವೆಂತೆಂದಡೆ ತೊಡರ್ದ್ದ್ವರಿಸೈಂನ್ಯ 
ಸಂಕುಳ ಕರಿಗಳ ತದ್ಭುಜದೀ ಕುಠಾರದಿಂ ಕಡಿದು' ಎಂಬ ವಿವರಣೆಯಲ್ಲಿ ಕಾಗಿನೆಲೆಯ ಬುಡುಗರ 
ಸಿದ್ದಯ್ಮನು ತರವೂರ ಮುತ್ತುಗೆಯಲ್ಲಿ ಹೋರಾಡಿದ ವರ್ಣನೆ ಇದೆ. ಇಲ್ಲಿ "ರಣಜಿತ'ನಾದ ವೀರನು 
ವೈರಿ ಸೈನ್ಯದ ಸಂಕುಲವನ್ನು ಮತ್ತು ಅವರ ಆನೆಗಳನ್ನು ತೊಳ್ಳಲವನ್ನು ಬಳಸಿ ಕೊಡಲಿಯಿಂದ(ಕುಠಾರ) 
ಕಡಿದು ಮೆರೆದ ಬಗ್ಗೆ ತಿಳಿಸುತ್ತದೆ. ಹತ್ತಿಮತ್ತೂರಿನ””* ಶಾಸನದಲ್ಲಿ ಬರುವ "ಪರಿವ ನೆತ್ತರತೊಜ್‌ಯು 
ಮುರಿದ ತೊಡೆ ಪರಿದ ಕರುಳು' ಎಂಬ ಉಲ್ಲೇಖವು ವೀರನು ಅಷ್ನೆಲ್ಲಾ ಗಾಯಗೊಂಡಿದ್ದರೂ 
ಹೋರಾಡುವ ಪರಿ ಯುದ್ದದ ರೌದ್ರಾವತಾರವನ್ನು ಬಿಂಬಿಸುತ್ತದೆ. 


ಯುದ್ದದಲ್ಲಿ ಪರಾಕ್ರಮವನ್ನು ಮೆರೆದು ವೀರಮರಣ ಹೊಂದಿದ ವೀರರಿಗೆ ತಕ್ಕ ಬಿರುದುಗಳನ್ನು 
ಅವರ ಒಡೆಯರು ಅಥವಾ ಸಮಾಜ ನೀಡುತ್ತಿತ್ತು ಅಂಥ ಬಿರುದುಗಳನ್ನು ಉಲ್ಲೇಖಿಸುವ ಕೆಲವು 
ವೀರಗಲ್ಲುಗಳು ಹಾವೇರಿ ಜಿಲ್ಲೆಯಲ್ಲಿ ದೊರಕಿವೆ. ಆರನೆಯ ವಿಕ್ರಮಾದಿತ್ಮನ ಕಾಲದ ಅಗಡಿ” 
ವೀರಗಲ್ಲೊಂದರಲ್ಲಿ ವೀರನು ಹೊಂದಿದ ಬಿರುದುಗಳನ್ನು ನೀಡಲಾಗಿದೆ. ಅದರಲ್ಲಿ ವೀರನನ್ನು 
"ಮಾರ್ಕ್ಕೊಲಭ್ಯೈರವಂ', "ಬಂಟರ ಭಾಮಂ', "ರೂಪಕಂದರ್ಪ ನರಲೋಕಬೈರವಂ', "ನಡಿದನ್ನೆಗಣ್ಣಿ 
ತಪ್ಲೆತಪ್ಲುವಂ ಕಲಿಯುಗ ಭೀಮಂ, "ಪತ್ಯಕ್ಷರೇವನ್ನ', "ಅಭಿನವಭರತ', 'ಸಕಳಶಾಸ್ತ್ರಗುಣ ಸಮ್ಮನ್ನಂ' 
ಮುಂತಾದ ಬಿರುದುಗಳಿಂದ ಹೊಗಳಿದೆ. ಕಲಕೇರಿಯ"”” ವೀರಗಲ್ಲು ಬಮ್ಮುಗನನ್ನು "'ಚಲದಂಕರಾಮ', 
"ವೀರರವೀರ', "ಮಾದಸೆಟ್ಟಿಯ ಗಾನ್ನವಾರಣ', "ಸುರಗಣಿಕಾಮನೊನಯನವಲ್ಲಭ' ಎಂಬ ಬಿರುದುಗಳಿಂದ 
ಹೂಗಳಿವೆ. ಕ್ರಿಶ.೧೧೮೫ರ ನಾಲ್ಕನೇ ಸೋಮೇಶ್ವರನ ಕಾಲದ ವೀರಗಲ್ಲೊಂದು ಬೊಪ್ಪನನ್ನು 


೧೦೭ 


ಹೊಗಳುವ ಬಿರುದುಗಳು "ಅನ್ರಾತನ ಕಳೆಯ ಬಿರುದೆಸ್ತಿಂದಡೆ ಆಳ೦ ಮುಂನಿಜ್‌ವಂ ಸಿತಗರ 
ಗಂಡಂ ತೆಗೆಬೀಯ ಚಲದಂಕರಾಮನ ಗಂಧವಾರಣಂ ಮಲೆವರ ಮಾರಿ ಕೊಂಡೆಯರ ಗಂಡನೆನಿಸಿ* 
ಎಂದು ಬರುತ್ತದೆ. ಯುದ್ದದಲ್ಲಿ ಶತ್ರು ಪಡೆಯವರನ್ನು ಕೊಲ್ಲುವುದೊಂದೇ ವೀರನ ಮುಖ್ಯ 
ಉದ್ದೇಶವಾಗಿರಲಿಲ್ಲ. ಮುಖ್ಯವಾಗಿ ಶರಣಾಗತರನ್ನು ಕಾಪಾಡುವುದು ವೀರತ್ಸ್ನದ ಇನ್ನೊಂದು 
ಗುಣವಾಗಿತ್ತು. ದೇವಿಹೋಸೂರಿನ" ವೀರಗಲ್ಲು ಮಹಾಮಂಡಳೇಶ್ವರನಾದ ಕೀರ್ತಿದೇವರಸನನ್ನು 
"ಶರಣಾಗತವಜಪಂಜರಿ” ಎಂದು ಕರೆದಿದೆ. ಕ್ರಿಶ.೧೧೩೫ರ ಕಾಗಿನೆಲ್ಲಿ” ವೀರಗಲ್ಲೊಂದು ರಾಜಣಂ 
ಎಂಬ ವೀರನ ಯುದ್ದವನ್ನು ವರ್ಣಿಸುತ್ತಾ "ಅಂಜಿದರಂ ಕಾಯ್ದು ಕಳಿಪಿ' ಎಂದು ತಿಳಿಸುತ್ತದೆ. 
ಸರ್ವಂದದ" ವೀರಗಲ್ಲು ಜಕ್ಕನು "ಕೋಲಾಳ ಕೊಲುತಂ ಬರಲು ಕೀಳಾಳು ಕಾಣಲೊಡಂ 
ಕೈಮುಗಿಯಲಾ' ಸೈನಿಕರನ್ನ ಬಿಟ್ಟು ಕಳುಹಿಸಿದ ವಿಷಯವಿದೆ. ಮೇಲಿನ ಘಟನೆಗಳಲ್ಲಿ ವೀರನಾದವನಲ್ಲಿ 
ಶೌರ್ಯದೊಂದಿಗೆ ಶರಣಾಗತ ರಕ್ಷಣೆಯ ಮೌಲ್ಯವೂ ಇತ್ತು ಎಂಬುದು ವಿಧಿತವಾಗುತ್ತದೆ. ಕನವಳ್ಳಿ” 
ವೀರಗಲ್ಲೊಂದು ಎಡವಬೊಮ್ಮನು ಯುದ್ಧದಲ್ಲಿ ಯೋಧನನ್ನು ಇರಿದು ತನ್ನ ಸಹಚರರನ್ನು ರಕ್ಷಿಸಿದ 
ಉಲ್ಲೇಖವಿದೆ. ಇಲ್ಲಿ ತನ್ನವರ ರಕ್ಷಣೆಗಾಗಿ ಪ್ರಾಣತೆತ್ತ ವೀರನ ವೃತಾಂತವಿದೆ. 


ಯುದ್ದ ಎಂದರೆ ಕೇವಲ ವೀರನೊಬ್ಬನೆ ಬಂದು ಹೋರಾಡುವುದಲ್ಲ. ಅದಕ್ಕೆ ಪೂರ್ವ 
ತಯಾರಿ ಬೇಕಾಗುತ್ತಿತ್ತು ಶತ್ರು ಪಡೆಯ ಬಲವನ್ನು ಅರಿತು ಅದಕ್ಕೆ ಮಿಗಿಲಾದ ಸೈನ್ಯವನ್ನು 
ಸಂಘಟಿಸಬೇಕಾಗಿತ್ತು. ಅಲ್ಲದೆ ಯುದ್ಧಕ್ಕೆ ಬೇಕಾದ ಸಾಮಗಿಗಳನ್ನೆಲ್ಲ ಕೊಂಡೊಯ್ಯಬೇಕಾಗುತ್ತಿತ್ತು. 
ಕಲಕೇರಿ" ವೀರಗಲ್ಲೊಂದು "ಚಲದಂಕರಾಮ ಮಾದಿಶೆಟ್ಟಿ ತಾನುಂ ತಂನ ಸಮಸ್ವಸಾಮಾಗಿಸಹಿತಂ 
ಬನ್ಹಾ ದುರ್ಗಮಂ ಮೂವಳಸಾಗೆ ಸುತ್ತಿ ಮುತ್ತಿ ಮಹಾಲಗ್ಗೆ ಮಾಳ್ದುದುಂ' ಎಂದು ಉಲ್ಲೇಖಿಸುವಲ್ಲಿ 
ಯುದ್ದಕ್ಕೆ ಸಾಮಗಿಗಳನ್ನು ಕೊಂಡೊಯ್ಯುವ ಅಂಶ ತಿಳಿದುಬರುತ್ತದೆ. 


ಅನೇಕ ಸಂದರ್ಭಗಳಲ್ಲಿ ಶತ್ರುಗಳು ತಮ್ಮ ಮೇಲೆ ಮಾಡಿದ ದಾಳಿಯ ಸೇಡನ್ನು ತೀರಿಸಿಕೊಳ್ಳಲು 
ಪ್ರತಿ ದಾಳಿಗಳು ನಡೆಯುತ್ತಿದ್ದುದುದುಂಟು, ದೇವಿಹೊಸೂರಿನ" ವೀರಗಲ್ಲೊಂದು "ಬ್ರಹ್ಮದೇವ 
ಸೇಟಿಯ ಸಮಯಕ್ಷ ಸಂವಾಜವಾದಲ್ಲಿ ತಂಮ ಅಂಣ ಮೂಗಿನ ಮಲ್ಲಿಸೆಟ್ಟಿಯರನು ಲಾಯದಕೇರಿಯ 
ಮಲ್ಲಸೆಟ್ಟಿಯರು ಕೊಂದರು. ಆ ಕೊಲೆಯ ನೆತ್ತುವದಕೆ ಕಾಗೆನೆಲೆಯ ಗಡಿ ಒಳಗಣ ಕಬ್ಬೂರಲಿ 
ಕಾಳಗವಾದಲ್ಲಿ ದೇವಿಯ ಹೊಸವೂರ ಮಲ್ಲಿಬೋವನು ಲಾಯದ ಕೇರಿಯ ಮಲ್ಲಿಸೆಟ್ಟಿಯ ಮಗ 
ಸಾವಣನ...ಯನಿಜಿದಜೌಸಾವಂಣನ ಕೊಂದು ಆ ಬೀರಣಿಗ ಮಲ್ಲಿಬೋವನು ಸುರಲೋಕ ಪ್ರಾಪ್ಪನಾದನು' 
ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಲಾಯದ ಕೇರಿಯ ಮಲ್ಲಿಸೆಟ್ಟಿ ಎಂಬುವನು ಯುದ್ಧದಲ್ಲಿ 
ಬಹ್ನದೇವಸೆಟ್ಟಿಯ ಅಣ್ಣನಾದ ಮಾಗಿನ ಮಲ್ಲಿಸೆಟ್ಟಿಯನ್ನು ಕೊಂದನು. ಇದರ ಸೇಡನ್ನು ತೀರಿಸಿಕೊಳ್ಳಲು 
ಕಬ್ಬೂರು ಯುದ್ಧದಲ್ಲಿ ಲಾಯದ ಕೇರಿ ಮಲ್ಲಿಸೆಟ್ಟಿಯ ಮಗನಾದ ಸಾವಣನನ್ನು ದೇವಿ ಹೊಸೂರಿನ 
ಮಲ್ಲಿಬೋವನು ಕೊಂದು ತಾನೂ ಮರಣ ಹೊಂದಿದನು. ತನ್ನ ಸಹೋದರನನ್ನು ಕೊಂದ 
ಪ್ರತೀಕಾರವನ್ನು ತೀರಿಸಿದ ಮಲ್ಲಿಬೋವನ ಸ್ಮರಣೆಗಾಗಿ ಬ್ರಹ್ಮದೇವಸೆಟ್ಟಿಯು ವೀರಗಲ್ಲನ್ನು ಮಾಡಿಸಿದ 
ವಿಚಾರ ಬರುತ್ತದೆ. 


೧೦೮ 


ಹಾವೇರಿ ಜಿಲ್ಲೆಯು ಬನವಾಸಿ-೧೨೦೦೦, ಪಾನುಂಗಲ್‌-೫೦೦, ಬಾಸವೂರು-೧೪೦, 
ಕುರುವದಗಡ್ಡೆ -೭೦, ನಾಗರಖಂಡ-೭೦, ನೂರುಂಬಾಡ, ಪುಲಿಗೆರೆ-೩೦೦, ರಟ್ಟಪಳ್ಳಿ-೭೦, 
ಕೊಡರಟ್ಟೆ-೭೦, ಎಡೆವೊಳಲ್‌-೭೦, ಬೆಳಹುಗೆ-೭೦ ಮತ್ತು ಸತ್ತಳಿಗೆ- ೭೦ ಮುಂತಾದ ಪ್ರಾಚೀನ 
ಆಡಳಿತ ವಿಭಾಗಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ಇಂಥ ಆಡಳಿತ ವಿಭಾಗಗಳಲ್ಲಿ ಆಳುತ್ತಿದ್ದ ಸಾಮಂತರು 
ಮಹಾಮಂಡಳೇಶ್ವರರು, ಮನ್ನೇಯರು, ಆಡಳಿತಾಧಿಕಾರಿಗಳು ತಮ್ಮ ತಮ್ಮಲ್ಲಿ ಅಥವಾ ಬೇರೆ ಅರಸರು 
ತಮ್ಮ ಮೇಲೆ ದಾಳಿ ಮಾಡಿದಾಗ ಯುದ್ದಗಳು ಜರುಗುತ್ತಿದ್ದವು. ಹೀಗೆ ನಡೆದ ಪಮುಖ ಯುದ್ದಗಳಲ್ಲಿ 
ಮಡಿದ ಅನೇಕ ವೀರರಿಗಾಗಿ ನೆಟ್ಟ ವೀರಗಲ್ಲುಗಳು ಹಾವೇರಿ ಜಿಲ್ಲೆಯಲ್ಲಿ ದೊರೆಯುತ್ತವೆ. ಕ್ರಿಶ೯೪೬ರ 
ಮೂರನೆಯ ಕೃಷ್ಣನ ಕಾಲದ ಕ್ಯಾಸನೂರು" ಶಾಸನವು ಚೆಲ್ಲಕೇತವಂಶದ ಮಾಂಡಳಿಕನೊಬ್ಬ 
ಬನವಾಸಿಯನ್ನು ಆಳುತ್ತಿರುವಾಗ ಚಟ್ಟಯ್ಯ ಎಂಬುವವನು ವೀರಮರಣ ಹೊಂದಿದ ಬಗ್ಗೆ ತಿಳಿಸುತ್ತದೆ. 
ಕ್ರಿಶ.೧೧೩೭ ರ ಮೂರನೆಯ ಸೋಮೆಶ್ನರನ ಕಾಲಾವಧಿಯ ಗಣಜೂರು"” ವೀರಗಲ್ಲೊಂದು "ಶ್ರೀ 
ಮನ್ಮಹಾಮಂ್ಣಳೇಶ್ವರಂ ವೀರ ಕಾದಂಬ ಮಲ್ಲಿಕಾರ್ಜುನದೇವರ್ಲ್ಲೋಕ್ಕಿಗುಂಣ್ಷಿಯ ಮುರ್ತಿ 
ಮಹಾಲಗ್ಗೆಯಂ ಮಾಡುವಲ್ಲಿ ಬಮ್ಮೇಯನಾಯಕಂ ಕಾಮೆಯ......ಗೇಜಿ ಇದಿರ್ಬಳದ...ಕಾದಿ ಸುಭಟರಂ 
ಕೊಂದು ಸುರಲೋಕ ಪ್ರಾಪ್ತನಾದ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಮಹಾಮಂಡಳೇಶ್ವರನೇ ಯುದ್ದವನ್ನು 
ಕೈಗೊಂಡ ಪ್ರಸ್ತಾಪ ಬರುತ್ತದೆ. ಕ್ರಿ.ಶ.೧೧೪೬ರ ಎರಡನೆಯ ಜಗದೇಕಮಲ್ಲನ ಕಾಲದ ಕಲಕೇರಿ” 
ವೀರಗಲ್ಲಿನ 'ಶ್ರೀಮನ್ನಾಳ್ತಭುಕಲ್ಕೆಚೆಯ ಕೇತಿಸೆಟಿಯರು ಸಿರಿಪೊಳಲಲು ಕಾಗೆನೆಲೆಯವರೊಡನೆ ಕಾದಿ 
ಸ್ಪರ್ಗಸ್ಥನಾದಲಿ' ಎಂಬ ವಿವರಣೆಯಲ್ಲಿ ನಾಳಭುವೇ ಯುದ್ದದಲ್ಲಿ ಮರಣಹೊಂದಿದ ಅಂಶ ತಿಳಿಯುತ್ತದೆ. 


ಕ್ರಿಶ೧೧೬೪ರ ಆರನೆಯ ವಿಕಮಾದಿತ್ಮನ ಕಾಲದ ಮೇದೂರು" ವೀರಗಲ್ಲೊಂದು ಸಿಂಗೆಯ 
ದಣ್ಣಾಯಕನು ಹಣಜೆಯ ಮೇಲೆ ದಾಳಿ ಮಾಡಿದಾಗ ಮೇಜೂರ ನಾಳ್ತಭು ಸಾಮಂತ ಕಾಳಗೌಡ 
ಜಿಡಗೂರ-ವನ್ನಾಳಿ ಸೀಮೆಯಲ್ಲಿ ಹೋರಾಡಿ ಮರಣ ಹೊಂದಿದ ಪ್ರಮುಖ ಯುದ್ಧವೊಂದನ್ನು 
ಉಲ್ಲೇಖಿಸುತ್ತದೆ. ಕ್ರಿಶ.೧೧೯೩ರ ಇಮ್ಮಡಿ ಬಲ್ಲಾಳನ ಕಾಲದ ಕುಂಚೂರು" ವೀರಗಲ್ಲು ಗೌಡನೊಬ್ಬ 
ಕುಂಚೂರಿನ ಮೇಲೆ ದಾಳಿ ಮಾಡಿದಾಗ ಯುದ್ದದಲ್ಲಿ ಗಂಗಕುಲದ ಚಿಕ್ಕಸೆಟ್ಟಿಯ ಮಗ ಮರಣ 
ಹೊಂದಿದ್ದನ್ನು ತಿಳಿಸುತ್ತದೆ. ೧೨ನೇ ಶತಮಾನದ ನಿಡಗುಂದಿಯ"” ಒಂದು ವೀರಗಲ್ಲು 
ಸಾವಂತಬೊಮ್ಮನೊಡನೆ ಕಾದು ಮೈದರ ಮಾಚನು ಮರಣ ಹೊಂದಿದ್ದನ್ನು ತಿಳಿಸಿದರೆ ಅಲ್ಲಿಯ 
ಇನ್ನೊಂದು ವೀರಗಲ್ಲು ಸಾವಂತಬೊಮ್ಮನು ಮರಣಹೊಂದಿದ ಬಗ್ಗೆ ತಿಳಿಸುತ್ತದೆ. ಕ್ರಿ.ಶ.೧೨೦೩ರ 
ಸಾತೇನಹಳ್ಳಿಯ"* ಎರಡು ಶಾಸನಗಳು ಮಹಾಮಂಡಳೇಶ್ವರನಾದ ಕಾಮದೇವರಸ ಕೊಲ್ಲಿಗೊಡ್ಡೆಯ 
ಮೇಲೆ ದಂಡೆತ್ತಿ ಬಂದಾಗ ಕಬ್ದಿಲ ಚಟ್ಟ ಎಂಬುವವನು ಮತ್ತು ಇನ್ನೊಬ್ಬ ವೀರನು ಮರಣ 
ಹೊಂದಿದ ಬಗ್ಗೆ ತಿಳಿಸುತ್ತವೆ. ಇಲ್ಲಿ ಎರಡೂ ಶಾಸನಗಳು ಒಂದೇ ಯುದ್ದದಲ್ಲಿ ಮರಣಹೊಂದಿದ 
ಇಬ್ಬರು ವೀರರನ್ನು ಉಲ್ಲೇಖಿಸುತ್ತವೆ. ಇದನ್ನು ಗಮನಿಸಿದರೆ ಯುದ್ದದಲ್ಲಿ ಮಡಿದ ವೀರರಿಗೆ ಒಂದಕ್ಕಿಂತ 
ಹೆಚ್ಚು ವೀರಗಲ್ಲುಗಳನ್ನು ಬೇರೆ ಬೇರೆಯವರು ನಡುತ್ತಿದ್ದರೆಂಬುದನ್ನು ಮನಗಾನಬಹುದು. ಕ್ರಿಶ೧೨೧೭ರ 
ಯಾದವ ಸಿಂಘಣನ ಕಾಲದ ಕೋಡಮಗ್ಗಿಯ" ವೀರಗಲ್ಲು ವೀರಬಲ್ಲಾಳದೇವನು ಬೆಳವತ್ತಿಯ 
ಮೇಲೆ ದಾಳಿ ಮಾಡಿದಾಗ ವೀರನೊಬ್ಬನು ಮಡಿದ ಬಗ್ಗೆ ತಿಳಿಸುತ್ತದೆ. 


೧೦೯ 


ಕಿ. ಶ.೧೨೩೧ರ ಹಾನಗಲ್ಲು ಕದಂಬರ ಮಲ್ಲದೇವನಿಗೆ ಸೇರಿದ ಸಂಸಗಿ"*' ವೀರಗಲ್ಲು 
ವೀರಮಲ್ಲಿದೇವರಸ ಮತ್ತು ತ್ರಿಭುವನಮಲ್ಲರ ನಡುವೆ ನಡೆದ ಪ್ರಮುಖ ಯುದ್ದದಲ್ಲಿ ಮಾಚನು 
ವೀರಮರಣ ಹೊಂದಿದ್ದನ್ನು ಉಲ್ಲೇಖಿಸುತ್ತದೆ. ಕ್ರಿಶ.೧೨೩೬ರ ಕಾಲದ ಯಾದವ ಸಿಂಘಣನಿಗೆ 
ಸೇರಿದ ಐದು ವೀರಗಲ್ಲುಗಳು ಕಳ್ಳಿಹಾಳದಲ್ಲಿ”” ದೊರಕಿವೆ. ಈ ಐದು ವೀರಗಲ್ಲುಗಳು ಅಜ್ಜಡಿಯ 
ಮೇಲೆ ಪಾಂಡ್ಯ ದೇವನು ಯುದ್ದ ಮಾಡಿದಾಗ ಹರಿಪ, ಲಖ್ಫೋಜ, ಮಸಣಿ ಸೋಮಬೋವ 
ಮತ್ತು ಕರಗೆಯ ಸೋವಬೋವ ಎಂಬುವವರು ಹೋರಾಡಿ ಮರಣ ಹೊಂದಿದ ಬಗ್ಗೆ ತಿಳಿಸುತ್ತವೆ. 
ಒಂದೇ ಯುದ್ದವನ್ನು ಒಂದೇ ಸ್ಥಳದಲ್ಲಿರುವ ಐದು ವೀರಗಲ್ಲುಗಳು ಉಲ್ಲೇಖಿಸುತ್ತವೆ ಎಂದರೆ 
ಅದೊಂದು ಅತ್ಯಂತ ಪ್ರಮುಖ ಯುದ್ದವಾಗಿರುವುದು ಸ್ಪಷ್ಟ ಮತ್ತು ಇಂಥ ದೃಷ್ಟಾಂತವನ್ನು ತಿಳಿಸುವ 
ಐದು ವೀರಗಲ್ಲುಗಳು ಒಂದೇ ಸ್ಥಳದಲ್ಲಿ ದೊರಕಿರುವುದು ಅಪರೂಪವೆಂದೇ ಹೇಳಬೇಕು. ಕ್ರಿಶ೧೨೭೮ರ 
ಕಲಕೇರಿ” ವೀರಗಲ್ಲೊಂದು "ಮಹಾಮಂಡಳೇಶ್ವರ ಶ್ರೀ ಶಾಳುವೆಯ ಬಲ್ಲುಗಿದೇವರಾಯಣನ 
ಮನೆ ಅಧಿಕಾರಿ ಗೋಯನಾಯಕನ ಕೂಡೆ ಕಾದಿದರು' ಎಂಬಲ್ಲಿ ಮಹಾಮಂಡಳೇಶ್ವರ ಮತ್ತು 
ಮನೆ ಅಧಿಕಾರಿ ಇಬ್ಬರೂ ರಾಹುತರೊಂದಿಗೆ ಸೇರಿ ಮಾಡಿದ ಯುದ್ದದಲ್ಲಿ ಚಿಕ್ಕ ಎಂಬುವವನು 
ಮರಣ ಹೊಂದಿದ ಬಗ್ಗೆ ತಿಳಿಸುತ್ತದೆ. ಕ್ರಿಶ.೧೩ ನೇ ಶತಮಾನದ ಹಾನಗಲ್ಲು ಕದಂಬರ ಕಾಮದೇವನ 
ಹಾನಗಲ್ಲು” ವೀರಗಲ್ಲೊಂದು ಹೊಯ್ದಳ ಬಲ್ಲಾಳದೇವ ಹಾನಗಲ್ಲನ್ನು ಮುತ್ತಿದಾಗ ಸಾಹಣಿಯೊಬ್ಬನ 
ಮರಣವನ್ನು ಉಲ್ಲೇಖಿಸುತ್ತದೆ. ನಾಲ್ಕನೆಯ ಸೋಮೇಶ್ವರನ ಕಾಲದ ಉಪ್ಪಹುಣಸಿ"” ವೀರಗಲ್ಲು 
ಕಲಕೇರಿಯ ಮನ್ನೇಯ ಮಾದಿಸೆಟ್ಟಿ ಹಾಗೂ ದೇವಂಗೆರೆಯ ತೈಲಹದೇವರು ಒಪ್ಪುಣಿಸಿಯಲ್ಲಿ 
ಕಾದುವಾಗ ದಾಸಣನ ವೀರಮರಣವನ್ನು ತಿಳಿಸುತ್ತದೆ. 


ಪಕ್ಕದ ರಾಜ್ಯಗಳ ಅರಸರು, ಆಡಳಿತಾಧಿಕಾರಿಗಳು ವಿವಿಧ ಕಾರಣಗಳಿಂದಾಗಿ ಹಾವೇರಿ 
ಪ್ರದೇಶದ ಮೇಲೆ ಆಗಾಗ ದಾಳಿ ಮಾಡುತ್ತಿದ್ದ ಬಗ್ಗೆ ಶಾಸನಗಳು ತಿಳಿಸುತ್ತವೆ. ಅಂತಹ ಪ್ರಸಂಗಗಳಲ್ಲಿ 
ಇಲ್ಲಿಯ ವೀರರು ಅವರೊಂದಿಗೆ ಹೋರಾಡಿ ಮಡಿದ ವಿಷಯವನ್ನು ತಿಳಿಸುವ ಅನೇಕ ವೀರಗಲ್ಲುಗಳು 
ಹಾವೇರಿ ಜಿಲ್ಲಯ ಬೇರ ಬೇರೆ ಗ್ರಾಮಗಳಲ್ಲಿ ಕಂಡುಬಂದಿವೆ. ರಾಷ್ಟ್ರಕೂಟ ಕನ್ನರನ ಕಾಲದ 
ಶಬನೂರಿನ"** ಎರಡು ವೀರಗಲ್ಲುಗಳು ಪಲ್ಲೆವೂರ ದಾಳಿಯಲ್ಲಿ ಶಂಬೂರ ಕುಂದಾತಿಯ ಮರಣವನ್ನು 
ಮತ್ತು ಇಟ್ಟಿಗೆಯ ದಾಳಿಯಲ್ಲಿ ಶಂಬೂರ ಕುಂದಾತಿಯ ಮರಣ ಎಂದು ಒಬ್ಬನೇ ವ್ಯಕ್ತಿ ಪ್ರತ್ಯೇಕ 
ದಾಳಿಗಳಲ್ಲಿ ಮಡಿದ ಬಗ್ಗೆ ತಿಳಿಸುತ್ತವೆ. ಬಹುಶಃ ಪಲ್ಲೆವೂರು ಮತ್ತು ಇಟ್ಟಿಗೆಯ ದಾಳಿಗಳು, ಒಂದೇ 
ಬಾರಿಗೆ ಜರುಗಿದ್ದು, ಶಾಸನಗಳು ಉಲ್ಲೇಖಿಸುವ "ದಾರಿಮಾರ್ಗದ' ಯುದ್ದಗಳಾಗಿರಬಹುದು. ಎರಡೂ 
ಯುದ್ದಗಳನ್ನು ಪೂರೈಸಿದ ಬಳಿಕ ಗಾಯಗೊಂಡ ಶಂಬೂರ ಕುಂದಾತಿ ಮರಣ ಹೊಂದಿದ್ದು, ಆ 
ಎರಡೂ ಊರುಗಳಲ್ಲಿ ಅವನ ವೀರಗಲ್ಲುಗಳನ್ನು ನೆಡಲಾಯಿತು. ಕ್ರಿಶ.೧೦೮೧ರ ಕಾಲಾವಧಿಯ 
ದೇವಗೇರಿ"”* ವೀರಗಲ್ಲೊಂದು ಖಚರವಂಶದ ಮಹಾಮಂಡಳೇಶ್ನರ ಜೋಯಿಮರಸನು ಗುತ್ತಳವನ್ನು 
ಮುತ್ತಿದಾಗ ಕಾಳೆಯನಾಯಕನು ಹೋರಾಡಿ ಮಡಿದ ಬಗ್ಗೆ ತಿಳಿಸುತ್ತದೆ. ಇದೇ ಗ್ರಾಮದ ಇನ್ನೊಂದು 
ವೀರಗಲ್ಲು ಮಾಚಿದೇವನ ಸೇವಕನು ಹಾವೇರಿಯ ಅಧಿಕಾರಿ ಸಿಂಘಣ್ಣ ದಂಡನಾಯಕನೊಡನೆ 


೧೧೦ 


ಕಾದಾಡಿ ಮರಣಹೊಂದಿದ ಬಗ್ಗೆ ವಿವರಿಸುತ್ತದೆ.” ಕ್ರಿಶ.೧೦೯೦ರ ಆರನೆಯ ವಿಕ್ರಮಾದಿತ್ಯನ 
ಕಾಲದ ಬಂಕಾಪುರ" ವೀರಗಲ್ಲೊಂದು ಮಹಾಮಂಡಳೇಶ್ನರನಾದ ಕಲಿಯಮರಸನು ಪಾನುಂಗಲ್‌- 
೫೦೦ ನ್ನು ಆಳುತ್ತಿರುವಾಗ "ರಾಜಧಾನಿ ಬಂಕಾಪುರದೊಳ್‌ ಪಟ್ಟಿಗಾರಜರ್ಕ್ಕಲಿಯ ಪೊಕ್ಕಿಚೆವಲ್ಲಿ 
ಪೆರ್ವೆಸದ ಮಾರಸಿಂಗ ನಾಯಕಂ ತಳಿಜಿದು ದೇವಲೋಕಕ್ಕೆ ಸನ್ನ' ಎಂಬ ಉಲ್ಲೇಖದಲ್ಲಿ ಬಂಕಾಪುರದ 
ಮೇಲೆ ದಾಳಿಯಾಗಿ ಆ ದಾಳಿಯಲ್ಲಿ ಮಾರಸಿಂಗನಾಯಕನು ಮರಣ ಹೊಂದಿದ ಬಗ್ಗೆ ತಿಳಿಸುತ್ತದೆ. 


ಕ್ರಿಶ.೧೧೩೮ರ ಕಲ್ಯಾಣ ಚಾಲುಕ್ಕರ ಮೂರನೆಯ ಸೋಮೆಶ್ವರನ ಕಾಲದ ಮುತ್ತೂರು" 
ವೀರಗಲ್ಲೊಂದು ಕಮ್ಮನಹಳ್ಳಿಯ ಜಕ್ಕಿಸೆಟ್ಟಿಯು ಮುತ್ತೂರನ್ನು ಮುತ್ತಿದಾಗ ಕಮ್ಮಾರ ಮಾಚನ ಅಣ್ಣನಾದ 
ಹಳ್ಳಿಗನು ಹೋರಾಡಿ ಮಡಿದ ವಿವರಣೆ ಇದೆ. ಕ್ರಿಶ.೧೧೭೬ರ ಕಲಚೂರಿ ಸೋವಿದೇವನ ಕಾಲದ 
ಜಾವಳ್ಳಿ” ವೀರಗಲ್ಲೊಂದು ಮಹಾಮಂಡಳೇಶ್ವರನಾದ ಬೊಪ್ಪುದೇವರಸನು ಜಾವಳಿಯ ಮೇಲೆ 
ದಾಳಿ ಮಾಡಿದಾಗ ದಾಕಗೌಡ ಎಂಬುವವನು ಅವನೊಡನೆ ಹೋರಾಡಿ ಮಡಿದ ವಿಚಾರವಿದೆ. 
ಕ್ರಿಶ.೧೨೦೩ರ ಇಮ್ಮಡಿ ವೀರಬಲ್ಲಾಳನ ಕಾಲಾವಧಿಯ ಸಾತೇನಹಳ್ಳಿಯ"*” ವೀರಗಲ್ಲೊಂದು 
ಮಹಾಮಂಡಳೇಶ್ವರನಾದ ಕಾಮದೇವರಸನು ಕೊಲ್ಲಿಗೆಡ್ಡೆಗೆ ಮುತ್ತಿಗೆ ಹಾಕಿದಾಗ ಗೆಡೆಯ ಬಯಲಿನಲ್ಲಿ 
ನಡೆದ ಯುದ್ದದಲ್ಲಿ ತಿಭುವನಮಲ್ಲ ಹರಿಯುಮಸೆಟ್ಟಿ ಮರಣ ಹೊಂದಿದ. ತನ್ನ ಒಡೆಯನ ಮರಣವನ್ನು 
ಸಹಿಸದ ಕಬ್ದಿಲಚೆಟ್ಟನು ವೈರಿ ಪಡೆಯೊಂದಿಗೆ ಹೋರಾಡಿ ಸತ್ತ ಬಗ್ಗೆ ತಿಳಿಸುತ್ತದೆ. ಕ್ರಿಶ.೧೨೫೮ರ 
ಕಾಲದ ಕೆಂಗೊಂಡದ"್‌* ವೀರಗಲ್ಲೊಂದು ಸರ್ವಾಧಿಕಾರಿ ಚೌಡಿಸೆಟ್ಟಿಯರ ಪರಮ ವಿಶ್ವಾಸಿ 
ರಾಘವನಾಯ್ದನು ಹಾನುಗಲಿಯನಾಳ್ಸಲಿ ಆವೂರನು ಮಂನೆಯ ಜೋಯಿದೇವನವರು ಹಾಯ್ದಲಿ 
ಕಂಮಾಳ ಬೊಂಮೋಜನ ಮಗ ಕೇತೋಜನು ಕಾದಿ ಗೆಲ್ಲು ಸುರಲೋಕಪ್ರಾಪ್ಪನಾದ' ಎಂದು 
ಉಲ್ಲೇಖಿಸುವಲ್ಲಿ ಜೋಯಿದೇವನು ಹಾನಗಲ್ಲಿನ ಮೇಲೆ ಯುದ್ದ ಮಾಡಿದ ವಿವರವಿದೆ. ಕ್ರಿ.ಶ.೧೨೮೯ರ 
ವರಾಹ" ವೀರಗಲ್ಲೊಂದು ಪರಶುರಾಮದೇವನು ವರುವಗ್ರಾಮದ ಮೇಲೆ ದಾಳಿ ಮಾಡಿದಾಗ 
ಮಂಟಗೌಡನ ಮಗ ಸೋಮಗೌಡನು ಹೋರಾಡಿ ಮಡಿದ ವಿಚಾರವಿದೆ. ಕುಂಟನ ಹೊಸಳ್ಳಿಯ"್‌” 
ವೀರಗಲ್ಲು ರಟ್ಟಿಹಳ್ಳಿಯ ಕಾಳಗದಲ್ಲಿ ಚಲದಂಕ ಮಾದಿಸೆಟ್ಟಿಯ ಸೇವಕನಾದ ಬರಮನ ವೀರಮರಣವನ್ನು 
ಉಲ್ಲೇಖಿಸುತ್ತದೆ. ಬಾಳೆಹಳ್ಳಿಯ"”“ ಹಾನಗಲ್ಲು ಕದಂಬರ ಕೀರ್ತಿದೇವನ ಕಾಲದ ವೀರಗಲ್ಲೊಂದು 
ಹೊಯ್ದಳ ಸೋಮನು ಬಾಳಿಹಳ್ಳಿಯನ್ನು ಮುತ್ತಿದಾಗ ಕಮ್ಮಾರ ಬೋಕೋಜನು ಹೋರಾಡುತ್ತಾ 
ಮರಣ ಹೊಂದಿದ ಬಗ್ಗೆ ತಿಳಿಸುತ್ತದೆ. 


ಕೆಲವೊಮ್ಮೆ ತಮ್ಮ ತಮ್ಮಲ್ಲೇ ಯುದ್ಧಗಳಾಗುತ್ತಿದ್ದುದುದುಂಟು, ಕ್ರಿಶ.೧೧೪೬ರ ಎರಡನೆಯ 
ಜಗದೇಕಮಲ್ಲನ ಕಾಲದ ಕಲಕೇರಿ" ವೀರಗಲ್ಲು "ಶೀಮಂನಾಳ್ಳಭು ಕಲ್ಫೇಜಿಯ ಕೇತಿಸೆಟ್ಟಿಯರು 
ಸಿರಿವೊಳಲಲು ಕಾಗೆನೆಲಯವರೊಡನೆ ಕಾದಿ ಸ್ಪರ್ಗಸ್ತನಾದಲ್ಲಿ ಕಮ್ಮಾರ ಸಾಂತೋಜ ಜಗವಿದತವಾಗಿ 
ಕಾದಿ ಸುರಲೋಕ ಪ್ರಾಪನಾದ' ತನ್ನ ಒಡೆಯನ ಮರಣದ ನಂತರವೂ ಜಗಮೆಚ್ಚುವ ಹಾಗೆ 
ಹೋರಾಡಿ ಸ್ಹಾಮಿ ನಿಷ್ಠೆಯನ್ನು ಮೆರೆದ ಸಾಂತೋಜನ ವೀರಮರಣದ ದೃಷ್ಟಾಂತ ಇಲ್ಲಿದೆ. 
ಉಪ್ಲುಣಸಿಯ"*್‌ ವೀರಗಲ್ಲು ಕಲುಕೆರೆಯ ಮನ್ನೇಯ ಮಾದಿಸೆಟ್ಟಿ ಹಾಗೂ ದೇವಂಗೆರೆಯ 
ತೈಲಹದೇವರು ಒಪ್ಪುಣಿಸಿಯಲ್ಲಿ ಕಾದುವಾಗ ದಾಸಣನು ವೀರಮರಣ ಹೊಂದಿದ ಬಗ್ಗೆ ತಿಳಿಸುತ್ತದೆ. 


೧೧೧ 


ಹಾವೇರಿ ಜಿಲ್ಲಾ ವ್ಯಾಪ್ತಿಯ ಪ್ರದೇಶಗಳ ಮೇಲೆ ಬೇರೆಯವರು ಯುದ್ದಕ್ಕೆ ಬಂದಂತೆ ಇಲ್ಲಿಯ 
ಅರಸರು ಮತ್ತು ಅಧಿಕಾರಿಗಳು ಬೇರೆ ನಾಡುಗಳ ಮೇಲೆ ಯುದ್ಧಕ್ಕೆ ಹೋಗುತ್ತಿದ್ದರು. ಅಂತಹ 
ಕೆಲವು ವೀರಗಲ್ಲುಗಳನ್ನು ಇಲ್ಲಿ ಉಲ್ಲೇಖಿಸಬಹುದು. ಕಲಕೇರಿಯ"* ವೀರಗಲ್ಲೊಂದು ಮಾದಿಸೆಟ್ಟಿಯು 
ತನ್ನ ಸಮಸ್ತ ಸಾಮಾಗಿಗಳೊಂದಿಗೆ ಸಾಗಿ ಕುಂದಗೋಳ ಕೋಟೆಯನ್ನು ಮುತ್ತಿಗೆ ಹಾಕಿದ. ಈ 
ಸಂದರ್ಭದಲ್ಲಿ ಅವನ ಸೇವಕನಾದ ಸಂಕೇಯ ಸಹಾಣಿ ಎಂಬುವವನು ಹೋರಾಡಿ ಮಡಿದ 
ವಿಚಾರವಿದೆ. ಕಿ.ಶ.೧೨೩೪ರ ಯಾದವ ಸಿಂಘಣನ ಕಾಲದ ಅಂತರವಳ್ಳಿಯ"”” ವೀರಗಲ್ಲು ಬೆಳುಗಲಿ 
ಸೀಮೆಯ ಕಾಳಗದಲ್ಲಿ ರಾಮೋಜನ ವೀರಮರಣವನ್ನು ತಿಳಿಸುತ್ತದೆ. ಕ್ರಿಶ.೧೨೮೨ರ ರಾಮಚಂದನ 
ಕಾಲಾವಧಿಯ ಹಾವೇರಿಯ" ವೀರಗಲ್ಲು "ಜೋಯಿನಾಯಕನು ದೋರಸಮುದದ ನರಸಿಹನ 
ಮೇಲೆ ಯೆತ್ತಿ ನಡೆದು ಕುದುರೆಯ ಥಟ್ಟಿದ ಮೇಲೆ ಜೋಯ ದಳವಯನ್‌ ಮುಂದೆ ತಳಿತಿರಿದು 
ಸುರಲೋಕ ಪ್ರಾಪ್ತನಾದನು' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಜೋಯಿನಾಯಕನು ದೊರಸಮುದ್ರದ 
ಮೇಲೆ ದಂಡೆತ್ತಿ ಹೋದ ಸಷ್ಟ ಉಲ್ಲೇಖ ದೊರೆಯುತ್ತದೆ. 


ಕೆಲವೊಂದು ವೀರಗಲ್ಲುಗಳು ಯುದ್ದವನ್ನಾಗಲೀ ಅಥವಾ ಹೋರಾಟದ ಸನ್ನಿವೇಶವನ್ನಾಗಲಿ 
ತಿಳಿಸದೆ ಕೇವಲ ಮರಣ ಹೊಂದಿದ ವೀರನ ಹೆಸರನ್ನು ಮಾತ್ರ ಒಳಗೊಂಡಿರುತ್ತವೆ. ಇಂಥ 
ವೀರಗಲ್ಲೊಂದು ಇಟಗಿಯಲ್ಲಿ"* ದೊರಕಿದೆ. ಇದು ಇಟ್ಟಿಗೆಯ "ಕುಳಖುಬಳ ಬಸವಗೌಂಡ್ಲನ ಮಗ 
ಮೈದಯಗೆ ನೀಡಿದ ಬೀರಕಲ್ಲು' ಎಂದು ಮಾತ್ರ ತಿಳಿಸುತ್ತದೆ. ಕಾಗಿನೆಲೆಯ" ವೀರಗಲ್ಲೊಂದು 
'ಎಳೆವಾಡಿಯಲು ಬುಲಿಗ ಸತ್ತ' ಎಂಬುದನ್ನು ಮಾತ್ರ ತಿಳಿಸುತ್ತದೆ. ಹುಲಿಹಳ್ಳಿಯ"”” ವೀರಗಲ್ಲಿನಲ್ಲಿ 
'ಬಲ್ಮಲ್ಲಿ ಮಡಿದನ್‌' ಎಂಬ ಉಲ್ಲೇಖ ಮಾತ್ರವಿದೆ. ಇನ್ನೂ ಕೆಲವು ವೀರಗಲ್ಲುಗಳು ಯುದ್ದದಲ್ಲಿ 
ಮಡಿದವರ ಬಗ್ಗೆ ತಿಳಿಸುತ್ತವೆ. ಹಾವೇರಿಯ" ವೀರಗಲ್ಲು "ಕ್ಷೇಮಯನಾಯ್ದನ ಮಗ ಮಾಳೆಯ 
ಬನವಸೆಯ ಕಾಳಗದಲ್ಲಿ ಮಡಿದ ಮಂಗಳ ಮಹಾಶ್ರೀ' ಎಂದು ತಿಳಿಸುತ್ತದೆ. ಕ್ರಿಶ.೧೩ನೇ ಶತಮಾನದ 
ಗುತ್ತಲದ"”* ವೀರಗಲ್ಲು "ಹೊಲಯನಾಯಕನು ಬೈಚಯನ ಕೂಡಿ ಕಾದಿ ಗೆಲಿದು ಇಣಿದು ಮೆಖ್‌ದು 
ಸುರಲೋಕ ಪ್ರಾಪನಾದ' ಎಂದು ಉಲ್ಲೇಖಿಸುತ್ತದೆ. ಕ್ರಿಶ.೧೨೬೦ರ ಇಟ್ಟಿಗೆಯ" ವೀರಗಲ್ಲು 
"'ದಬ್ಬಣಿರಾಹುತನ ಮ...ಜಿಟ್ಟಿಹಳ್ಳಿಯ ಕಾಳಗದಲು ಸ್ಪರ್ಗಸ್ತನಾದ' ಎಂದು ತಿಳಿಸುತ್ತದೆ. 


ವೀರಗಲ್ಲುಗಳಂತೆ ಕೆಲವು ಕಡೆ ವೀರಸ್ತಂಭಗಳನ್ನು ನಿಲ್ಲಿಸುವ ರೂಢಿಯಿತ್ತು. ಅಂತಹ ಒಂದು 
ಸ್ತಂಭ ಹಾವೇರಿ ಜಿಲ್ಲೆಯಲ್ಲಿ ದೊರಕಿದೆ. ಹೊಲಬಿಕೊಂಡದ"”” ಬಸವೇಶ್ವರ ಗುಡಿ ಎದುರು ಇರುವ 
ಕಂಬದಲ್ಲಿ ಮಾರಕೆ ಅರಸನು ಬನವಾಸಿ-೧೨೦೦೦ ಆಳುತ್ತಿರುವಾಗ ಕಿರಿಯಪ್ಪ ಮೇಂಟೆ (ಗೆಲುವಿನ 
ಸ್ಥಂಭ ಅಥವಾ ಶೌರ್ಯದ ಸ್ಥಂಭ) ನಿಲ್ಲಿಸಿದ ಉಲ್ಲೇಖವಿದೆ. ವೀರಗಲ್ಲುಗಳಲ್ಲೇ ವಿಶೇಷ ಎನ್ನುವಂತಹ 
ವಿಷಯವನ್ನು ತಿಳಿಸುವ ಒಂದು ಶಿಲ್ಲವನ್ನು ಇಲ್ಲಿ ಉಲ್ಲೇಖಿಸಲೇ ಬೇಕು. ಸಿರಗಂಬಿಯ"” ಎಚ್‌. 
ಕೆ ಸೊರಟೂರರ ಮನೆಯ ಬದಿಯಲ್ಲಿ ಒಂದು ನೇಗಿಲುಕಲ್ಲು ಇದೆ. ಇದು ಗೆಂಡವನ ಎಂಬುವವನು 


ನೇಗಿಲ ಇರಿತದಿಂದ ಮರಣಹೊಂದಿದ ಉಲ್ಲೇಖವನ್ನು ಒಳಗೊಂಡಿದ್ದು, ಇದೊಂದು ವಿಶೇಷ 


೧೧೨ 


ಸ್ಮಾರಕ ಶಿಲ್ಪ ಎಂದು ಹೇಳಬಹುದು. ಹಿರೇಕೆರೂರಿನ"* ವೀರಗಲ್ಲೊಂದು ಯುದ್ದದಲ್ಲಿ ಬ್ರಾಹ್ಗಣನೊಬ್ಬನು 
ಮರಣ ಹೊಂದಿದ ಬಗ್ಗೆ ವಿವರಿಸುತ್ತಿದ್ದು, ಅಂದು ಬ್ರಾಹ್ಮಣರು ಸಹ ವೀರತ್ಛಕ್ಕೆ ಹೆಸರುವಾಸಿಯಾಗಿದ್ದರು 
ಎಂದು ಹೇಳಬಹುದು. 


೩.೬.೧.೧ ಯುದ್ದದಲ್ಲಿ ಮಡಿದವರ ಸ್ಮಾರಕ ಶಿಲ್ಪಗಳು(ಶಾಸನರಹಿತ) 


ಸ್ಮಾರಕಶಿಲ್ಲ ಅಥವಾ ಶಾಸನ ಶಿಲ್ಲವು ತಾಂತಿಕವಾಗಿ ಉಬ್ಬುಶಿಲ್ಲದ ಒಂದು ಪ್ರಕಾರ. ಇದಕ್ಕೆ 
ಸ್ಪತಂತವಾದ ಮೈ ಇರುವುದಿಲ್ಲ. ಇದು ಹಿನ್ನೆಲೆಯೊಂದಿಗೆ ಅಂಟಿಕೊಂಡಿರಲೇಬೇಕು. ಇದನ್ನು 
ಎದುರಿನಲ್ಲಿ ನಿಂತು ನೋಡಬಹುದೇ ಹೊರತು ಪೂರ್ಣಶಿಲ್ಲವನ್ನು ನೋಡುವಂತೆ ಎಲ್ಲಾ ದಿಕ್ಕುಗಳಿಂದ 
ನೋಡಲು ಸಾಧ್ಯವಿಲ್ಲ. ಉಬ್ಬುಶಿಲ್ಲದ ರಚನಾ ಮಾಧ್ಯಮವಾಗಿ ನಮ್ಮ ನಾಡಿನಲ್ಲಿ ಹೆಚ್ಚಾಗಿ 
ಬಳಕೆಯಾಗಿರುವು ಶಿಲೆ, ಶಿಲೆಯಲ್ಲಿ ಸಾಮಾನ್ಯ ಶಿಲೆ, ಮರಳುಶಿಲೆ, ಕಪ್ತುಶಿಲೆ, ಬಿಳಿಶಿಲೆ, ಬಳಪದಕಲ್ಲು 
ಮತ್ತು ಒರಟು ಶಿಲೆಗಳನ್ನು ಅವರು ಬಳಸಿರುವುದು ಕಂಡುಬರುತ್ತದೆ. ಶಾಸನ ಶಿಲ್ಲವು ಸಾಮಾಜಿಕ 
ಕಳಕಳಿಯಿಂದ ಹುಟ್ಟಿರುವಂಥದು, ಇದಕ್ಕೆ ಜನರ ಬದುಕೇ ಪ್ರೇರಣೆಯಾಗಿದೆ. ಶಾಸನ ಶಿಲ್ಪಗಳಲ್ಲಿ 
ಒಂದು ಘಟನೆಗೆ ಸಂಬಂಧಿಸಿದ ಎಲ್ಲ ವ್ಯಕ್ತಿಗಳನ್ನು ನಿರೂಪಿಸಲು ಪ್ರಯತ್ನಿಸಲಾಗಿರುತ್ತದೆ. ಇಲ್ಲಿ 
ಹಲವು ಘಟನೆಗಳನ್ನು ಒಂದೇ ಶಿಲೆಯಲ್ಲಿ ದೃಷ್ಟೀಕರಿಸಲಾಗಿರುತ್ತದೆ. ವೀರಗಲ್ಲು ಶಿಲ್ಪಗಳಲ್ಲಿ ಈ 
ತಂತ್ರವನ್ನೇ ನಾವು ಪ್ರಧಾನವಾಗಿ ಕಾಣುತ್ತೇವೆ. ಸಾಮಾನ್ಯ ಜನರೂ ಕೂಡ ತಮ್ಮ ಉದ್ದೇಶವನ್ನು 
ಅರಿಯಲಿ ಎಂಬ ಕಾರಣದಿಂದ ವಿಷಯದ ಜೊತೆಯಲ್ಲಿ ಶಿಲ್ಲವನ್ನು ನಿರ್ಮಿಸುವ ಅಭ್ಯಾಸವನ್ನು 
ಶಾಸನ ಹಾಕಿಸುವವರು ಪ್ರಾರಂಭಿಸಿದರು. ಕಾಲಾಂತರದಲ್ಲಿ ಬರವಣಿಗೆಯಿಲ್ಲದೆ ಬರೀ ಶಿಲ್ಲಗಳನ್ನೇ 
ಕೆತ್ತಿ ನಿಲ್ಲಿಸುತ್ತಿದ್ದ ಪದ್ಧತಿ ಬೆಳೆದು ಬಂದಿತು. ಶಾಸನಶಿಲೆಗಳಲ್ಲಿ "ಶಾಸನಶಿಲ್ಲ' ರೂಪಗೊಳ್ಳಲು ಪ್ರಮುಖ 
ಕಾರಣವೆಂದರೆ ಅನಕ್ಷರಸ್ಥರಿಗೂ ವಿಷಯ ತಿಳಿಯಲಿ ಎಂಬುದು. ಹಾಗಾಗಿ ಕರ್ನಾಟಕದಾದ್ಯಾಂತ 
ಶಿಲಗಳು ನಿರಕ್ಷರರಿಗೆ ಮತ್ತು ಶಾಸನಗಳು ಸಾಕ್ಷರರಿಗೆ ಆಯಾ ಜನಾಂಗಗಳ ಮೌಲ್ಮಗಳನ್ನು ಪ್ರತಿಬಿಂಬಿಸುವ 
ಪ್ರಸಾರ ಮಾಧ್ಯಮಗಳಾಗಿ ಅಲ್ಲಲ್ಲಿ ನಿಂತಿವೆ. ಈಗಲೂ ನಾವು ಸಾಮಾನ್ಯವಾಗಿ ಸ್ನ್ಮಾರಕಶಿಲ್ಲಗಳನ್ನು 
ಗುರುತಿಸುವುದು ಅದರ ಮೇಲಿನ ಚಿತ್ರಗಳಿಂದಲೇ ಹೊರತು ಅದರ ಬರಹದಿಂದಲ್ಲ.”' ಶಾಸನರಹಿತ 
ವೀರಗಲ್ಲುಗಳ ರೂಪರೇಷ ಮತ್ತು ಶಿಲ್ಲವಿನ್ಮಾಸವನ್ನು ಚರ್ಚಿಸುವ ಸಂದರ್ಭದಲ್ಲಿ ಏಕತಾನತೆ ಕಾಡಿದರೂ 
ಸಹ ಅಧ್ಯಯನ ಪದೇಶದಲ್ಲಿ ದೊರೆತಿರುವ ಬಹುಪಾಲು ವೀರಗಲ್ಲುಗಳನ್ನು ದಾಖಲಿಸುವ ಉದ್ದೇಶಕ್ಕೆ 
ಗಮನಹರಿಸಲಾಗಿದೆಯೇ ಹೊರತು ಪುನರಾವರ್ತನೆಗೊಂಡ ವಿಷಯಕ್ಕಲ್ಲ. 


ಆರಂಭ ಕಾಲದ ವೀರಗಲ್ಲುಗಳನ್ನು ಗಮನಿಸಿದರೆ ಆಯ್ಕೆ ಮಾಡಿಕೊಂಡ ಕಲ್ಲಿನ ಆಕಾರಕ್ಕೆ 
ತಕ್ಕಹಾಗೆ ಶಿಲ್ಪಗಳನ್ನು ಕೆತ್ತಿರುವುದು ಕಂಡುಬರುತ್ತದೆ. ಇತರೆ ಶಿಲ್ದಾಕೃತಿಗಳ ನಿರ್ಮಾಣಕ್ಕೆ ಇದ್ದ ಶಾಸ್ತ್ರ 
ಪ್ರಮಾಣ ಗಂಥಗಳು ವೀರಗಲ್ಲುಗಳ ರಚನೆಗೆ ಇರಲಿಲ್ಲವೆಂದು ತೋರುತ್ತದೆ. ಕಾಲಾನುಕ್ರಮದಲ್ಲಿ 
ತಮ್ಮ ಹಿಂದಿನ ಶಿಲ್ಪ್ಲಗಳಲ್ಲಿಯ ಸರಿ-ತಪುಗಳನ್ನು ಗಮನಿಸಿ ತಮ್ಮ ಮುಂದಿನ ಪ್ರಯೋಗದಲ್ಲಿ ಅವುಗಳನ್ನು 
ಸರಿದೂಗಿಸಿರಬೇಕು. ಯಾವಾಗ ಈ ಪ್ರಯೋಗಗಳು ಶಿಲ್ಪಿಗಳಿಗೆ ತೃಪ್ತಿಯನ್ನು ನಿಡಿದವೋ ಅದೇ 


೧೧೩ 


ಮುಂದಿನ ದಿನಮಾನಗಳಲ್ಲಿ ವೀರಗಲ್ಲುಗಳ ಸಂಪ್ರದಾಯವಾಗಿ ಮುಂದುವರೆದಿರಬೇಕು. ಬಾಣರ, 
ಗಂಗರ, ಕದಂಬರ, ಬಾದಾಮಿ ಚಾಲುಕ್ಕರ ಮತ್ತು ರಾಷ್ಟಕೂಟರ ಆರಂಭ ಕಾಲದ ವೀರಗಲ್ಲುಗಳು 
ಸಾಮಾನ್ಯವಾಗಿ ಮೂಲಶಿಲೆಯ ಆಕಾರವನ್ನೇ ಹೊಂದಿವೆ. ಕರ್ನಾಟಕದ ಬಹುಪಾಲು ವೀರಗಲ್ಲುಗಳ 
ಶಿಲ್ಪವಿನ್ಯಾಸದ ಕ್ರಮವನ್ನು ಮೂರು ಹಂತಗಳಲ್ಲಿ ವಿಂಗಡಿಸಬಹುದಾಗಿದೆ. ಆ ಮೂರು ಹಂತಗಳೆಂದರೆ, 
ವೀರಗಲ್ಲಿನ ಪ್ರಮುಖ ವಿಷಯವಾದ ಹೋರಾಟದ ದೃಶ್ಯ, ಹೋರಾಟದಲ್ಲಿ ಮಡಿದ ವೀರರನ್ನು 
ಅಪ್ಪರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯತ್ತಿರುವುದು ಮತ್ತು ವೀರನು ತನ್ನ ಇಷ್ಟ ದೇವತೆಯೊಂದಿಗೆ 
ಸ್ಪರದಲ್ಲಿರುವುದು. ಕಾಲಾನುಕಮದಲ್ಲಿ ಇದರಲ್ಲಿ ಬದಲಾವಣೆಗಳಾದರೂ ಮೇಲೆ ಹೇಳಿದ ಮೂಲಭೂತ 


ಸೂತ್ರವನ್ನೇ ಆಧರಿಸಿ, ವಿಸ್ತ್ಯಕಗೊಂಡ ಶಿಲ್ಲಮಾದರಿಯ ವಿವರಗಳೇ ಎಂಬುದು ಮುಖ್ಯ." 


ಹಾವೇರಿ ಜಿಲ್ಲೆಯಲ್ಲಿ ಕೈಗೊಂಡ ಕ್ಷೇತಕಾರ್ಯದಲ್ಲಿ ಒಂದು ಹಂತವನ್ನು ಮಾತ್ರ ಹೊಂದಿದ 
೯೪ ವೀರಗಲ್ಲುಗಳು ಎರಡು ಹಂತಗಳನ್ನು ಮಾತ್ರ ಹೊಂದಿದ ೪೩ ವೀರಗಲ್ಲುಗಳು ಮೂರು 
ಹಂತಗಳನ್ನು ಹೊಂದಿದ ೩೯೯ ವೀರಗಲ್ಲುಗಳು. ನಾಲ್ಕು ಹಂತಗಳನ್ನು ಹೊಂದಿದ ೪೦ ವೀರಗಲ್ಲುಗಳು 
ಮತ್ತು ಐದು ಹಂತಗಳನ್ನು ಹೊಂದಿದ ೦೮ ವೀರಗಲ್ಲುಗಳು ದೊರಕಿವೆ. ಮೇಲಿನ ಅಂಕಿ-ಅಂಶಗಳನ್ನು 
ಗಮನಿಸಿದರೆ ಆರಂಭ ಕಾಲದಿಂದ ಮುಂದುವರಿದ (ಬೆಳವಣಿಗೆಗೊಂಡ) ಮಾದರಿಯವರೆಗಿನ 
ವೀರಗಲ್ಲುಗಳನ್ನು ನಾವು ಹಾವೇರಿ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ.. 


ಆರಂಭಕಾಲದ ವೀರಗಲ್ಲು ಶಿಲ್ಪ್ಲಗಳು(ಒಂದು ಹಂತದ ವೀರಗಲ್ಲು ಶಿಲ್ಪಗಳು) 


ಆರಂಭದಲ್ಲಿ ಕಲ್ಲಿನ ಗಾತ್ರಕ್ಕೆ ತಕ್ಕಂತೆ ಶಿಲ್ಲವನ್ನು ಖಂಡರಿಸಿರುವ ಅಥವಾ ಒಂದೇ ಹಂತದಲ್ಲಿ 
ವೀರನೊಬ್ಬನನ್ನು ಮಾತ್ರ ಕೆತ್ತಿರುವ ಶಿಲ್ಲಗಳು ಕಂಡುಬರುತ್ತವೆ. ಕಾಲಾಂತರದಲ್ಲಿ ವೀರ ಮತ್ತು 
ವೈರಿಯನ್ನು ಮಾತ್ರ, ಇಲ್ಲವೆ ಯುದ್ಧ ಹಂತವನ್ನು ಮಾತ್ರ ಕಂಡರಿಸಿರುವುದನ್ನು ಕಾಣಬಹುದು. 
ರಾಣೆಬೆನ್ನೂರು ತಾಲೂಕಿನ ಮಾಗೋಡದ ಚಿಕ್ಕ ಗುಡಿಯೊಳಗೆ ಇರುವ ವೀರರ ಶಿಲ್ಪಗಳು ಪ್ರತ್ಯೇಕ 
ಶಿಲೆಗಳಲ್ಲಿ ರಚನೆಗೊಂಡಿದ್ದು, ಆಯ್ಕೆ ಮಾಡಿಕೊಂಡ ಕಲ್ಲಿನ ಆಕಾರಕ್ಕೆ ಕೆತ್ತಲಾಗಿದೆ. ವೀರರು ಖಡ್ಗ 
ಕೊಡಲಿ ಮತ್ತು ಜಿಂಕೆಯ ಕೊಂಬಿನಂತೆ ಹೊರಳಿರುವ ಆಯುಧ ಹಿಡಿದು ಯುದ್ಧಕ್ಕೆ ಹೊರಟಿದ್ದಾರೆ. 
ಇದೇ ಗ್ರಾಮದ ಮಾರುತಿ ದೇವಾಲಯದ ಹಿಂದೆ ಬಿಲ್ಲು-ಬಾಣ ಹಿಡಿದು ಮಂಡಿಯೂರಿ ಕುಳಿತಿರುವ 
ವೀರನ ಶಿಲ್ಲವಿದ್ದು, ವೀರನು ಬೆನ್ನಿಗೆ ಬತ್ತಳಿಕೆಯನ್ನು ಧರಿಸಿದ್ದಾನೆ. ಬ್ಯಾಡಗಿ ತಾಲೂಕಿನ 
ಮೊಟೇಬೆನ್ಲೂರಿನಲ್ಲಿ ಖಡ್ಗ ಹಿಡಿದು ಯುದ್ದಕ್ಕೆ ಹೊರಟಂತಿರುವ ಎರಡು ಶಿಲ್ಲಗಳು ಕಂಡುಬಂದಿವೆ. 
ಹಾವೇರಿ ತಾಲೂಕು ಹೊಮ್ಮರಡಿಯ ಕೆರೆಯ ಏರಿಯ ಮೇಲಿರುವ ಶಿಲ್ಪದಲ್ಲಿ ವೀರನು ಕಠಾರಿಯನ್ನು 
ಹಿಡಿದು ಹೊರಟದ್ದಾನೆ. ವೀರನು ಸೊಂಟದಲ್ಲಿ ಚೊಂಬಿನಂತಹ ವಸ್ತುವನ್ನು ಕಟ್ಟಿಕೊಂಡಿದ್ದು ಯಾವ 
ಉದ್ದೇಶಕ್ಕಾಗಿ ಅದನ್ನು ಕಟ್ಟಿಕೊಂಡಿದ್ದಾನೆ ಎಂಬುದನ್ನು ತಿಳಿಯುವುದು ಕಷ್ಟ ಹಾನಗಲ್ಲು ತಾಲೂಕಿನ 
ಬಾಳಂಬೀಡ ಶಿಲವೊಂದರಲ್ಲಿ ಕುದುರೆ ಏರಿ ಹೊರಟ ವೀರನ ಹಿಂದೆ ಎರಡು ತುರುಗಳಿರುವಂತೆ 
ಕಂಡರಿಸಲಾಗಿದೆ. 


೧೧೪ 


ಹಾವೇರಿ ತಾಲೂಕಿನ ಕೂರಗುಂದದ ಬಿಳಿಶಿಲೆಯ ವೀರಗಲ್ಲೊಂದರಲ್ಲಿ ಮೂವರು ವೀರರು 
ಬಿಲ್ಲು-ಬಾಣ ಮತ್ತು ಖಡ್ಗವನ್ನು ಹಿಡಿದು ಹೊರಟವರಂತೆ ಚಿತ್ರಿಸಲಾಗಿದೆ. ಹಿರೇಕೆರೂರಿನ ತ್ರುಟಿತ 
ವೀರಗಲ್ಲೊಂದರಲ್ಲಿ ಶಿಲೆಯ ಆಕಾರಕ್ಕೆ ತಕ್ಕಂತೆ ಒಂದರ ಪಕ್ಕದಲ್ಲಿ ಒಂದರಂತೆ ಎರಡು ವೀರಗಲ್ಲುಗಳನ್ನು 
ಒಂದೇ ಶಿಲೆಯಲ್ಲಿ ಕಂಡರಿಸಲಾಗಿದೆ. ಹಿರೇಕೆರೂರು ತಾಲೂಕಿನ ಬಸರಿಹಳ್ಳಿಯ ವೀರಗಲ್ಲೊಂದರಲ್ಲಿ 
ವೀರನು ಕುದುರೆ ಏರಿ ಹೊರಟಿದ್ದಾನೆ. ಕುದುರೆಯ ಹಿಂದೆ ಛತ್ರಿ ಹಿಡಿದ ಸೇವಕ ಮತ್ತು ಇನ್ನಿಬ್ಬರು 
ಸೈನಿಕರಿದ್ದಾರೆ. ಕುದುರೆಯ ಮುಂದೆ ಆಳೆತ್ತರದ ಬಿಲ್ಲನ್ನು ಹಿಡಿದು ಹೊರಟ ಸೈನಿಕನಿದ್ದಾನೆ. ಇಡೀ 
ಹಂತವು ಯುದ್ದಕ್ಕೆ ಹೊರಟ ಸನ್ನಿವೇಶವನ್ನು ಧ್ದನಿಸುತ್ತಿದ್ದು, ಶಿಲೆಯ ಆಕಾರಕ್ಕೆ ತಕ್ಕಂತೆ ಶಿಲ್ಪಗಳನ್ನು 
ಕಂಡರಿಸಲಾಗಿದೆ. ಹಾವೇರಿ ತಾಲೂಕಿನ ಅಗಡಿಯ ವೀರಗಲ್ಲೊಂದರ ವೀರನು ಬಿಲ್ಲು-ಬಾಣ ಹಿಡಿದು 
ಯುದ್ಧಕ್ಕೆ ಹೊರಟ ಸನ್ನಿವೇಶ ಒಂದೇ ಹಂತದಲ್ಲಿ ಮೂಡಿಬಂದಿದೆ. ಇದನ್ನು ಸ್ಥಳೀಯರು ಖಂಡೀರಪ್ಪನ 
ಶಿಲ್ಲ ಎಂದು ಕರೆಯುತ್ತಾರೆ. ಹಿರೇಕೆರೂರು ತಾಲೂಕಿನ ಆಲದೆಗೇರಿಯ ಬಳಪದ ಕಲ್ಲಿನಲ್ಲಿರುವ 
ವೀರನು ಎಡಗೈಯಲ್ಲಿ ಬಿಲ್ಲು, ಬಲಗೈಯಲ್ಲಿ ಬಾಣಗಳನ್ನು ಹಿಡಿದು ನಿಂತಿದ್ದಾನೆ. ವೀರನ ಬೆನ್ನಿಗೆ 
ಬತ್ತಳಿಕೆ ಇದೆ. ಬತ್ತಳಿಕೆಯ ಹಿಂದೆ ಚಿಕ್ಕದಾಗಿ ಲಿಂಗ ಮತ್ತು ಅರ್ಧಚಂದರ ಶಿಲ್ಪಗಳನ್ನು ಕೆತ್ತಲಾಗಿದೆ. 
ಶಿಲ್ಪ ಲಕ್ಷಣಗಳನ್ನು ಗಮನಿಸಿದರೆ ಇದೊಂದು ಆರಂಭಕಾಲದ ವೀರಗಲ್ಲು ಎಂದು ಹೇಳಬಹುದು. 
ಶಿಗ್ಗಾಂವಿ ತಾಲೂಕಿನ ಅತ್ತಿಗೇರಿಯ ಏಕವೀರನ ಶಿಲ್ಲದಲ್ಲಿ ವೀರನು ಬಿಲ್ಲಿಗೆ ಬಾಣವನ್ನು ಹೂಡಿ 
ಪ್ರಯೋಗಿಸುತ್ತಿದ್ದಾನೆ. ವೀರನ ಬೆನ್ನ ಹಿಂದೆ ಬತ್ತಳಿಕೆಯಿದ್ದು, ಅದಕ್ಕೆ ಕಟ್ಟಿದ ಕುಚ್ಚ ಇಳಿಬಿದ್ದಿದೆ. 
ವೀರನು ಕಾಲಲ್ಲಿ ವೈರಿಯನ್ನು ಮೆಟ್ಟಿ ನಿಂತಿದ್ದು, ಅವನ ಮುಂದೆ ಕೆಳಮುಖವಾಗಿ ಖಡವನ್ನು 
ಕಂಢರಿಸಲಾಗಿದೆ. ಬ್ಯಾಡಗಿ ತಾಲೂಕಿನ ಘಳಪೂಜಿಯ ಚಿಕ್ಕ ಗುಡಿಯೊಳಗಿರುವ ವೀರನು 
ಬಲಗೈಯಲ್ಲಿರುವ ಕಠಾರಿಯನ್ನು ಎತ್ತಿ ಹಿಡಿದಿದ್ದಾನೆ. 


ಕಲ್ಲಿನ ಆಕಾರಕ್ಕೆ ಶಿಲ್ಪವನ್ನು ಕೆತ್ತಿರುವ ಒಂದು ವೀರಗಲ್ಲು ಬ್ಯಾಡಗಿ ತಾಲೂಕಿನ ಮುತ್ತೂರಿನಲ್ಲಿ 
ಕಂಡುಬರುತ್ತದೆ. ಇಲ್ಲಿ ವೀರನು ಭರ್ಚಿಯನ್ನು ಬಲಗೈಯಲ್ಲಿ ಎತ್ತಿಹಿಡಿದು ವೈರಿಯನ್ನು ಬೆನ್ನಟ್ಟಿ 
ಹೊರಟಿದ್ದಾನೆ. ವೈರಿಯು ಇವನಿಂದ ತಪ್ಪಿಸಿಕೊಳ್ಳಲು ಹಿಂದಕ್ಕೆ ಓಡುತ್ತಿದ್ದಾನೆ. ಇದೇ ಗ್ರಾಮದ 
ಇನ್ನೊಂದು ವೀರಗಲ್ಲಿನಲ್ಲಿ ವೀರನು ಸೊಂಟದಲ್ಲಿ ಕಿರುಗತ್ತಿಯನ್ನು ಧರಿಸಿ ಓಡುತ್ತಿರುವಂತೆ 
ಕಂಡರಿಸಲಾಗಿದೆ. ರಾಣೆಬೆನ್ನೂರು ತಾಲೂಕಿನ ಹೊಳೆ ಆನ್ವೇರಿಯ ವೀರಗಲ್ಲಿನಲ್ಲಿರುವ ವೀರನ 
ಎಡಗೈಯಲ್ಲಿ ಬಿಲ್ಲು ಬಲಗೈಯಲ್ಲಿ ಡೊಂಕಾದ ಖಡ್ಗ ಹಿಡಿದು ಹೊರಟಂತೆ ಕಂಡರಿಸಲಾಗಿದೆ. 


ಒಂದೇ ಹಂತದಲ್ಲಿ ವೀರನನ್ನು ಮಾತ್ರ ಕಂಡರಿಸುತ್ತಿದ್ದ ಪರಿಪಾಠ ಸ್ವಲ್ಪ ಬದಲಾವಣೆಗೊಂಡು 
ವೀರನೊಂದಿಗೆ ವೈರಿಯನ್ನು ಚಿತ್ರಿಸುವ ರೂಢಿ ಆರಂಭವಾಯಿತು. ಹಿರೇಕೆರೂರು ತಾಲೂಕಿನ 
ಹಿರೇಕೊಣತಿಯ ಒಂದೇ ಹಂತದಲ್ಲಿರುವ ವೀರಗಲ್ಲಿನಲ್ಲಿ ವೀರ ಮತ್ತು ವೈರಿಯ ಶಿಲ್ಲಗಳಿದ್ದು, 
ಇಬ್ಬರೂ ಬಿಲ್ಲನ್ನು ಹಿಡಿದು ಸೊಂಟದಲ್ಲಿರುವ ಕಿರುಗತ್ತಿಗೆ ಕೈಯಿಟ್ಟು ನಿಂತಿರುವಂತೆ ಕೆತ್ತಲಾಗಿದೆ. 
ರಾಣೆಬೆನ್ನೂರು ತಾಲೂಕಿನ ಲಕಮಾಪುರದ ಒಂದು ವೀರಗಲ್ಲಿನಲ್ಲಿ ವೀರ ಮತ್ತು ವೈರಿಗಳಿಗಳಿಬ್ಬರೂ 
ಬಿಲ್ಲು ಹಿಡಿದು ಹೋರಾಡುತ್ತಿರುವ ಶಿಲ್ಲಗಳು ಒಂದೇ ಹಂತದಲ್ಲಿವೆ. ಅದೇ ತಾಲೂಕಿನ ದೇವರಗುಡ್ಡದ 


೧೧೫ 


ವೀರಗಲ್ಲಿನಲ್ಲಿ ವೀರನು ಬಿಲ್ಲು-ಬಾಣ ಹಿಡಿದು ವೈರಿ ಸೈನಿಕನನ್ನು ಕಾಲಲ್ಲಿ ಮೆಟ್ಟಿ ನಿಂತಿದ್ದಾನೆ. ಇಲ್ಲಿ 
ವೈರಿ ಸೈನಿಕರನ್ನು ಚಿಕ್ಕದಾಗಿ ಮತ್ತು ಶಿಲ್ಲದ ಅಲ್ಲಲ್ಲಿ ಕಂಡರಿಸಿರುವುದನ್ನು ಗಮನಿಸಿದರೆ ಇದು 
ಆರಂಭ ಕಾಲದ ವೀರಗಲ್ಲು ಎಂಬುದರಲ್ಲಿ ಅನುಮಾನವಿಲ್ಲ. ಸವಣೂರು ತಾಲೂಕಿನ ಗೋನಾಳದ 
ವೀರಗಲ್ಲಿನಲ್ಲಿ ಇಬ್ಬರು ವೀರರು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು, ಬಲಗೈಯನ್ನು ಸೊಂಟದಲ್ಲಿರುವ 
ಬಾಕುವಿನ ಮೇಲಿರಿಸಿ ಯುದ್ಧಕ್ಕೆ ಹೊರಟಿದ್ದಾರೆ. ವೀರರ ಬೆನ್ನಿಗೆ ಬತ್ತಳಿಕೆಗಳಿದ್ದು, ಇವರ ಮೇಲ್ಲಾಗದಲ್ಲಿ 
ಭರ್ಜಿ ಹಿಡಿದು ಕುದುರೆ ಏರಿ ಹೊರಟ ವೀರನ ಚಿಕ್ಕ ಶಿಲವಿದೆ. ಬ್ಯಾಡಗಿ ತಾಲೂಕಿನ ಚಿಕ್ಕಳ್ಳಿ ಮತ್ತು 
ಹಾನಗಲ್ಲು ತಾಲುಕಿನ ರಾಮಾಪುರಗಳಲ್ಲಿ ಸಹ ಇದೇ ರೀತಿ ಇಬ್ಬರು ವೀರರನ್ನು ಒಂದೇ ಹಂತದಲ್ಲಿ 
ಕಂಡರಿಸಲಾಗಿದೆ.. ಇಬ್ಬರು ವೀರರಿರುವ ಶಿಲ್ಲಗಳಲ್ಲಿ ರಾಣೆಬೆನ್ನೂರು ತಾಲೂಕಿನ ಚಳಗೇರಿಯ 
ವೀರಗಲ್ಲು ತುಂಬಾ ಸೊಗಸಾಗಿ ಮೂಡಿಬಂದಿದೆ. ಬಿಳಿ ಕಲ್ಲಿನಲ್ಲಿ ಕಲ್ಲಿನ ಆಕಾರಕ್ಕೆ ತಕ್ಕಂತೆ ಶಿಲ್ಪಗಳನ್ನು 
ಕೆತ್ತಲಾಗಿದೆ. ಇದರಲ್ಲಿ ಒಬ್ಬ ವೀರನು ಬಿಲ್ಲು ಬಾಣ ಹಿಡಿದಿದ್ದರೆ ಇನ್ನೊಬ್ಬ ವೀರನು ಬಲಗೈಯಲ್ಲಿ 
ಕಿರುಗತ್ತಿ, ಎಡಗೈಯಲ್ಲಿ ಪಿಡಿಕುತ್ತು(ಿಡಿದು ಚುಚ್ಚುವ ಆಯುಧ) ನ್ನು ಹಿಡಿದಿದ್ದಾನೆ. ಇಲ್ಲಿಯ 
ಅಲಂಕೃತಗೊಂಡ ವೀರರ ವಸ್ತವಿನ್ಯಾಸ ಮತ್ತು ಅಂಗಸೌಷ್ಟವ ತುಂಬಾ ಆಕರ್ಷಕವಾಗಿ ಮೂಡಿಬಂದಿದೆ. 
ಬ್ಯಾಡಗಿ ತಾಲೂಕಿನ ಕುಮ್ಮೂರಿನ ವೀರಗಲ್ಲೊಂದರಲ್ಲಿ ವೀರನು ಅಲಂಕೃತಗೊಂಡ ಕುದುರೆಯನ್ನೇರಿ 
ಹೊರಟದ್ದಾನೆ. ಎಡಗೈಯಲ್ಲಿ ಲಗಾಮನ್ನು ಹಿಡಿದ ವೀರನು ಬಲಗೈಯಲ್ಲಿ ಕಂಪಣ(ಕರ್ಪಣ, ಕೈಯಿಂದ 
ಎಸೆಯಬಹುದಾದ ಬಾಣ) ವನ್ನು ಎತ್ತಿ ಹಿಡಿದಿದ್ದಾನೆ. ವೀರನ ಕುದುರೆಯ ಮುಂದಿನ ಬಲಗಾಲು 
ರುಂಡದ ಮೇಲೆ ಇಟ್ಟಂತೆ ಕೆತ್ತಲಾಗಿದೆ. 


ಎರಡು ಹಂತಗಳ ವೀರಗಲ್ಲು ಶಿಲ್ಪಗಳು 


ಕಾಲಾನುಕ್ರಮದಲ್ಲಿ ವೀರಗಲ್ಲುಗಳಲ್ಲಿ ಕೆಲವು ಮಾರ್ಪಾಡುಗಳು ಉಂಟಾಗಿ ಒಂದು ಹಂತದಲ್ಲಿ 
ಕಂಡರಿಸುತ್ತಿದ್ದ ವೀರಗಲ್ಲುಗಳನ್ನು ಎರಡು ಹಂತಗಳಲ್ಲಿ ದೃಶ್ವೀಕರಿಸುವ ಪರಿಪಾಠ ಬೆಳೆದುಬಂದಿತು. 
ಸತ್ತ ವೀರನು ಸ್ಪರ್ಗಕ್ಕೆ ಹೋಗುತ್ತಾನೆ ಎಂಬ ನಂಬಿಕೆ ಬಲವಾಗುತ್ತಿದ್ದಂತೆ ವೀರಗಲ್ಲುಗಳಲ್ಲಿ ಎರಡನೆಯ 
ಹಂತ ಮೂಡಿಬಂತು. ಈ ಹಂತದಲ್ಲಿ ಕೈಮುಗಿದು ಕುಳಿತ ವೀರನು ತನ್ನ ಇಷ್ಟ ದೇವತೆಯೊಂದಿಗಿರುವ 
ಸ್ವರ್ಗದ ಕಲ್ಲನೆಯನ್ನು ದೃಷ್ಟೀಕರಿಸಲಾಯಿತು. ಇಂಥ ವೀರಗಲ್ಲುಗಳಲ್ಲಿ ವಿರಳವಾಗಿ 
ಚಾಮರಧಾರೆಯರ(ಅಪ್ಪರೆಯರ) ಶಿಲ್ಲಗಳು ಕಂಡುಬಂದಿವೆ. ಇವುಗಳನ್ನು ಸಹ ನಾವು ಆರಂಭದ 
ವೀರಗಲ್ಲುಗಳೆಂದೇ ಪರಿಗಣಿಸಬೇಕಾಗುತ್ತದೆ. ಹಾನಗಲ್ಲು ತಾಲೂಕಿನ ಆಡೂರು ವೀರಗಲ್ಲೊಂದು 
ತುಂಬಾ ಆಕರ್ಷಕವಾಗಿದ್ದು, ವೀರನು ಬಲಗೈಯಲ್ಲಿ ಕಿರುಗತ್ತಿಯನ್ನು ಹಿಡಿದು ಮುನ್ನುಗುತ್ತಿದ್ದಾನೆ. 
ವೀರನು ಸೊಂಟದಲ್ಲಿ ಧರಿಸಿದ ಕಿರುಗತ್ತಿಯ ವರೆ ವಿಶೇಷವಾಗಿದೆ. ವೀರನು ಕಿವಿಗೆ ಕುಂಡಲಿ, ಕೈ 
ಮತ್ತು ಕಾಲುಗಳಿಗೆ ಕಡಗಗಳನ್ನು, ಕೊರಳಿಗೆ ಹಾರವನ್ನು ಧರಿಸಿದ್ದು, ತುರುಬಿಗೆ ಕಟ್ಟಿದ ವಸ್ತದ ಕುಚ್ಛೆ 
ಆಕರ್ಷಕವಾಗಿದೆ. ವೀರನ ಎರಡು ಬದಿಯ ಮೇಲ್ಬಾಗದಲ್ಲಿ ಚವರಿಧಾರೆ ಸ್ತೀಯರಿದ್ದಾರೆ. ವೀರನ 
ಕಾಲಡಿ ಕೆಳಭಾಗದಲ್ಲಿ ಛತ್ರಿ ಹಿಡಿದು ನಿಂತಿರುವ ಸೇವಕನಿದ್ದಾನೆ. ಶಾಸನದ ಮೇಲಿನ ಭಾಗ 
ತಿಕೋಣಾಕಾರದಲ್ಲಿದ್ದು, ಶಿಖರವನ್ನು ಹೊಂದಿದ ಮಂಟಪದಲ್ಲಿ ಲಿಂಗ ಮತ್ತು ವೀರನ ಕುಳಿತ 


೧೧೬ 


ಶಿಲ್ಪಗಳಿವೆ. ಆಚೆ ಈಚೆ ಸೂರ್ಯ-ಚಂದರ ಶಿಲ್ಲಗಳಿವೆ. ಈ ಶಿಲ್ಲವನ್ನು ಗಮನಿಸಿದರೆ ಶಿಲ್ಲಿಗೆ ಯಾವ 
ಶಿಲ್ಪವನ್ನು ಎಲ್ಲಿ ಕೆತ್ತಿದರೆ ಸೂಕ್ತ ಎಂಬ ಪರಿಪಕ್ಷತೆ ಮೂಡಿಲ್ಲವೆಂಬುದನ್ನು ಅರಿಯಬಹುದು. ಬ್ಯಾಡಗಿ 
ತಾಲೂಕಿನ ಕೆಂಗೊಂ೦ಡದ ವೀರಗಲ್ಲೊಂದರಲ್ಲಿ ತನ್ನ ಎರಡೂ ಕೈಗಳಿಂದ ಕೊಡಲಿಯನ್ನು ಹಿಡಿದು 
ಮುನ್ನಡೆಯುತ್ತಿರುವ ವೀರನ ಹಿಂದೆ ಎರಡು ತುರುಗಳಿವೆ. ಇದರ ಮೇಲ್ಬಾಗದಲ್ಲಿ ಸೂರ್ಯ- 
ಚಂದರ ಶಿಲಗಳು, ಲಿಂಗ, ಅರ್ಚಕ, ನಂದಿ ಮತ್ತು ವೀರನ ಅಸ್ಪಷ್ಟ ಶಿಲಗಳು ಎಲ್ಲೆಂದರಲ್ಲಿ 
ಕೆತ್ತಲಟ್ಟಿವೆ. ಹಿರೇಕೆರೂರು ತಾಲೂಕಿನ ತಿಪ್ಲಾಯಿಕೊಪ್ಪದಲ್ಲಿ ದೊರೆತ ವೀರಗಲ್ಲಿನಲ್ಲಿ ಬಿಲ್ಲಿಗೆ ಬಾಣವನ್ನು 
ಹೂಡಿ ವೈರಿಗಳ ಮೇಲೆ ಪ್ರಯೋಗಿಸುತ್ತಿರುವ ವೀರನನ್ನು ದೊಡ್ಡದಾಗಿ ಚಿತ್ರಿಸಲಾಗಿದ್ದು, ವೀರನ 
ಮುಂಬದಿಯ ಇಬ್ಬರು ವೈರಿ ಸೈನಿಕರನ್ನು ಮತ್ತು ವೀರನ ಹಿಂಬದಿಯ ಇಬ್ದರು ಸೈನಿಕರನ್ನು 
ತುಂಬಾ ಚಿಕ್ಕದಾಗಿ ಕಂಡರಿಸಲಾಗಿದೆ. ಇದರ ಮೇಲ್ಲಾಗದಲ್ಲಿ ಕೈಮುಗಿದು ಕುಳಿತ ವೀರನ ಪಕ್ಕದಲ್ಲಿ 
ಚಿಕ್ಕ ಮಂಟಪವಿದೆ. 


ಹಿರೇಕೆರೂರು ತಾಲೂಕಿನ ಕಚವಿಯ ಚಿಕ್ಕ ವೀರಗಲ್ಲೊಂದರಲ್ಲಿ ಪಾದದವರೆಗೆ ಜನಿವಾರ 
ಧರಿಸಿರುವ ವೀರನು ಕಾಲಲ್ಲಿ ವೈರಿ ಸೈನಿಕರನ್ನು ಮೆಟ್ಟಿ ನಿಂತಿದ್ದಾನೆ. ವೀರನು ಬಿಲ್ಲಿಗೆ ಬಾಣವನ್ನು 
ಹೂಡಿ ಹೊಡೆಯುತ್ತಿರುವ ಭಂಗಿ ತುಂಬಾ ಆಕರ್ಷಕವಾಗಿದೆ. ವೀರನ ಹಿಂದೆ ಮೇಲ್ಲಾಗದಲ್ಲಿ ಚವರಿ 
ಹಿಡಿದ ಸ್ತೀ ಶಿಲ್ಪವಿದೆ. ಶಾಸನದ ತುದಿಯಲ್ಲಿ ಸೂರ್ಯ-ಚಂದರ ಅಸ್ಪಷ್ಟ ಚಿತ್ರಗಳಿವೆ. ಇದೇ ತಾಲೂಕಿನ 
ಹಿರೇಕೊಣತಿಯ ವೀರಗಲ್ಲೊಂದನ್ನು ಶಿಲೆಯ ಆಕಾರಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ. ಇದರ 
ಕೆಳಹಂತದಲ್ಲಿ ಇಬ್ಬರು ವೀರರು ಬಿಲ್ಲು-ಬಾಣ ಮತ್ತು ಖಡ್ಗ ಹಿಡಿದು ನಿಂತಿದ್ದಾರೆ. ಇವರ ಮಧ್ಯದಲ್ಲಿ 
ಒಬ್ಬ ಯುದ್ದ ಸಾಮಗಿಗಳನ್ನು ಹಿಡಿದು ನಿಂತಿದ್ದಾನೆ. ಇದರ ಮೇಲ್ಲಾಗದಲ್ಲಿ ಕುದುರೆ ಏರಿ ಹೊರಟ 
ವೀರನನ್ನು ದೊಡ್ಡದಾಗಿ ಕಂಡರಿಸಲಾಗಿದೆ. ಕುದುರೆಯ ಹಿಂಭಾಗದಲ್ಲಿ ಒಬ್ಬ ಛತ್ರಿಯನ್ನು ಇನ್ನೊಬ್ಬ 
ಚೆವರಿಯನ್ನು ಹಿಡಿದು ನಿಂತಿದ್ದಾರೆ. ಕುದುರೆಯ ಮುಂದೆ ಬಿಲ್ಲು-ಬಾಣ ಹಿಡಿದು ಹೊರಟ ಸೈನಿಕದ್ದಾನೆ. 
ಕುದುರೆ ತನ್ನ ಎರಡೂ ಮುಂಗಾಲುಗಳನ್ನು ವೈರಿ ರುಂಡದ ಮೇಲಲಿರಿಸಿದೆ. ವೀರನ ತಲೆಯ ಮೇಲಿರುವ 
ಛತ್ರಿ ಆಕರ್ಷಕವಾಗಿದೆ. ಶಿಗ್ಗಾಂವಿ ತಾಲೂಕಿನ ಅಂದಲಗಿಯ ತ್ರುಟಿತ ವೀರಗಲ್ಲಿನ ಕೆಳಹಂತದಲ್ಲಿ 
ವೀರ ಮತ್ತು ವೈರಿಯನ್ನು ಸಮಾನ ಎತ್ತರದಲ್ಲಿ ಕೆತ್ತಲಾಗಿದ್ದು, ಪರಸ್ತರರು ಬಿಲ್ಲಿನಿಂದ ಬಾಣಗಳನ್ನು 
ಬಿಡುತ್ತಿದ್ದಾರೆ. ಇದರ ಮೇಲ್ಲಾಗ ಒಡೆದುಕೊಂಡಿದೆ. 


ಕಲ್ಲು ಯಾವ ಆಕಾರದಲ್ಲಿದೆಯೋ ಅದೇ ಆಕಾರಕ್ಕೆ ಶಿಲ್ಲವನ್ನು ಕೆತ್ತಿರುವ ಉತ್ತಮ ಉದಾಹರಣೆ 
ಎಂದರೆ ಶಿಗ್ಗಾಂವಿ ತಾಲೂಕಿನ ಹಿರೇಮಣಕಟ್ಟಿಯ ವೀರಗಲ್ಲು. ಇದರ ಮೊದಲ ಹಂತದಲ್ಲಿ ವೀರನು 
ಬಿಲ್ಲಿಗೆ ಬಾಣವನ್ನು ಹೂಡಿ ವೈರಿ ಪಡೆಯ ಅಶ್ಪಸೈನಿಕರ ಕಡೆಗೆ ಬಿಡುತ್ತಿದ್ದಾನೆ. ವೀರನ ಹಿಂದೆ ಐದು 
ಜನ ಸೈನಿಕರಿದ್ದು, ಅವರಲ್ಲಿ ಮೂವರು ವೈರಿಗಳ ಮೇಲೆ ಬಾಣಗಳ ಸುರಿಮಳೆಗೈಯುತ್ತಿದ್ದಾರೆ. ಶತ್ರು 
ಪಡೆಯ ಕುದುರೆಗಳಿಗೆ ರಕ್ಷಾ ಕವಚವನ್ನು ಹಾಕಲಾಗಿದೆ. ಶಿಲ್ಲದ ಮೇಲಿನ ಹಂತವು ಕಿರಿದಾಗಿದ್ದು, 
ನಂದಿ, ಲಿಂಗ, ಅರ್ಚಕ ಮತ್ತು ಕೈಮುಗಿದು ಕುಳಿತ ಐದು ಶಿಲ್ಲಗಳು ಅಸ್ಪಷ್ಟವಾಗಿ ಮೂಡಿಬಂದಿವೆ. 
ಕಲ್ಲಿನ ಆಕಾರಕ್ಕೆ ಶಿಲ್ಪ ಕೆತ್ತನೆ ಮಾಡಿದ ಇನ್ನೊಂದು ವೀರಗಲ್ಲು ಬ್ಯಾಡಗಿ ತಾಲೂಕಿನ ಮುತ್ತೂರಿನಲ್ಲಿ 


೧೧೭ 


ಕಂಡುಬಂದಿದೆ. ಶಾಸನದ ಕೆಳಭಾಗದಲ್ಲಿ ಕುದುರೆ ಏರಿ ಹೊರಟ ವೀರನ ಹಿಂದೆ ಛತ್ರಿ ಹಿಡಿದ 
ಸೇವಕನಿದ್ದಾನೆ. ಕುದುರೆಯ ಮುಂದೆ ಬಿಲ್ಲುಧಾರಿ ಸೈನಿಕನಿದ್ದಾನೆ. ಇದರ ಮೇಲೆ ಕೈಮುಗಿದು ಕುಳಿತ 
ವೀರನ ಆಚೆ-ಇಚೆ ಮಾಸ್ಟಿಯರಿದ್ದಾರೆ. ಅದರ ಮೇಲೆ ಕೈಮುಗಿದು ಕುಳಿತ ಮೂರು ಅಸ್ಪಷ್ಟ ಶಿಲ್ಪಗಳಿವೆ. 
ಇಲ್ಲಿಯ ಮೂರು ಪ್ರಕಾರದ ಶಿಲ್ಲಗಳು ಒಂದೇ ಹಂತದಲ್ಲಿ ಕೆತ್ತಿದಂತೆ ಭಾಸವಾಗುತ್ತದೆ. ಅಂದರೆ 
ಮಧ್ಯದಲ್ಲಿ ಯಾವುದೇ ಪಟ್ಟಿಕೆಗಳಿಲ್ಲ. ಬ್ಯಾಡಗಿ ತಾಲೂಕಿನ ಧೂಳೀಕೊಪುದ ವೀರಗಲ್ಲೊಂದು ಎರಡು 
ಹಂತಗಳಲ್ಲಿದ್ದು ವಿಶೇಷವಾಗಿದೆ. ಇದರ ಮೊದಲ ಹಂತದಲ್ಲಿ ಬಿಲ್ಲುಧಾರಿ ವೀರನು ಮುಂದೆ ಹೊರಟಿದ್ದರೆ 
ಅವನ ಹಿಂದೆ ನಿಂತಿರುವ ಇನ್ನೊಬ್ಬ ವೀರನು ಬಲಗೈಯನ್ನು ಸೊಂಟದಲ್ಲಿರುವ ಕಿರುಗತ್ತಿಯ 
ಮೇಲಿರಿಸಿದ್ದು, ಎರಡಗೈಯಲ್ಲಿ ನೀರಿನ ತತ್ರಾಕಿಯನ್ನು ಹಿಡಿದಿದ್ದಾನೆ. ಮೇಲಿನ ಹಂತದಲ್ಲಿ ತನ್ನ 
ಮುಂಗಾಲುಗಳನ್ನು ಮೇಲಕ್ಕೆತ್ತಿ ಹಾರುತ್ತಿರುವ ಕುದುರೆಯ ಮೇಲೆ ಕುಳಿತ ವೀರನ ತಲೆಯ ಮೇಲೆ 
ಛತ್ರಿ ಇದೆ. ಕುದುರೆಯ ಹಿಂದೆ ಯುದ್ಧ ಸಾಮಗಿಗಳನ್ನು ಹಿಡಿದು ನಿಂತಿರುವ ಸೇವಕನಿದ್ದಾನೆ. 


ರಾಣೆಬೆನ್ನೂರು ತಾಲೂಕಿನ ಚಳಗೇರಿಯ ಎರಡು ಹಂತಗಳ ವೀರಗಲ್ಲೊಂದರ ಕೆಳಹಂತದಲ್ಲಿ 
ವೀರನು ತನ್ನ ಎಡಗೈಯಲ್ಲಿರುವ ಬಿಲ್ಲನ್ನು ಮೇಲಕ್ಕೆತ್ತಿ ಬಲಗೈಯಲ್ಲಿರುವ ಕಿರುಗತ್ತಿಯಿಂದ ವೈರಿಯ 
ಎದೆಗೆ ಚುಚ್ಚಿದ್ದಾನೆ. ಎರಡನೆಯ ಹಂತದಲ್ಲಿ ಲಿಂಗ, ನಂದಿ, ಕೈಮುಗಿದು ಕುಳಿತ ವೀರ ಹಾಗೂ 
ಸೂರ್ಯ-ಚಂದ್ರರ ಶಿಲ್ಲಗಳು ಸೂಕ್ತ ಸ್ಥಳಗಳಲ್ಲಿ ಕಂಡರಿಸಿರುವುದು ಕಂಡಬರುತ್ತದೆ. ಸವಣೂರು 
ತಾಲೂಕಿನ ಕಾರಡಗಿ ವೀರಭದೇಶ್ಷರ ದೇವಾಲಯದ ಹೊರಗೆ ಇಡಲಾದ ವೀರಗಲ್ಲಿನಲ್ಲಿ ಅಲಂಕೃತಗೊಂಡ 
ವೀರನು ಬಿಲ್ಲು-ಬಾಣ ಹಿಡಿದು ನಿಂತಿದ್ದಾನೆ. ಇಲ್ಲಿಯ ವೀರನು ಕಿರೀಟ ಧರಿಸಿರುವುದು ವಿಶೇಷ. 
ಆದರೆ ಎರಡನೆಯ ಹಂತದಲ್ಲಿ ಲಿಂಗ ಮತ್ತು ನಂದಿಯನ್ನು ನಾಮಕಾವಸ್ಥೆಗೆ ಕೆತ್ತಿದಂತೆ ತೋರುತ್ತದೆ. 
ಹಾವೇರಿ ತಾಲೂಕಿನ ಕನವಳ್ಳಿಯ ವೀರಗಲ್ಲಿನಲ್ಲಿ ವೀರ ಮತ್ತು ವೈರಿ ಇಬ್ಬರ ಹೋರಾಟದ ದೃಶ್ಯವಿದ್ದು, 
ಮೇಲಿನ ಹಂತದಲ್ಲಿ ಲಿಂಗ, ನಂದಿ ಮತ್ತು ಕೈಮುಗಿದು ಕುಳಿತ ವೀರನ ಶಿಲ್ಪಗಳಿವೆ. ತುದಿಯಲ್ಲಿ 
ಶಿಖರ ಅಲಂಕರಣೆ ಇದೆ. ಈ ವೀರಗಲ್ಲು ಎರಡು ಹಂತಗಳಲ್ಲಿದ್ದರೂ ಪ್ರಮಾಣ ಬದ್ಧವಾಗಿ 
ಕಂಡರಿಸಿರುವುದನ್ನು ಗುರುತಿಸಬಹುದು. ಇದರ ಸಮೀಪದಲ್ಲೇ ಇರುವ ಇನ್ನೊಂದು ವೀರಗಲ್ಲಿನಲ್ಲಿ 
ವೀರ ಮತ್ತು ಕುದುರೆ ಸವಾರನ ಮಧ್ಯದಲ್ಲಿ ನಡೆದ ಯುದ್ದದ ದೃಶ್ಯ ಮಾತ್ರ ಇದೆ. ಕಲ್ಲಿನ ಆಕಾರಕ್ಕೆ 
ಶಿಲ್ಪ ಕೆತ್ತಿರುವ ವೀರಗಲ್ಲೊಂದು ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿಯಲ್ಲಿ ಇದೆ. ಬಿಲ್ಲು-ಬಾಣ 
ಹಿಡಿದ ವೀರನನ್ನು ದೊಡ್ಡದಾಗಿ ಕಂಡರಿಸಿದ್ದು, ವೀರನು ವೈರಿಯನ್ನು ಮೆಟ್ಟಿ ನಿಂತಿದ್ದಾನೆ. ವೀರನ 
ಮುಂದೆ ಒಬ್ಬ ಸೈನಿಕನಿದ್ದು, ವೀರನ ಹಿಂದೆ ಮತ್ತು ಮುಂದೆ ತುರುಗಳಿವೆ. ಇದರ ಮೇಲೆ 
ಅಪ್ಪರೆಯರೊಂದಿಗೆ ವೀರ ನಿಂತಿದ್ದಾನೆ. ಇದೆಲ್ಲವನ್ನು ಒಂದೆ ಹಂತದಲ್ಲಿ ಕಂಡರಿಸಲಾಗಿದೆ. 


ಹಾನಗಲ್ಲಿನ ಚಂಡಿಕೇಶ್ವರ ದೇವಾಲಯದ ನವರಂಗದಲ್ಲಿರುವ ಎರಡು ಹಂತಗಳ ವೀರಗಲ್ಲಿನ 
ಕೆಳಭಾಗದಲ್ಲಿ ಇಬ್ಬರು ವೀರರು ಖಡ್ಗ-ಗುರಾಣಿ ಹಿಡಿದು ಹೋರಾಡುತ್ತಿದ್ದಾರೆ. ಎರಡನೇ ಹಂತದಲ್ಲಿ 
ಲಿಂಗ, ನಂದಿ ಮತ್ತು ಕೈಮುಗಿದು ಕುಳಿತಿರುವ ವೀರನ ಶಿಲ್ಲಗಳಿವೆ. ಹಾನಗಲ್ಲು ತಾಲೂಕಿನ 
ಹೋತ್ಸಹಳ್ಳಿಯ ವೀರಗಲ್ಲೊಂದು ವಿಶೇಷವಾಗಿದೆ. ಇದರ ಮೊದಲ ಹಂತದಲ್ಲಿ ಇಬ್ಬರು ವೀರರು 


೧೧೮ 


ಖಡ್ಗ-ಗುರಾಣಿ ಹಿಡಿದು ಹೋರಾಡುವ ದೃಶ್ಯವಿದೆ. ಎರಡನೆಯ ಹಂತದಲ್ಲಿ ದೊಡ್ಡದಾಗಿ ಸೂರ್ಯ- 
ಚಂದರ ಶಿಲ್ಪಗಳನ್ನು ಕಂಡರಿಸಿರುವುದು ವಿಶೇಷವಾಗಿದೆ. ಸದರಿ ತಾಲೂಕಿನ ಬಾಳಂಬೀಡು ವೀರಗಲ್ಲಿನ 
ಕೆಳಹಂತದಲ್ಲಿ ಇಬ್ಬರು ವೀರರು ಬಿಲ್ಲನ್ನು ಹಿಡಿದು ಹೋರಾಡುತ್ತಿದ್ದಾರೆ. ಇದರ ಎರಡನೆಯ ಹಂತದಲ್ಲಿ 
ಲಿಂಗ, ನಂದಿ, ಅರ್ಚಕ ಮತ್ತು ಕೈಮುಗಿದು ಕುಳಿತ ವೀರರ ಶಿಲ್ಪಗಳಿವೆ. ಇದೇ ಗ್ರಾಮದ ಇನ್ನೊಂದು 
ವೀರಗಲ್ಲಿನಲ್ಲಿ ಬಿಲ್ಲು-ಬಾಣ ಹಿಡಿದ ವೀರನು ನಿಂತಿದ್ದಾನೆ. ಇವನ ಮುಂದೆ ವೈರಿಯೊಬ್ಬ ಕುದುರೆ 
ಏರಿ ತನ್ನ ಕೈಯಲ್ಲಿರುವ ಭರ್ಚಿಯನ್ನು ವೀರನೆಡೆಗೆ ಎಸೆಯುತ್ತಿದ್ದಾನೆ. ಇಲ್ಲಿ ವೀರನ ಎತ್ತರಕ್ಕೆ 
ಸಮಾನಾಂತರಗೊಳಿಸಲು ವೈರಿ ಕುದುರೆಯನ್ನು ಎತ್ತರದಲ್ಲಿ ಕಂಡರಿಸಲಾಗಿದೆ. ಎರಡನೆಯ ಹಂತದಲ್ಲಿ 
ಲಿಂಗ, ಅರ್ಚಕ ಕೈಮುಗಿದು ಕುಳಿತ ವೀರ ಮತ್ತು ಸೂರ್ಯ ಚಂದರ ಶಿಲ್ಲಗಳಿವೆ. 


ಮೂರು ಹಂತಗಳ ವೀರಗಲ್ಲು ಶಿಲ್ಪಗಳು 


ಎರಡು ಹಂತಗಳ ಕೆಲವು ವೀರಗಲ್ಲುಗಳಲ್ಲಿ ಶಿಲ್ಪಿಗಳು ವಿರಳವಾಗಿ ಚವರಿಧಾರಿ ಅಪ್ಪರೆಯರನ್ನು 
ಫಲಕದ ಯಾವುದೋ ಒಂದು ಭಾಗದಲ್ಲಿ ಅಥವಾ ಸ್ಥಳಾವಕಾಶವಿದ್ದೆಡೆಗೆ ಕಂಡರಿಸಿರುವುದು 
ಕಂಡುಬರುತ್ತದೆ. ಈ ಅಪ್ಪರೆಯರ ಪರಿಕಲ್ಪನೆ ಸ್ಮಾರಕಶಿಲ್ಲಗಳಲ್ಲಿ ಮೂರನೆಯ ಹಂತ(ಇನ್ನೊಂದು 
ಹಂತ) ಉದಯಿಸಲು ಕಾರಣವಾಯಿತೆಂದು ತೋರುತ್ತದೆ. ವೀರಗಲ್ಲುಗಳ ಮೇಲೆ ಧರ್ಮದ ಪ್ರಭಾವ 
ಉಂಟಾಗಿ, ಅದರ ಮೂರನೇ ಹಂತದ ಉದಯಕ್ಕ ಕಾರಣವಾಯಿತು. ಯುದ್ದದಲ್ಲಿ ಮಡಿದ ವೀರನನ್ನು 
ಸುರಾಂಗನೆಯರು, ಅಪ್ಪರೆಯರು., ಕಿನ್ನರರು ಸ್ಪರ್ಗಕ್ಕೆ ಕೊಂಡೊಯ್ಯುವ ಸನ್ನಿವೇಶವನ್ನು ಇಲ್ಲಿ ಕೆತ್ತಲಾಯಿತು. 
ಅಂದರೆ ಯುದ್ದದಲ್ಲಿ ಮಡಿದ ವೀರನನ್ನು ಅಪ್ಪರೆಯರು ಸೇವೆಗೈಯ್ಯುವ ಮತ್ತು ಅವನಿಗೆ ದೈಹಿಕ 
ಆನಂದವನ್ನುಂಟು ಮಾಡುವ ಅಂಶ ಇಲ್ಲಿಯ ಕಲ್ಲನೆ. ಬಹುಶಃ ವೀರನು ರಣರಂಗದಲ್ಲಿ ತನ್ನ 
ಪ್ರಾಣವನ್ನು ಲೆಕ್ಕಿಸದೇ ಹೋರಾಡಲಿ ಎಂಬುದನ್ನು ಪ್ರೋತ್ಸಾಹಿಸಲು ಆಡಳಿತವರ್ಗ ಇದನ್ನು ಹುಟ್ಟು 
ಹಾಕಿರಬೇಕು. ಸಾಮಾನ್ಯವಾಗಿ ಮೂರು ಹಂತಗಳ ವೀರಗಲ್ಲುಗಳಲ್ಲಿ ಮೊದಲ ಹಂತದಲ್ಲಿ ಹೋರಾಟದ 
ದೃಶ್ಯವಿದ್ದರೆ ಎರಡನೆಯ ಹಂತದಲ್ಲಿ ಅಪ್ಪರೆಯರು ವೀರನನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಥವಿರುತ್ತದೆ. 
ಮೂರನೆಯ ಹಂತದಲ್ಲಿ ಸ್ಪರ್ಗಕ್ಕೇರಿದ ವೀರನು ತನ್ನ ಇಷ್ಟ ದೇವತೆಯೊಂದಿಗಿರುವ ಶಿಲ್ಲಗಳಿರುತ್ತವೆ. 


ಹಾವೇರಿಯ ಸಿದ್ದೇಶ್ವರ ದೇವಾಲಯದ ಹಿಂಬದಿಯಲ್ಲಿರುವ ವೀರಗಲ್ಲೊಂದು ಮೂರು 
ಹಂತಗಳನ್ನು ಹೊಂದಿದೆ. ಇದರ ಪ್ರಥಮ ಹಂತದಲ್ಲಿ ವೀರನು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದು, 
ಬಲಗೈಯಲ್ಲಿರುವ ಕಿರುಗತ್ತಿಯನ್ನು ಶತ್ರುವಿನ ಎದೆಗೆ ಚುಚ್ಚಿದ್ದಾನೆ. ವೀರನ ಹಿಂದೆ ಖಡ್ಗವನ್ನು ಎತ್ತಿ 
ಹಿಡಿದ ಸೈನಿಕನಿದ್ದಾನೆ. ಅರ್ದದಷ್ಟು ಕತ್ತಿಯು ತನ್ನ ಎದೆಯಲ್ಲಿ ನಾಟಿದ್ದರೂ ಲೆಕ್ಕಿಸದೆ ಶತ್ರು ಸೈನಿಕನು 
ವೀರನ ಮೇಲೆ ಭರ್ಚಿಯನ್ನು ಎಸೆಯುತ್ತಿದ್ದಾನೆ. ಎರಡನೆಯ ಹಂತದಲ್ಲಿ ಮಂಟಪದಲ್ಲಿ(ವಿಮಾನ) 
ಕೈಮುಗಿದು ಕುಳಿತ ವೀರನನ್ನು ಅಲಂಕೃತ ಅಪ್ಸರೆಯರು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಮೂರನೆಯ 
ಹಂತದಲ್ಲಿ ದೊಡ್ಡ ಲಿಂಗವಿದ್ದು ಅದನ್ನು ಪೂಜಿಸುವ ಅರ್ಚಕನಿದ್ದಾನೆ. ನಂದಿ ಮತ್ತು ಕೈಮುಗಿದ 
ವೀರನನ್ನು ಚಿಕ್ಕದಾಗಿ ಕೆತ್ತಲಾಗಿದೆ. ಮೇಲೆ ಸೂರ್ಯ-ಚಂದರ ಶಿಲ್ಲಗಳಿವೆ. ಇದರ ಪಕ್ಕದಲ್ಲಿರುವ 
ಇನ್ನೊಂದು ವೀರಗಲ್ಲು ಸ್ಟಾರಸ್ಕಕರವಾಗಿದೆ. ಇದರ ಕೆಳಹಂತದಲ್ಲಿ ಕುದುರೆ ಏರಿ ಹೊರಟ ವೀರನು 
ಎಡಗೈಯಲ್ಲಿ ಖಡ್ಗವನ್ನು ಎತ್ತಿ ಹಿಡಿದು ಬಲಗೈಯಲ್ಲಿ ಕುದುರೆ ಲಗಾಮವನ್ನು ಹಿಡಿದಿದ್ದಾನೆ. ಈಗಾಗಲೇ 


೧೧೯ 


ವೀರನಿಂದ ತುಂಡರಿಸಲ್ಲಟ್ಟ ಸೈನಿಕನ ರುಂಡ, ಮುಂಡ ಕುದುರೆಯ ಕಾಲ ಕೆಳಗೆ ಬಿದ್ದಿವೆ. ವೀರನ 
ಹಿಂದೆ ಖಡ್ಗ, ಭಾಕು ಹಿಡಿದು ನಿಂತ ಸೈನಿಕನಿದ್ದಾನೆ. ಸೇವಕನೊಬ್ಬ ಛತ್ರಿಯನ್ನು ಹಿಡಿದಿದ್ದಾನೆ. 
ಕುದುರೆಯ ಮುಂದೆ ಓಡಿ ಬರುತ್ತಿರುವ ಶತ್ರು ಸೈನಿಕನಿದ್ದು, ಅವನ ಕೆಳಭಾಗದಲ್ಲಿ ಮೂರು ರುಂಡಗಳ 
ಮೇಲೆ ಕುಳಿತಿರುವವನ ಎರಡೂ ಮುಂಗೈಗಳು ಕತ್ತರಿಸಲ್ಲಟ್ಟಿವೆ. ಇಡೀ ಹಂತವು ಯುದ್ದದ ಭೀಕರತೆಯನ್ನು 
ಧ್ಲನಿಸುತ್ತದೆ. ಎರಡನೆಯ ಹಂತದಲ್ಲಿ ಕೈಮುಗಿದು ವಿಮಾನದಲ್ಲಿ ಕುಳಿತ ವೀರನನ್ನು ಚವರಿಧಾರೆ 
ಅಪ್ಪರೆಯರು ಕೊಂಡೊಯ್ಯುತ್ತಿದ್ದಾರೆ. ಮೇಲಿನ ಹಂತದಲ್ಲಿ ಲಿಂಗವನ್ನು ಪೂಜಿಸುವ ಅರ್ಚಕ, 
ನಂದಿ, ಕೈಮುಗಿದು ಧಾನ್ಕಾಸಕ್ತನಾಗಿ ಕುಳಿತ ವೀರ ಹಾಗೂ ಸೂರ್ಯ-ಚಂದರ ಶಿಲಗಳಿವೆ. ಇವುಗಳ 
ಪಕ್ಕದಲ್ಲಿ ಇನ್ನೂ ನಾಲ್ಕು ಮೂರು ಹಂತಗಳ ವೀರಗಲ್ಲುಗಳಿದ್ದು, ಅವುಗಳಲ್ಲಿ ಒಂದರ ಮೊದಲ 
ಹಂತ ನೆಲದಲ್ಲಿ ಹೂತಿದೆ. ಹಾವೇರಿ ತಾಲೂಕಿನ ಕೂರಗುಂದದ ವೀರಗಲ್ಲಿನ ಮೊದಲ ಹಂತದಲ್ಲಿ 
ಯುದ್ಧದ ದೃಶ್ಯವಿದೆ. ಇದರ ಎರಡನೆಯ ಹಂತದಲ್ಲಿ ಸತಿ-ಪತಿಗಳ ಶಿಲ್ಲವಿದ್ದು, ಮೂರನೆಯ 
ಹಂತದಲ್ಲಿಯೂ ದಂಪತಿಗಳನ್ನು ಕೈಮುಗಿದು ಕುಳಿತಿರುವಂತೆ ಕಂಡರಿಸಿರುವುದರಿಂದ ವೀರನ ಮರಣದ 
ನಂತರ ಅವನ ಹೆಂಡತಿಯು ಸಹಗಮನ ಮಾಡಿದ(ಸತಿಯಾದ) ಬಗ್ಗೆ ತಿಳಿದುಬರುತ್ತದೆ. ಇದರ 
ಮೂರನೆಯ ಹಂತದಲ್ಲಿ ಲಿಂಗದ ಹಿಂಬದಿಯಲ್ಲಿ ಆದಿಶೇಶ ಹೆಡೆಯೆತ್ತಿ ನಿಂತಿರುವಂತೆ ಕೆತ್ತಲಾಗಿದೆ. 
ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ನಂದಿಯ ಬದಲಾಗಿ ಕಲ್ಲವೃಕ್ಷ(ಮರ) ವನ್ನು 
ಕಂಡರಿಸಿರುವುದು. ಇದು ಸ್ವರ್ಗದಲ್ಲಿ ಕಾಮದೇನು, ಕಲ್ಲವೃಕ್ಷಾಧಿಗಳು ಇರುವ ಅಂಶವನ್ನು 
ತಿಳಿಸುವುದಕ್ಕಾಗಿರಬಹುದು. 


ರಾಣೆಬೆನ್ನೂರು ತಾಲೂಕಿನ ಬೆನಕನಕೊಂಡದ ರಾಷ್ಟಕೂಟರ ಕಾಲದ ವೀರಗಲ್ಲೊಂದರ 
ಕೆಳಹಂತ ನೆಲದಲ್ಲಿ ಹೂತಿದ್ದು, ಇದರ ಎರಡನೆಯ ಹಂತ ತುಂಬಾ ಸ್ಥಾರಸ್ಯಕರವಾಗಿದೆ. ಮಧ್ಯದಲ್ಲಿ 
ನಿಂತಿರುವ ವೀರನ ಪಾದಗಳಿಗೆ ಬಿಂದಿಗೆಯಿಂದ ನೀರನ್ನು ಹಾಕುತ್ತಿರುವ ಸ್ತೀಯರಿದ್ದು, ಇವರ ಆಜೆ 
ಈಚೆ ಅಪ್ಪರೆಯರು ನಿಂತಿರುವಂತೆ ಚಿತ್ರಿಸಲಾಗಿದೆ. ವೀರನಿಗೆ ಸ್ಪರ್ಗದಲ್ಲಿ ದೊರೆಯುವ ಸವಲತ್ತುಗಳನ್ನು 
ಇಲ್ಲಿ ಮನಗಾಣಬಹುದು. ಹಿರೇಕೆರೂರು ತಾಲೂಕಿನ ನೂಲಗೇರಿಯ ವೀರಗಲ್ಲೊಂದರ ಮೊದಲ 
ಹಂತದಲ್ಲಿ ಕಾಲಲ್ಲಿ ಶತ್ರು ಸೈನಿಕನನ್ನು ಮೆಟ್ಟಿ ನಿಂತಿರುವ ವೀರನು ಬಿಲ್ಲಿಗೆ ಬಾಣವನ್ನು ಹೂಡಿ 
ಪ್ರಯೋಗಿಸುತ್ತಿದ್ದು, ಬೆದರಿದ ವೈರಿಯು ವೀರನಿಗೆ ಬೆನ್ನು ಮಾಡಿ ಓಡುತ್ತಿದ್ದಾನೆ. ವೀರನ ಹಿಂದೆ 
ಇನ್ನೊಬ್ಬ ಬಿಲ್ಲುದಾರಿ ಸೈನಿಕನಿದ್ದಾನೆ. ಮಂಟಪದಲ್ಲಿ ಕುಳಿತ ವೀರನನ್ನು ಅಪ್ಪರೆಯರು ಸ್ಪರ್ಗಕ್ಕೆ 
ಒಯ್ಯುವ ದೃಶ್ಯ ಎರಡನೆಯ ಹಂತದಲ್ಲಿದ್ದರೆ, ಮೂರನೆಯ ಹಂತದಲ್ಲಿ ಅರ್ಚಕ, ಲಿಂಗ, ನಂದಿ 
ಶಿಲಗಳಿದ್ದು, ಇಲ್ಲಿ ವೀರರನ್ನು ಎತ್ತರವಾದ ಪೀಠದ ಮೆಲೆ ಕೈಮುಗಿದು ಕುಳಿತಂತೆ ದೊಡ್ಡದಾಗಿ 
ಕಂಡರಿಸಿರುವುದು ವಿಶೇಷ. 


ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರು ವೀರಗಲ್ಲೊಂದರ ಯುದ್ದ ಹಂತದಲ್ಲಿ ವೀರನು 
ಶತ್ರುಪಡೆಯ ಅಶ್ವಸೈನಿಕನೊಡನೆ ಹೋರಾಡುತ್ತಿದ್ದಾನೆ. ಎರಡನೆಯ ಹಂತದಲ್ಲಿ ಪುಷ್ಣಕ ವಿಮಾನದಲ್ಲಿ 
ಕೈಮುಗಿದು ಕುಳಿತ ವೀರನಿದ್ದಾನೆ. ವಿಮಾನದ ಎರಡೂ ಪಕ್ಕದಲ್ಲಿ ಮಂಟಪವನ್ನು(ವಿಮಾನ) ಹಿಡಿದು 
ನಿಂತು ಚವರಿಯನ್ನು ಬೀಸುತ್ತಿರುವ ಮತ್ತು ಕೈಯಲ್ಲಿ ಹಣ್ಣನ್ನು ಹಿಡಿದ ಸ್ತೀಯರಿದ್ದಾರೆ. ಮೂರನೆಯ 


೧೨೦ 


ಹಂತದಲ್ಲಿ ಲಿಂಗ, ಅರ್ಚಕ, ನಂದಿ ಹಾಗೂ ಕೈಮುಗಿದು ಕುಳಿತ ವೀರನಿಗಾಗಿ ಪ್ರತ್ಯೇಕ ಮೂರು 
ಮಂಟಪಗಳಿದ್ದು, ಅವುಗಳ ಮೇಲೆ ದ್ರಾವಿಡ ಮಾದರಿಯ ಶಿಖರಗಳಿವೆ. ಹಿರೇಕೆರೂರು ತಾಲೂಕಿನ 
ಸಾತೇನಹಳ್ಳಿಯ ಒಂದು ವೀರಗಲ್ಲಿನ ಒಂದನೆಯ ಹಂತದಲ್ಲಿ ಅಸ್ಪಷ್ಟ ಯುದ್ದದ ದೃಶ್ಯ, ಎರಡನೆಯ 
ಹಂತದಲ್ಲಿ ಮಂಟಪದಲ್ಲಿ ಕೈಮುಗಿದು ಕುಳಿತ ವೀರರನ್ನು ಸ್ಪರ್ಗಕ್ಕೆ ಒಯ್ಯುವ ಅಪ್ಪರೆಯರ ದೃಶ್ಯಗಳಿವೆ. 
ಇದರ ಮೂರನೆಯ ಹಂತದಲ್ಲಿ ಗಂಟೆ ಮತ್ತು ದೂಪವನ್ನು ಹಿಡಿದು ಲಿಂಗವನ್ನು ಪೂಜಿಸುವ 
ಅರ್ಚಕ, ನಂದಿ, ಸೂರ್ಯ-ಚಂದ್ರ ಮತ್ತು ಎತ್ತರದ ಪೀಠದ ಮೇಲೆ ಕೈಮುಗಿದು ಧಾನ್ಕಾಸಕ್ತನಾಗಿ 
ಕುಳಿತ ವೀರನಿದ್ದಾನೆ. ಈ ವೀರಗಲ್ಲಿನ ವಿಶೇಷವೆಂದರೆ ನಂದಿಯ ಹಿಂದೆ ಎರಡು ಅಡ್ಡ ಕೋಲುಗಳ 
ಮೇಲೆ ಇರಿಸಿರುವ ನಗಾರಿಯನ್ನು ಬಾರಿಸುತ್ತಿರುವ ವ್ಯಕ್ತಿಯ ಚಿತ್ರ ಇದೇ ತರಹದ ದೃಶ್ಯ ಇದರ 
ಪಕ್ಕದಲ್ಲಿರುವ ವೀರಗಲ್ಲಿನ ಮೂರನೆಯ ಹಂತದಲ್ಲಿ ಇದೆ. ಇವುಗಳಲ್ಲದೇ ಚಿಕ್ಕೇರೂರು, ವರಹ, 
ಅಬ್ಬಲೂರು ಮತ್ತು ಮಾಕನೂರುಗಳಲ್ಲಿಯ ವೀರಗಲ್ಲುಗಳ ಮೂರನೆಯ ಹಂತದಲ್ಲಿ 
ನಗಾರಿಯನ್ನು (ಡಮರು) ಇಳಿಬಿಟ್ಟಿದ್ದು ಅದನ್ನು ಬಾರಿಸುತ್ತಿರುವಂತೆ ಕಂಡರಿಸಲಾಗಿದೆ. ಪ್ರಾಚೀನ 
ಕಾಲದಲ್ಲಿ ದೇವಾಲಯಗಳಲ್ಲಿ ಪೂಜೆ ನಡೆಯುವ ಸಮಯದಲ್ಲಿ ನಗಾರಿ ಬಾರಿಸಲಾಗುತ್ತಿತ್ತು ಮತ್ತು 
ಅದನ್ನು ಬಾರಿಸುವುದಕ್ಷಾಗಿಯೇ ಒಬ್ಬನನ್ನು ನೇಮಿಸಲಾಗುತ್ತಿತ್ತು. ಈ ಸಂಪ್ರದಾಯ ಈಗಲೂ 
ಮುಂದುವರೆದಿದ್ದು, ಕೆಲವು ದೇವಾಲಯದಲ್ಲಿ ನಗಾರಿಯನ್ನು ಕಾಣಬಹುದಾಗಿದೆ. 


ಹಿರೇಕೆರೂರು ತಾಲೂಕಿನ ಚೆನ್ನಳ್ಳಿಯ ವೀರಗಲ್ಲೊಂದು ಇತರೆ ವೀರಗಲ್ಲುಗಳಿಗಿಂತ ಭಿನ್ನವಾಗಿದೆ. 
ಇದರ ಮೊದಲ ಹಂತ ನೆಲದಲ್ಲಿ ಹೂತಿದ್ದು, ಎರಡನೆಯ ಹಂತದಲ್ಲಿ ವಿಮಾನದಲ್ಲಿ ವೀರನು 
ಕೈಮುಗಿದು ಕುಳಿತಿದ್ದಾನೆ. ವಿಮಾನದ ಹಿಡಿಕೆಗಳನ್ನು ಹಿಡಿದು ಮಂಡಿಯೂರಿದ ಭಂಗಿಯಲ್ಲಿರುವ 
ಅಪ್ಪರೆಯರು ಕೈಯಲ್ಲಿ ಚವರಿಯನ್ನು ಹಿಡಿದಿದ್ದು, ಇವರ ತಲೆಯ ಮೇಲ್ಲಾಗದಲ್ಲಿ ಛತಿಗಳಿರುವುದು 
ವಿಶೇಷ. ಸಾಮಾನ್ಯವಾಗಿ ಯುದ್ದ ಹಂತದಲ್ಲಿ ವೀರ ಅಥವಾ ವೈರಿಯ ತಲೆಯ ಮೆಲೆ ಛತ್ರಿ 
ಇರುವುದು ಸಾಮಾನ್ಯ, ಆದರೆ ಇಲ್ಲಿ ಮಾತ್ರ ಅಪ್ಪರೆಯರ ತಲೆಯ ಮೇಲೆ ಛತ್ರಿಗಳಿವೆ. ಇದಲ್ಲದೆ ಈ 
ವೀರಗಲ್ಲಿನ ಮೂರನೆಯ ಹಂತದಲ್ಲಿ ಲಿಂಗದ ಆಚೆ-ಈಚೆ ಗಂಟೆ ಮತ್ತು ಧೂಪದಾರತಿಯನ್ನು 
ಹಿಡಿದು ಪೂಜಿಸುತ್ತಿರುವ ಇಬ್ಬರು ಅರ್ಚಕರಿದ್ದಾರೆ. ಅರ್ಚಕರು ತಮ್ಮ ಮುಡಿಯನ್ನು ತಲೆಯ 
ಮೇಲೆ ಕಟ್ಟಿರುವ ರೀತಿ ಆಕರ್ಷಕವಾಗಿದೆ. ಲಿಂಗದ ತುದಿಯಲ್ಲಿ ಮತ್ತು ಆಚೆ-ಈಚೆ ಇಳಿಬಿದ್ದಂತೆ 
ರುದ್ರಾಕ್ಷಿ ಮಾಲೆಯನ್ನು ಹಾಕಲಾಗಿದೆ.(ಈ ರೀತಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿರುವ ಲಿಂಗುವನ್ನು 
ಹಾವೇರಿ ಜಿಲ್ಲೆಯ ಅನೇಕ ವೀರಗಲ್ಲುಗಳಲ್ಲಿ ಕಾಣಬಹುದಾಗಿದೆ) ಈ ಶಾಸನದ ಒಂದ ಬದಿಗೆ 
ಕೈಮುಗಿದು ಕುಳಿತ ವೀರ, ನಂದಿ, ಕೈಮುಗಿದು ನಿಂತಿರುವ ವ್ಯಕ್ತಿ ಮತ್ತು ಮೇಲ್ಬಾಗದಲ್ಲಿ ಸೂರ್ಯ- 
ಚಂದರ ಶಿಲಗಳಿವೆ. ಇದೇ ತಾಲೂಕಿನ ಹೊಸಕಟ್ಟಿಯ ವೀರಗಲ್ಲೊಂದರ ಕೆಳಹಂತದಲ್ಲಿ ಹೋರಾಟದ 
ದೃಶ್ಯವಿದ್ದು, ಮಧ್ಯ ಹಂತದಲ್ಲಿ ವಿಮಾನವನ್ನು ಹಿಡಿದು ಎತ್ತುತ್ತಿರುವಂತೆ ಇರುವ ಇಬ್ಬರು ಅಪ್ಪರೆಯರು 
ಕೆಳಭಾಗದಲ್ಲಿದ್ದರೆ, ಅವರ ಮೇಲ್ಲಾಗದಲ್ಲಿ ಚವರಿ ಹಿಡಿದು ಹಾರುತ್ತಿರುವಂತೆ ಇನ್ನಿಬ್ಬರು ಅಪ್ಪರೆಯರನ್ನು 
ಕಂಡರಿಸಲಾಗಿದೆ. ಮೂರನೆಯ ಹಂತದಲ್ಲಿ ಲಿಂಗ, ಅರ್ಚಕ, ಕೈಮುಗಿದು ಕುಳಿತ ವೀರ, ನಂದಿ 


೧೨೧ 


ಮತ್ತು ಅವರ ಪಕ್ಕದಲ್ಲಿ ನಿಂತ ಹಸುವಿನ ಚಿತ್ರಗಳಿವೆ. ಶಿಗ್ಗಾಂವ ತಾಲೂಕಿನ ಶ್ಯಾಬಾಳದ ವೀರಗಲ್ಲೊಂದರ 
ಮೊದಲ ಹಂತದಲ್ಲಿ ಆಳೆತ್ತರದ ಬಿಲ್ಲನ್ನು ಹಿಡಿದ ವೀರನು ಬಿಟ್ಟ ಬಾಣವು ವೈರಿ ಸೈನಿಕರನ 
ಕುದುರೆಯ ಎದೆಗೆ ನಾಟಿ ಬೆನ್ನಲ್ಲಿ ಹೊರಬಂದಂತೆ ಕೆತ್ತಲಾಗಿದೆ. ಇದರಿಂದ ಘಾಸಿಗೊಂಡ ಕುದುರೆಯು 
ತನ್ನ ಮುಖವನ್ನು ಹಿಂದಕ್ಕೆ ತಿರುಗಿಸಿಕೊಂಡಿದೆ. ವೀರನ ತಲೆಯ ಮೆಲೆ ಛತ್ರಿಯಿದ್ದು, ಅವನೊಬ್ಬ 
ಪಮುಖ ವ್ಯಕ್ತಿ ಎಂಬುದನ್ನು ಸೂಚಿಸುತ್ತದೆ. ಇದರ ಎರಡನೆಯ ಹಂತದಲ್ಲಿ ಕೈಮುಗಿದು ಮಂಟಪದಲ್ಲಿ 
ಕುಳಿತ ವೀರನನ್ನು ಸ್ಪರ್ಗಕ್ಕೆ ಒಯ್ಯುತ್ತಿರುವ ದೃಶ್ಯ ವಿಶೇಷವಾಗಿದೆ. ಬಿಳಿ ಶಿಲೆಯ ಈ ಶಾಸನದ 
ಮೂರನೆಯ ಹಂತದಲ್ಲಿ ಲಿಂಗ, ಅರ್ಚಕ, ನಂದಿ ಮತ್ತು ಕೈಮುಗಿದು ಕುಳಿತ ವೀರನ ಶಿಲ್ಪಗಳಿವೆ. 
ಇದರ ಸನಿಹದಲ್ಲಿಯೇ ಇರುವ ಇನ್ನೊಂದು ವೀರಗಲ್ಲಿನ ಮೊದಲ ಹಂತ ನೆಲದಲ್ಲಿ ಹೂತಿದೆ. 
ಇದರ ಎರಡನೆಯ ಹಂತದಲ್ಲಿ ತಮ್ಮ ತೋಳುಗಳಿಂದ ವೀರನನ್ನು ಬಳಸಿನಿಂತ ಅಪ್ಪರೆಯರು 
ಒಂದು ಬದಿಗೆ ಇದ್ದರೆ ಅದೇ ಹಂತದಲ್ಲಿ ಇನ್ನೊಂದು ಬದಿಗೆ ಕೈಮುಗಿದು ಧಾನ್ಯಾಸಕ್ಷನಾಗಿ ಕುಳಿತ 
ವೀರನನ್ನು ಕಂಡರಿಸಿರುವುದು ವಿಶೇಷ. ಮೂರನೆಯ ಹಂತದಲ್ಲಿ ಮಧ್ಯದಲ್ಲಿ ಲಿಂಗವಿದ್ದು, ಎರಡೂ 
ಬದಿಗಳಲ್ಲಿ ಕುಳಿತಿರುವ ವ್ಯಕ್ತಿಗಳ ಶಿಲ್ಪಗಳಿವೆ. ಈ ಶಿಲ್ಲವನ್ನು ಗಮನಿಸಿದರೆ ಮೂರು ಹಂತಗಳಲ್ಲಿ 
ವೀರಗಲ್ಲನ್ನು ಕಂಡರಿಸುವ ಪರಿಕಲ್ಪನೆ ಶಿಲ್ಲಿಗಿದ್ದರೂ ಯಾವ ಶಿಲ್ಲವನ್ನು ಎಲ್ಲಿ ಕಂಡರಿಸಬೇಕೆಂಬ 
ಪರಿಪಕ್ಸತೆ ಇನ್ನೂ ಮೂಡಿರಲಿಲ್ಲವೆಂದು ತೋರುತ್ತದೆ. 


ಶಿಗ್ಗಾಂವಿ ತಾಲೂಕಿನ ಇಬ್ರಾಹಿಂಪುರದ ವೀರಗಲ್ಲಿನ ಕೆಳ ಹಂತದಲ್ಲಿ ವೀರನಿಗಾಗಿ ಮಧ್ಯದಲ್ಲಿ 
ಎತ್ತರವಾದ ವೇದಿಕೆಯನ್ನು ನಿರ್ಮಿಸಲಾಗಿದೆ. ಅದರ ಮೇಲೆ ನಿಂತ ವೀರನು ಬಿಲ್ಲನ್ನು ಹಿಡಿದು 
ವೈರಿಗಳೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಹಿಂದೆ ಮತ್ತು ಮುಂದೆ ರಕ್ಷಾಕವಚ ಹೊಂದಿದ 
ಎರಡು ಕುದುರೆಗಳಿವೆ. ಎರಡನೆಯ ಹಂತದಲ್ಲಿ ಕೈಮುಗಿದು ಕುಳಿತ ವೀರನ ಎರಡೂ ಬದಿಗಳಲ್ಲಿ 
ತಮ್ಮ ಬಲಗೈ ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಇಬ್ಬರು ಸ್ತೀಯರು ನಿಂತಿದ್ದಾರೆ. ಇವರ ಪಕ್ಕದಲ್ಲಿ 
ಅಪ್ಪರೆಯರು ಚವರಿ ಹಿಡಿದು ನಿಂತಿದ್ದಾರೆ. ಮೂರನೆಯ ಹಂತದಲ್ಲಿ ಲಿಂಗುವಿನ ಪಕ್ಕದಲ್ಲಿ ಕೈಮುಗಿದು 
ಕುಳಿತ ಮೂರು ಶಿಲ್ಪಗಳಿವೆ. ಇಡೀ ಶಿಲ್ಲವು ಹೋರಾಟದಲ್ಲಿ ಮಡಿದ ವೀರನ ಇಬ್ಬರು ಹೆಂಡಂದಿರು 


ಅವನೊಂದಿಗೆ ಸಹಗಮನ ಆಚರಿಸಿದ ಅಂಶವನ್ನು ತಿಳಿಸುತ್ತದೆ. 


ಶಿಗ್ಗಾಂವಿಯ ವೀರಗಲ್ಲೊಂದರ ಕೆಳಹಂತದಲ್ಲಿ ಯುದ್ದದ ದೃಶ್ಯವಿದೆ. ಇದರ ಎರಡನೆಯ 
ಹಂತದಲ್ಲಿ ಪುಷ್ಪಕ ವಿಮಾನದಲ್ಲಿ ನಾಲ್ಕು ಜನ ಕೈಮುಗಿದು ಕುಳಿತಿದ್ದಾರೆ. ವಿಮಾನದ ಎರಡೂ 
ಬದಿಗಳಲ್ಲಿ ಅಪ್ಪರೆಯರ ಶಿಲಗಳಿವೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇಡೀ ಎರಡನೆಯ 
ಹಂತವನ್ನು ತಮ್ಮ ಕೈಗಳು ಮತ್ತು ತಲೆಯ ಮೇಲೆ ಹೊತ್ತುನಿಂತಂತೆ ನಾಲ್ಕು ಶಿಲ್ಪಗಳನ್ನು ಈ 
ಹಂತದ ಕೆಳಭಾಗದಲ್ಲಿ ಕಂಡರಿಸಿರುವುದು. ಶಿಗ್ಗಾಂವಿ ತಾಲೂಕಿನ ಅರಟಾಳದ ವೀರಗಲ್ಲೊಂದರ 
ಹೋರಾಟದ ಹಂತದಲ್ಲಿ ವೀರನನ್ನು ದೊಡ್ಡದಾಗಿ(ಎತ್ತರವಾಗಿ) ಕಂಡರಿಸಲಾಗಿದೆ. ವೀರನ ಹಿಂದೆ 
ಮತ್ತು ಮುಂದೆ ಇನ್ನಿಬ್ಬರು ವೀರರಿದ್ದಾರೆ. ಶತ್ರುಪಡೆಯ ಸೈನಿಕರು ಕುದುರೆಗಳನ್ನೇರಿ ವೀರನ ಮೇಲೆ 
ಆಕ್ರಮಣ ಮಾಡುತ್ತಿದ್ದಾರೆ. ಕುದುರೆಗಳಿಗೆ ಹಾಕಿದ ರಕ್ಷಾ ಕವಚಗಳು ಆಕರ್ಷಕವಾಗಿವೆ. ಎರಡನೆಯ 


೧೨೨ 


ಹಂತದಲ್ಲಿ ವಾದ್ಯಗಳೊಂದಿಗೆ ವೀರನನ್ನು ಅಪ್ಪರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಮೂರನೆಯ 
ಹಂತದಲ್ಲಿ ಲಿಂಗ, ನಂದಿ, ಅರ್ಚಕ ಮತ್ತು ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಪಗಳಿವೆ. ಬ್ಯಾಡಗಿ 
ತಾಲೂಕಿನ ಸಿದ್ದಾಪುರದ ಮೂರು ಹಂತಗಳಲ್ಲಿರುವ ವೀರಗಲ್ಲೊಂದು ತುಂಬಾ ಸುಂದರವಾಗಿ 
ಮೂಡಿಬಂದಿದೆ. ಇದರ ಮೊದಲ ಹಂತದಲ್ಲಿ ಸಿಂಹಾಸನದ ಮೇಲೆ ಕುಳಿತ ರಾಜನು ವೀರನೊಬ್ಬನಿಗೆ 
ರಣವಿಳ್ಯ ನೀಡಿ ಯುದ್ಧಕ್ಕೆ ಆಜ್ಞೆ ಮಾಡುತ್ತಿದ್ದಾನೆ. ರಾಜನ ಹಿಂದೆ ಛತ್ರಿ ಹಿಡಿದ ಸೇವಕನಿದ್ದಾನೆ. 
ವೀರನ ಹಿಂಬದಿಯಲ್ಲಿ ಇನ್ನೊಬ್ಬ ಬಿಲ್ಲುಧಾರಿ ವೀರನು ನಿಂತಿದ್ದಾನೆ. ಎರಡನೆಯ ಹಂತದಲ್ಲಿ 
ಕುದುರೆ ಮೇಲೆ ಹೊರಟ ವೀರನು ವೈರಿಯೊಂದಿಗೆ ಹೋರಾಡುವ ದೃಶ್ಯವಿದೆ. ಇಲ್ಲಿ ವೈರಿಯು 
ಹಿಡಿದಿರುವ(ಪುಷ್ಣಾಲಂಕರಣೆಯ) ಗುರಾಣಿ ಆಕರ್ಷಕವಾಗಿದೆ. ಮೂರನೆಯ ಹಂತದಲ್ಲಿ ಲಿಂಗವನ್ನು 
ಪೂಜಿಸುವ ಪುರೋಹಿತ, ನಂದಿ, ಕೈಮುಗಿದು ಕುಳಿತ ದಂಪತಿಗಳು ಮತ್ತು ಇನ್ನೊಂದು ಬದಿಯಲ್ಲಿ 
ಕೈಮುಗಿದು ನಿಂತಿರುವ ಎರಡು ಶಿಲ್ಪಗಳಿವೆ. 


ಬ್ಯಾಡಗಿ ತಾಲೂಕಿನ ಘಳಪೂಜಿಯ ವೀರಗಲ್ಲೊಂದರ ಯುದ್ದ ಹಂತದಲ್ಲಿ ಖಡ್ಗ-ಗುರಾಣಿ 
ಹಿಡಿದು ವೈರಿಗಳೊಂದಿಗೆ ಹೋರಾಡುತ್ತಿರುವ ವೀರನಿದ್ದಾನೆ. ವೀರನ ಹಿಂದೆ ಬಲಗೈಯಲ್ಲಿ ಕಮಲ, 
ಎಡಗೈಯಲ್ಲಿ ಶಂಖವನ್ನು ಹಿಡಿದು ನಿಂತಿರುವ ಸ್ತೀ(ಲಕ್ಷ್ಮಿ) ಶಿಲ್ಪವಿದೆ. ವೀರಗಲ್ಲುಗಳಲ್ಲಿ ಈ ರೀತಿ 
ಯುದ್ದ ಹಂತದಲ್ಲಿ ವೀರನ ಹಿಂದೆ ದೇವತೆಯ ಶಿಲ್ಲವಿರುವುದು ಎಲ್ಲಿಯೂ ಕಂಡುಬರುವುದಿಲ್ಲ. 
ಎರಡನೆಯ ಹಂತದಲ್ಲಿ ವೀರನ ಭುಜವನ್ನು ತಮ್ಮ ತೋಳುಗಳಿಂದ ಬಳಸಿನಿಂತ ನಾಲ್ಕು ಜನ 
ಅಲಂಕೃತ ಅಪ್ಪರೆಯರ ಶಿಲ್ಲಗಳಿವೆ. ಮೂರನೆಯ ಹಂತದಲ್ಲಿ ಲಿಂಗ ಪೂಜಿಸುವ ಅರ್ಚಕ, ನಂದಿ 
ಮತ್ತು ದಂಪತಿಗಳಿಬ್ಬರು ಧ್ಯಾನಾಸಕ್ಷರಾಗಿ ಕುಳಿತ ಶಿಲ್ಪಗಳಿವೆ. ಸದರಿ ತಾಲೂಕಿನ ಅತ್ತಿಕಟ್ಟೆಯ 
ವೀರಗಲ್ಲೊಂದು ಕುತೂಹಲವನ್ನು ಕೆರಳಿಸುತ್ತವೆ. ಇದರ ಕೆಳಹಂತದಲ್ಲಿ ಬಿಲ್ಲನ್ನು ಹಿಡಿದ ವೀರನು, 
ಕುದುರೆ ಸವಾರನೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಹಿಂದೆ ಚವರಿ ಹಿಡಿದ ಸೇವಕ ಇರುವುದು 
ವಿಶೇಷ. ಎರಡನೆಯ ಹಂತದಲ್ಲಿ ಕೈಮುಗಿದು ನಿಂತಿರುವ ವೀರ ಮತ್ತು ಅವನ ಸತಿಯರ ಶಿಲ್ಪ್ಲಗಳಿದ್ದು, 
ವೀರನ ಬಲಬದಿಗೆ ಚವರಿ ಹಿಡಿದ ಸೇವಕನಿದ್ದಾನೆ. ಈ ಹಂತದ ಎರಡೂ ಬದಿಗಳಲ್ಲಿ ಕಿರೀಟಧಾರಿಗಳಾದ 
ಇಬ್ಬರು ವ್ಯಕ್ತಿಗಳು ತಮ್ಮ ಬಲಗೈಯಲ್ಲಿರುವ ಗಧೆಯನ್ನು ನೆಲಕ್ಕೆ ಊರಿ ನಿಂತಿದ್ದಾರೆ. ಎರಡನೆಯ 
ಹಂತದಲ್ಲಿ ಈ ರೀತಿಯ ಶಿಲ್ಲಗಳಿರುವುದು ಕರ್ನಾಟಕ ವೀರಗಲ್ಲುಗಳಲ್ಲಿ ವಿರಳವೆಂದೇ ಹೇಳಬೇಕಾಗುತ್ತದೆ. 
ಇದರ ಮೂರನೆಯ ಹಂತದಲ್ಲಿ ಮಂಟಪದೊಳಗೆ ಲಿಂಗ ಮತ್ತು ಅರ್ಚಕರ ಶಿಲ್ಲಗಳಿವೆ. ಇದೇ 
ತಾಲೂಕಿನ ಕುಮ್ಮೂರಿನ ವೀರಗಲ್ಲಿನ ಕೆಳಹಂತದಲ್ಲಿ ಕುದುರೆ ಏರಿ ವೈರಿ ಮೇಲೆ ಆಕ್ರಮಣ ಮಾಡಿದ 
ವೀರನು ತನ್ನ ಬಲಗೈಯಲ್ಲಿರುವ ಭರ್ಚಿಯನ್ನು ಶತ್ರು ಸೈನಿಕನೆಡೆಗೆ ಬೀಸುತ್ತಿದ್ದಾನೆ. ಕುದುರೆಯ 
ಹಿಂದೆ ಛತ್ರಿ ಹಿಡಿದಿರುವ ಸೇವಕನಿದ್ದಾನೆ. ಇಲ್ಲಿ ವೀರನು ಶಾಸನದ ಎಡ ಭಾಗದಲ್ಲಿರುವುದು 
ವಿಶೇಷ. ಇದರ ಎರಡನೆಯ ಹಂತದಲ್ಲಿ ವೀರನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಸ್ಪರ್ಗಕ್ಕೆ 
ಒಯ್ಯಲಾಗುತ್ತಿದೆ. ಇಲ್ಲಿಯೂ ಕೂಡ ಛತ್ರಿ ಹಿಡಿದಿರುವ ಸೇವಕನಿದ್ದಾನೆ. ಮೂರನೆಯ ಹಂತದಲ್ಲಿ 
ಲಿಂಗ ಪೂಜಿಸುವ ಅರ್ಚಕ, ನಂದಿ, ಕರುವಿನೊಂದಿಗೆ ಇರುವ ಹಸು ಮತ್ತು ಕೈಮುಗಿದ ಇಬ್ಬರ 
ಶಿಲಗಳಿವೆ. 


೧೨೩ 


ಬ್ಯಾಡಗಿ ತಾಲೂಕಿನ ಚಿಕ್ಕಣಜಿಯ ವೀರಗಲ್ಲು ವಿನ್ಮಾಸದ ದೃಷ್ಟಿಯಿಂದ ತುಸು ವಿಶೇಷವೆನಿಸುತ್ತದೆ. 
ಇದರ ಮೊದಲ ಹಂತದ ಕೆಳಭಾಗದಲ್ಲಿ ಬಿಲ್ಲುಧಾರಿಯರು ಹೋರಾಡುತ್ತಿದ್ದಾರೆ. ಇದೇ ಹಂತದ 
ಮೇಲ್ಲಾಗದಲ್ಲಿ ವೀರನು ಒಬ್ಬನ ಜುಟ್ಟನ್ನು ಹಿಡಿದು ಕತ್ತಿಯಿಂದ ಬೆನ್ನಿಗೆ ಚುಚ್ಚಿದ್ದಾನೆ. ಉಳಿದ 
ಇನ್ನಿಬ್ಬರು ಶತ್ರುಪಡೆಯ ಸೈನಿಕರು ಹಿಂತಿರುಗಿ ಓಡುತ್ತಿದ್ದಾರೆ. ಎರಡನೆಯ ಹಂತದಲ್ಲಿ ಕೈಮುಗಿದು 
ವಿಮಾನದಲ್ಲಿ ಕುಳಿತ ವೀರನನ್ನು ಅಪ್ಪರೆಯರು ವಾದ್ಯಮೇಳದವರೊಂದಿಗೆ ಸ್ವರ್ಗಕ್ಕೆ ಒಯ್ಯುವ 
ದೃಶ್ಯವಿದೆ. ಈ ಎರಡನೆಯ ಹಂತವನ್ನು ನಾಲ್ಕು ಜನರು ಹೊತ್ತು ನಿಂತಂತೆ ಕೆತ್ತಲಾಗಿದೆ. ಮೂರನೆಯ 
ಹಂತದಲ್ಲಿ ಲಿಂಗವನ್ನು ಪೂಜಿಸುತ್ತಿರುವ ಅರ್ಚಕ ಮಧ್ಯದಲ್ಲಿದ್ದು, ಆಚೆ-ಈಚೆ ಕೈಮುಗಿದು ಕುಳಿತ 
ವೀರರ ಶಿಲ್ಪಗಳಿವೆ. ಸದರಿ ತಾಲೂಕಿನ ಕದರಮಂಡಲಗಿಯ ವೀರಗಲ್ಲೊಂದು ಎರಡು ಯುದ್ದಹಂತಗಳನ್ನು 
ಹೊಂದಿದ್ದು, ಅಪ್ಪರೆಯರ ಹಂತವಿರದೆ ನೇರವಾಗಿ ಸ್ವರ್ಗದಲ್ಲಿ ವೀರನಿರುವಂತೆ ಕಂಡರಿಸಲಾಗಿದೆ. 
ಸವಣೂರು ತಾಲೂಕಿನ ಕಾರಡಗಿಯ ವೀರಗಲ್ಲೊಂದರ ಯುದ್ದ ಹಂತದಲ್ಲಿ ವೀರನು ಕುದುರೆ ಏರಿ 
ಬಂದ ವೈರಿಯನ್ನು ಹೊಡೆದುರುಳಿಸಿ ಅವನನ್ನು ಕಾಲಲ್ಲಿ ಮೆಟ್ಟಿನಿಂತು ಕುದುರೆಯನ್ನು 
ಸೆರೆಹಿಡಿಯುತ್ತಿದ್ದಾನೆ. ಇದರ ಉಳಿದೆರಡು ಹಂತಗಳು ಸಾಮಾನ್ಯವಾಗಿವೆ. ಹಾನಗಲ್ಲು ತಾಲೂಕಿನ 
ಹಿರೇಬಾಸೂರಿನ ವೀರಗಲ್ಲೊಂದು ಅರ್ದವೃತ್ತಾಕಾರದಲ್ಲಿದೆ. ಇದರ ಕೆಳಹಂತದಲ್ಲಿ ಯುದ್ದದ ದೃಶ್ಯವಿದೆ. 
ಎರಡನೆಯ ಹಂತದಲ್ಲಿ ವೀರನು ಬಿಲ್ಲಿಗೆ ಬಾಣ ಹೂಡಿ ವೈರಿಯ ಬೆನ್ನಿಗೆ ಬಿಟ್ಟಿದ್ದಾನೆ. ವೈರಿಯು 
ಇದರಿಂದ ಘಾಸಿಗೊಂಡು ಹಿಂದಕ್ಕೆ ತಿರುಗಿ ಬಾಗಿ ಶರಣಾದವನಂತೆ ನಿಂತಿದ್ದಾನೆ. ವೀರನ ಹಿಂದೆ 
ಸ್ತ್ರೀಯೊಬ್ಬಳು ಬಲಗೈ ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿ ನಿಂತಿದ್ದಾಳೆ. ಮೂರನೆಯ ಹಂತದಲ್ಲಿ ಕೈಮುಗಿದು 
ಕುಳಿತ ಸತಿ-ಪತಿಯರ ಶಿಲ್ಪಗಳಿವೆ. 


ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ವೀರಗಲ್ಲೊಂದು ಅತ್ಯಂತ ಸುಂದರವಾಗಿ ಕೆತ್ತಲಡಟ್ಟಿದೆ. 
ಇದರ ಯುದ್ದ ಹಂತದಲ್ಲಿ ಕೆಳಭಾಗದಲ್ಲಿ ವೀರನೊಬ್ಬ ಖಡ್ಗ-ಗುರಾಣಿ ಹಿಡಿದು ಶತ್ತುಪಡೆಯೊಂದಿಗೆ 
ಹೋರಾಡುತ್ತಿದ್ದಾನೆ. ಇವನ ಹಿಂದೆ ಇಬ್ಬರು ಸೇವಕರು ಯುದ್ದ ಸಾಮಗಿಗಳನ್ನು ಹಿಡಿದು ನಿಂತಿದ್ದಾರೆ. 
ಇದೇ ಹಂತದ ಮೇಲ್ಲಾಗದಲ್ಲಿ ಇನ್ನೊಬ್ಬ ವೀರನು ತನ್ನ ಮೇಲೆ ಜಿಗಿದು ಬರುತ್ತಿರುವ ಕುದುರೆಯ 
ಎದೆಗೆ ಖಡ್ಗದಿಂದ ಚುಚ್ಚಿದ್ದಾನೆ. ಎರಡನೆಯ ಹಂತದಲ್ಲಿ ಪ್ರತ್ಯೇಕ ವಿಮಾನಗಳಲ್ಲಿ ಕುಳಿತ ವೀರರನ್ನು 
ಅಪ್ಪರೆಯರು ಸ್ಪರ್ಗಕ್ಕೆ ಒಯ್ಯುತ್ತಿದ್ದಾರೆ. ಮೂರನೆಯ ಹಂತದಲ್ಲಿ ಲಿಂಗವನ್ನು ಪೂಜಿಸುತ್ತಿರುವ 
ಶೈವಮುನಿ, ನಂದಿ, ವಾದ್ಯಮೇಳದವರು ಮತ್ತು ಕೈಮುಗಿದು ಕುಳಿತ ಇಬ್ಬರು ವೀರರ ಶಿಲ್ಪಗಳಿವೆ. 
ಮೂರನೆಯ ಹಂತದಲ್ಲಿ ವಾದ್ಯಮೇಳದವರಿರುವುದು ಈ ವೀರಗಲ್ಲಿನ ಒಂದು ವಿಶೇಷತೆ. ಹಾನಗಲ್ಲು 
ತಾಲೂಕಿನ ಚಿಕ್ಕಹುಲ್ಲಾಳದ ವೀರಗಲ್ಲೊಂದರ ಎರಡನೆಯ ಹಂತದಲ್ಲಿ ವೀರನೊಂದಿಗೆ ಅಪ್ಪರೆಯರು 
ಮೋಡಗಳ ಮಧ್ಯದಲ್ಲಿ ಹಾರುತ್ತಿರುವಂತೆ ಕೆತ್ತಲಾಗಿದೆ. ಸದರಿ ತಾಲೂಕಿನ ಉಪುಣಸಿಯ ವೀರಗಲ್ಲೊಂದರ 
ಯುದ್ದ ಹಂತದಲ್ಲಿ ವೀರನ ಹಿಂದೆ ಬತ್ತಳಿಕೆಯನ್ನು ಹಿಡಿದು ನಿಂತಿರುವ ಸೇವಕನನ್ನು ಕಾಣಬಹುದು. 


ಹಾನಗಲ್ಲು ತಾಲೂಕಿನ ಕಲಕೇರಿಯು ವೀರಗಲ್ಲುಗಳ ಒಂದು ಪ್ರಯೋಗ ಶಾಲೆ ಇದ್ದಂತೆ. 
ಇಲ್ಲಿ ೩೨ ವೀರಗಲ್ಲುಗಳು ದೊರಕಿವೆ. ಇಲ್ಲಿಯ ವೀರಗಲ್ಲೊಂದರ ಕೆಳಹಂತದಲ್ಲಿ ವೀರನೊಬ್ಬ 
ಸ್ತೀಯ ಜುಟ್ಟನ್ನು ಹಿಡಿದು ನಿಂತಿರುವ ಶಿಲ್ಲವಿದೆ. ಇದರ ಎರಡನೆಯ ಹಂತದಲ್ಲಿ ಅಪ್ಸರೆಯರು ತಮ್ಮ 


೧೨೪ 


ತೋಳುಗಳಿಂದ ವೀರ ಮತ್ತು ಸ್ತ್ರೀಯ ಭುಜಗಳನ್ನು ಬಳಸಿ ಸರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಇದರಿಂದ 
ಯುದ್ದದಲ್ಲಿ ತೊಡಗಿದ ವೀರ ಮತ್ತು ಸ್ತೀ ಇಬ್ಬರೂ ಮರಣ ಹೊಂದಿರುವುದು ಸ್ಪಷ್ಟವಾಗುತ್ತದೆ. 
ಮೂರನೆಯ ಹಂತದಲ್ಲಿ ಲಿಂಗ, ಶೈವಮುನಿ, ನಂದಿ ಮತ್ತು ಕೈಮುಗಿದು ಕುಳಿತಿರುವ ಎರಡು 
ಶಿಲ್ಲಗಳಿವೆ. ಇದೇ ಗಾಮದ ಇನ್ನೊಂದು ವೀರಗಲ್ಲಿನ ಕೆಳಹಂತದಲ್ಲಿ ವೀರನೊಬ್ಬ ತನ್ನ ಎಡಗೈಯಿಂದ 
ಸ್ತೀಯೊಬ್ಬಳ ಬಲ ಮುಂಗೈಯನ್ನು ಹಿಡಿದು, ಬಲಗೈಯರಲ್ಲಿರುವ ಕಿರುಗತ್ತಿಯಿಂದ ಅವಳ ಹೊಟ್ಟೆಗೆ 
ಇರಿಯಲು ಮುಂದಾಗಿದ್ದಾನೆ. ಮೇಲಿನ ಎರಡು ಹಂತಗಳಲ್ಲಿ ಅಪ್ಪರೆಯರು ಮತ್ತು ಸ್ಪರ್ಗದ ಹಂತಗಳನ್ನು 
ಕಂಡರಿಸಲಾಗಿದೆ. ಕರ್ನಾಟಕದ ವೀರಗಲ್ಲುಗಳಲ್ಲಿ ಗೋಗಹಣ ಎದುರಿಸಿ ವೀರಸ್ಪರ್ಗವೇರಿದ ಉಲ್ಲೇಖವುಳ್ಳ 
ಏಕೈಕ ಸ್ತೀ ಲಕ್ಷ ಮ್ಮ ಗಾವುಂಡಿ. ಈಕೆಯ ಬಗ್ಗೆ ಕ್ರಿಶ೧೦೪೧ ರ ಸಿದ್ದನಹಳ್ಳಿ ವೀರಗಲ್ಲು ವಿವರಿಸುತ್ತದೆ." 
ಹಾನಗಲ್ಲು ತಾಲೂಕಿನ ಹೆರೂರಿನ ವೀರಗಲ್ಲು ಶಿಲ್ಪ ಸ್ತೀಯೊಬ್ಬಳ ವೀರಗಲ್ಲು ಎಂದು ಎಂ.ಎಂ. 
ಕಲಬುರ್ಗಿಯವರು ತಿಳಿಸಿದ ಅಭಿಪ್ರಾಯವನ್ನು ಡಾ. ಆರ್‌. ಶೇಷಶಾಸ್ತ್ರಿಯವರು ಒಪ್ಪಿಕೊಂಡಿಲ್ಲ.” 
ಇದಕ್ಕೆ ನಮ್ಮ ಸಹಮತವೂ ಇದೆ. ಕಾರಣ, ಮೊದಲ ಹಂತದಲ್ಲಿ ಹೋರಾಡುತ್ತಿರುವ ವೀರನ ಶಿಲ್ಲದ 
ಅಂಗಸೌಷ್ಠವ ಮತ್ತು ಲಕ್ಷಣಗಳನ್ನು ಗಮನಸಿದರೆ ಅದು ಪುರುಷನ ಶಿಲ್ಲದಂತೆ ತೋರುತ್ತದೆ. ಅಲ್ಲದೆ 
ಇಂತಹ ವೀರಗಲ್ಲು ನಮ್ಮ ಕ್ಷೇತಕಾರ್ಯದಲ್ಲಿ ಸದರಿ ಗಾಮದಲ್ಲಿ ದೊರಕಿಲ್ಲ. ಆದರೆ ಮೇಲೆ ತಿಳಿಸಿದ 
ಕಲಕೇರಿಯ ಎರಡು ವೀರಗಲ್ಲುಗಳಲ್ಲಿ ಸ್ತೀಯರ ಶಿಲ್ಲಗಳು ಯುದ್ಧಹಂತದಲ್ಲಿದ್ದು ಸ್ತೀಯರೊಂದಿಗಿನ 
ಹೋರಾಟವನ್ನು ತಿಳಿಸುತ್ತವೆ. ಹಾನಗಲ್ಲು ತಾಲೂಕಿನ ಕಲಕೇರಿಯ ಇನ್ನೊಂದು ವೀರಗಲ್ಲಿನ 
ಯುದ್ಧಹಂತದಲ್ಲಿ ವೀರನು ಧರಿಸಿದ ಎದೆ ಕವಚವು ಕುತ್ತಿಗೆಯವರೆಗೆ ಇದ್ದು ಬೆನ್ನಿನಲ್ಲಿ(ಹಿಂದೆ) 
ರೆಕ್ಕೆಗಳಂತೆ ಮೇಲಕ್ಕೆ ಚಾಚಿಕೊಂಡಿದೆ. ಇದರಿಂದ ಯುದ್ದದ ಸಂದರ್ಭದಲ್ಲಿ ಕೈಗೊಳ್ಳುವ ರಕ್ಷಣಾತ್ಮಕ 
ಮುಂಜಾಗರೂಕತೆಯನ್ನು ಅರಿಯಬಹುದಾಗಿದೆ. 


ಕುದುರೆ ಕಾಳಗದ ವೀರಗಲ್ಲುಗಳು 


ವೀರ ಮತ್ತು ಶತ್ರುಪಡೆಯ ಸೈನಿಕರು ಕುದುರೆಗಳನ್ನೇರಿ ಹೋರಾಡುವ ದೃಶ್ಯಗಳಿರುವ ಅನೇಕ 
ವೀರಗಲ್ಲುಗಳು ಹಾವೇರಿ ಜಿಲ್ಲೆಯಲ್ಲಿ ದೊರೆಯುತ್ತವೆ. ಚತುರಂಗ ಬಲದಲ್ಲಿ ಅಶ್ಚ್ಪಪಡೆಯೂ ಒಂದಾಗಿದ್ದು, 
ಯುದ್ದದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿತ್ತು. ಸವಣೂರು ತಾಲೂಕಿನ ಚೌಡಾಳದಲ್ಲಿ ದೊರೆತ 
ವೀರಗಲ್ಲಿನ ಮೊದಲ ಹಂತದಲ್ಲಿ ವೀರ ಮತ್ತು ವೈರಿ ಸೈನಿಕರಿಬ್ಬರು ಕುದುರೆ ಏರಿ ಹೋರಾಡುತ್ತಿರುವ 
ಶಿಲ್ಪಗಳಿವೆ. ಎರಡನೆಯ ಹಂತದಲ್ಲಿ ಅಪ್ಪರೆಯರು ವೀರರನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿದ್ದಾರೆ. 
ಮೂರನೆಯ ಹಂತದಲ್ಲಿ ವೀರ ಸ್ಪರ್ಗದಲ್ಲಿ ಕುಳಿತಿರುವಂತೆ ಕಂಡರಿಸಲಾಗಿದೆ. ರಾಣೆಬೆನ್ನೂರು ತಾಲೂಕಿನ 
ಗುಡಗೂರಿನ ನಾಲ್ಕು ಹಂತಗಳ ವೀರಗಲ್ಲೊಂದರ ಕೆಳಗಿನ ಎರಡು ಹಂತಗಳಲ್ಲಿ ಯುದ್ದದ ಸನ್ನಿವೇಶಗಳಿವೆ. 
ಇದರ ಮೊದಲ ಹಂತದಲ್ಲಿ ವೀರನು ಕುದುರೆಯನ್ನೇರಿ ಭರ್ಚಿ ಹಿಡಿದು ಶತ್ತುಪಡೆಯ ಆಶ್ಚರೋಹಿಗಳೊಡನೆ 
ಹೋರಾಡುತ್ತಿದ್ದಾನೆ. ಇಲ್ಲಿ ಪದಾತಿದಳದವರೂ ಸಹ ಇದ್ದಾರೆ. ಎರಡನೆಯ ಹಂತದಲ್ಲಿ ವೀರ ಮತ್ತು 
ಅವನ ಪಡೆಯವರು ಭರ್ಚಿ ಹಿಡಿದು ಮತ್ತು ಶತ್ರುಪಡೆಯವರು ಖಡ್ಗ-ಗುರಾಣಿ ಹಿಡಿದು 
ಹೋರಾಡುತ್ತಿದ್ದಾರೆ. ಮೇಲಿನ ಎರಡೂ ಹಂತಗಳಲ್ಲಿ ಬಳಸಿರುವ ಭರ್ಜಿಗಳು ತಾಂತ್ರಿಕವಾಗಿ 
ವಿಶೇಷತೆಯನ್ನು ಪಡೆದಿದ್ದು, ಇವುಗಳ ಕೆಳಗೆ ನಳಿಕೆಯಂತಹ(ಕೋಲಿನಂತಹ) ಭಾಗವಿದೆ. ಎರಡನೆಯ 


೧೨೫ 


ಹಂತದಲ್ಲಿ ಅಪ್ಪರೆಯರು ವೀರನನ್ನು ಸ್ಪರ್ಗಕ್ಕೆ ಒಯ್ಯುತ್ತಿದ್ದಾರೆ. ಮೂರನೆಯ ಹಂತದಲ್ಲಿ ಲಿಂಗ, 
ಶೈವಮುನಿ ಮತ್ತು ಕುಳಿತಿರುವ ಮೂರು ಶಿಲ್ಲಗಳಿದ್ದು, ಇದು ವೀರನೊಂದಿಗೆ ಅವನ ಇಬ್ದರು 
ಸತಿಯರು ಸಹಗಮನ ಆಚರಿಸಿರುವುದನ್ನು ಸೂಚಿಸುತ್ತದೆ. ಅದೇ ತಾಲೂಕಿನ ಗುಡಿಹೊನ್ನಶತ್ರಿಯ 
ವೀರಗಲ್ಲಿನ ಯುದ್ದಹಂತದಲ್ಲಿ ವೀರನ ಮತ್ತು ಶತ್ರು ಪಡೆಯ ಅಶ್ನದಳಗಳ ಮಧ್ಯೆ ಯುದ್ದ ಜರುಗುತ್ತಿದೆ. 
ಇಲ್ಲಿಯ ಎರಡನೆಯ ಹಂತದ ವಿಮಾನದಲ್ಲಿ ಮೂವರು ಕೈಮುಗಿದು ಕುಳಿತಿರುವ ಶಿಲ್ಲಗಳಿದ್ದು, 
ಅವರನ್ನು ಅಪ್ಪರೆಯರು ವಾದ್ಧಮೇಳದೊಂದಿಗೆ ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಆದರೆ ಮೂರನೆಯ 
ಹಂತದಲ್ಲಿ ಒಬ್ಬ ಮಾತ್ರ ಕೈಮುಗಿದು ಕುಳಿತಿರುವ ಶಿಲ್ಲವಿದೆ. ಬಹುಶಃ ಸ್ಥಳಾವಕಾಶದ ಅಭಾವದಿಂದ 
ಇನ್ನಿಬ್ಬರು ವೀರರನ್ನು ಕಂಡರಿಸಿಲ್ಲವೆಂದು ತೋರುತ್ತದೆ. 


ಹಾನಗಲ್ಲು ತಾಲೂಕಿನ ಸಾವಿಕೇರಿಯ ತ್ರುಟಿತ ವೀರಗಲ್ಲೊಂದರ ಪ್ರಥಮ ಹಂತದಲ್ಲಿ ವೀರನು 
ಕುದುರೆ ಏರಿ ಹೋರಾಡುತ್ತಿದ್ದಾನೆ. ಈ ವೀರಗಲ್ಲಿನ ವಿಶೇಷತೆ ಏನೆಂದರೆ ಅಪ್ಪರೆಯರು ವೀರರನ್ನು 
ಸ್ಪರ್ಗಕ್ಕೆ ಕೊಂಡೊಯ್ಯುವ ಮೂರು ಹಂತಗಳಿರುವುದು. ಇದೇ ತಾಲೂಕಿನ ಗಡಿಯಂಕನಹಳ್ಳಿಯ 
ವೀರಗಲ್ಲಿನ ಯುದ್ದದ ಹಂತದಲ್ಲಿ ವೀರ ಮತ್ತು ವೈರಿ ಇಬ್ಬರೇ ಕುದುರೆಗಳನ್ನೇರಿ ಯುದ್ದ ಮಾಡುವ 
ದೃಶ್ಯವಿದೆ. ಸದರಿ ತಾಲೂಕಿನ ಕಲಕೇರಿಯ ವೀರಗಲ್ಲೊಂದರ ಯುದ್ದಹಂತದಲ್ಲಿ ಕುದುರೆ ಕಾಳಗದ 
ದೃಶ್ಯ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಹಾನಗಲ್ಲಿನ ಕೋಟೆಯನ್ನು ಲಗ್ಗೆ ಹತ್ತಿದ ಸಂದರ್ಭವನ್ನು 
ತಿಳಿಸುವ ಅಲ್ಲಿಯ ವೀರಗಲ್ಲೊಂದು ಕುದುರೆ ಕಾಳಗದ ಭೀಕರ ದೃಶ್ಯವನ್ನು ಕಣ್ಣಿಗೆ ಕಟ್ಟುವಂತೆ 
ತಿಳಿಸುತ್ತದೆ. ಹಾವೇರಿಯ ವೀರಗಲ್ಲೊಂದರ ಮೊದಲ ಹಂತದಲ್ಲಿ ವೀರರು ಮತ್ತು ಶತ್ರುಪಡೆಯ 
ಸೈನಿಕರು ಕುದುರೆಗಳನ್ನೇರಿ ಹೋರಾಡುತ್ತಿದ್ದಾರೆ. ಕೆಲವರು ವೀರರ ಹೊಡೆತಕ್ಕೆ ಹೆದರಿ ಓಡುತ್ತಿದ್ದಾರೆ. 
ರಣರಂಗದಲ್ಲಿ ಹೆಣಗಳು ಅನಾಥವಾಗಿ ಬಿದ್ದಿವೆ. ಶತ್ರುಪಡೆಯ ಅಶ್ಚರೋಹಿಯೊಬ್ಬ ತನ್ನ ಕುದುರೆಯೊಂದಿಗೆ 
ನೆಲಕ್ಕೆ ಬಿಳುತ್ತಿದ್ದಾನೆ. ಇದರ ಎರಡನೆಯ ಹಂತದಲ್ಲಿ ಮಂಟಪದೊಳಗೆ ನಾಲ್ಕು ಜನ ದಂಪತಿಗಳು(ಮೇಲೆ 
ಇಬ್ಬರು ಕೆಳಗೆ ಇಬ್ಬರು) ಕೈಮುಗಿದು ಕುಳಿತಿದ್ದಾರೆ. ನಾಲ್ಕು ಜನ ಅಪ್ತರೆಯರು ಇವರನ್ನು ಸ್ಪರ್ಗಕ್ಕೆ 
ಒಯ್ಯುತ್ತಿದ್ದಾರೆ. ಇಲ್ಲಿಯ ಎಲ್ಲ ಶಿಲ್ಲಗಳು ಅಲಂಕೃತಗೊಂಡಿವೆ. ಇದರ ಮೂರನೆಯ ಹಂತದಲ್ಲಿ 
ನಂದಿ, ಕರುವಿನೊಂದಿಗೆ ಹಸು ಮತ್ತು ವೀರನು ತನ್ನ ತೊಡೆಯ ಮೇಲೆ ಅವನ ಹೆಂಡತಿಯನ್ನು 
ಕುಳ್ಳರಿಸಿಕೊಂಡ ಶಿಲ್ಲಗಳಿವೆ. ಇದರ ಮೇಲ್ಲಾಗದಲ್ಲಿ ಲಿಂಗ, ಶೈವಮುನಿ ಒಂದು ಬದಿಯಲ್ಲಿ ದಂಪತಿಗಳು, 
ಇನ್ನೊಂದು ಬದಿಯಲ್ಲಿ ವೀರನೊಬ್ಬ ಕೈಮುಗಿದು ಕುಳಿತಿರುವ ಶಿಲ್ಲಗಳಿವೆ. ಲಿಂಗವಿನ ಮೇಲೆ 
ದ್ರಾವಿಡ ಕೈಲಿ ಶಿಖರವಿದೆ. ಇದರ ಸಮೀಪದಲ್ಲಿ ಇರುವ ಇನ್ನೊಂದು ಶಿಲ್ಲದಲ್ಲಿಯೂ ಸಹ ಕುದುರೆ 
ಕಾಳಗದ ದೃಶ್ಯವಿದೆ. ಇವುಗಳಲ್ಲದೆ ಹಾವೇರಿ ಜಿಲ್ಲೆಯ ಅನೇಕ ವೀರಗಲ್ಲುಗಳಲ್ಲಿ ಶತ್ತುಪಡೆಯ 
ಅಶ್ವಪಡೆಯೊಂದಿಗೆ ವೀರನು ಹೋರಾಡುತ್ತಿರುವ ಶಿಲ್ಲಗಳು ಕಂಡುಬರುತ್ತವೆ. 


ಆನೆ ಕಾಳಗದ ವೀರಗಲ್ಲುಗಳು 


ಅಧ್ಯಯನ ಪ್ರದೇಶದಲ್ಲಿ ಕುದುರೆ ಕಾಳಗದ ಶಿಲ್ಲಗಳಿಗಿಂತ ಆನೆ ಕಾಳಗದ ಶಿಲ್ಪಗಳು ಹೆಚ್ಚಾಗಿ 
ಕಂಡುಬರುತ್ತವೆ. ಸವಣೂರು ತಾಲೂಕಿನ ಹುರಳಿಕುಪ್ಲಿಯ ನಾಲ್ಕು ಹಂತಗಳ ಬೃಹತ್‌ ವೀರಗಲ್ಲಿನ 
ಪ್ರಥಮ ಹಂತದಲ್ಲಿ ಶತ್ರುಪಡೆಯ ಸೈನಿಕರು ಆನೆ ಪಡೆಯೊಂದಿಗೆ ವೀರನ ಮೇಲೆ ಆಕ್ರಮಣ 


೧೨೬ 


ಮಾಡಿದ್ದಾರೆ. ಹಠಾತ್ತನೆ ಉಂಟಾದ ಈ ದಾಳಿಗೆ ಹೆದರಿ ಸೈನಿಕರು ಓಡುತ್ತಿದ್ದಾರೆ. ಎರಡನೆಯ 
ಹಂತದಲ್ಲಿ ಅಪ್ಪರೆಯರು ವೀರನನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಯ ಮನೊಜ್ಜವಾಗಿದ್ದು, ಗಾಳಿಯಲ್ಲಿ 
ತೇಲುತ್ತಿರುವಂತೆ ಕಂಡರಿಸಲಾಗಿದೆ. ಮೂರನೆಯ ಹಂತದಲ್ಲಿ ವೀರನು ಪೀಠದ ಮೇಲೆ ಕುಳಿತಿದ್ದಾನೆ. 
ಇದರ ಮೇಲೆ ಪುಷ್ಪವನ್ನು ಕೆತ್ತಲಾಗಿದೆ. ಇದೇ ತಾಲೂಕಿನ ಮೆಳ್ಳಾಗಟ್ಟಿಯ ವೀರಗಲ್ಲಿನ ಯುದ್ದಹಂತದ 
ಮಧ್ಯದಲ್ಲಿ ವೀರನು ಶತ್ರುವಿನೊಂದಿಗೆ ಕೈ ಕೈ ಮಿಲಾಯಿಸಿ ಹೋರಾಡುತ್ತಿದ್ದರೆ, ಶಾಸನದ ಎರಡೂ 
ಬದಿಗಳಲ್ಲಿ ಎರಡು ಆನೆಗಳ ಮೇಲೆ ಆಯುಧ ಹಿಡಿದ ಸೈನಿಕರಿದ್ದಾರೆ. ಆನೆಗಳು ಬಾಲವನ್ನೆತ್ತಿ 
ಓಡುತ್ತಿರುವಂತೆ ಚಿತ್ರಿಸಲಾಗಿದೆ. ಎರಡನೆಯ ಹಂತದಲ್ಲಿ ಅಪ್ಪರೆಯರ ಭುಜಗಳನ್ನು ಬಳಸಿದ ವೀರನು 
ಹಾರುತ್ತಿರುವ ದೃಶ್ಯ ಸುಂದರವಾಗಿದೆ. ಸದರಿ ತಾಲೂಕಿನ ಚಿಲ್ಲೂರಿನ ವೀರಗಲ್ಲಿನ ಯುದ್ಧ ಹಂತದಲ್ಲಿ 
ಆಳೆತ್ತರದ ಬಿಲ್ಲನ್ನು ಹಿಡಿದು ನಿಂತಿರುವ ವೀರನ ಮೇಲೆ ಶತ್ರುಗಳ ಗಜಪಡೆ ದಾಳಿ ಮಾಡುತ್ತಿರುವ 
ದೃಶ್ಯವಿದೆ. ಆನೆ ಮೇಲೆ ಕುಳಿತ ಸೈನಿಕರಿಗೆ ಛತ್ರಿ ಹಿಡಿಯಲಾಗಿದೆ. ಹಾನಗಲ್ಲು ತಾಲೂಕಿನ ಕೂಸನೂರು 
ವೀರಗಲ್ಲಿನ ಯುದ್ದ ಹಂತದಲ್ಲಿ ಎರಡು ಆನೆಗಳಿವೆ. ಇದೇ ತಾಲೂಕಿನ ಹಿರೇಕ್ಕಾಂಶಿಯ ವೀರಗಲ್ಲಿನ 
ಕೆಳಹಂತದಲ್ಲಿ ವೀರನು ಉದ್ದನೆಯ ಭರ್ಚಿ ಮತ್ತು ಗುರಾಣಿಯನ್ನು ಹಿಡಿದು ಆನೆಯೊಂದಿಗೆ 
ಹೋರಾಡುತ್ತಿದ್ದಾನೆ. ಆನೆಯ ಮೇಲೆ ಕುಳಿತ ಮಾವುತನು ವೀರನ ಮೇಲೆ ಆನೆಯನ್ನು ನುಗ್ಗಿಸುತ್ತಿದ್ದಾನೆ. 
ಹಾನಗಲ್ಲಿನ ವೀರಗಲ್ಲೊಂದು ಕೋಟೆ ಕಾಳಗದಲ್ಲಿ ಗಜಪಡೆಯ ಉಪಸ್ಥಿತಿಯನ್ನು ಬಿಂಬಿಸುತ್ತದೆ. 
ಹಿರೇಕೆರೂರು ತಾಲೂಕಿನ ವರಾಹದ ಇಕ್ಕೈಮಾಸ್ಟಿಗಲ್ಲೊಂದರ ಕೆಳಹಂತದಲ್ಲಿ ವೀರನು ಬಿಲ್ಲು- 
ಬಾಣ ಹಿಡಿದು ಆನೆಗಳ ಮೇಲೆ ಪ್ರಯೋಗಿಸುತ್ತಿದ್ದಾನೆ. 


ಬ್ಯಾಡಗಿ ತಾಲೂಕಿನ ಚಿನ್ನಿಕಟ್ಟಿಯ ರಾಷ್ಟಕೂಟರ ಕಾಲದ ವೀರಗಲ್ಲೊಂದರಲ್ಲಿ ಆನೆಯೊಂದು 
ಸೈನಿಕರ ಕುತ್ತಿಗೆಗೆ ಸೊಂಡಿಲನ್ನು ಹಾಕಿ ಮೇಲಕ್ಕೆತ್ತಿದೆ. ಆನೆಯ ದಾಳಿಗೆ ಸಿಲುಕಿದ ಅನೇಕ ಸೈನಿಕರು 
ನೆಲದ ಮೇಲೆ ಬಿದ್ದಿದ್ದಾರೆ. ಇದರ ಎರಡನೆಯ ಹಂತದ ಮಧ್ಯದಲ್ಲಿ ವೀರ ನಿಂತಿದ್ದಾನೆ. ಅವನ 
ಆಚೆ-ಈಚೆ ನಾಲ್ಕು ಜನ ಅಪ್ಪರೆಯರು ಗಾಳಿಯಲ್ಲಿ ತೇಲುತ್ತಿರುವಂತೆ ಚಿತ್ರಿಸಲಾಗಿದೆ. ಮೂರನೆಯ 
ಹಂತದಲ್ಲಿ ವೀರನು ಪೀಠದ ಮೇಲೆ ಕುಳಿತಿದ್ದಾನೆ. ಅವನ ಎರಡೂ ಬದಿಗಳಲ್ಲಿ ಇಬ್ಬರು ಸ್ತ್ರೀಯರು 
ಸೇವೆಗೈಯುತ್ತಿದ್ದಾರೆ. ಇದೇ ತಾಲೂಕಿನ ಮಾಸಣಗಿಯ ರಾಷ್ಟಕೂಟರ ಕಾಲದ ವೀರಗಲ್ಲೊಂದರಲ್ಲಿ 
ಗಜಕಾಳಗದ ಸುಂದರ ಶಿಲ್ಪಗಳಿವೆ. ಇದರ ಯುದ್ದ ಹಂತದಲ್ಲಿ ಕುದುರೆಯಿಂದಿಳಿದು ಖಡ್ಗ-ಗುರಾಣಿಯನ್ನು 
ಹಿಡಿದು ಅನೇಕ ವೈರಿ ಸೈನಿಕರನ್ನು ಕೊಂದು ಅವರ ಹೆಣಗಳ ಮೇಲೆ ನಿಂತಿರುವ ವೀರನ ಮೇಲೆ 
ಐದು ಆನೆಗಳ ಪಡೆ ಎರಗಿದೆ. ಆನೆಗಳಿಗೆ ಹಾಕಲಾದ ಚೌಕಗಳ ವಿನ್ಕಾಸ ಹೊಂದಿದ ರಕ್ಷಾಕವಚ 
ಅತ್ಯಂತ ಸುಂದರವಾಗಿವೆ. ಆನೆಗಳ ಮೆಲೆ ಸೈನಿಕರು ಕುಳಿತು ಯುದ್ದ ಮಾಡಲು ಅನುಕೂಲವಾಗುವಂತೆ 
ನಿರ್ಮಿಸಿದ ಬುಟ್ಟಿಗಳಂತಹ ರಚನೆ ಶಿಲ್ಲಿಯ ಕಲಾಕೌಶಲ್ಯತೆಗೆ ಹಿಡಿದ ಕನ್ನಡಿಯಾಗಿದೆ. ಎರಡು 
ಕುದುರೆಗಳಿದ್ದು ಅವುಗಳಿಗೂ ರಕ್ಷಾಕವಚ ಹಾಕಲಾಗಿದೆ. ಎರಡನೆಯ ಹಂತದಲ್ಲಿ ತಮ್ಮ ತೋಳುಗಳಿಂದ 
ವೀರನ ಭುಜಗಳನ್ನು ಬಳಸಿ ನಿಂತಿರುವ ಅಪ್ಪರೆಯರಿದ್ದಾರೆ. ಕೊನೆಯ ಇಬ್ಬರು ತಮ್ಮ ಕೈಗಳಲ್ಲಿ 
ಕುಂಭವನ್ನು ಎತ್ತಿ ಹಿಡಿದಿದ್ದಾರೆ. ಮೂರನೆಯ ಹಂತದಲ್ಲಿ ಕಮಲಪೀಠದ ಮೇಲೆ ಬಲಗೈಯಲ್ಲಿ 
ಕಮಲವನ್ನು ಹಿಡಿದು ಕುಳಿತ ವೀರನಿದ್ದು, ಅವನ ಆಚೆ-ಠಚೆ ಚಾಮರಧಾರಿ ಸ್ತ್ರೀಯರು 


೧೨೭ 


ಸೇವೆಗೈಯುತ್ತಿದ್ದಾರೆ. ಸಾಮಾನ್ಯವಾಗಿ ವೀರಗಲ್ಲುಗಳಲ್ಲಿ ಶತ್ರಪಡೆಯವರು ಗಜಪಡೆಯೊಂದಿಗೆ ವೀರನ 
ಮೇಲೆ ಆಕ್ರಮಣ ಮಾಡಿರುವುದನ್ನು ಕಾಣುತ್ತೇವೆ. ಈ ರೀತಿ ವೈರಿಪಡೆಯಲ್ಲಿ ಮಾತ್ರ ಗಜಪಡೆಯಿದ್ದು, 
ವೀರನು ಅವುಗಳೊಂದಿಗೆ ಹೋರಾಡುತ್ತಿರುವಂತೆ ಚಿತ್ರಿಸಿರುವುದು ಆತನ ಶೌರ್ಯ ಸಾಹಸವನ್ನು 
ಬಿಂಬಿಸುವುದಕ್ಕಾಗಿ ಎಂಬುದನ್ನು ಮನಗಾಣಬಹುದು. 


ಒಂಟೆ ಕಾಳಗದ ವೀರಗಲ್ಲು ಶಿಲ್ಪಗಳು 


ಕರ್ನಾಟಕದ ಯುದ್ದಗಳಲ್ಲಿ ಒಂಟೆಗಳ ಬಳಕೆ ತುಂಬಾ ಕಡಿಮೆಯಿತ್ತೆಂದು ತೋರುತ್ತದೆ. 
ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯ ವೀರಗಲ್ಲೊಂದರ ಯುದ್ಧ ಹಂತದಲ್ಲಿ ಬಲಬದಿಗೆ 
ಒಂದು ಒಂಟೆ ಇದ್ದು, ಅದರ ಮೇಲೆ ನಗಾರಿಯುನ್ನು ಬಿಗಿಯಲಾಗಿದೆ. ಈ ನಗಾರಿಯ ಹಿಂಬದಿಯಲ್ಲಿ 
ಒಬ್ಬ ತನ್ನ ಎರಡೂ ಕೈಗಳಲ್ಲಿ ಕೋಲನ್ನು ಹಿಡಿದು ನಗಾರಿ ಬಾರಿಸುತ್ತಿದ್ದಾನೆ. ವೀರಗಲ್ಲಿನ ಇದೇ 
ಹಂತದ ಎಡಬದಿಯಲ್ಲಿ ಎರಡು ಒಂಟೆಗಳಿವೆ. ಅವುಗಳ ಮೇಲೆಯೂ ನಗಾರಿಗಳನ್ನು ಬಿಗಿಯಲಾಗಿದ್ದು, 
ನಗಾರಿ ಬಾರಿಸುವವನು ಹಿಂದೆ ಕುಳಿತಿದ್ದಾನೆ. ಇದನ್ನು ಗಮನಿಸಿದರೆ ಒಂಟೆಗಳನ್ನು ಅಂದು ಯುದ್ದ 
ವಾದ್ಯಗಳು ಮತ್ತು ಯುದ್ದ ಸಾಮಗಿಗಳನ್ನು ಹೊತ್ತೊಯ್ಯುಲು ಬಳಸುತ್ತಿದ್ದರೆಂದು ತೋರುತ್ತದೆ. 


ನಾಲ್ಕು ಹಂತಗಳ ವೀರಗಲ್ಲು ಶಿಲ್ಪಗಳು 


ಯುದ್ದ ಹಂತವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಲು ಮತ್ತು ಸ್ಪರ್ಗಾರೋಹಣದ ಪಟ್ಟಿಕೆಯಲ್ಲಿ 
ವಾದ್ಯಮೇಳ ಮತ್ತಿತರ ಅಂಶಗಳನ್ನು ಕೆತ್ತುವ ಉದ್ದೇಶದಿಂದ ವೀರಗಲ್ಲುಗಳನ್ನು ನಾಲ್ಕು ಅಥವಾ 
ಐದು ಹಂತಗಳಲ್ಲಿ ಕೆತ್ತಿಸುವ ಪರಿಪಾಠ ಬೆಳೆದು ಬಂದಿತು. ರಟ್ಟಿಹಳ್ಳಿ ತಾಲೂಕಿನ ಹೊಸಕಟ್ಟೆಯ 
ವೀರಗಲ್ಲೊಂದರ ಯುದ್ಧ ಹಂತದಲ್ಲಿ ವೀರನು ಖಡ್ಗ-ಗುರಾಣಿ ಹಿಡಿದು ವೈರಿಗಳೆಡೆಗೆ ಮುನ್ನುಗ್ಗು ತ್ತಿದ್ದಾನೆ. 
ವೈರಿ ಪಡೆಯ ಇಬ್ಬರು ವೀರನ ಮೇಲೆ ಭರ್ಚಿಗಳನ್ನು ಎಸೆಯುತ್ತಿದ್ದಾರೆ. ಇದರ ಮೇಲಿನ ಎರಡು 
ಹಂತಗಳಲ್ಲಿ ವೀರನು ವಿಮಾನದಲ್ಲಿ ಕೈಮುಗಿದು ಕುಳಿತಿದ್ದು, ಅಪ್ಪರೆಯರು ಸ್ಪರ್ಗಕ್ಕೆ ಒಯ್ಯುವ 
ಶಿಲ್ಪಗಳಿವೆ. ನಾಲ್ಕನೆಯ ಹಂತ ಒಡೆದಿದೆ. ಬ್ಯಾಡಗಿ ತಾಲೂಕಿನ ಬೀರನಕೊಪ್ಪದ ವೀರಗಲ್ಲಿನ ಮೊದಲ 
ಹಂತದಲ್ಲಿ ವೀರರಿಬ್ದರು ಬಿಲ್ಲನ್ನು ಹಿಡಿದು ಯುದ್ದ ಮಾಡುತ್ತಿದ್ದಾರೆ. ವೀರರ ತಲೆಯ ಮೇಲೆ 
ಛತ್ರಿಗಳಿವೆ. ಇವರ ಮುಂದೆ ನಾಲ್ಕು ಜನ ವೈರಿ ಸೈನಿಕರು ಯುದ್ದದಲ್ಲಿ ತೊಡಗಿದ್ದಾರೆ. ಇದರ 
ಎರಡನೆಯ ಹಂತದಲ್ಲಿ ವೀರನು ಕುದುರೆಯನ್ನೇರಿ ತನ್ನ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಟಿದ್ದಾನೆ. 
ಕುದುರೆಯ ಹಿಂದೆ ಒಬ್ಬ ಸೇವಕ ವೀರನಿಗೆ ಛತ್ರಿ ಹಿಡಿದಿದ್ದಾನೆ. ಇಲ್ಲಿ ಒಂದನೆಯ ಹಂತದ 
ಜಾಗದಲ್ಲಿ ಎರಡನೆಯ ಹಂತದ ದೃಶ್ಯವು ಎರಡನೆಯ ಹಂತದಲ್ಲಿ ಒಂದನೆಯ ಹಂತದ ದೃಶ್ಯವು 
ಸ್ಥಳಾಂತರಗೊಂಡಂತೆ ತೋರುತ್ತದೆ. ಮೂರನೆಯ ಹಂತದಲ್ಲಿ ಕೈಮುಗಿದು ಮಂಟಪದಲ್ಲಿ ಕುಳಿತಿರುವ 
ವೀರನನ್ನು ಅಪ್ಪರೆಯರು ವಾದ್ಧಮೇಳದೊಂದಿಗೆ ಸ್ಪರ್ಗಕ್ಕೆ ಒಯ್ಕುವ ದೃಶ್ಯವಿದೆ. ನಾಲ್ಕನೆಯ ಹಂತದಲ್ಲಿ 
ಲಿಂಗವನ್ನು ಪೂಜಿಸುವ ಶೈವಮುನಿ, ನಂದಿ, ಸೂರ್ಯ-ಚಂದ್ರ ಮತ್ತು ಇಬ್ಬರು ವೀರರು ತಮ್ಮ 
ಪತ್ನಿಯರೊಂದಿಗೆ ಕೈಮುಗಿದು ಕುಳಿತ ಶಿಲ್ಲಗಳಿವೆ. 


೧೨೮ 


ಬ್ಯಾಡಗಿ ತಾಲೂಕಿನ ಮಾಸಣಗಿಯ ಅತ್ಯಂತ ದೊಡ್ಡ ವೀರಗಲ್ಲೊಂದು ಶಿಲ್ಲದ ದೃಷ್ಟಿಯಿಂದ 
ಒಂದು ಪುಟ್ಟ ಕಾವ್ಯದಂತಿದೆ. ಸ್ಥಳೀಯರು ಇದನ್ನು ಚೀಲಪ್ಪನ ಶಿಲ್ಲವೆಂದು ಕರೆಯುತ್ತಾರೆ. ಈ 
ವೀರಗಲ್ಲು ನಾಲ್ಕು ಜನ ವೀರರ ಮರಣವನ್ನು ತಿಳಿಸುತ್ತಿದ್ದು, ಪ್ರತಿಯೊಬ್ಬ ವೀರನ ಯುದ್ದ ಪ್ರಸಂಗವನ್ನು 
ಪ್ರತ್ಯೇಕವಾಗಿ ಹಂತಹಂತಗಳಲ್ಲಿ ತೋರಿಸಲಾಗಿದೆ. ಇದರ ಮೊದಲ ಹಂತದಲ್ಲಿ ಕುದುರೆಯಿಂದಿಳಿದ 
ವೀರನು ತನ್ನ ಎಡಗೈಯಲ್ಲಿರುವ ಬಿಲ್ಲನ್ನು ಮೇಲಕ್ಕೆತ್ತಿ ಬಲಗೈಯಲ್ಲಿನ ಕತ್ತಿಯಿಂದ ಶತ್ರುವಿನ ಕುದುರೆಯ 
ಎದೆಗೆ ಚುಚ್ಚಿದ್ದಾನೆ. ವೀರನ ಹಿಂದೆ ಛತ್ರಿ ಹಿಡಿದ ಸೇವಕನಿದ್ದು, ಹಿಂಭಾಗದಲ್ಲಿ ಸೈನಿಕರಿದ್ದಾರೆ. ವೈರಿ 
ಪಡೆಯ ಮುಂದೆ ಕುದುರೆ ಸವಾರರಿದ್ದು, ಅವುಗಳ ಹಿಂದೆ ಆಯುಧಗಳನ್ನು ಹಿಡಿದ ಶತ್ರುಪಡೆ ಇದೆ. 
ಎರಡನೆಯ ಹಂತದಲ್ಲಿ ಕುದುರೆಯಿಂದಿಳಿದ ವೀರನು ವೈರಿಕುದುರೆಯ ಎದೆಗೆ ಕತ್ತಿಯಿಂದ ತಿವಿದಿದ್ದಾನೆ. 
ಇದರಿಂದ ಘಾಸಿಗೊಂಡ ಕುದುರೆ ತನ್ನ ಮುಖವನ್ನು ಹಿಂದಕ್ಕೆ ತಿರುಗಿಸಿದೆ. ಅದರ ಮೇಲೆ ಕುಳಿತ 
ಸೈನಿಕನು ವೀರನ ಕಡೆ ಭರ್ಚಿಯನ್ನು ಎಸೆಯುತ್ತಿದ್ದಾನೆ. ವೀರನ ಹಿಂದೆ ಛತ್ರಿ ಹಿಡಿದವ ಮತ್ತು 
ಮೂವರು ಸೈನಿಕರಿದ್ದಾರೆ. ಶತ್ರು ಪಡೆಯಲ್ಲಿ ಮುಂದೆ ಕುದುರೆ ಸವಾರರಿದ್ದರೆ ಅವರ ಹಿಂದೆ ಪದಾತಿ 
ದಳವಿದೆ. ಮೂರನೆಯ ಹಂತದಲ್ಲಿ ಕುದುರೆಯಿಂದಿಳಿದ ಇಬ್ಬರು ವೀರರು ಶತ್ರು ಪಡೆಗಳೊಂದಿಗೆ 
ಪತ್ಯೇಕವಾಗಿ( ಒಂದೇ ಹಂತದಲ್ಲಿ ಎರಡು ಭಾಗ, ಮೇಲೆ ಒಬ್ಬ ಕೆಳಗೆ ಒಬ್ಬ) ಹೋರಾಡುತ್ತಿದ್ದಾರೆ. 
ಇವರಿಬ್ಬರಿಗೂ ಛತ್ರಿಗಳನ್ನು ಹಿಡಿದು ನಿಂತ ಸೇವಕರಿದ್ದಾರೆ. ಮೇಲಿನ ನಾಲ್ಕನೆಯ ಹಂತದ ಮಧ್ಯದಲ್ಲಿ 
ಲಿಂಗ, ಶೈವಮುನಿ, ನಂದಿ ಶಿಲ್ಲಗಳಿದ್ದು, ಎರಡೂ ಬದಿಗಳಲ್ಲಿ ಎರಡೆರಡರಂತೆ ವಿಮಾನಗಳಿವೆ. 
ವಿಮಾನದಲ್ಲಿ ಕೈಮುಗಿದು ಕುಳಿತ ನಾಲ್ಕು ಜನ ವೀರರನ್ನು ಅಪ್ಪರೆಯರು ಕೊಂಡೊಯ್ಯುತ್ತಿರುವಂತೆ 
ಕಂಡರಿಸಿದ್ದಾರೆ. ವೈಶಾಲ್ಯತೆ ಮತ್ತು ಶಿಲ್ಪ ದೃಷ್ಟಿಯಿಂದ ಇದೊಂದು ಅಪರೂಪದ ವೀರಗಲ್ಲೆಂದು 
ಹೇಳಬಹುದು. 


ಸವಣೂರು ತಾಲೂಕಿನ ಚಿಲ್ಲೂರಿನ ಬೃಹತ್‌ ವೀರಗಲ್ಲೊಂದರ ಯುದ್ದದ ಹಂತ ನೆಲದಲ್ಲಿ 
ಹೂತಿದೆ. ಇಡೀ ವೀರಗಲ್ಲನ್ನು ಲಂಬವಾಗಿ ಮೂರು ಭಾಗಗಳಾಗಿ ಮತ್ತು ಅಡ್ಡಲಾಗಿ ನಾಲ್ಕುಹಂತಗಳಲ್ಲಿ 
ವಿಭಾಗಿಸಲಾಗಿದೆ. ಎರಡನೆಯ ಹಂತದ ಮೂರೂ ಭಾಗಗಳಲ್ಲಿ ನಿಂತಿರುವ ವೀರರನ್ನು ಕೈಹಿಡಿದು 
ನಿಂತ ಇಬ್ಬರು ಸೀಯರಿದ್ದು, ಅವರ ಮೇಲ್ಲಾಗದಲ್ಲಿ ಇನ್ನಿಬ್ಬರು ಅಪರೆಯರು ಹಾರುತ್ತಿರುವಂತೆ 

ಬ ಮೆ ಬ ಕ್ಸಿ ಹು "ಬ ಬ ರ 
ಚಿತ್ರಿಸಲಾಗಿದೆ. ಇದರ ಮೂರನೆಯ ಹಂತದ ಮೂರೂ ಭಾಗಗಳಲ್ಲಿ, ವಿಮಾನದಲ್ಲಿ ಕುಳಿತ ವೀರರನ್ನು 
ಅಪ್ಪರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಮಾನಗಳ ಕೆಳಗೆ ನೃತ್ಯಮಾಡುತ್ತಿರುವ ಸ್ತೀಯರಿದ್ದಾರೆ. 
ನಿ ರ ಬ೨ದ DE) 5 ಮಿ ಬ 

ನಾಲ್ಕನೆಯ ಹಂತದ ಮೂರೂ ಭಾಗಗಳಲ್ಲಿ ವೀರರು ಎತ್ತರವಾದ ಪೀಠದ ಮೇಲೆ ಕುಳಿತಿದ್ದಾರೆ. 
ಅವರ ಪಕ್ಕದಲ್ಲಿ ನಾಲ್ಕು ಜನರಂತೆ ಸ್ತೀ ಸೇವಕರು ಕುಳಿತಂತೆ ಕಂಡರಿಸಲಾಗಿದೆ. ವೀರಗಲ್ಲಿನ 
ತುದಿಯಲ್ಲಿ ಮೂರು ಶಿಖರಗಳ ಅಲಂಕರಣೆ ಇದೆ. ಈ ರೀತಿಯ ನಾಲ್ಕು ಹಂತಗಳು ಮತ್ತು 
ಮೂರು ವಿಭಾಗಗಳಿರುವ ವೀರಗಲ್ಲುಗಳು ಕರ್ನಾಟಕದಲ್ಲಿ ವಿರಳವೆಂದು ಹೇಳಬಹುದು. ಹಾನಗಲ್ಲು 
ತಾಲೂಕಿನ ತಿಳವಳ್ಳಿಯ ಲಂಬವಾಗಿ ಸೀಳಿದ ವೀರಗಲ್ಲೊಂದು ಸ್ಹಾರಸ್ಯ್ಕಕರವಾದ ಅಂಶಗಳನ್ನು 
ಬಿಂಬಿಸುತ್ತದೆ. ಇದರ ಮೊದಲ ಹಂತದಲ್ಲಿ ಎತ್ತರವಾದ ಆಸನದ ಮೇಲೆ ಇಬ್ಬರು ಕುಳಿತಿದ್ದು, ಅವರ 


೧೨೯ 


ಮಧ್ಯದಲ್ಲಿ ಒಬ್ಬ ವೀರ ನಿಂತಿದ್ದಾನೆ. ಇವರ ಎರಡೂ ಬದಿಗಳಲ್ಲಿ ಒಬ್ಬ ಸೇವಕ ಒಬ್ಬ ಸ್ತೀ ಮತ್ತು 
ಇನ್ನೊಬ್ಬ ನಿಂತಿದ್ದಾರೆ. ಇಡೀ ಹಂತ ರಾಜನೊಬ್ಬ ವೀರನಿಗೆ ಯುದ್ದಕ್ಷಾಗಿ ವೀಳ್ಯವನ್ನು ನೀಡುತ್ತಿರುವಂತೆ 
ಭಾಸವಾಗುತ್ತದೆ. ಎರಡನೆಯ ಹಂತದಲ್ಲಿ ವೀರನು ಕುದುರೆ ಏರಿ ಹೊರಟಿದ್ದಾನೆ. ಅವನ ಹಿಂದೆ 
ಮತ್ತು ಪಕ್ಕದಲ್ಲಿ ಸೇವಕರಿದ್ದಾರೆ. ಇದರ ಹಿಂದೆ ಪಲ್ಲಕ್ಕಿಯಲ್ಲಿ ದಂಪತಿಗಳು ಕೈಮುಗಿದು ಕುಳಿತಂತೆ 
ಚಿತಿಸಲಾಗಿದೆ. ಮೂರನೆಯ ಹಂತದಲ್ಲಿ ಕೈಮುಗಿದು ಮಂಟಪದಲ್ಲಿ ಕುಳಿತ ದಂಪತಿಗಳನ್ನು ಅಪ್ಪರೆಯರು 
ಸ್ಪರ್ಗಕ್ಕೆ ಒಯ್ಯುತ್ತಿದ್ದಾರೆ. ಇಲ್ಲಿ ಬಾಳೆ ಕಂಬದ ಅಲಂಕಾರ ಇದೆ. ನಾಲ್ಕನೆಯ ಹಂತದಲ್ಲಿ ಲಿಂಗ, 
ಶೈವಮುನಿ, ನಂದಿ ಶಿಲ್ಲಗಳಿವೆ. ಶಾಸನದ ತುದಿಯಲ್ಲಿ ಕೀರ್ತಿಮುಖದ ಅಲಂಕರಣೆ ಇದೆ. 


ಹಾನಗಲ್ಲು ತಾಲೂಕಿನ ಕಲಕೇರಿಯಲ್ಲಿ ನಾಲ್ಕು ಹಂತಗಳನ್ನು ಹೊಂದಿರುವ ಮೂರು 
ವೀರಗಲ್ಲುಗಳು ಕಂಡುಬರುತ್ತವೆ. ಇಲ್ಲಿಯ ಒಂದನೆಯ ವೀರಗಲ್ಲಿನ ಯುದ್ದ ಹಂತದಲ್ಲಿ ವೀರನು 
ಬಿಲ್ಲನ್ನು ಹಿಡಿದ ವೈರಿಯ ಹೊಟ್ಟಿಗೆ ಖಡ್ಗದಿಂದ ಇರಿದಿದ್ದಾನೆ. ಇಲ್ಲಿಯೇ ಇನ್ನಿಬ್ಬರು ಸೈನಿಕರಿದ್ದಾರೆ. 
ಎರಡನೆಯ ಹಂತದಲ್ಲಿ ದಂಪತಿಗಳು ಒಬ್ಬರಿಗೊಬ್ಬರು ತಮ್ಮ ತೋಳುಗಳಿಂದ ಪರಸ್ಪರ ಭುಜಗಳನ್ನು 
ಬಳಸಿ ಪಲ್ಲಕ್ಕಿಯಲ್ಲಿ ಕುಳಿತಿದ್ದಾರೆ. ಸಾವಿನಲ್ಲಿಯೂ ದಂಪತಿಗಳ ಅನ್ಯೋನ್ಯತೆಯನ್ನು ಇಲ್ಲಿ ಕಾಣಬಹುದು. 
ಪಲ್ಲಕ್ಕಿಯನ್ನು ಇಬ್ಬರು ಹೊತ್ತು ಸಾಗುತ್ತಿದ್ದಾರೆ. ಮೂರನೆಯ ಹಂತದಲ್ಲಿ ಕೈಮುಗಿದು ಮಂಟಪದಲ್ಲಿ 
ಕುಳಿತಿರುವ ದಂಪತಿಗಳನ್ನು ಅಪ್ಪರೆಯರು ಸ್ಪರ್ಗಕ್ಕೆ ಒಯ್ಯುವ ಸನ್ನಿವೇಶವಿದೆ. ನಾಲ್ಲನೆಯ ಹಂತದಲ್ಲಿ 
ಲಿಂಗ, ಶೈವಮುನಿ, ನಂದಿ ಮತ್ತು ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಪಗಳಿವೆ. ಈ ಗ್ರಾಮದ 
ಎರಡನೆಯ ವೀರಗಲ್ಲು ಮತ್ತು ಮೂರನೆಯ ವೀರಗಲ್ಲುಗಳು ರಣರಂಗದಲ್ಲಿ ಮಡಿದ ತಮ್ಮ 
ಗಂಡಂದಿರೊಂದಿಗೆ ಚಿತೆಯೇರಿದ ಸತಿಯರ ದೃಶ್ಯಗಳನ್ನು ಒಳಗೊಂಡಿವೆ. 


ಐದು ಹಂತಗಳ ವೀರಗಲ್ಲು ಶಿಲ್ಪಗಳು 

ಶಿಲನಿರೂಪಣೆಯಲ್ಲಿ ವಿಷಯವಸ್ತು ಅಧಿಕವಾದಂತೆ ವೀರಗಲ್ಲುಗಳಲ್ಲಿ ಹೆಚ್ಚಿನ ಹಂತಗಳು 
ಒಡಮೂಡುತ್ತಾ ಹೋದವು. ಹಾವೇರಿ ತಾಲೂಕಿನ ಬೆಳವಿಗಿಯ ಬೃಹತ್‌ ವೀರಗಲ್ಲಿನ ಒಂದನೆಯ 
ಹಂತದಲ್ಲಿ ವೀರನು ಖಡ್ಗ ಹಿಡಿದು ಶತ್ರು ಅಶ್ಲಸೈನ್ಯದೆಡೆಗೆ ಸಾಗುತ್ತಿದ್ದಾನೆ. ವೀರನ ತಲೆಯ ಮೇಲೆ 
ಛತ್ರಿ ಇದೆ. ವೀರನ ಹಿಂದೆ ಒಬ್ಬ ತನ್ನ ಹೆಗಲ ಮೇಲೆ, ಇನ್ನಿಬ್ಬರು ಪಲ್ಲಕ್ಕಿಯಲ್ಲಿ ಯುದ್ದಸಾಮಗಿಗಳನ್ನು 
ಹೊತ್ತು ತರುತ್ತಿದ್ದಾರೆ. ಎರಡನೆಯ ಹಂತದಲ್ಲಿ ಕುದುರೆಯಿಂದಿಳಿದ ವೀರ ಮತ್ತು ಇನ್ನಿಬ್ಬರು ವೀರರು 
ಭರ್ಚಿ ಹಿಡಿದು ಕೋಟೆಗೆ ಮುತ್ತಿಗೆ ಹಾಕಿದ್ದಾರೆ. ಮೂವರು ವೀರರಿಗೂ ಛತ್ರಿಗಳಿವೆ. ಮೂರನೆಯ 
ಹಂತದಲ್ಲಿ ಭರ್ಚಿ ಹಿಡಿದ ವೀರನು ವೈರಿ ಅಶ್ವಪಡೆಯೊಂದಿಗೆ ಹೋರಾಡುತ್ತಿದ್ದಾನೆ. ನಾಲ್ಕನೆಯ 
ಹಂತದಲ್ಲಿ ಕೈಮುಗಿದು ಮಂಪಟದಲ್ಲಿ ಕುಳಿತ ವೀರನನ್ನು ಅಪ್ಪರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುವ 
ದೃಶ್ಯವಿದೆ. ಐದನೆಯ ಹಂತದಲ್ಲಿ ಶೈವಮುನಿ, ಲಿಂಗ, ನಂದಿ ಮತ್ತು ಕೈಮುಗಿದು ಕುಳಿತ ವೀರರ 
ಶಿಲ್ಪಗಳಿವೆ. ಶಾಸನದ ತುದಿಗೆ ದ್ರಾವಿಡ ಶೈಲಿ ಶಿಖರ ಅಲಂಕರಣೆ ಇದೆ. ಶಿಲ್ಲದೃಷ್ಠಿಯಿಂದ ಅತ್ಯಂತ 
ಕಲಾತ್ಮಕವಾಗಿ ಮೂಡಿಬಂದ ವೀರಗಲ್ಲುಗಳಲ್ಲಿ ಹಿರೇಕೆರೂರು ತಾಲೂಕಿನ ಮೇದೂರಿನ ಐದು 


೧೩೦ 


ಹಂತಗಳ ವೀರಗಲ್ಲು ಒಂದಾಗಿದೆ. ಇಲ್ಲಿಯ ಪ್ರಶಿಯೊಂದು ಹಂತದ ಶಿಲ್ಲಗಳು ಪಮಾಣಬದ್ದವಾಗಿದ್ದು, 
ಅತ್ಯಂತ ಸುಂದರವಾಗಿವೆ. ಇದರ ಮೊದಲನೆಯ ಹಂತದಲ್ಲಿ ವೀರನು ಕುದುರೆ ಏರಿ ಯುದ್ದಕ್ಕೆ 
ಹೊರಟ ದೃಶ್ಯವಿದೆ. ವೀರನೊಂದಿಗೆ ಸೈನಿಕರೂ ಹೊರಟಿದ್ದಾರೆ. ಸೈನ್ಯದ ಮುಂದೆ ಯುದ್ಧವಾದ್ಯಗಳನ್ನು 
ಬಾರಿಸುವವರು ಇದ್ದಾರೆ. ಎರಡನೆಯ ಹಂತದಲ್ಲಿ ವೀರನು ಕುದುರೆ ಏರಿ ತುರುಗಳನ್ನು ಹಿಂದಿಕ್ಕಿಕೊಂಡು 
ಶತ್ರು ಅಶ್ಚಪಡೆಯೊಂದಿಗೆ ಹೋರಾಡುತ್ತಿದ್ದಾನೆ. ಮೂರನೆಯ ಹಂತದಲ್ಲಿ ವೀರನು ಅಪ್ಸರೆಯರ 
ಭುಜಗಳನ್ನು ಬಳಸಿದ್ದರೆ, ಅಪ್ಪರೆಯರು ತಮ್ಮ ಕೈಗಳಿಂದ ವೀರನ ಸೊಂಟವನ್ನು ಬಳಸಿ ಸ್ಪರ್ಗಕ್ಕೆ 
ಕೊಂಡೊಯ್ಯುತ್ತಿದ್ದಾರೆ. ಇವರ ಆಚೆ-ಈಚೆ ವಾದ್ಯಮೇಳದವರಿದ್ದಾರೆ. ನಾಲ್ಕನೆಯ ಹಂತದಲ್ಲಿ ಪುಷಕ 
ವಿಮಾನದಲ್ಲಿ ಕೈಮುಗಿದು ಕುಳಿತ ವೀರನನ್ನು ಅಪ್ಪರೆಯರು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಇಲ್ಲಿಯೂ 
ಸಹ ವಾದ್ಯಮೇಳದವರಿದ್ದಾರೆ. ಅಲ್ಲದೆ ವಿಮಾನದ ಎರಡೂ ಬದಿಗಳಲ್ಲಿ ಬಾಳ ಕಂಬಗಳನ್ನು ಹಿಡಿದಿರುವ 
ಸೇವಕರಿರುವುದು ವಿಶೇಷ. ಐದನೆಯ ಹಂತದಲ್ಲಿ ಲಿಂಗವನ್ನು ಪೂಜಿಸುವ ಶೈವಮುನಿ, ನಂದಿ, 
ಕೈಮುಗಿದು ಕುಳಿತ ವೀರ ಹಾಗೂ ಸೂರ್ಯ-ಚೆಂದರ ಶಿಲ್ಪಗಳಿವೆ. 


ಹಾನಗಲ್ಲು ತಾಲೂಕಿನ ತಿಳುವಳ್ಳಿಯಲ್ಲಿ ಐದು ಹಂತಗಳನ್ನು ಹೊಂದಿದ ಸೊಗಸಾದ 
ಶಿಲ್ಲಗಳಿಂದೊಡಗೂಡಿದ ವೀರಗಲ್ಲು ಇದೆ. ಇದರ ಮೊದಲ ಹಂತದಲ್ಲಿ ಯುದ್ಧಕ್ಕೆ ಹೊರಟ ದೃಶ್ಯವಿದೆ. 
ವೀರನನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಸಾಗುತ್ತಿದ್ದು, ಅವನ ಹಿಂದೆ ಅಶ್ಚ್ಪಪಡೆ ಮತ್ತು ಪದಾತಿ ಸೈನಿಕರು 
ಹೊರಟಿದ್ದಾರೆ. ಎರಡನೆಯ ಹಂತದಲ್ಲಿ ಎರಡೂ ಕಡೆಯ ಅಶ್ವಪಡೆಗಳ ಮಧ್ಯೆ ಯುದ್ದ ಜರುಗುತ್ತಿದೆ. 
ಕುದುರೆಯ ಕಾಲಡಿಯಲ್ಲಿ ಸಿಕ್ಕಿರುವ ಸೈನಿಕರು ಮತ್ತು ಕುದುರೆ ಯುದ್ದದ ಭೀಕರತೆಯನ್ನು ಬಿಂಬಿಸುತ್ತವೆ. 
ಮೂರನೆಯ ಹಂತದಲ್ಲಿ ವೀರನನ್ನು ಅಪ್ಪರೆಯರು ತಮ್ಮ ತೋಳುಗಳಿಂದ ಬಳಸಿ ನಿಂತಿದ್ದರೆ. 
ನಾಲ್ಕನೆಯ ಹಂತದಲ್ಲಿ ವಿಮಾನದಲ್ಲಿ ಕೈಮುಗಿದು ಕುಳಿತ ವೀರನನ್ನು ಅಪ್ಪರೆಯರು 
ವಾದ್ಯಮೇಳೆದವರೊಂದಿಗೆ ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಯವಿದೆ. ಐದನೆಯ ಹಂತದಲ್ಲಿ ಲಿಂಗ, 
ಶೈವಮುನಿ, ನಂದಿ ಮತ್ತು ಪೀಠದ ಮೇಲೆ ಕೈಮುಗಿದು ಕುಳಿತ ವೀರನ ಶಿಲ್ಪಗಳಿವೆ. 


ಹಾನಗಲ್ಲಿನ ವೀರಗಲ್ಲೊಂದು ಐದು ಹಂತಗಳಲ್ಲಿದ್ದು, ಶಿಲ್ಲಗಳು ಗೊಜಲು-ಗೊಜಲಾಗಿ 
ಮೂಡಿಬಂದಿವೆ. ಇದರ ಒಂದನೆಯ ಹಂತದಲ್ಲಿ ವೀರನು ಕುದುರೆ ಏರಿ ಯುದ್ಧ ಮಾಡುತ್ತಿದ್ದಾನೆ. 
ವೀರನ ಅಶ್ಲಪಡೆ ಮತ್ತು ಪದಾತಿ ಸೈನಿಕರು ಶತ್ರುಗಳ ಅಶ್ವಪಡೆ, ಪದಾತಿದಳ ಮತ್ತು ಗಜಪಡೆಗಳೊಂದಿಗೆ 
ಹೋರಾಡುತ್ತಿರುವ ದೃಶ್ಯವಿದೆ. ಎರಡನೆಯ ಹಂತದಲ್ಲಿ ಎರಡೂ ಅಶ್ವಪಡೆಗಳ ಮಧ್ಯೆ ಯುದ್ದ 
ಜರುಗುತ್ತಿದೆ. ಮೂರನೆಯ ಹಂತದಲ್ಲಿ ಕೋಟೆಯೊಳಗೆ ನಿಂತು ಯುದ್ದ ಮಾಡುವ ದೃಶ್ಯವಿದೆ. 
ನಾಲ್ಕನೆಯ ಹಂತದಲ್ಲಿ ಪುಷ್ಠಕ ವಿಮಾನದಲ್ಲಿ ಕುಳಿತ ವೀರನನ್ನು ಅಪ್ಪರೆಯರು ವಾದ್ಯಮೇಳದೊಂದಿಗೆ 
ಸ್ಪರ್ಗಕ್ಕೆ ತೆಗೆದುಕೊಂಡು ಹೋಗುವ ಸನ್ನಿವೇಶವಿದೆ. ಐದನೆಯ ಹಂತದಲ್ಲಿ ಲಿಂಗ, ಶೈವಮುನಿ, 
ನಂದಿ, ಕೈಮುಗಿದು ಕುಳಿತ ವೀರ ಮತ್ತು ದೇವತೆಗಳ ಶಿಲ್ಲಗಳಿವೆ. ಶಾಸನದ ತುದಿಗೆ ದ್ರಾವಿಡ 
ಶೈಲಿಯ ಶಿಖರದ ಅಲಂಕಾರ ಇದೆ. 


೧೩೧ 


೩.೬.೨ "ತುಜುಗೋಳ್‌” 


ಯುದ್ದ ಪ್ರಬೇದಗಳಲ್ಲಿ ಅತಿ ಮುಖ್ಯವಾದುದು “ತುಖುಗೋಳ್‌” (ತುಖು+ಕೋಳ್‌). “ಕೋಳ್‌” 
ಎಂಬುದು ತೆಗೆದುಕೊ ಎಂಬರ್ಥದ "ಕೊಳ್‌' ಧಾತುವಿನ ಭಾವನಾಮ. ಕಳ್ಳರು ದನಗಳನ್ನು 
ಕದಿಯುತ್ತಿದುದುದನ್ನು ಮತ್ತು ದನಗಳನ್ನು ರಕ್ಷಿಸಲು ನಡೆದ ಯುದ್ದವನ್ನು “ತುಳುಗೋಳ್‌' ಎಂದು 
ಶಾಸನಗಳು ಕರೆದಿವೆ. ಭರತಖಂಡದಲ್ಲಿ ಹಸುಗಳನ್ನು ಒಂದು ಐಶ್ವರ್ಯವೆಂದೇ ಭಾವಿಸಿದ್ದಾರೆ. 
ಕಳ್ಳರು ತುರುಗಳನ್ನು ಕದಿಯುತ್ತಿದ್ದಾಗ, ಗೋವುಗಳನ್ನು ಕಾಯುತ್ತಿದ್ದವರು ಮತ್ತು ಇತರರು 
ಹುಯ್ಯ್ಕಲೆಬ್ಬಿಸುತ್ತಿದ್ದರು. ಆಗ ಊರಿನವರು ಅವುಗಳನ್ನು ರಕ್ಷಿಸಲು ಮುಂದಾಗುತ್ತಿದ್ದರು. ತುಖುಗೋಳ್‌ಗಳಲ್ಲಿ 
ಶೌರ್ಯವನ್ನು ಮೆರೆಯದವನನ್ನು ಹೇಡಿಯೆಂದೇ ಜನರು ಭಾವಿಸುತ್ತಿದ್ದರು. ಇದಕ್ಕೆ ಮುಖ್ಯ 
ಕಾರಣವೆಂದರೆ ಗೋವು ಕಳೆದುಕೊಳ್ಳಲಾಗದ ಆಸ್ತಿ, ಅದು ಪೂಜನೀಯವಾದುದು ಮತ್ತು ಗೋವನ್ನು 
ಕಳೆದುಕೊಳ್ಳುವುದರಲ್ಲಿ ಆ ಊರಿನ ವ್ಯಕ್ತಿಯ ಮಾನ ಅಪಮಾನದ ಪ್ರಶ್ನೆಯೂ ಇದೆ ಎಂಬುದು." 


ಪ್ರಾಚೀನ ಕಾಲದಲ್ಲಿ ಭಾರತೀಯರು ಗೋವನ್ನು ವಿನಿಮಯದ ಪಧಾನ ವಸ್ತುವಾಗಿ ಬಳಸುತ್ತಿದ್ದರು. 
ಆಗ ಒಂದು ಆಕಳ ಬೆಲೆ ಪರಮೋಚ್ಚ ನಾಣ್ಯವಾದ ಒಂದು "ಸುವರ್ಣ'” ಕ್ಕ ಸಮಾನ. ಈ 
ಕಾರಣದಿಂದಲೇ ಸಂಪತ್ತಿನ ಸಾಲಿನಲ್ಲಿ "ಗೋಧನ'ವೂ ಪರಿಗಣಿತವಾಯಿತು. ಇದನ್ನು "ಜೀವಧನ' 
ಎಂತಲೂ ಕರೆಯುತ್ತಿದ್ದರು. ಹೀಗೆ ಮೌಲಿಕವೆನಿಸಿದ ಆಕಳು ಸ್ಪಾಭಾವಿಕವಾಗಿ ಕಮೇಣ ಪೂಜ್ಯತೆಯನ್ನು 
ಪಡೆದು ಅದೊಂದು ಪವಿತ್ರವಸ್ತು ಎನ್ನುವ ಮನೋಭಾವನೆ ಮೂಡಿತು. ಇದರ ಸೆರೆ ಲೌಕಿಕವಾಗಿ 
ದೊಡ್ಡ ಹಾನಿಯೆನಿಸಿದರೆ, ಸೆರೆಹಿಡಿದುದನ್ನು ನೋಡುತ್ತಾ ನಿಲ್ಲುವುದು ಪಾರಮಾರ್ಥಿಕವಾಗಿ ದೊಡ್ಡ 
ಪಾಪವೆನಿಸಿತು. ಹೀಗಾಗಿ "ತುರುಸೆರೆ' ಪ್ರಸಂಗದಲ್ಲಿ ಹೋರಾಡುವುದು ವ್ಯಕ್ತಿಜೀವನದ ಅದರಲ್ಲಿಯೂ 
ವೀರನಾದವನ ಕರ್ತವ್ಯವೆನಿಸಿತು. ಕೆಲವಾರು ವರ್ಷಗಳ ನಂತರ ಗೋವುಗಳ ಬಗ್ಗೆ ಲೌಕಿಕ ಬೆಲೆ, 
ಪಾರಮಾರ್ಥಿಕ ಪೂಜ್ಯತೆಗಳು ಕಡಿಮೆಯಾದ ಪ್ರಸಂಗದಲ್ಲಿ ಅವುಗಳನ್ನು ಸೆರೆಹಿಡಿಯುವುದು ಕೇವಲ 
ಯುದ್ದ ಸಾರಿದ ಸಂಕೇತವಾಗಿ ಉಳಿದುದಲ್ಲದೆ ಕೆಲವೊಮ್ಮೆ ಎತ್ತು-ಎಮ್ಮೆಗಳ ಸೆರೆಹಿಡಿಯುವಿಕೆಗೆ 
ಇಳಿಯಿತು. 


ಶತ್ತುಪಕ್ಷದವರು ತಮ್ಮ ಮೇಲೆ ಬೀಳಲಿ ಎಂಬ ಉದ್ದೇಶದಿಂದಲೇ ಗೋಗ್ರಹಣವನ್ನು 
ಯುದ್ದಾರಂಭದ ಸೂಚನೆಯೆನ್ನುವಂತೆ ಅನೇಕ ಅರಸರು ಬಳಿಸಿರುವುದುಂಟು. ಇಂತಹ ಆಕ್ರಮಣವು 
ಆಕ್ರಮಣಕಾರನಿಗೆ ಪೂರ್ವನಿಶ್ಲಿತವಾದುದುದಾಗಿದ್ದರೆ, ಎದುರಾಳಿಗೆ ಆಕಸ್ಲಿಕವಾದುದಾಗಿರುತ್ತಿತ್ತು. ಈ 
ರೀತಿಯ ಆಕ್ರಮಣದ ವಿಧಾನಗಳನ್ನು "ದಾಳಿಮಾರ್ಗ” ಎಂಬುದಾಗಿ ಶಾಸನಗಳ ಪಾಠಗಳಲ್ಲಿ 
ಕರೆಯಲಾಗಿದೆ. ಇಂಥ ಪ್ರಸಂಗಗಳನ್ನು ಹೊರತುಪಡಿಸಿದರೆ ತುರುಗಾಳಗಗಳು ಯಾವುದೇ 
ಮುನ್ನೂಚನೆಯೂ ಇಲ್ಲದೆ ಆಕಸ್ಮಿಕವಾಗಿ ನಡೆಯುತ್ತಿದ್ದ ಒಂದು ರೀತಿಯ ಗಹಣವೇ ಸರಿ. ಇದನ್ನು 
ಎದುರಿಸುವ ಸಲುವಾಗಿ ಅಂದು ಯಾವುದೇ ನಿಶ್ಚಿತವಾದ ರಕ್ಷಣಾ ವ್ಯವಸ್ಥೆ ಇದ್ದಂತೆ ತೋರುವುದಿಲ್ಲ. 
ಈ ರೀತಿಯ ಕಾಳಗಗಳು ನಡೆದಾಗ ಆ ಪ್ರದೇಶದ ವೀರರು ಸ್ವಯಂಪ್ರೇರಿತರಾಗಿ ಕೆಲವೊಮ್ಮೆ 
ಯಾರದೋ ಆಜ್ಞೆಯಂತೆ ಹೋರಾಟ ಮಾಡಿದವರೇ ಆಗಿರುತ್ತಾರೆ. ಇಲ್ಲಿಯ ವೀರರು ಯಾವುದೇ 
ಪ್ರತಿಫಲಾಪೇಕ್ಷೆಯಿಲ್ಲದೆ ತಮ್ಮಲ್ಲಿರುವ ವೀರತ್ವದ ಮನೋಧರ್ಮಕ್ಟಾಗಿ ಹೋರಾಡಿ ಸತ್ತವರಾಗಿದ್ದಾರೆ."*- 


೧೩೨ 


ತುರುಗಾಳಗಗಳನ್ನು ನಡೆಸುತ್ತಿದ್ದ ಉದ್ದೇಶವನ್ನು ಆಧಾರವಾಗಿಟ್ಟುಕೊಂಡು ರಾಜಕೀಯ 
ಕಾರಣಗಳಿಗಾಗಿ ನಡೆಸುತ್ತಿದ್ದ ತುರುಗೋಳ್‌ ಮತ್ತು ಕಳ್ಳತನಕ್ಟಾಗಿ ಪಶುಗಳನ್ನು ಅಪಹರಿಸುತ್ತಿದ್ದ ತುರುಗೋಳ್‌ 
ಎಂದು ಎರಡು ವಿಧಗಳಲ್ಲಿ ಗುರುತಿಸಬಹುದು ಅಥವಾ ತುರುಗಳನ್ನು ಅಪಹರಿಸಿ ಮಡಿದವರ 
ನೆನಪಿನ ವೀರಗಲ್ಲುಗಳನ್ನು ಗೋಗಹಣ ವೀರಗಲ್ಲುಗಳೆಂದು, ಅಪಹರಿಸಿದ ಗೋವುಗಳನ್ನು ರಕ್ಷಿಸಲು 
ಮತ್ತು ಮರಳಿ ತರಲು ಹೋಗಿ ಮಡಿದವರ ವೀರಗಲ್ಲುಗಳೆಂದು ವಿಭಜಿಸಲಾಗಿದೆ. ಕರ್ನಾಟಕದಲ್ಲಿ 
ಇದುವರೆಗೂ ಸುಮಾರು ೫೬೦ ಕ್ಕೂ ಹೆಚ್ಚು ತುರುಗಾಳದ ಶಾಸನಗಳು ಪ್ರಕಟವಾಗಿವೆ. 
ಪ್ರಕಟವಾಗಿರುವುದು ಶಾಸನ ಪಾಠಗಳಷ್ಟೆ, ಶಾಸನದ ಜೊತೆ ಶಿಲ್ಪವಿರುವ ಮತ್ತು ಕೇವಲ 
ಶಿಲರೂಪದಲ್ಲಿರುವ ತುರುಗೋಳ್‌ ವೀರಗಲ್ಲುಗಳು ಅಧಿಕವಾಗಿವೆ. ಒಂದು ಸಾಲಿನಿಂದ ಮೊದಲ್ಲೊಂಡು 
ಪುಟ್ಟ ಕಾವ್ಯಗಳಂತಿರುವ ತುರುಗಾಳಗದ ಶಾಸನ ಪಾಠಗಳಂತೆ, ಒಂದು ಹಂತದಿಂದ ಆರು ಅಥವಾ 
ಏಳು ಹಂತಗಳವರೆಗೆ ಇರುವ ತುರುಗೋಳ್‌ ಶಾಸನ ಶಿಲ್ಪಗಳು ಇವೆ. ತುರುಗಾಳದ ವೀರಗಲ್ಲುಗಳ 
ಚರಿತ್ರೆಯನ್ನು ರಚಿಸುವಾಗ ಅತ್ಯಂತ ಪ್ರಾಚೀನ ತುರುಗಾಳಗದ ಶಿಲ್ಲಗಳು ಕೋಲಾರ ಪರಿಸರದಲ್ಲಿ 
ದೊರೆಯುತ್ತವೆಂಬುದನ್ನು ಗಮನಿಸಬೇಕು. ಕೋಲಾರ ತಾಲೂಕಿನ ವೆಲಗಲಬುರೆ ಮತ್ತು ನೆನಮನಹಳ್ಳಿ 
ಗಾಮಗಳ ಕ್ರಿ.ಶ.೬ನೇ ಶತಮಾನದ ಅವಧಿಯ ಪೂರ್ವದ, ಹಳಗನ್ನಡದಲ್ಲಿರುವ ತುರುಗಾಳದ 
ವೀರಗಲ್ಲುಗಳು ಪ್ರಾಚೀನತೆಯ ದೃಷಿಯಿಂದ(ಪಾಠದಿಂದ) ಮೊದಲಿನವುಗಳೆಂದು ಕರೆಸಿಕೊಳ್ಳುತ್ತವೆ.”್‌ 


ಹಾವೇರಿ ಜಿಲ್ಲೆಯಲ್ಲಿ ನಾವು ಕೈಗೊಂಡ ಕ್ಷೇತಕಾರ್ಯದಲ್ಲಿ ಈವರೆಗೆ ೭೭ ಶಾಸನಸಹಿತ 
ತುರುಗೋಳ್‌ ವೀರಗಲ್ಲುಗಳು ೪೧ ಶಾಸನರಹಿತ ತುರುಗೋಳ್‌ ವೀರಗಲ್ಲುಗಳು ದೊರಕಿವೆ. ಇವುಗಳಲ್ಲದೆ 
ಪೆಣ್ಣುಯ್ಕಲ್‌ನೊಂದಿಗೆ ತುರುಗಾಳವನ್ನು ಒಳಗೊಂಡ ೬ ಶಾಸನ ಸಹಿತ ೧ ಶಾಸನರಹಿತ ವೀರಗಲ್ಲುಗಳು, 
ವೀರಮಾಸ್ತಿಯೊಂದಿಗೆ ತುರುಗೊಳ್‌ ಶಿಲ್ಲವನ್ನು ಒಳಗೊಂಡ ೧ ಶಾಸನಸಹಿತ ೩ ಶಾಸನರಹಿತ 
ವೀರಗಲ್ಲುಗಳು, ಕೋಟಿಕಾಳಗದೊಂದಿಗೆ ತುರುಗಾಳಗವನ್ನು ಒಳಗೊಂಡ ೧ ಶಾಸನರಹಿತ ವೀರಗಲ್ಲು 
ಮತ್ತು ಹಂದಿ ಬೇಟಿಯೊಂದಿಗೆ ಗೋಗ್ರಹಣವನ್ನು ಒಳಗೊಂಡ ೧ ಶಾಸನರಹಿತ ವೀರಗಲ್ಲು 
ದೊರಕಿರುತ್ತವೆ. ತುರುಗಾಳದ ಶಿಲ್ಲದೊಂದಿಗೆ ಶಾಸನಪಾಠವನ್ನು ಒಳಗೊಂಡ ೮೪ ವೀರಗಲ್ಲುಗಳು, 
ಕೆವಲ ತುರುಗಾಳದ ಶಿಲ್ಪವನ್ನು ಮಾತ್ರ ಹೊಂದಿರುವ ೪೭ ವೀರಗಲ್ಲುಗಳು ಒಟ್ಟಾಗಿ ೧೩೧ ತುರುಗೋಳ್‌ 
ಸ್ಮಾರಕಶಿಲ್ಲಗಳನ್ನು ಈವರೆಗೆ ಗುರುತಿಸಲಾಗಿದೆ. 


೩.೬.೨.೧ ಶಾಸನಸಹಿತ "ತುರುಗೊಳ್‌' ವೀರಗಲ್ಲುಗಳು 


ಹಾವೇರಿ ಜಿಲ್ಲೆಯ ತುರುಗೋಳ್‌ ಸ್ಮಾರಕಶಿಲ್ಲಗಳನ್ನು ಶಾಸನಸಹಿತ ತುರುಗೋಳ್‌ ಶಿಲ್ಲಗಳು, 
ಶಾಸನರಹಿತ ತುರುಗೋಳ್‌ ವೀರಗಲ್ಲುಗಳು ಎಂದು ವಿಭಜಿಸುವುದು ಸೂಕ್ತವೆನಿಸುತ್ತದೆ. ಇಲ್ಲಿಯ 
ಬಹುಪಾಲು ತುರುಗೋಳ್‌ ಸ್ಥಾರಕಶಿಲ್ಲಗಳು ಶಾಸನವನ್ನು ಹೊಂದಿವೆ. ಅಲ್ಲದೆ ತುರುಗಾಳಗಳನ್ನು 
ನಡೆಸುತ್ತಿದ್ದ ಉದ್ದೇಶವನ್ನು ಆಧಾರವಾಗಿಟ್ಟುಕೊಂಡು ಅವುಗಳನ್ನು ರಾಜಕೀಯ ಉದ್ದೇಶದಿಂದ 
ತುರುಗಳನ್ನು ಅಪಹರಿಸಲು ಹೋಗಿ ಮಡಿದವರ ವೀರಗಲ್ಲುಗಳು, ಕಳ್ಳತನದ ಉದ್ದೇಶದಿಂದ 
ತುರುಗಾಳಗಗಳು ನಡೆದು ಆ ಸಂದರ್ಭದಲ್ಲಿ ಮಡಿದವರ ವೀರಗಲ್ಲುಗಳು ಮತ್ತು ಅಪಹರಿಸಿದ 


೧೩೩ 


ಗೋವುಗಳನ್ನು ರಕ್ಷಿಸಲು ಅಥವಾ ಮರಳಿ ತರಲು ಹೋಗಿ ಮಡಿದವರ ವೀರಗಲ್ಲುಗಳು, ಗೋಗಹಣ 
ಪ್ರಸಂಗವನ್ನು ಉಲ್ಲೇಖಿಸುವ ಇತರೆ ವೀರಗಲ್ಲುಗಳು ಎಂದು ವಿಭಜಿಸಿ ವಿವರಿಸುವುದು ಸೂಕ್ತವೆನಿಸುತ್ತದೆ. 


ರಾಜಕೀಯ ಉದ್ದೇಶದಿಂದ ತುರುಗಳನ್ನು ಅಪಹರಿಸಲು ಹೋಗಿ ಮಡಿದವರ ವೀರಗಲ್ಲುಗಳು 


ಸಾಮಾನ್ಯವಾಗಿ ತುರುಗಳನ್ನು ರಕ್ಷಿಸಲು ಹೋಗಿ ಮಡಿದವರ ಬಗ್ಗೆ ಸಮಾಜದಲ್ಲಿ ಹೆಚ್ಚು 
ಗೌರವ ಭಾವನೆ ಇತ್ತು ಅಂದಮಾತ್ರಕ್ಕೆ ಗೋಗ್ರಹಣವನ್ನು ಮಾಡಿದವರ ಬಗ್ಗೆ ಗೌರವ ಭಾವನೆ 
ಇರಲಿಲ್ಲವೆಂದಲ್ಲ. ಯಾವ ಕಾರಣಕ್ಕಾಗಿ ತುರುಗಳನ್ನು ಅಪಹರಿಸಿದರು ಎಂಬುದು ಮುಖ್ಯವಾಗುತ್ತದೆ. 
ತುರುಗಳನ್ನು ಕಳ್ಳತನದಿಂದ ಅಪಹರಿಸಿಕೊಂಡು ಹೋದವನಿಗಾಗಿ ವೀರಗಲ್ಲುಗಳನ್ನು ನೆಟ್ಟ 
ಉದಾಹರಣೆಗಳು ಎಲ್ಲಿಯೂ ಕಂಡುಬರುವುದಿಲ್ಲ. ಆದರೆ ಅರಸನ ಅಥವಾ ಉನ್ನತ ಅಧಿಕಾರಿಗಳ 
ಆಜ್ಞೆಯಂತೆ ಶತ್ರುಪಕ್ಷದ ರಾಜ್ಯದ ಮೇಲೆ ದಾಳಿ ಮಾಡಿ ಕೆಚ್ಚಿನಿಂದ ತುರುಗಳನ್ನು ಹಿಡಿದು ಸವಾಲು 
ಎಸೆದು ಶತ್ರು ತಮ್ಮ ಮೇಲೆ ಬೀಳುವಂತೆ ಮಾಡಿ, ಆಗ ಅವರೊಡನೆ ಹೋರಾಡಿ ಸತ್ತ ವೀರರನ್ನು 
ಹೊಗಳಿರುವ ವೀರಗಲ್ಲುಗಳು ಕ್ವಚಿತ್ತಾಗಿ ದೊರೆಯುತ್ತವೆ. ಹಾಗೆಂದ ಮಾತಕ್ಕೆ ಗೋಗಹಣಕ್ಕೆ ಹೋದವರು 
ಸಾಯುತ್ತಿರಲಿಲ್ಲವೆಂದು ಭಾವಿಸುವುದು ತಪ್ಪು ಗೋವುಗಳನ್ನು ರಕ್ಷಣೆ ಮಾಡಲು ಬಂದ ವೀರನು 
ತುರುಗಳನ್ನು ಅಪಹರಿಸಲು ಬಂದವರನ್ನು ಕೊಂದು ತಾನೂ ಮಡಿದನೆಂದು ವೀರಗಲ್ಲುಗಳ ಪಾಠದಿಂದಲೇ 
ತಿಳಿಯುತ್ತದೆ. ಇಲ್ಲಿ ಆಕ್ರಮಣಕಾರರಿಗೆ ಯುದ್ದವು ಪೂರ್ವನಿಯೋಜಿತವಾಗಿರುವುದರಿಂದ ಸಾವಿನ 
ಸಂಖ್ಯೆ ಕಡಿಮೆ. ಆದರೆ ಇಂಥ ಯುದ್ದಗಳನ್ನು ಎದುರಿಸುವವರು ಸುಸಜ್ಜಿತರಾಗಿಲ್ಲದಿರುವುದರಿಂದ 
ಸಾವುಗಳ ಸಂಖ್ಯೆ ವೀಪರೀತವಲ್ಲದಿದ್ದರೂ ಸಾಕಷ್ಟು ಸಂಖ್ಯೆಯಲ್ಲ ಆಗುತ್ತಿತ್ತು ಪೂರ್ವ ಸಿದ್ದತೆಯಿಲ್ಲದ 
ತಮ್ಮ ವೈರಿಯನ್ನು ಸಂಪೂರ್ಣವಾಗಿ ಪೂರ್ವಸಿದ್ದತೆಯಿಂದ ಬಂದಿರುವ ತಾವು ಸುಲಭವಾಗಿ 
ಸೆದೆಬಡಿಯಬಹುದೆಂಬ ರಾಜಕೀಯ ಮುತ್ತದ್ದಿತನ ಅವರಲ್ಲಿತ್ತು. ಈ ಕಾರಣಕ್ಕಾಗಿಯೇ ಅವರು 
ತುರುಗಳನ್ನು ಹಿಡಿದು ಶತ್ರುಗಳ ಸ್ತೀಯರ ಮೇಲೆ ಕೈಹಾಕುತ್ತಿದ್ದುದು, ಅಂದರೆ ಹೋರಾಟವೇ ಅವರ 
ಅಪೇಕ್ಷೆಯಾಗಿತ್ತು” 


ಕ್ರಿಶ.೧೦೮೮ರ ಆರನೆಯ ವಿಕಮಾದಿತ್ಯನ ಕಾಲಾವದಿಯ ಹತ್ತಿಮತ್ತೂರು”ನ ಶಾಸನಪೊಂದು 
ಅಗಹಾರ. ಹತ್ತಿಮತ್ತೂರಿನ ತುರುಗಳನ್ನು ಜನ್ನುಗನು ಅಪಹರಿಸಿದಾಗ ಜೋಗ ಮತ್ತು ಸಿಂಗರು 
ತೋರಿದ ಶೌರ್ಯದ ವರ್ಣನೆಯನ್ನು ತಿಳಿಸುತ್ತದೆ. ಅಗ್ರಹಾರದ ತುರುಗಳನ್ನು ಅಪಹರಣ 
ಮಾಡಬಾರದೆಂಬ ನಂಬಿಕೆ ಇದ್ದರೂ, ಇಲ್ಲಿ ಹತ್ತಿಮತ್ತೂರು ಅಗಹಾರದ ತುರುಗಳನ್ನು ಅಪಹರಣ 
ಮಾಡಿರುವುದನ್ನು ಗಮನಿಸಿದರೆ ಶತ್ರುಗಳು ಇದರಿಂದ ರೊಚ್ಚಿಗೆದ್ದು ತಮ್ಮ ಮೇಲೆ ಯುದ್ಧಕ್ಕೆ ಬರಲಿ 
ಎಂಬ ಉದ್ದೇಶವಿರಬಹುದು ಎಂದೆನಿಸುತ್ತದೆ. ಕ್ರಿಶ೧೧೨೬ರ ಆರನೆಯ ವಿಕಮಾದಿತ್ಮನ ತಿಳವಳ್ಳಿಯ"*” 
ವೀರಗಲ್ಲೊಂದು “ಶೀಮನುಮಹಾಗಹಾರ ತಿಳಿವಳ್ಳಿಯ ತುಜುವ ಮಂನೆಯ ಮಹಾರಾಜನವರು 
ಕೊಣ್ಣು ಪೋಪ”ಲ್ಲಿ ಮೊಸಳೆಯ ಬಂಮ ಎಂಬುವನು ಹೋರಾಡಿ ಸತ್ತ ವಿಚಾರವಿದೆ. ಇಲ್ಲಿ 
ಮಂನೆಯ ಮಹಾರಾಜನವರೇ ತಿಳುವಳ್ಳಿ ಅಗ್ರಹಾರದ ತುರುಗಳನ್ನು ಅಪಹರಿಸಿರುವುದರಿಂದ ಇದು 
ನೇರವಾಗಿ ರಾಜಕೀಯ ಕಾರಣಕ್ಕಾಗಿಯೇ ಅಗಹಾರ ತಿಳುವಳ್ಳಿಯ ತುರುಗಳನ್ನು ಅಪರಹಿಸಿರುವರೆಂಬುದು 
ಸಷ್ಟವಾಗುತ್ತದೆ. 


೧೩೪ 


ಕ್ರಿ.ಶ.೧೧೭೨ರ ಕಲಚೂರಿ ರಾಯಮುರಾರಿ ಸೋವಿದೇವನ ಕಾಲದ ಮುತ್ತೂರು" 
ವೀರಗಲ್ಲೊಂದು "ಶೀಮದ್ದಂಡನಾಯಕ ಕೇಸಿಮಯಿಯಂ ಮತ್ತೂರ[ರ] ತುಯೆವರಿ ಕೊಳುವಲ್ಲಿ 
ಅಸಗರ ಕಾಳೆಯ ತುಖುವಂ ಮಗುರ್ಚಿ ಮೇಲಾಳಂ ತಿವಿದು ಸುರಲೋಕಪ್ರಾಪ್ಪನಾದ' ಇಲ್ಲಿ ಕೇಸಿಮಯ್ಗನು 
ಒಬ್ಬ ದಂಡನಾಯಕನಾಗಿದ್ದು, ಮುತ್ತೂರ ತುರುಗಳನ್ನು ಅಪಹರಿಸುವ ಮುಖ್ಯ ಉದ್ದೇಶ ಅವರ 
ಮೇಲೆ ಯುದ್ದ ಸಾರುವುದೇ ಆಗಿತ್ತು. ದೇವಿಹೊಸೂರಿನ"* ವೀರಗಲ್ಲೊಂದು “ಸ್ವಸ್ತಿ ಯಮನಿಯಮ 
ಸ್ಪಾಧ್ಯಾಯಧ್ಯಾನಧಾರಣ ಮೋನಾನುಷ್ಠಾನ ಜಪತಪಸಮಾಧಿಶೀಲಗುಣ ಸಂಪಂನ್ನರಪ್ಪ 
ಔಪಾಸನ್ನಾಗ್ನಿಹೋತ್ರ ದ್ವಿಜಗುರು ದೇವತಾಪೂಜಾತತ್ನರರು೦ ಮಾರ್ತ್ರಂಡೋಜ್ಜಳಕೀರ್ತಿತರು 
ಶರಣಾಗತವಜಪಂಜರರುಂ ಮಾಚಳಾದೇವಿಲಬ್ದ್ಬವರ ಪ್ರಸಾದರುಂಮಪ್ರ ಜನಮೇಜಯದತ್ತಿ 
ಸರ್ವನಮತ್ಯದನಾದಿಯಗ್ರಹಾರಂ ದೆಯ್ದದ ಪೊಸಮಾರಂ ಶ್ರೀಮನ್ಮ್ನಹಾಮಂಡಳೇಶ್ವರ 
ಕೀರ್ತ್ರಿದೇವರಸನಿಜಿದು ತುಖುವ ಕೊಂಡು ಹೋಹಲ್ಲಿ ಅಕ್ಕಸಾಲಿ ದಾಸೋಜಂ ಮಾರಾಂತಿದಿರ್ಚಿಕಾದಿ 
ಶ್ರೀ ಸಾಸಿರ್ವರ ಶ್ರೀಪಾದ ಶರಣೆಂದು ಸುರಲೋಕಪ್ರಾಪ್ತನಾದ” ಈ ವೀರಗಲ್ಲಿನ ವಿಶೇಷತೆ ಎಂದರೆ 
ಗೋಗಹಣಕಾರನನ್ನು ಹೊಗಳಿರುವುದು. ದೇವಿಹೊಸೂರಿನ ತುರುಗಳನ್ನು ಅಪರಹಣ ಮಾಡಿದ 
ಮಹಾಮಂಡಳೇಶ್ವರನಾದ ಕೀರ್ತಿದೇವರಸನನ್ನು “ಯಮನಿಯಮಸ್ತಾಧ್ಯಾಯಧ್ಯಾನಧಾರಣ', 
'ಜಪತಪಸಮಾಧಿಶೀಲಗುಣಸಂಪನ್ನ', "ಅಗ್ಲಿಹೋತ್ತದ್ದಿಜಗುರು ದೇವತಾ ಪೂಜಾತತ್ನರ', 
"'ಶರಣಾಗತವಜ್ರಪಂಜರ' ಎಂದು ಹೊಗಳಿದ್ದು ಇಂಥ ಕೆಲವೇ ವೀರಗಲ್ಲುಗಳಲ್ಲಿ ಇದು ಸಹ ಒಂದೆಂದು 
ಹೇಳಬಹುದಾಗಿದೆ. 


ಬ್ಯಾಡಗಿಯ"” ತ್ರುಟಿತ ವೀರಗಲ್ಲೊಂದು ಬ್ಯಾಡಗಿ ಗ್ರಾಮದ ಮೇಲೆ ದಾಳಿಮಾಡಿ ತುರುಗಳನ್ನು 
ಅಪಹರಿಸಿದ ಬಗ್ಗೆ ತಿಳಿಸುತ್ತದೆ. ಕ್ರಿ.ಶ.೧೨೨೧ರ ಯಾದವ ಸಿಂಘಣನ ಇಟಗಿಯ" ವೀರಗಲ್ಲು 
ಕಂದಗಲೆಯ ಮಲಯನಾಯಕನು ಇಟಗಿಯ ತುರುಗಳನ್ನು ಅಪಹರಿಸಿದ ವಿಷಯವನ್ನು ತಿಳಿಸುತ್ತದೆ. 
ಕಿ.ಶ.೧೨೩೩ರ ಯಾದವ ಸಿಂಘಣನ ಕಾಲದ ಸಂಗೂರಿನ"* ವೀರಗಲ್ಲೊಂದು "ಸಿಂದಗೋವಿಂದ 
ಈಸ್ಪರದೇವ ಚಂಗೂರನಿಣಿದು ತುಖುವ ಕೊಂಡು ಹೋಹಲ್ಲಿ' ಬಡಗಿ ಸಾತೋಜ ಹೋರಾಡಿ ಸತ್ತ 
ವಿಷಯವನ್ನು ತಿಳಿಸುತ್ತದೆ. ಕಿ.ಶ.೧೩೫೮ರ ಹಾನಗಲ್ಲು ಕದಂಬರ ಸೋವಿದೇವನ ಕಾಲದ 
ಅಕ್ಕಿಆಲೂರು" ವೀರಗಲ್ಲು "ಆಲೂರ ತುಜುವನು ಕಲಿದೇವ ಠಕ್ಕುರನವರು ಕೊಂಡು ಹೋಗುತ್ತಿರ್ದ್ದಲ್ಲಿ' 
ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಕಲಿದೇವ ಠಕ್ಕುರನು ಆಲೂರಿನ ತುರುಗಳನ್ನು ಸೆರೆಹಿಡಿದು 
ಕೊಂಡುಹೋದ ವಿಚಾರವಿದೆ. 


ನಾಲ್ಕನೆಯ ಸೋಮೇಶ್ವರನ ಕಾಲದ ಕಲಕೇರಿಯ" ವೀರಗಲ್ಲೊಂದು ಮಾದಿಸೆಟ್ಟಿ ಎಂಬುವವನು 
ಕಲಕೇರಿಯ ಮನ್ನೇಯನಾಗಿದ್ದ ಸಂದರ್ಭದಲ್ಲಿ ದೇವಂಗೇರಿಯ ತೈಲಹದೇವನು ಕಲುಕೆರೆಯ 
ಗೋವುಗಳನ್ನು ಅಪಹರಿಸಲು ಬಂದಾಗ ಸೆಟ್ಟಿಮನಾಯ್ಯ ಮತ್ತು ಅವನ ಮಗ ಇಬ್ಬರೂ ಹೋರಾಡಿ 
ಮಡಿದರೆಂದು ತಿಳಿಸುತ್ತದೆ. ಇಲ್ಲಿ ದೇವಂಗೇರಿಯ ತೈಲಹದೇವನು ಒಬ್ಬ ನಾಳ್ಪಭುವಾಗಿದ್ದಾನೆ. 


೧೩೫ 


ಹಾಗೆಯೇ ಕಲುಕೇಟೆಯ ಮಾದಿಸೆಟ್ಟಿಯು ಮನ್ನೇಯನಾಗಿದ್ದಾನೆ. ಇವರಿಬ್ಬರ ನಡುವಿನ ಈರೆ 
ಸರ್ದೆಗಳೇ ಗೋಗಹಣಕ್ಕೆ ಕಾರಣವೆಂದು ತೋರುತ್ತದೆ. ಬಾಳಂಬೀಡ" ವೀರಗಲ್ಲು "ನರಯಂಗಲಲ್ಲಿ 
ತೈಲಹದೇವನರಸುಗೆಯ್ಯುತ್ತಮಿರೆ ಹುರಿಟಿಗೆಯ ಸೋವರಸಂ ಕೋಟೆಯಲಿ ಅರಸುಗೆಯಲು ಹುರಿಟಿಗಿ 
ನಾಡನಿಟಿಯಲು ತೈಲಹದೇವಂ ಬನ್ನು ಬಳ್ಳರಬೀಡನಿಚೆಯಲು ಯೂರಳಿವಿನ ಹೆಂಡಿರುಡೆಯುಚ್ದಲು 
ತುಜುವರಿಮಾಪರಿಸಗರ ಬಸವಂ ಹರಿತನ್ನು ಹೆಬ್ಬಾಗಿಲಲ್ಲಿ ಆಳ೦ ತಜುಬಿ ಕಾದಿ ಸತ್ತು ಸ್ಪರ್ಗಕ್ಕೆ 
ಪೋದ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಗೊಗ್ಗಹಣ ಮಾಡಿದ ತೈಲದೇವ ನರೆಯಂಗಲಲ್ಲಿ 
ಅರಸನಾಗಿದ್ದವನು ಮತ್ತು ಸೋಮರಸನು ಹುರಿಟಿಗೆಯ ಕೋಟೆಯಲ್ಲಿ ಅರಸನಾಗಿದ್ದವನು. ಈ 
ಸಂದರ್ಭದ ಗೋಗ್ರಹಣ ಇಬ್ಬರು ಪ್ರಭುಗಳ ನಡುವಿನ ದ್ವೇಷವನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲದೆ, 
ತೈಲಹದೇವನು ಅಲ್ಲಿಯ ಗೋವುಗಳನ್ನು ಸೆರೆಹಿಡಿಯುವುದಲ್ಲದೆ ಅವರ ಹೆಂಡಿರ ವಸ್ತಗಳನ್ನು 
ಸೆಳೆದು ಆ ಮೂಲಕ ಯುದ್ದಕ್ಕೆ ಪಂತಾಹ್ಹಾನವನ್ನು ನೀಡುತ್ತಾನೆ. ತುರುಗಳನ್ನು ಅಪಹರಿಸುವುದರೊಂದಿಗೆ 
ಸ್ತೀಯರ ವಸ್ತಗಳನ್ನು ಸೆಳೆದು ಮಾನಭಂಗಗೊಳಿಸಿ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸಿದ ವಿಷಯವನ್ನು 
ತಿಳಿಸುವ ವೀರಗಲ್ಲುಗಳು ಹಾವೇರಿ ಜಿಲ್ಲೆಯ ಅಬ್ಬಲೂರು, ಚಿಕ್ಕಣಗಿ, ಹಿರೇಹುಲ್ಲಾಳ, ಸರ್ವಂದ, 
ಚೀರನಹಳ್ಳಿ ಮತ್ತು ಯಳ್ಳೂರುಗಳಲ್ಲಿ ದೊರೆಯುತ್ತವೆ. 


ವಿಷ್ಣುವರ್ಧನ ವೀರಗಂಗ ಹೊಯಳದೇವರು ಬಂಕಾಪುರದ ನೆಲೆವೀಡಿನಿಂದ ಆಳುತ್ತಿರುವಾಗ 
ಹಾನಗಲ್ಲು ನಾಡಿನ ತುರುಗಳನ್ನು ಜಯಕೇಶಿ(ಗೋವೆಯ ಕದಂಬರ ೨ನೇ ಜಯಕೇಶಿ) ಕಾದಿ 
ಒಯ್ಯುವಾಗ ವಿಷ್ಣುವರ್ಧನನ ಪಾದಪದ್ಧೋಪಜೀವಿ ದುದ್ದೆಯ ಸಹಣಿಯು ತುರುಗಳನ್ನು "ಮಗುರ್ಚಿ' 
ಸುರಲೋಕ ಪ್ರಾಪ್ತನಾದುದ್ದನ್ನು ಕರೆಗಾಲ ಶಾಸನ ಹೇಳುತ್ತದೆ. ಹೊಯ್ದಳರಿಗೂ, ಗೋವೆಯ ಕದಂಬರಿಗೂ 
ವೈರತ್ವವಿದ್ದುದು ಸಷ್ಟ. ಇದಕ್ಕೆ ಗೋವೆಯ ಕದಂಬರ ಸಂಬಂಧಿಗಳೂ, ಅವರ ಅಧೀನರಾಗಿ ಆಳುತ್ತಿದ್ದ 
ಹಾನಗಲ್ಲು ಕದಂಬರನ್ನು ಹೊಯ್ದಳ ವಿಷ್ಣುವರ್ಧನನು ಸೋಲಿಸಿ ಹಾನಗಲ್ಲು ಕೋಟೆಯನ್ನು 
ವಶಪಡಿಸಿಕೊಂಡುದೇ ಕಾರಣವಾಗಿದೆ. 


ಕಳ್ಳರು ತುರುಗಳನ್ನು ಅಪಹರಿಸಿದಾಗ ನಡೆದ ಯುದ್ದದ ತುರುಗೋಳ್‌ ವೀರಗಲ್ಲುಗಳು 


ತುರುಗಳನ್ನು ಕಳ್ಳತನ ಮಾಡಲು ಬಂದ ಕಳ್ಳರೊಡನೆ ನಡೆದ ಪ್ರಸಂಗಗಳನ್ನು "ಕಾಳಗ? 
ಅಥವಾ 'ಯುದ್ಧ' ಎಂಬುದಾಗಿ ಭಾವಿಸುವುದು ಎಷ್ಟರಮಟ್ಟಿಗೆ ಸಮಂಜಸ ಎಂಬ ಸಂಶಯ 
ಬರುವುದರಿಂದ ಇವುಗಳನ್ನು ಕೇವಲ "'ಹುಯ್ಯಲು' ಎಂದಷ್ಟೆ ಕರೆಯುವುದು ಉಚಿತ ಎಂಬ 
ಶೇಷಶಾಸ್ತಿಯವರ ಅಭಿಪ್ರಾಯ ಸಮಂಜಸವೆನಿಸುತ್ತದೆ. ಇಲ್ಲಿ ಕಳ್ಳರಿಗೂ ಮತ್ತು ಗ್ರಾಮಸ್ಥರಿಗೂ 
ಜಗಳವಾಗುತ್ತಿತ್ತು. ಸಾವುಗಳು ಸಂಭವಿಸುತ್ತಿದ್ದುದು ಸರಿಯಷ್ಟೇ. ಆದರೂ ಇದೊಂದು "ಕಾಳಗ' 
ಎಂದು ಬಗೆಯುವುದು ತಪ್ಪಾಗುತ್ತದೆ. ತುರುಗಳನ್ನು ಅಪಹರಿಸಲು ಬಂದ ಕಳ್ಳರ ಉದ್ದೇಶ ಮುಖ್ಯವಾಗಿ 
ಕಳ್ಳತನವಷ್ಟೇ. ಸ್ತೀಯರ ಮಾನಭಂಗ ಮತ್ತು ಅವರನ್ನು ಅಪಹರಿಸುವ ಗೋಜಿಗೆ ಅವರು ಹೋಗುತ್ತಿರಲಿಲ್ಲ. 
ಏಕೆಂದರೆ ಅದು ಅವರ ಮುಖ್ಯ ಉದ್ದೇಶಕ್ಕೆ ತೊಂದರೆ ಉಂಟುಮಾಡುತ್ತಿತ್ತು. ದನಗಳು ಸಂಪತ್ತು 


೧೩೬ 


ಎ೦ಬ ಭಾವನೆಗಿಂತ ಮಿಗಿಲಾಗಿ ಅವುಗಳ ಬಗ್ಗೆ ಜನರಿಗೆ ಇದ್ದ ಧಾರ್ಮಿಕ ಭಾವನೆಯಿಂದ ಅವನ್ನು 
ಕದ್ದವರು ಅವುಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನಾಗಲೀ ಅಥವಾ ಅವುಗಳನ್ನು ಕೊಲ್ಲುವ 
ಪ್ರಯತ್ನವನ್ನಾಗಲೀ ಮಾಡುತ್ತಿರಲಿಲ್ಲ.” ಕಳ್ಳತನದ ಉದ್ದೇಶದಿಂದ ತುರುಗಳನ್ನು ಅಪಹರಿಸಿದ್ದರೆ 


ವೀರಗಲ್ಲುಗಳ ಪಾಠದಲ್ಲಿ ಅವರನ್ನು ಕಳ್ಳರು ಎಂಬುದಾಗಿ ಉಲ್ಲೇಖಿಸಲಾಗಿದೆ. 


ಹಿರೇಕೊಣತಿಯ"* ತುರುಗೊಳ್‌ ಶಿಲ್ಲವೊಂದು ಬಹಳ ಸುಂದರವಾಗಿದೆ. ಅಲ್ಲಿಯ ವೀರನು 
ತುರುಗಳ್ಗನನ್ನು ಕೆಳಕ್ಕೆ ಕೆಡವಿ ಅವನ ಜುಟ್ಟನ್ನು ಎಡಗೈಲಿ ಹಿಡಿದಿದ್ದಾನೆ. ಬಲಗೈಯಲ್ಲಿರುವ ಕತ್ತಿಯಿಂದ 
ಕಳ್ಳನ ರುಂಡವನ್ನು ಕತ್ತರಿಸಲು ಸಜ್ಜಾಗಿರುವಂತಿದೆ. ದನಗಳು ಕೂಡ ಇವರ ಹೋರಾಟವನ್ನು 
ನೋಡುತ್ತಿರುವಂತೆ ಚಿತ್ರಿಸಲಾಗಿದೆ. ಬ್ಯಾಡಗಿ ತಾಲೂಕು ಮುತ್ತೂರಿನ ವೀರಗಲ್ಲೊಂದರ ಯುದ್ದಹಂತದಲ್ಲಿ 
ವೀರನು ತುರುಗಳ್ಳನ ಜುಟ್ಟನ್ನು ಎಡಗೈಯಿಂದ ಹಿಡಿದಿದ್ದಾನೆ. ಇದರಿಂದ ತಪ್ಪಿಸಿಕೊಳ್ಳಲು ಕಳ್ಳನು 
ಹಿಂದಕ್ಕೆ ತಿರುಗಿದ್ದಾನೆ. ಆಗ ವೀರನು ತುರುಗಳ್ಳನ ಸೊಂಟಕ್ಕೆ ಖಡ್ಗದಿಂದ ಚುಚ್ಚಿದ್ದಾನೆ. ವೀರನ 
ಹಿಂದೆ ಎಂಟು ತುರುಗಳಿವೆ. ಶತ್ರುಪಡೆಯ ಇನ್ನಿಬ್ಬರು ತುರುಗಳ್ಳರು ವೀರನ ಕಡೆಗೆ ಬಾಣ ಪ್ರಯೋಗ 
ಮಾಡುತ್ತಿದ್ದಾರೆ. ಬ್ಯಾಡಗಿ ತಾಲೂಕು ಹಿರೇಅಣಜಿಯ ವೀರಗಲ್ಲೊಂದರ ಕೆಳಹಂತದಲ್ಲಿ ವೀರನು 
ವೈರಿ ಸೈನಿಕನನ್ನು ಕಾಲಲ್ಲಿ ಮೆಟ್ಟಿ ನಿಂತಿದ್ದು, ಎಡಗೈಯಿಂದ ತುರುಗಳ್ಳನ ಜುಟ್ಟನ್ನು ಹಿಡಿದಿದ್ದಾನೆ 
ಮತ್ತು ಬಲಗ್ಯಯಲ್ಲಿರುವ ಖಡ್ಗದಿಂದ ತುರುಗಳ್ಳನ ಎದೆಗೆ ಚುಚ್ಚಿದ್ದಾನೆ. ವೀರನ ಹಿಂದೆ ಆರು 
ತುರುಗಳು ಹಿಮ್ಮುಖವಾಗಿ ನಿಂತಿವೆ. ಅವುಗಳ ಮೇಲ್ಲಾಗದಲ್ಲಿ ಖಡ್ಗ-ಗುರಾಣಿ ಹಿಡಿದ ಇಬ್ಬರು 
ಸೈನಿಕರಿದ್ದಾರೆ. ವೈರಿಪಾಳಯದಲ್ಲಿ ಇನ್ನೂ ಮೂವರು ತುರುಗಳ್ಗರಿದ್ದು ಅವರಲ್ಲಿ ಕೊನೆಯವನು 
ಭರ್ಚಿ ಹಿಡಿದು ಹೆದರಿ ಹಿಂದಕ್ಕೆ ಹೊರಟವನಂತೆ ಕಂಢರಿಸಲಾಗಿದೆ. 


ಶಿಗ್ಗಾಂವಿ ತಾಲೂಕು ಚಂದಾಪುರದ ವೀರಗಲ್ಲೊಂದರಲ್ಲಿ ವೀರನು ತನ್ನ ಎಡಗೈಯಿಂದ 
ತುರುಗಳ್ಳನ ಜುಟ್ಟನ್ನು ಹಿಡಿದಿದ್ದು, ಬಲಗೈಯಲ್ಲಿರುವ ಖಡ್ಗದಿಂದ ಅವನ ಎದೆಗೆ ಚುಚ್ಚದ್ದಾನೆ. 
ತುರುಗಳ್ಳನು ತನ್ನ ಬಲಗೈಯಿಂದ ವೀರನ ಜುಟ್ಟುಹಿಡಿದ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತಿದ್ದಾನೆ. 
ಇವನು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದಾನೆ. ವೀರನ ಕಾಲಕೆಳಗೆ ಒಬ್ಬ ಬಿದ್ದಿದ್ದು, ಇನ್ನೊಬ್ಬ 
ನಿಶಸ್ತ್ರನಾಗಿ ಹಿಂದೆ ನಿಂತಿದ್ದಾನೆ. ವೀರನ ಹಿಂದೆ ಸಾಲಾಗಿ ಎಂಟು ತುರುಗಳನ್ನು ಕಂಡರಿಸಲಾಗಿದೆ. 
ಹಿರೇಕೆರೂರು ತಾಲೂಕು ಕಚವಿಯ ವೀರಗಲ್ಲೊಂದರ ಯುದ್ದ ಹಂತದಲ್ಲಿ ವೀರನು ತುರುಗಳ್ಳನ 
ಜುಟ್ಟನ್ನು ಎಡಗೈಯಿಂದ ಹಿಡಿದು ಬಲಗೈಯಿಂದ ಅವನ ಎದೆಗೆ ಗುದ್ದಿದ್ದಾನೆ. ಇದರಿಂದ ಘಾಸಿಗೊಂಡ 
ಅವನು ಹಿಂದಕ್ಕೆ ಬೀಳುತ್ತಿದ್ದಾನೆ. ಅವನ ಹಿಂದೆ ಖಡ್ಗ-ಗುರಾಣಿ ಹಿಡಿದ ಕೆಲವರಿದ್ದು ಅವರ 
ಕೂದಲು ಕೆದರಿಕೊಂಡಿದೆ. ವೀರನ ಹಿಂದೆ ಕೋಟಿಯ ಮೇಲೆ ಕಹಳೆ ಊದುತ್ತಿರುವ ಒಬ್ಬನಿದ್ದು. 
ಕೋಟೆ ಕೆಳಗೆ ಎರಡು ತುರುಗಳಿವೆ. ವೀರನ ತಲೆಯ ಮೇಲೆ ಛತ್ರಿ ಇದೆ. ಇದನ್ನು ಗಮನಿಸಿದರೆ 
ತುರುಗಳ್ಳರೊಂದಿಗೆ ನಡೆದ ಈ ಕದನ ಕೋಟೆಯ ಮುಂದೆ ಜರುಗುತ್ತಿದ್ದು, ಯುದ್ದದ ಅಪಾಯವನ್ನು 
ತಿಳಿಸಲು ಕೋಟಿಯ ಕಾವಲುಗಾರ ಕಹಳೆಯನ್ನು ಊದುತ್ತಿದ್ದಾನೆ. ಕ್ರಿಶ೧೦೦೮ರ ಕಲ್ಯಾಣ ಚಾಲುಕ್ಕರ 
ಇರಿವಬೆಡಂಗನ ಕಾಲದ ವೀರಗಲ್ಲೊಂದು ಕಳ್ಳರು ತಂಬುಲಿಗರ ಎತ್ತುಗಳನ್ನು ಕೊಂದಾಗ ಅವರೊಡನೆ 


೧೩೭ 


ಹೋರಾಡಿ ಮಡಿದ ಗೊಜ್ಜಿಗನ ವೀರಮರಣವನ್ನು ಉಲ್ಲೇಖಿಸುತ್ತದೆ.” ಗೋವು ಪವಿತ್ರ ಮತ್ತು 
ಅದನ್ನು ಸಂಪತ್ತು ಎಂದು ಬಗೆದಿದ್ದರಿಂದ ಸಾಮಾನ್ಯವಾಗಿ ಅವುಗಳನ್ನು ಕೊಲ್ಲುತ್ತಿರಲಿಲ್ಲ. ಆದರೆ 
ಎತ್ತುಗಳನ್ನು ಕೊಂದ ವಿಚಾರವನ್ನು ಈ ಶಾಸನದಲ್ಲಿ ಕಾಣಬಹುದು. ಇಲ್ಲಿ ಕಳ್ಳರ ಮುಖ್ಯ ಉದ್ದೇಶ 
ಎತ್ತುಗಳ ಮೇಲೆ ಹೇರಿದ ವಸ್ತುಗಳನ್ನು ದೋಚುವುದಾಗಿದೆಯೇ ಹೊರತು ಅವುಗಳನ್ನು ಕೊಲ್ಲುವುದಲ್ಲ 
ಎಂಬುದನ್ನು ಗಮನಿಸಬೇಕಾಗುತ್ತದೆ. 


ತುರುಗಳನ್ನು ರಕ್ಷಿಸಲು ಹೋಗಿ ಮಡಿದ ವೀರರ ವೀರಗಲ್ಲುಗಳು 


ತುರುಗಳನ್ನು ಶತ್ರುಗಳಿಂದ ಹಿಂದಿರುಗಿಸುವ ಸಂಧರ್ಭದಲ್ಲಿ ಮಡಿದ ವೀರರ ಅಸಂಖ್ಯಾತ 
ವೀರಗಲ್ಲುಗಳು ದೊರೆಯುತ್ತವೆ. "ತುಜಖುವಂ ಮಗುರ್ಚಿ, "ತುಳುವ ಹಿಂದಿಕ್ಕಿಕೊಂಡು', "ಹೀಣ್ಣಂ 
ಹಿಂದಿಕ್ಕಿ' ಎಂದು ತುರುಗೊಳ್‌ ಶಾಸನಗಳಲ್ಲಿ ಸಾಮಾನ್ಯವಾಗಿ ಬರುವ ಪದಗಳು ಅಪಹರಣಗೊಂಡ 
ತುರುಗಳನ್ನು ಸಂರಕ್ಷಿಸುವ ಅಂಶವನ್ನು ತಿಳಿಸುತ್ತವೆ. ಅಂದಿನ ಕಾಲದಲ್ಲಿ ತುರುಗಳನ್ನು ಅಪಹರಿಸುವವರಂತೆ 
ಅವುಗಳನ್ನು ಕಾಪಾಡುವವರು ಇರಲಿಲ್ಲವೆಂದು ಹೇಳಲು ಆಗುವುದಿಲ್ಲ. ಮೊದಲು ಹುಯ್ಯಲು 
ಮಾಡುವವರೇ ಅವರನ್ನು ತಡೆಯುತ್ತಿದ್ದರು. ಆನಂತರ ಊರಿನ ಇತರೆ ಜನರೋ, ಮುಖ್ಯಸ್ಥರೋ., 
ಬಂಟರೋ ಇವರ ನೆರವಿಗೆ ಬರುತ್ತಿದ್ದರು. ಇಲ್ಲಿ ಅನೇಕರು ಸ್ವಯಂಪ್ರೇರಣೆಯಿಂದಲೋ ಅಥವಾ 
ಅದು ತಮ್ಮ ಕರ್ತವ್ಯವೆಂದೋ ಭಾವಿಸಿ ತುರುಗಳನ್ನು ಹಿಂದಿರುಗಿಸುವಲ್ಲಿ ಹೋರಾಡುತ್ತಿದ್ದರು."”” 


ತುರುಗಳ ಅಪಹರಣದ ಸಂದರ್ಭದಲ್ಲಿ ಅವುಗಳನ್ನು ರಕ್ಷಿಸಲು ಹೋರಾಡಿ ಮಡಿದ ವೀರರ 
ಹಲವು ವೀರಗಲ್ಲುಗಳು ಹಾವೇರಿ ಜಿಲ್ಲೆಯಲ್ಲಿ ದೊರೆಯುತ್ತವೆ. ರಾಷ್ಟಕೂಟರ ದ್ರುವನ ಕಾಲಾವಧಿಯ 
ನರೇಗಲ್ಲು"* ಶಾಸನವು ಗೋಗಹಣ ಪ್ರಸಂಗದಲ್ಲಿ ಅವುಗಳನ್ನು ರಕ್ಷಿಸಲು ಹೋಗಿ ದೊಮ್ಮರ 
ಕಾಡಪನು ಮರಣಹೊಂದಿದ ಬಗ್ಗೆ ತಿಳಿಸುತ್ತದೆ. ದೇವಿಹೊಸೂರಿನ”* ಶಾಸನವೊಂದು ಸ್ಪಸ್ತಿ ಶೀಮಾರನ್‌ 
ನಾಡಳೆ ಗೊವಿಂದನ್‌ ಸಮರ ತುಳುಗೊಳ್ಗತ್ತು ಸ್ಪರ್ಗಕ್ಕೆ ಏಜೆದೊನ್‌' ಎಂದು ಉಲ್ಲೇಖಿಸುತ್ತದೆ. 
ಎರಡನೆಯ ಕೃಷ್ಣನ ಕಾಲಾವಧಿಯ ಹಿರೆಬಿದರಿ”್‌ ಶಾಸನವು ತುರುಗಳನ್ನು ಸಂರಕ್ಷಿಸಲು ಹೋರಾಡಿದ 
ದುಗ್ಗತಿಗಾವುಂಡನ ಮಗ ನಾಗತಿಯ ವೀರಮರಣವನ್ನು ಉಲ್ಲೇಖಿಸುತ್ತದೆ. 


ಕ್ರಿರ್ಶ೭೧ ಖೊಟ್ಟಿಗನ ಕಿತ್ತರು" ವೀರಗಲ್ಲೊಂದು "ಕುಣ್ಣು ಅರೆಚೆಯಮ್ಮನ ಮಗ 
ಬೀರನಾಗಿಯಣಂ ಅಣನಟುಜ ಪ್ರಜೆ ಮೆಚೆ ಗಣ್ಣ ತುಜಿಪರಿಯ ಮಾಣಲಾಗದೆನ್ನು ಸೆರಗಿಲ್ಲದೆ 
ಸುರಿಗಿಳ್ಲಿಜಿದು ಸತ್ತು ಸ್ಪರ್ಗಲಾಯಕ್ಕೆ ಸನ್ನಂ' ಎಂದು ತಿಳಿಸುವಲ್ಲಿ ತುರುಗಳ ಅಪಹರಣವನ್ನು ಸಹಿಸಲಾಗದೇ 
ಅವುಗಳ ರಕ್ಷಣೆಗೆ ಹೋರಾಡಿದ ಪ್ರಸಂಗವಿದೆ. ರಾಷ್ಟಕೂಟ ಕನ್ನರನ ಕಾಲದ ಶಬನೂರು"*” 
ವೀರಗಲ್ಲು ಗೋಗ್ರಹಣ ಪ್ರಸಂಗದಲ್ಲಿ ಶಂಬೂರ ಕುಂದಾತಿಯ ವೀರಮರಣವನ್ನು ತಿಳಿಸುತ್ತದೆ. 
ಕ್ರಿಶ್ಶ್ಚ೯ಲಜರ ಎರಡನೆಯ ತೈಲನ ಕಾಲಾವಧಿಯ ಬೈಚವಳ್ಳಿ” ವೀರಗಲ್ಲು ಗೋವುಗಳನ್ನು ರಕ್ಷಿಸಲು 
ಹೋರಾಡಿ ಮಡಿದ ಬೀಡಿಚಟ್ಟಯ್ಯನನ್ನು ಉಲ್ಲೇಖಿಸುತ್ತದೆ. 


ಆರನೆಯ ವಿಕಮಾದಿತ್ಕನ ಕಾಲದ ಹತ್ತಿಮತ್ತೂರಿನ"”*” ಶಾಸನವೊಂದು ಗೋಗಹಣ ಪ್ರಸಂಗದಲ್ಲಿ 
ಸಿವದಾಸ ಎಂಬುವವನು ವೀರಮರಣವನ್ನಪ್ಪಿದ ಬಗ್ಗೆ ತಿಳಿಸುತ್ತದೆ. ಈ ಶಾಸನದ "ಸಿವದಾಸಂ ಸತಿ 
ಮರ್ತ್ರವುರದೊಳಿರ್ಪನ್ನೆವರಂಗೆ ತುಜುವಂ ಜಿನ್ನುಗನುಯ್ದು ಪುಯ್ಯಲನದಂ ಕೇಳ್ಲಾಗಳರ್ತೇವದಿಂ 


೧೩೮ 


ಎಂಬ ಉಲ್ಲೇಖ ವೀರನಾದವನು "ತುರುಗೋಳ್‌' ನಲ್ಲಿಯ "ಹುಯ್ಯಲನ್ನು' ಕೇಳಲಾರದೆ ಹೋರಾಟಕ್ಕಿಳಿದ 
ಅಂಶವಿದೆ. ಅರಿಷಿಣಗುಪ್ಲಿಯ"** ವೀರಗಲ್ಲು "ಅರಿಷಿಣಪಳ್ಳಿಯ ಗೋಗ್ರಹಣ ಪ್ರಸಂಗದಲ್ಲಿ 
ಬಲಕಗಾವುಂಡನ ವೀರಮರಣವನ್ನು' ತಿಳಿಸುತ್ತದೆ. ಕಿ.ಶ.೧೧೨೫ರ ಆರನೆಯ ವಿಕಮಾದಿತ್ಮನ ಕಾಲದ 
ಹಿರೇಕೆರೂರು” ವೀರಗಲ್ಲೊಂದು ಗೋಗಹಣ ಪ್ರಸಂಗದಲ್ಲಿ ಹಿರಿಯಕೆರೆಯೂರಿನ ಬೊಜಂಗರ 
ನಾರಣಯ್ಯನ ಮಗ ಸಾತಣನ ಮರಣವನ್ನು ತಿಳಿಸುತ್ತದೆ. 


ಕ್ರಿಶ೧೧೬೬ರ ಎರಡನೆಯ ಬಿಜ್ಜಳನ ಕಾಲದ ಹಿರೇಕೊಣತಿಯ"*” ವೀರಗಲ್ಲೊಂದು 
'ಕೋಣವತಿಯ ದೊಡ್ಡಮಲ್ಲಿಸೆಟ್ಟಿಯ ಮಗಂ ಕೇತಿಸೆಟ್ಟಿ ಬಟ್ಟೆಯ ಬೆದಲು ಹಿಣ್ಣಂ ಹಿಂದಿಕ್ಕಿ ಪಲರ 
ತಳ್ಳಿಜ್‌ದು ಸುರಲೋಕ ಪ್ರಾಪ್ತನಾದ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿಯ "ಬಟ್ಟೆಯ ಬೆದಲು ಹಿಣ್ಣಂ 
ಹಿಂದಿಕ್ಕ' ಎಂಬುದು "ದಾಳಿಮಾರ್ಗ' ಆಕ್ರಮಣದ ವಿಧಾನವನ್ನು ತಿಳಿಸುತ್ತದೆ. ಹೀಗೆ ದಾಳಿಮಾರ್ಗದಿಂದ 
ಬರುತ್ತಿದ್ದವರು ತಮ್ಮ ಪರಿವಾರ ಸಹಿತವಾಗಿ ಬರುತ್ತಿದ್ದರು. ಕೆಲವೊಮ್ಮೆ ಕೆಲವಾರು ನಾಡುಗಳೇ 
ಒಟ್ಟುಗೂಡಿ ದಾಳಿ ಮಾಡುತ್ತಿದ್ದುದುದುಂಟು** ಕ್ರಿಶ೧೧೭೨ರ ಕಲಚೂರಿ ಸೋವಿದೇವನ 
ಕಾಲಾವಧಿಯ ಮುತ್ತೂರು“ ವೀರಗಲ್ಲು "ತುಖುವಂ ಕೊಳುವಲ್ಲಿ ಅಸಗರ ಕಾಳೆಯ ತುಳುವಂ 
ಮಗುರ್ಚಿ ಮೆಲಾಳಂ ತಿವಿದು ಸುರಲೋಕಪ್ರಾಪ್ತನಾದ' ಎಂದು ತಿಳಿಸುತ್ತದೆ. ಇಲ್ಲಿ "ತುಜಖುವಂ 
ಮಗುರ್ಚಿ” ಎಂಬುದು ತುರುಗಳನ್ನು ರಕ್ಷಿಸಿದರ ಸಂಕೇತವಾಗಿದೆ. 


ಕ್ರಿಶ೧೧೮೮ರ ಇಮ್ಮಡಿ ವೀರಬಲ್ಲಾಳನದ ಕಾಲದ ಬಿಲ್ಲಹಳ್ಳಿ*” ವೀರಗಲ್ಲೊಂದರಲ್ಲಿ "ತುಖುವಂ 
ಮಗುಳ್ಳಿ ಅಕಸಾಲಿ ಸೋಮೋಜನ ಮಗಂ ದಾಸೋಜ ನಿರಿದು ಸತ್ತು ಸುರಲೋಕ ಪ್ರಾಪನಾದ 
ಎಂದಿದೆ. ಇಲ್ಲಿಯ "ತುಜಳುವಂ ಮಗುಳ್ಳಿ; ಎಂಬುದು ತುರುಗಳನ್ನು ಹಿಂದಿರುಗಿಸಿದನ್ನು(ರಕ್ಷಿಸಿ) 
ತಿಳಿಸುತ್ತದೆ. ಕ್ರಿಶ.೧೨೧೯ರ ಅಬ್ದಲೂರಿನ”* ತುರುಗಾಳಗದ ವೀರಗಲ್ಲು ಮೂರು ಹಂತವನ್ನು 
ಹೊಂದಿದ್ದು ಮಾಚ ಮತ್ತು ಗೋಮ ಎಂಬುವವರು ತುರುಗಳನ್ನು ರಕ್ಷಿಸಲು ಹೋರಾಡಿ ಸತ್ತ 
ವಿಚಾರವನ್ನು ತಿಳಿಸುತ್ತದೆ. ಅಲ್ಲದೆ ಸಂಗೂರಿನ*”” ವೀರಗಲ್ಲಿನ "ಈಶ್ವರದೇವ ಚಂಗೂರನಿಜಿದು 
ತುಖುವಕೊಂಡು ಹೋಪಹಲ್ಲಿ ಬಡಗಿ ಸಾತೋಜ ತಾಗಿ ತಳ್ಲಿಜಿದು ತುರುವಂಮರಲಳ್ಲಿ ಸುರಲೋಕಪ್ರಾಪ್ಪನಾದ' 
ಎಂಬ ಸಾಲು, ಅಂತರವಳ್ಳಿಯ”್‌” ವೀರಗಲ್ಲೊಂದರ "ಪಾಂಡ್ಯದೇವನವರು ವುಲಿಹಳಿಯನಿಚಿದಲ್ಲಿ 
ತುಖುವಂ ಮರಳ್ಳಿ ತಳುತಿಣಿೆದು ಮೆಖ್‌ದು ಬಂಮಗೌಂಡ ಸುರಲೋಕಪ್ರಾಪ್ತನಾದ' ಎಂಬ ಸಾಲಿನಲ್ಲಿ, 
ಸರ್ವಂದದ೨ ಜಕ್ಕಯ್ಯ ಅಪ್ಪರಸನ ಸರೆಊರಲೊಕ್ಕಲಾಗಿರ್ದುಲಿಹಳ್ಳಿಗೆ ವೋಡಿ ಹೋಗಿದ್ದಾ, 
ಊರಳುವಿನ ಸೆಜ್‌ಯ ಮರದ ತುಳುವ ಹಿಂದಿಕ್ಕಿಕೊಂಡು' ಎಂಬ ಶಾಸನ ಸಾಲಿನಲ್ಲಿ ತುರುಗಳ 
ಅಪಹರಣ ಪ್ರಸಂಗದಲ್ಲಿ ವೀರರು ಹೋರಾಡಿ ಅವುಗಳನ್ನು ರಕ್ಷಣೆಮಾಡಿ ಮರಣವನ್ನಪ್ಪಿದ ವಿಷಯ 
ತಿಳಿದುಬರುತ್ತದೆ. 


ಗೋಗ್ರಹಣ ಪ್ರಸಂಗವನ್ನು ಉಲ್ಲೇಖಿಸುವ ಇತರೆ ವೀರಗಲ್ಲುಗಳು 


ಮೇಲಿನ ತುರುಗಳ ಅಪಹರಣ ಮತ್ತು ತುರುಗಳ ರಕ್ಷಣೆಯ ಪ್ರಸಂಗಗಳಲ್ಲದೆ ಕೇವಲ 
ಗೋಗಹಣವನ್ನು ಮಾತ್ರ ಉಲ್ಲೇಖಿಸುವ ಹಲವು ವೀರಗಲ್ಲುಗಳು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 
ಮುಮ್ಮಡಿ ಕೃಷ್ಣನ ಕಾಲಾವಧಿಯ ಹಾವೇರಿಯ” ಶಾಸನವೊಂದು "ಜೆಲ್ಲಪಯ್ಯ ಸೇನೆಮಲ್ಲರ 


೧೩೯ 


ಮಲ್ಲಪಂ ನಾರ್ಲಾಮುಣುಗೆಯ್ಯೆ ಹಾವರಿಯೂರ... ತುಜುಗೊಳೆ ಸತ್ತು ಸ್ಪರ್ಗಾಲಯಕ್ಕೆ ಸನ್ನ' ಎಂಬಲ್ಲಿ 
ಯಾರು? ತುರುಗಳನ್ನು ಅಪರಹರಿಸಿದರು ಮತ್ತು ಅವುಗಳ ರಕ್ಷಣೆಗೆ ಹೋರಾಡಿದವರು ಯಾರು? 
ಎಂಬುದು ತಿಳಿಯುವುದಿಲ್ಲ. ಕ್ರಿಶ. ೮ನೇ ಶತಮಾನದ ಕುಂಚೂರಿನ್‌* ಶಾಸನವೊಂದು ಗೋಗಹಣದ 
ಬಗ್ಗೆ ತಿಳಿಸುತ್ತದೆ. ಚಿಕ್ಕಗಿಯ””” ವೀರಗಲ್ಲೊಂದು ಗೋಗಹಣ ಪ್ರಸಂಗದಲ್ಲಿ ದುಗುಣನ ವೀರಮರಣವನ್ನು 
ತಿಳಿಸುತ್ತದೆ. ಹೊನ್ನಮರಡಿಯ”* ತ್ರುಟಿತ ವೀರಗಲ್ಲು ತುರುಗೋಳನಲ್ಲಿ ಸತ್ತ ಬಗ್ಗೆ ತಿಳಿಸುತ್ತದೆ. 


ಇವುಗಳಲ್ಲದೆ ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರು, ಒಡೇನಪುರ, ಎಮ್ಮಿಗನೂರು, ಅರಿಕಟ್ಟಿ, 
ನೂಲಗೇರಿ, ಹಾವಣಗಿಗಳಲ್ಲಿಯ ವೀರಗಲ್ಲುಗಳು, ಹಾನಗಲ್ಲು ತಾಲೂಕಿನ ಕೆಲವರಕೊಪ್ಪ, ಹೆರೂರು, 
ಬಾಳೆಹಳ್ಳಿ, ಬೆಳವತ್ತಿಗಳಲ್ಲಿಯ ವೀರಗಲ್ಲುಗಳು. ಬ್ಯಾಡಗಿ ತಾಲೂಕಿನ ಹಿರೇಅಣಜಿ, ಮುತ್ತೂರುಗಳಲ್ಲಿಯ 
ವೀರಗಲ್ಲುಗಳು, ಶಿಗ್ಗಾಂವ ತಾಲೂಕಿನ ಅಂದಲಗಿ, ಅರಟಾಳ, ಚಿಕ್ಕಮಲ್ಲೂರು ಹಾಗೂ ಚಿಲ್ಲೂರುಗಳಲ್ಲಿ 
ದೊರೆತ ವೀರಗಲ್ಲುಗಳು ಗೋಗಹಣದ ಪ್ರಸಂಗಗಳನ್ನು ಉಲ್ಲೇಖಿಸುತ್ತವೆ.೨೨- 


೩.೬.೨.೨ ಶಾಸನರಹಿತ "ತುರುಗೋಳ್‌” ಸ್ಮಾರಕ ಶಿಲ್ಪಗಳು 


ಶಾಸನ ಪಾಠವನ್ನು ಹೊಂದಿದ "ತುರುಗೋಳ್‌' ಶಿಲ್ಲಗಳೇ ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಾಗಿ 
ದೊರಕಿವೆಯಾದರೂ ಶಾಸನರಹಿತ ಅನೇಕ ತುರುಗೋಳ್‌ ಸ್ಮಾರಕಶಿಲ್ಲಗಳೂ ಸಹ ಸಿಕ್ಕಿವೆ. ಹಾಗಾಗಿ 
ಇಂಥ ಸ್ಮಾರಕಶಿಲ್ಲಗಳ ವಿವರಣೆಯನ್ನು ನೀಡದ ಹೊರತು "ತುರುಗೋಳ್‌' ಅಧ್ಯಯನವು 
ಪೂರ್ಣಗೊಳ್ಳುವುದಿಲ್ಲ. ಪ್ರಸ್ತುತ ಅಧ್ಯಾಯದಲ್ಲಿ ವೀರಗಲ್ಲುಗಳ ಮೊದಲನೆಯ ಹಂತದಲ್ಲಿ ಬರುವ 
'ತುರುಗೋಳ್‌' ಪ್ರಸಂಗಗಳ ದೃಶ್ಯಗಳನ್ನು ವಿವರಿಸಲಾಗಿದೆ. ಆರಂಭದಲ್ಲಿ ಒಂದೇ ಹಂತವನ್ನು ಹೊಂದಿದ 
ತುರುಗೋಳ್‌ ಶಿಲ್ಪಗಳು ಕಂಡುಬರುತ್ತವೆ. ಇಲ್ಲಿ ದೊಡ್ಡದಾಗಿ ವೀರನನ್ನು ಕಂಡರಿಸಿ ಅವನ ಹಿಂದೆ 
ಮೂಲೆಯಲ್ಲಿ ಚಿಕ್ಕದಾಗಿ ತುರುಗಳನ್ನು ಚಿತ್ತಿಸಲಾಗುತ್ತಿತ್ತು. ಕಾಲಾಂತರದಲ್ಲಿ ಒಂದರಿಂದ ಐದು 
ಹಂತಗಳು ತುರುಗೋಳ್‌ ಶಿಲಗಳಲ್ಲಿ ಕಂಡುಬಂದವು. ಸಾಮಾನ್ಯವಾಗಿ ಕೆಳಹಂತದಲ್ಲಿ ತುರುಗಾಳದ 
ಪ್ರಸಂಗವಿದ್ದು, ಎರಡನೆಯ ಹಂತದಲ್ಲಿ ಅಪ್ಪರೆಯರು ವೀರರನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಯ 
ಮತ್ತು ಮೂರನೆಯ ಹಂತದಲ್ಲಿ ಸ್ಪರ್ಗಸ್ಥ ವೀರನು ದೇವರ ಸನ್ನಿಧಿಯಲ್ಲಿ ಕೈಮುಗಿದು ಕುಳಿತಿರುವಂತೆ 
ಕಂಢರಿಸಲಾಗಿರುತ್ತದೆ. ಕೆಳಹಂತದಲ್ಲಿ ವೀರನನ್ನು ದೊಡ್ಡದಾಗಿ ಕಂಡರಿಸಲಾಗಿದ್ದು, ವೈರಿ ಸೈನಿಕರನ್ನು 
ವೀರನಿಗಿಂತ ಸಲವಾದರೂ ಚಿಕ್ಕದಾಗಿ ಚಿತ್ರಿಸಿರುವುದು ಸಾಮಾನ್ಯ. ಅಲ್ಲದೆ ವೀರನ ಹಿಂಬದಿಯಲ್ಲಿ 
ತುರುಗಳ ಚಿತ್ರಣ ಚಿಕ್ಕದಾಗಿದೆ. ಅಪಹರಿಸಿಕೊಂಡು ಹೋಗುತ್ತಿರುವ ದನಗಳನ್ನು ವೀರನು ರಕ್ಷಿಸಿ 
ವೈರಿಪಡೆಗೆ ಅಡ್ಡನಿಂತು ಹೋರಾಡುತ್ತಿರುವುದನ್ನು ಇದು ಧ್ಹನಿಸುತ್ತದೆ. 


ಮೊದಲನೆಯದಾಗಿ ಹಾವೇರಿ ಜಿಲ್ಲೆಯಲ್ಲಿ ದೊರತ "ತುರುಗೋಳ್‌' ಸ್ನಾರಕ ಶಿಲ್ಪಗಳಲ್ಲಿ 
ತುರುಗಳನ್ನು ಶಾಸನದ ಯಾವ ಭಾಗದಲ್ಲಿ ಕಂಢರಿಸಲಾಗಿದೆ ಮತ್ತು ಅವು ಏನನ್ನು ಧ್ಧನಿಸುತ್ತವೆ 
ಎಂದು ತಿಳಿದುಕೊಳ್ಳುವುದು ಸೂಕ್ತ ವೀರನು ಶಾಸನದ ಬಲಬದಿಯಲ್ಲಿದ್ದು, ಅವನ ಹಿಂದೆ 
ತುರುಗಳಿರುವುದು ಸಾಮಾನ್ಯ, ಆದರೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕುಂಚೂರಿನಲ್ಲಿ 
ದೊರೆತ "ತುರುಗೋಳ್‌' ಶಿಲ್ಲದ ಕೆಳಹಂತದಲ್ಲಿ ಬಿಲ್ಲು-ಬಾಣ ಹಿಡಿದು ವೈರಿಪಡೆಯ ಸೈನಿಕನನ್ನು 


VO 


ಕಾಲಲ್ಲಿ ಮೆಟ್ಟಿನಿಂತ ವೀರನು ತನ್ನ ಮುಂದೆ ಕುದುರೆ ಏರಿ ಬರುತ್ತಿರುವ ಮೂವರು ಶತ್ರುಗಳೆಡೆಗೆ 
ಬಾಣ ಪ್ರಯೋಗಿಸುತ್ತಿದ್ದಾನೆ. ವೀರನು ಬಿಟ್ಟ ಬಾಣಕ್ಕೆ ಘಾಸಿಗೊಂಡ ಕುದುರೆಯೊಂದು ತನ್ನ ಮುಖವನ್ನು 
ಹಿಂದಕ್ಕೆ ತಿರುಗಿಸಿಕೊಂಡಿದೆ. ಗಂಡುಗಚ್ಚೆ ಹಾಕಿ ಸೊಂಟದಲ್ಲಿ ಭಾಕು ಇರಿಸಿಕೊಂಡಿರುವ ವೀರನ 
ಹಿಂದೆ ಆರು ತುರುಗಳು ಗೋಚರಿಸುತ್ತವೆ. ಇಲ್ಲಿ ವೀರ ಮತ್ತು ತುರುಗಳು ಶಾಸನದ ಎಡಬದಿಯಲ್ಲಿದ್ದು, 
ವೈರಿ ಪಡೆಯವರು ಬಲಬದಿಯಲ್ಲಿರುವುದ ಒಂದು ವಿಶೇಷ. ಇದೇ ರೀತಿ ಹಾವೇರಿ ತಾಲೂಕಿನ 
ಗಳಗನಾಥದಲ್ಲಿ ದೊರೆತ ವೀರಗಲ್ಲೊಂದರ ಅರ್ಧ ಹೂತಿರುವ ಹೋರಾಟದ ಹಂತದಲ್ಲಿ ವೈರಿಗಳೊಂದಿಗೆ 
ಹೋರಾಡುತ್ತಿರುವ ವೀರನ ಹಿಂದೆ ನಾಲ್ಕು ತುರುಗಳ ಚಿತ್ರಣವಿದ್ದು, ವೀರ ಮತ್ತು ತುರುಗಳು 
ಶಾಸನಶಿಲ್ಲದ ಎಡಭಾಗದಲ್ಲಿವೆ. ಇಂಥ ಇನ್ನೊಂದು ಶಿಲ್ಪ ಹಿರೇಕೆರೂರು ತಾಕೂಕಿನ ನೂಲಗೇರಿಯಲ್ಲಿ 
ಕಂಡುಬಂದಿದೆ. 


ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುವ ಬಹುಪಾಲು ತುರುಗಾಳಗದ ಶಿಲ್ಲಗಳಲ್ಲಿ ವೀರನ 
ಹಿಂಬದಿಯಲ್ಲಿರುವ ತುರುಗಳು ಯುದ್ಧವನ್ನು ವೀಕ್ಷಿಸುತ್ತಿರುವಂತೆ ಚಿತ್ರಿಸಿದ್ದರೆ. ಬ್ಯಾಡಗಿ ತಾಲೂಕಿನ 
ಕಾಗಿನೆಲೆ, ಮುತ್ತೂರು ತುರುಗೋಳ್‌ ವೀರಗಲ್ಲುಗಳಲ್ಲಿ, ಹಾನಗಲ್ಲು ತಾಲೂಕಿನ ಬೈಲವಾಳ, ಕಲಕೇರಿ, 
ಬಾಳೂರು, ಸಂವಸಗಿಯ ತುರುಗೋಳ್‌ ವೀರಗಲ್ಲುಗಳಲ್ಲಿ, ರಾಣೇಬೆನ್ನೂರು ತಾಲೂಕಿನ ನದಿಹರಳಹಳ್ಳಿ, 
ಗುಡ್ಡದಬೇವಿನಹಳ್ಳಿಯಲ್ಲಿ ದೊರೆತಿರುವ ತುರುಗೋಳ್‌ ವೀರಗಲ್ಲುಗಳಲ್ಲಿ ಹಾಗೂ ಶಿಗ್ಗಾವಿ ತಾಲೂಕಿನ 
ಹುಲಸೋಗಿಯಲ್ಲಿ ದೊರೆತಿರುವ ತುರುಗೋಳ್‌ ವೀರಗಲ್ಲುಗಳಲ್ಲಿಯ ತುರುಗಳು ಯುದ್ಧ ದೃಶ್ಯದ 
ವಿರುದ್ಧ ದಿಕ್ಕಿನಲ್ಲಿ ಓಡುತ್ತಿರುವಂತೆ ಕಂಡರಿಸಲಾಗಿದೆ. ಅಲ್ಲದೆ ಹಿರೇಕೆರೂರು ತಾಲೂಕಿನ ಹಳೇನಿಡೆಗಿಲದ 
ವೀರಗಲ್ಲಿನ ಮೊದಲ ಹಂತದ ವೀರನ ಹಿಂದಿರುವ ತುರುಗಳು ಭಯಗೊಂಡಂತಿದ್ದು, ಎದುರುಬದುರಾಗಿ 
ನಿಂತಂತೆ ಚಿತ್ರಿಸಲಾಗಿದೆ. "ತುರುಗೋಳ್‌' ಶಿಲ್ಪಗಳಿಗೆ ಅಪವಾದವೆನ್ನುವಂತೆ ವೈರಿಯ ಹಿಂದೆ ತುರುಗಳಿರುವ 
ವೀರಗಲ್ಲೊಂದು ಹಾನಗಲ್ಲು ತಾಲೂಕಿನ ಕೆಲವರಕೊಪ್ಪದಲ್ಲಿ ದೊರಕಿದೆ. ಈ ವೀರಗಲ್ಲಿನ ಮೊದಲ 
ಹಂತದಲ್ಲಿ ಖಡ್ಗ-ಗುರಾಣಿ ಹಿಡಿದ ವೀರನು ಶತ್ರುಪಡೆಯ ಸೈನಿಕರನ್ನು ಕಾಲಲ್ಲಿ 
ತುಳಿದುಕೊಂಡು(ಬಲಬದಿಗೆ) ಮುನ್ನುಗ್ಗುತ್ತಿದ್ದಾನೆ. ವೀರನ ಮುಂದಿರುವ ವೈರಿ ಸೈನಿಕನು ಖಡ್ಗದಿಂದ 
ವೀರನ ಗುರಾಣಿಗೆ ಹೊಡೆದಿದ್ದಾನೆ. ಇಲ್ಲಿಯ ವಿಶೇಷತೆ ಏನೆಂದರೆ ತುರುಗಳು ವೀರನ ಹಿಂಬದಿಯಲ್ಲಿರದೆ 
ಶತ್ರು ಸೈನಿಕನ ಹಿಂಬದಿಯಲ್ಲಿರುವಂತೆ ಕೆತ್ತಲಾಗಿದೆ. ಇದು ಶತ್ತುಸೈನಿಕನಿಂದ ತುರುಗಳನ್ನು ಹಿಂದಕ್ಕೆ 
ಪಡೆಯಲಾಗದೇ ಅಥವಾ ರಕ್ಷಿಸಲಾಗದೆ ವೀರನು ಮರಣ ಹೊಂದಿದ ಅಂಶವನ್ನು ಸೂಚಿಸಲು 
ಶಿಲ್ಲಿಯು ಈ ರೀತಿಯ ಕೆತ್ತನೆಯಲ್ಲಿ ಮೂಡಿಸಿರಬಹುದು ಎನಿಸುತ್ತದೆ. 


ಹಾನಗಲ್ಲು ತಾಲೂಕಿನ ಕಲಕೇರಿ ವೀರಗಲ್ಲೊಂದರ ಮೊದಲ ಹಂತದಲ್ಲಿ ಯುದ್ದ ಮಾಡುತ್ತಿರುವ 
ಮೂವರು ವೀರರು ಖಡ್ಗ-ಗುರಾಣಿಗಳನ್ನು ಹಿಡಿದು ಹೋರಾಡುವ ದೃಶ್ಯದ ಚಿತ್ರಣವಿದೆ. ಮುಂದೆ 
ಇರುವ ವೀರನು ತನ್ನ ಖಡ್ಗದಿಂದ ಶತ್ರು ಸೈನಿಕನೊಬ್ಬನ ರುಂಡವನ್ನು ಕತ್ತರಿಸಿದ್ದಾನೆ. ರುಂಡ ಹರಿದ 
ಮುಂಡ ಹಿಮ್ಮುಖವಾಗಿ ನೆಲಕ್ಕೆ ಬಿದ್ದಿದೆ. ವೀರನು ಎಡಗೈಯಲ್ಲಿ ಗುರಾಣಿ ಹಿಡಿದು ಅದರಿಂದಲೇ 


೧೪೧ 


ವೈರಿಯ ಎದಗೆ ತಿವಿದಿದ್ದಾನೆ. ಈ ಹಂತದ ಕೆಳಭಾಗದ ಪಟ್ಟಿಕೆಯಲ್ಲಿ ಸಾಲಾಗಿ ತುರುಗಳಿರುವುದು 
ವೇದ್ಯವಾಗುತ್ತದೆ. ಈ ವೀರಗಲ್ಲಿನಲ್ಲಿ ಗಮನಿಸಲೇಬೇಕಾದ ಇನ್ನೊಂದು ಅಂಶವೆಂದರೆ ತುರುಗಳಿರುವ 
ಪಟ್ಟಿಕೆಯ ಎಡಭಾಗದಲ್ಲಿ ಸಮಾಧಿಯಲ್ಲಿ ಇಬ್ಬರು ಮಲಗಿರುವಂತೆ ಚಿತ್ರಿಸಿರುವುದು. ವೀರಗಲ್ಲಿನ 
ಮೂರನೆಯ ಹಂತದಲ್ಲಿ ಇಬ್ಬರು ವೀರರು ಮತ್ತು ಒಬ್ಬ ಸ್ತೀ ಕೈಮುಗಿದು ಕುಳಿತಿರುವ ಶಿಲ್ಪಗಳಿವೆ. 
ಹಾಗಾಗಿ ಕೆಳಗೆ ಸಮಾಧಿಯಲ್ಲಿ ಮಲಗಿರುವ ಇಬ್ಬರು "ತುರುಗೋಳ್‌'ನಲ್ಲಿ ಸತ್ತ ವೀರರಾಗಿದ್ದು, 
ಅವರಲ್ಲಿ ಒಬ್ಬ ವೀರನ ಹೆಂಡತಿ ಸಹಗಮನ ಆಚರಿಸಿದ ಅಂಶವನ್ನು ಈ ಸ್ನಾರಕಶಿಲ್ಲವು ಧ್ವನಿಸುತ್ತದೆ. 
ಇದೇ ರೀತಿ ತುರುಗಳನ್ನು ಸಾಲಾಗಿ ಕಂಡರಿಸಿರುವ ವೀರಗಲ್ಲೊಂದು ಬ್ಯಾಡಗಿ ತಾಲೂಕಿನ ಸೂಡಂಬಿಯಲ್ಲಿ 
ದೊರಕಿದೆ. ಆದರೆ ಇಲ್ಲಿ ತುರುಗಳ ಸಾಲು ಹೋರಾಟ ಹಂತದ ಮೇಲೆ ಇದ್ದು ತುರುಗಳನ್ನು ಒಬ್ಬ 
ವ್ಯಕ್ತಿ ಹೊಡೆದುಕೊಂಡು ಹೋಗುತ್ತಿರುವಂತೆ ಕಂಢರಿಸಲಾಗಿದೆ. ಇದಿಷ್ಠನ್ನು ಹೊರತುಪಡಿಸಿ ಶಾಸನದ 
ಭಾಗ ಒಡೆದುಹೋಗಿದೆ. ಯುದ್ದಹಂತದ(ಅಸ್ಪಷ್ಟ) ಮೇಲಿನ ಪಟ್ಟಿಕೆಯಲ್ಲಿ ಸಾಲಾಗಿ ನಾಲ್ಕು ತುರುಗಳು 
ಮತ್ತು ವೀರನ ಹಿಂದೆ ತುರುಗಳನ್ನು ಕಂಢರಿಸಿರುವ ವೀರಗಲ್ಲೊಂದು ಬ್ಮಾಡಗಿ ತಾಲೂಕಿನ ಬೆಳಕೇರಿಯಲ್ಲಿ 
ದೊರಕಿದೆ. ಈ ರೀತಿ ಹೋರಾಟ ಹಂತದ ಮೇಲಿನ ಅಥವಾ ಕೆಳಗಿನ ಪಟ್ಟಿಕೆಯಲ್ಲಿ ತುರುಗಳನ್ನು 
ಸಾಲಾಗಿ ಚಿತ್ರಿಸಿರುವ ಅನೇಕ ವೀರಗಲ್ಲುಗಳು ಕರ್ನಾಟಕದಾದ್ಯಾಂತ ಹಲವು ಕಡೆ ದೊರಕುತ್ತವೆ. 
ಇವುಗಳು ಸಹ ತುರುಗಾಳಗವನ್ನು ಸೂಚಿಸುತ್ತಿದ್ದು, ಸ್ಥಳಾವಕಾಶದ ಕೊರತೆಯಿಂದ ಶಿಲ್ಲಿಯು ಈ 
ರೀತಿ ಕಂಡರಿಸಿರುವನೆಂದು ತೋರುತ್ತದೆ. 


ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ ನಲ್ಲಿರುವ ಹಾನಗಲ್ಲು ತಾಲೂಕಿನ ತಿಳುವಳ್ಳಿಯ 
ವೀರಗಲ್ಲೊಂದನ್ನು ಇಲ್ಲಿ ಗಮನಿಸುವುದು ಸೂಕ್ತವೆನಿಸುತ್ತದೆ. ಮೂರು ಹಂತಗಳನ್ನು ಹೊಂದಿರುವ 
ಈ ವೀರಗಲ್ಲಿನ ಮೊದಲನೆಯ ಹಂತದಲ್ಲಿ ವೀರನು ವೈರಿಯ ಎದೆಗೆ ತನ್ನ ಖಡ್ಗದಿಂದ ಚುಚ್ಚಿ 
ಗುರಾಣಿಯಿಂದ ಅವನ ತಲೆಗೆ ಪ್ರಹಾರ ಮಾಡುವ ಮೂಲಕ ತನ್ನ ಎಡಗಾಲಿನಿಂದ ಒದ್ದ ದೃಶ್ಯದ 
ಚಿತ್ರಣವಿದೆ. ವೀರನ ಹೊಡೆತಕ್ಕೆ ಘಾಸಿಗೊಂಡ ವೈರಿ ಸೈನಿಕನು ತನ್ನ ತಲೆ ಮತ್ತು ಎರಡೂ ಕೈಗಳನ್ನು 
ಹಿಂದಕ್ಕೆ ಮಾಡಿ ಮಂಡಿಯೂರಿ ಕೆಳಗೆ ಬೀಳುತ್ತಿದ್ದಾನೆ. ಎದುರಾಳಿ ಸೈನಿಕನ ಹಿಂದೆ ಇನ್ನೊಬ್ಬ 
ಸೈನಿಕನು ಭರ್ಚಿ-ಗುರಾಣಿ ಹಿಡಿದು ಮುನ್ನುಗ್ಗುತ್ತಿದ್ದಾನೆ. ವೀರನ ಹಿಂದೆ ಬಿಲ್ಲುಧಾರಿ ಸೈನಿಕನು 
ನಿಂತಿದ್ದಾನೆ. ಈ ವೀರಗಲ್ಲಿನ ಬಹುಮುಖ್ಯ ಅಂಶವೆಂದರೆ ವೀರನ ಹಿಂದೆ ಮೂರು ತುರುಗಗಳಿದ್ದರೆ (ಬಲಕ್ಕೆ 
ಶತ್ರು ಸೈನಿಕರ ಹಿಂದೆ ಇರುವ ಐದು ತುರುಗಳು(ಎಡಕ್ಕೆ ಹೆಣಗಳನ್ನು ತುಳಿದುಕೊಂಡು ಓಡುತ್ತಿರುವಂತೆ 
ಉಬ್ಬುಶಿಲದಲ್ಲಿ ಕೆತ್ತಲಾಗಿದೆ. ಇಂತಹ ತುರುಗೋಳ್‌ ವೀರಗಲ್ಲುಗಳು ಕರ್ನಾಟಕದಲ್ಲಿ ವಿರಳವೆಂದೇ 
ಹೇಳಬಹುದು. ಹಾವೇರಿ ತಾಲೂಕಿನ ಕಳ್ಳಿಹಾಳದಲ್ಲಿರುವ ತ್ರುಟಿತ ವೀರಗಲ್ಲೊಂದರ ಯುದ್ದದ 
ಹಂತದಲ್ಲಿ ವೀರನ ಹಿಂದೆ ಮೂರು ತುರುಗಳನ್ನು, ವೈರಿಪಡೆಯ ಅಶ್ಚರೋಹಿಯ ಹಿಂದೆ ಮೂರು 
ತುರುಗಳನ್ನು, ಅಲ್ಲದೆ ವೀರ ಮತ್ತು ಎದುರಾಳಿ ಸೈನಿಕನ ಮಧ್ಯದ ಮೇಲ್ಲಾಗದಲ್ಲಿ ಮೂರು ತುರುಗಳನ್ನು 
ಚಿತ್ರಿಸಲಾಗಿದೆ. ಇದು ಯುದ್ದದಿಂದ ಬೆದರಿದ ದನಗಳು ದಿಕ್ಕಾಪಾಲಾಗಿ ಓಡುತ್ತಿರುವುದನ್ನು ಸೂಚಿಸುತ್ತದೆ. 
ಹಿರೇಕೆರೂರು ತಾಲೂಕಿನ ಕೋಡಮಗ್ಗಿಯ ತ್ರುಟಿತ ವೀರಗಲ್ಲಿನ ಯುದ್ದಹಂತದ ಕೆಳಭಾಗದ ಪಟ್ಟಿಕೆಯಲ್ಲಿ 


೧೪೨ 


ಮೂವರು ವ್ಯಕ್ತಿಗಳು ತಮ್ಮ ಕೈಗಳಲ್ಲಿ ಕೋಲುಗಳನ್ನು ಹಿಡಿದು ದನಗಳನ್ನು ಹೊಡೆದುಕೊಂಡು 
ಹೋಗುತ್ತಿರುವಂತೆ ಚಿತ್ರಿಸಲಾಗಿದೆ. ಅಷ್ಟಷ್ಟ ಈ ತುರುಗೋಳ್‌ ಶಿಲ್ಪ ಕುತೂಹಲವನ್ನು ಮೂಡಿಸುತ್ತದೆ. 
ದನಗಾಯಿಗಳಿಂದ ತುರುಗಳನ್ನು ವಶಪಡಿಸಿಕೊಳ್ಳಲು ಬಂದ ಶತ್ತುಪಡೆಯೊಂದಿಗೆ ಹೋರಾಡಿ ಅವುಗಳನ್ನು 
ರಕ್ಷಿಸಿ ಸಾವನ್ನಪ್ಪಿದ ವಿವರ ಇದರಿಂದ ತಿಳಿಯುತ್ತದೆ. 


ಬ್ಯಾಡಗಿ ತಾಲೂಕಿನ ಶಿಡೇನೂರು ವೀರಗಲ್ಲೊಂದು ವಿಶಿಷ್ಟ ರೀತಿಯ ತುರುಗೋಳನ್ನು ನಮಗೆ 
ಪರಿಚಯಿಸುತ್ತದೆ. ಮೂರು ಹಂತಗಳನ್ನು ಹೊಂದಿದ ಇದರ ಕೆಳಹಂತವನ್ನು ಎರಡು ಭಾಗಗಳಾಗಿ 
ವಂಗಡಿಸಲಾಗಿದೆ. ಅದರ ಎಡಭಾಗದಲ್ಲಿ ಇಬ್ಬರು ವೀರರು ಆಳತ್ತರದ ಬಿಲ್ಲುಗಳನ್ನು ಹೆಗಲಿಗೆ 
ಕಾಕಿಕೊಂಡು ನಿಂತಿದ್ದಾರೆ, ಬಲಭಾಗದಲ್ಲಿ ವೀರರಿಗೆ ಸಮಾನ ಎತ್ತರದಲ್ಲಿ ಒಂದು ತುರುವನ್ನು 
ದೊಡ್ಡದಾಗಿ ಖಂಡರಿಸಲಾಗಿದ್ದು, ಅದರ ಮುಂದೆ ಕುತ್ತಿಗೆಯ ಭಾಗವನ್ನು ಮಾತ್ರ ಹೊಂದಿರುವ 
ಐದು ತುರುಗಳಿವೆ. ಅಲ್ಲದೆ ದೊಡ್ಡ ತುರುವಿನ ಕೆಳಗೆ ಇನ್ನೆರಡು ತುರುಗಳು ನಿಂತಿರುವಂತೆ ಚಿತ್ರಿಸಲಾಗಿದೆ. 
ಇದನ್ನು ಗಮನಿಸಿದರೆ ಇದೊಂದು ತುರುಗೋಳ್‌ ಶಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಏಕೆಂದರೆ ಎರಡನೆಯ 
ಹಂತದಲ್ಲಿ ಮಂಟಪದಲ್ಲಿ ಕುಳಿತ ಇಬ್ಬರು ವೀರರನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಯವಿರುವುದು. 


ತುರುಗಳು ಎಂದರೆ ಆಕಳು, ಎತ್ತು, ಗೂಳಿ ಅಥವಾ ಗೋವುಗಳು ಎಂಬ ಪರಿಕಲ್ಲನೆ ನಮ್ಮಲ್ಲಿ 
ಮೂಡುತ್ತದೆ. ಪ್ರಾಚೀನ ಕಾಲದಲ್ಲಿ ಗೋವನ್ನು ಸಂಪತ್ತು ಎಂದು ಪರಿಭಾವಿಸಲಾಗಿದೆ. ಆದರೆ 
ಎಮ್ಮೆಗಳನ್ನು ಸಂಪತ್ತೆಂದು ಭಾವಿಸಿದ ಬಗ್ಗೆ ಎಲ್ಲಿಯೂ ನಮಗೆ ಸಾಹಿತ್ಯ ಆಧಾರಗಳು ದೊರೆಯುವುದಿಲ್ಲ. 
ಹಾವೇರಿ ಜಿಲ್ಲೆಯ ಕೆಲವು "ತುರುಗೋಳ್‌' ಶಿಲಗಳಲ್ಲಿ ಆಕಳಿನ ಬದಲಾಗಿ ಎಮ್ಮೆಗಳನ್ನು ಕಂಡರಿಸಿರುವುದು 
ಕಂಡುಬರುತ್ತದೆ. ನಾವು "ತುರುಗೋಳ್‌' ಎಂಬ ಪದವನ್ನು ಧಾರ್ಮಿಕ ಪಾವಿತೈತೆಯ ದೃಷ್ಟಿಯಿಂದ 
ನೋಡದೆ ಆರ್ಥಿಕ ಮೂಲವಾಗಿ ನೋಡಬೇಕು. ಎತ್ತುಗಳು ವೃವಸಾಯಕ್ಕೆ ಮುಖ್ಯವಾದರೆ, ಹಣಗಳಿಕೆಗಾಗಿ 
ಮತ್ತು ಹಾಲು, ಮೊಸರು, ಬೆಣ್ಣೆಗಾಗಿ ಪಶುಗಳು ಅವಶ್ಯಕವಾಗಿದ್ದವು. ಇವು ಆಯಾ ಕುಟುಂಬಗಳ 
ಮತ್ತು ಗ್ರಾಮ ಸಮುದಾಯಗಳ ಆರ್ಥಿಕ ಮೂಲಗಳೂ ಆಗಿದ್ದವು. ಇವುಗಳಲ್ಲಿ ಎಮ್ಮೆಗಳೂ ಸಹ 
ಸೇರಿದ್ದವೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಹಾಗಾಗಿಯೇ "ತುರುಗೋಳ್‌' ಶಿಲ್ಪಗಳಲ್ಲಿ ಎಮ್ಮೆಗಳೂ 
ಸೇರಿದವೆಂದು ತೋರುತ್ತದೆ. 


ಹಾನಗಲ್ಲು ತಾಲೂಕಿನ ಮಂತಗಿ ಶಾಸನದ ಕೆಳಭಾಗದಲ್ಲಿ ವೀರನ ಹಿಂದೆ ಎಮ್ಮೆಗಳನ್ನು 
ಉಬ್ಬುಶಿಲ್ಲದಲ್ಲಿ ಕೆತ್ತಲಾಗಿದೆ. ಇದೇ ತಾಲೂಕಿನ ಹಿರೇಹುಲ್ಲಾಳದ ತ್ರುಟಿತ ವೀರಗಲ್ಲಿನ ಹೋರಾಟದ 
ಹಂತದಲ್ಲಿ ವೈರಿಗಳೂಡನೆ ಹೋರಾಡುತ್ತಿರುವ ವೀರನ ಮೇಲ್ಬಾಗದಲ್ಲಿ ಐದು ಎಮ್ಮೆಗಳನ್ನು ಕೆತ್ತಿಸಲಾಗಿದೆ. 
ರಾಣೆಬೆನ್ನೂರು ತಾಲೂಕಿನ ನಂದಿಹಳ್ಳಿಯ ರಾಷ್ಟಕೂಟರ ಕಾಲಾವಧಿಯ ತೃಟಿತ ವೀರಗಲ್ಲೊಂದರ 
ಯುದ್ದಹಂತದಲ್ಲಿ ವೀರನ ಹಿಂದೆ ಎಮ್ಮೆಗಳ ಹಿಂಡು ನಿಂತಿರುವಂತೆ ಚಿತ್ರಿಸಲಾಗಿದೆ. ಹಿರೇಕೆರೂರು 
ತಾಲೂಕಿನ ಅರಳಿಕಟ್ಟೆಯ ವೀರಗಲ್ಲಿನ ಮೊದಲನೆಯ ಹಂತ ಸೊಗಸಾಗಿದೆ. ವೀರನು ತನ್ನಲ್ಲಿರುವ 
ಭರ್ಚಿಯನ್ನು ವೈರಿಸೈನಿಕನ ಎದೆಗೆ ಚುಚ್ಚಿದ್ದಾನೆ. ಅದು ಅವನ ಎದೆಯಲ್ಲಿ ನಾಟಿ ಬೆನ್ನಲ್ಲಿ ಹೊರ 
ಬಂದಂತಿದೆ. ವೀರನ ಹಿಂದೆ ಮೂರು ಎಮ್ಮೆಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ಹಾನಗಲ್ಲು ತಾಲೂಕಿನ 
ಸಾವಿಕೇರಿಯ ತುರುಗೋಳ್‌ ವೀರಗಲ್ಲಿನ ಕೇಳಭಾಗದಲ್ಲಿ ಎಮ್ಮೆಗಳಿರುವುದನ್ನು ಕಾಣಬಹುದು. 


೧೪೩ 


ಆರಂಭದ "ತುರುಗೋಳ್‌' ಶಿಲ್ಪಗಳು ಒಂದೇ ಹಂತದಲ್ಲಿರುವುದು ಕಂಡುಬರುತ್ತದೆ. ಇಂಥ 
ಪ್ರಾಚೀನ ತುರುಗೋಳ್‌ ಪ್ರಸಂಗಗಳನ್ನು ತಿಳಿಸುವ ಕೆಲವು ಶಿಲಗಳು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬಂದಿವೆ. 
ರಟ್ಟಿಹಳ್ಳಿ ತಾಲೂಕಿನ ಗಂಗಾಯಿಕೊಪ್ಪದ ವೀರಗಲ್ಲೊಂದರಲ್ಲಿ ವೀರನು ಎಡಗೈಯಲ್ಲಿ ಬಿಲ್ಲನ್ನು 
ಬಲಗೈಯಲ್ಲಿ ಬಾಣಗಳನ್ನು ಎತ್ತಿಹಿಡಿದಿದ್ದಾನೆ. ವೀರನ ಕಾಲುಗಳ ಆಚೆ ಈಚೆ ಎರಡು ತುರುಗಳನ್ನು 
ಚಿಕ್ಕದಾಗಿ ಕೆತ್ತಲಾಗಿದೆ. ಹಾನಗಲ್ಲು ತಾಲೂಕಿನ ಬಾಳಂಬೀಡಿನ ಒಂದೇ ಹಂತದ ವೀರಗಲ್ಲೊಂದರಲ್ಲಿ 
ಅಶ್ಚಾರೂಢ ವೀರನು ಎಡಗೈಯಲ್ಲಿ ಕುದುರೆ ಲಗಾಮು ಹಿಡಿದು ಕೊರಟಿದ್ದಾನೆ. ಕುದುರೆಯ ಹಿಂದೆ 
ಮೂರು ತುರುಗಳ ಚಿತ್ರಣವಿದೆ. ಬ್ಯಾಡಗಿ ತಾಲೂಕಿನ ಕೆಂಗೊಂಡದ "ತುರುಗೋಳ್‌' ಸ್ಪಲ್ಪ 
ಸ್ವಾರಸ್ಕಕರವಾಗಿದೆ. ಇಲ್ಲಿ ವೀರನು ತನ್ನ ಎರಡೂ ಕೈಗಳಿಂದ ಕೊಡಲಿಯನ್ನು ಎತ್ತಿಹಿಡಿದು ಹೊರಟಿದ್ದಾನೆ. 
ಸೊಂಟದಲ್ಲಿ ಖಡ್ಗ ಧರಿಸಿರುವ ವೀರನ ಹಿಂದೆ ಎರಡು ತುರುಗಳು ನಿಂತಿವೆ. ಮೇಲೆ ಸೂರ್ಯ- 
ಚಂದ್ರ ಲಿಂಗ, ಅರ್ಚಕ ಮತ್ತು ನಂದಿಯ ಅಸ್ಪಷ್ಟ ಶಿಲಗಳಿದ್ದು, ಎಲ್ಲವೂ ಒಂದೇ ಹಂತದಲ್ಲಿವೆ. 
ಹಿರೇಕೆರೂರು ತಾಲೂಕಿನ ಸುತ್ತಕೋಟಿಯ ಒಂದೇ ಹಂತದ ವೀರಗಲ್ಲಿನಲ್ಲಿ ವೀರನು ಸೊಂಟದಲ್ಲಿ 
ಭಾಕು ಇಟ್ಟುಕೊಂಡಿದ್ದು, ಆಳೆತ್ತರ ಬಿಲ್ಲು ಹಿಡಿದು ಯುದ್ಧಕ್ಕೆ ಹೊರಟಿದ್ದಾನೆ. ವೀರನ ಹಿಂದೆ ಎರಡು 
ತುರುಗಳಿವೆ. 


ಸುಮಾರು ಏಳು ಅಡಿ ಎತ್ತರವಿರುವ ರಟ್ಟಿಹಳ್ಳಿ ತಾಲೂಕಿನ ಮೇದೂರಿನ ವೀರಗಲ್ಲು ಐದು 
ಹಂತಗಳನ್ನು ಹೊಂದಿದ್ದು, ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಇದರ ಮೊದಲ ಹಂತದಲ್ಲಿ 
ವೀರನು ಕುದುರೆ ಏರಿ ತನ್ನ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಟಿದ್ದಾನೆ. ಎರಡನೆಯ ಹಂತವು 
ತುರುಗೋಳನ್ನು ಬಿಂಬಿಸುತ್ತಿದ್ದು, ವೀರನು ಹೊಡೆದುರುಳಿಸಿದ ಎದುರಾಳಿ ಸೈನಿಕರನ್ನು ಅವನ ಕುದುರೆ 
ತುಳಿದು ಮುನ್ನುಗ್ಗುತ್ತಿದೆ. ವೈರಿಪಾಳಯದ ಸೈನಿಕರು ಸಹ ಕುದುರೆ ಏರಿ ಯುದ್ಧಕ್ಕೆ ಬಂದಿದ್ದಾರೆ. 
ವೀರನ ಕುದುರೆಯ ಹಿಂದೆ ಏಳು ತುರುಗಳನ್ನು ಕಂಢರಿಸಿದ್ದಾರೆ. ಇದರ ಮೇಲಿನ ಎರಡು ಹಂತಗಳಲ್ಲಿ 
ಅಪ್ಪರೆಯರು ವೀರನನ್ನು ವಾದ್ಯಮೇಳದೊಂದಿಗೆ ಸ್ಪರ್ಗಕ್ಕೆ ಒಯ್ಕುವ ದೃಶ್ಯವಂತೂ ತುಂಬಾ ಸೊಗಸಾಗಿ 
ಮೂಡಿಬಂದಿದೆ. ಇದಕ್ಕಿಂತಲೂ ದೊಡ್ಡದಾದ ಸುಮಾರು ೮.೫ ಅಡಿಯಷ್ಟು ಎತ್ತರವಿರುವ ಐದು 
ಹಂತಗಳನ್ನು ಹೊಂದಿದ "ತುರುಗೋಳ್‌' ಶಿಲ್ಲವೊಂದು ಬ್ಯಾಡಗಿ ತಾಲೂಕಿನ ಚಿಕ್ಕಅಣಜಿಯಲ್ಲಿದೆ. 
ಇದರ ಕೆಳಹಂತದಲ್ಲಿ ಬಿಲ್ಲಿಗೆ ಬಾಣಹೂಡಿ ಪ್ರಯೋಗಿಸುತ್ತಿರುವ ವೀರನ ಹಿಂದೆ ತುರುಗಳಿವೆ. ಇದೆ 
ಹಂತದ ಮೇಲ್ಲಾಗದಲ್ಲಿ ಇನ್ನೂ ಮೂವರು ವೀರರು ಶತ್ರುಪಡೆಯ ಮೇಲೆ ಬಾಣಗಳನ್ನು ಬಿಡುತ್ತಿದ್ದರೆ. 
ಶತ್ರುಪಡೆಯಲ್ಲಿ ಬಿಲ್ಲುಧಾರಿಯರು ಮತ್ತು ಅಶ್ಷರೂಢ ಸೈನಿಕರು ಯುದ್ದ ಮಾಡುತ್ತಿದ್ದಾರೆ. ಎರಡನೆಯ 
ಹಂತದಲ್ಲಿ ಮತ್ತು ಮೂರನೆಯ ಹಂತದಲ್ಲಿ ಯುದ್ಧದ ದೃಶ್ಯಗಳಿವೆ. ಈ ವೀರಗಲ್ಲು ನಾಲ್ಕು ಜನ 
ವೀರರ ವೀರಮರಣ ಮತ್ತು ಒಬ್ಬ ಸ್ತೀಯ ಸಹಗಮನವನ್ನು ತಿಳಿಸುತ್ತದೆ. ಸುಮಾರು ೭ ಅಡಿ 
ಎತ್ತರದ ನಾಲ್ಕು ಹಂತಗಳನ್ನು ಹೊಂದಿದ ರಾಷ್ಟ್ರಕೂಟರ ಕಾಲದ ತುರುಗೋಳ ಶಿಲ್ಲವೊಂದು 
ಹಾನಗಲ್ಲು ತಾಲೂಕಿನ ಚಿಕ್ಕಹುಲ್ಲಾಳದಲ್ಲಿ ಕಂಡುಬಂದಿದೆ. 


೧೪೪ 


ಹಾನಗಲ್ಲು ತಾಲೂಕಿನ ಹಾವಣಿಗೆಯ ವೀರಗಲ್ಲಿನ ಕೆಳಹಂತದಲ್ಲಿ ವೈರಿ ಸೈನಿಕನನ್ನು ಮೆಟ್ಟಿನಿಂತ 
ವೀರನು ಆಳೆತ್ತರದ ಬಿಲ್ಲನ್ನು ಹಿಡಿದು ಕುದುರೆ ಏರಿಬಂದ ಶತ್ರುಗಳೊಂದಿಗೆ ಹೋರಾಡುತ್ತಿದ್ದಾನೆ. 
ವೀರನ ಹಿಂದೆ ಖಡ್ಗ-ಗುರಾಣಿ ಹಿಡಿದ ಇಬ್ದರು ಸೈನಿಕರಿದ್ದಾರೆ. ಇವರ ಮೇಲ್ಲಾಗದಲ್ಲಿ ಮೂರು 
ತುರುಗಳಿವೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ತುರುಗಳು ಬಾಯಿ ತೆರೆದು ಒದರುತ್ತಿರುವಂತೆ 
ಕಂಢರಿಸಿರುವುದು. ಅಲ್ಲದೆ ವೀರನ ಮೇಲೆ ಛತ್ರಿ ಇದ್ದು, ವೀರನು ಪ್ರಮುಖ ವ್ಯಕ್ತಿ ಎಂಬುದನ್ನು 
ಬಿಂಬಿಸುತ್ತಿದೆ. ಇಂಥ ಇನ್ನೊಂದು ಶಿಲ್ಲ(ವೀರನಿಗೆ ಛತ್ರಿ ಹಿಡಿದಿರುವ) ಹಾನಗಲ್ಲು ತಾಲೂಕಿನ 
ಸಮ್ಮಸಗಿಯಲ್ಲಿ ದೊರೆತಿದೆ. ಹಿರೇಕೆರೂರು ತಾಲೂಕಿನ ಆಲದಗೇರಿಯ ವೀರಗಲ್ಲೊಂದರಲ್ಲಿ ಖಡ್ಗ- 
ಗುರಾಣಿ ಹಿಡಿದ ವೀರನ ಹಿಂದೆ ನಾಲ್ಕು ತುರುಗಳಿದ್ದು, ಅವನ ತಲೆಯ ಮೇಲೆ ಛತ್ರಿ ಇದೆ. ವೈರಿ 
ಪಾಳೆಯದಲ್ಲಿಯ ಇಬ್ಬರು ಕುದುರೆಸವಾರರ ತಲೆಯ ಮೇಲೆ ಛತ್ರಿಗಳಿವೆ. ಇದು ವೀರ ಮತ್ತು 


ವೈರಿಪಡೆಯ ಪ್ರಮುಖ ವ್ಯಕ್ತಿಗಳ ಮಧ್ಯೆ ನಡೆದ ಯುದ್ಧವೆಂಬುದನ್ನು ಧ್ವನಿಸುತ್ತದೆ. 


ರಾಣೆಬೆನ್ನೂರು ತಾಲೂಕಿನ ಕರೂರಿನ ವೀರಗಲ್ಲೊಂದರಲ್ಲಿ ವೀರನು ಕಾಲಲ್ಲಿ ಎದುರಾಳಿ 
ಸೈನಿಕನನ್ನು ಮೆಟ್ಟಿ ನಿಂತಿದ್ದು, ಕೈಯಲ್ಲಿ ಬಿಲ್ಲು-ಬಾಣ ಹಿಡಿದಿದ್ದಾನೆ. ವೀರನ ಹಿಂದೆ ತುರುಗಳಿವೆ. 
ವೀರನ ಮುಂದೆ ಕೆಳಭಾಗದಲ್ಲಿ ಒಬ್ಬ ಶತ್ರು ಸೈನಿಕ ವೀರನಿಗೆ ಕೈಮುಗಿದು ತಮ್ಮನ್ನು ಬಿಟ್ಟುಬಿಡುವಂತೆ 
ಬೇಡಿಕೊಳ್ಳುತ್ತಿದ್ದಾನೆ. ಹಿರೇಕೆರೂರು ತಾಲೂಕಿನ ಕಚವಿಯ ತುರಗೋಳ್‌ ಶಿಲ್ಲದಲ್ಲಿಯೂ ಶತುವು 
ವೀರನಿಗೆ ಕೈಮುಗಿದು ಬೇಡುತ್ತಿರುವಂತೆ ಚಿತ್ರಿಸಲಾಗಿದೆ. ಹಾನಗಲ್ಲು ತಾಲೂಕಿನ ಬಾಳಂಬೀಡಿನ 
ವೀರಗಲ್ಲೊಂದರ ಯುದ್ದ ಹಂತದಲ್ಲಿ ವೀರನು ಭರ್ಚಿ-ಗುರಾಣಿ ಹಿಡಿದು ವೈರಿಯೊಂದಿಗೆ 
ಹೋರಾಡುತ್ತಿದ್ದಾನೆ. ಕಾಲಲ್ಲಿ ಹೆಣಗಳು ಬಿದ್ದಿವೆ. ವೀರನ ಹಿಂದೆ ನಿಂತಿರುವ ತುರುಗಳು ಯದ್ದವನ್ನು 
ನೋಡುತ್ತಿವೆ. ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವೀರನು ತನ್ನ ಎಡಗೈಯಲ್ಲಿ 
ಒಬ್ಬ ಶತ್ರು ಸೈನಿಕನನ್ನು ತಲೆಕೆಳಗೆ ಮಾಡಿ ಮಗುವಿನಂತೆ ಹಿಡಿದಿರುವುದು. ಸಂಪೂರ್ಣ ದೃಶ್ಯ 
ಯುದ್ದದ ಭೀಕರತೆಯನ್ನು ಬಿಂಬಿಸುತ್ತದೆ. ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯ ತುರುಗೋಳ್‌ 
ಶಿಲ್ಲದಲ್ಲಿ ವೀರನು ಎಡಗೈಯಲ್ಲಿ ಗುರಾಣಿ, ಬಲಗೈಯಲ್ಲಿ ಗಧೆಯಂತಹ ವಿಶೇಷ ಆಯುಧವನ್ನು 
ಹಿಡಿದು ಹೋರಾಡುತ್ತಿದ್ದಾನೆ. ವೀರನ ಹಿಂದೆ ತುರುಗಳಿದ್ದು, ವೀರ ಮತ್ತು ತುರುಗಳು ಕೋಟೆಯ 
ಮೇಲೆ ನಿಂತಿರುವ ಚಿತ್ರಣವಿದೆ. ಹಾವೇರಿ ತಾಲೂಕಿನ ಕಳ್ಳಿಹಾಳ ಗ್ರಾಮದ ವೀರಗಲ್ಲೊಂದಲರಲ್ಲಿ 
ವೀರನು ನೆಲಕ್ಕೆ ಮಂಡಿಯೂರಿ ಕುಳಿತು ಬಾಣ ಬಿಡುತ್ತಿದ್ದಾನೆ. ಇವನು ಬಿಟ್ಟಮೂರು ಬಾಣಗಳು 
ವೈರಿ ಕುದುರೆಯ ಎದಗೆ ನಾಟದ್ದರಿಂದ ಕುದುರೆ ಕುಸಿದು ಬೀಳುತ್ತಿದೆ. ವೀರನ ಹಿಂದೆ ದೊಡ್ಡ 
ಬತ್ತಳಿಕೆಯಿದೆ. ಇದರ ಮೇಲೆ ಹೆಣಗಳು ಮತ್ತು ತುರುಗಳಿವೆ. ಅದಕ್ಕೂ ಮೇಲೆ ಹೋರಾಟದ 
ದೃಶ್ಯವಿದೆ. ಇಲ್ಲಿ ವೀರಾವೇಶದಿಂದ ಹೋರಾಡುವ ವೀರನು ವಿಶೇಷವಾಗಿ ತೋರುತ್ತಾನೆ. 


ಆರಂಭದ ಕಾಲಾವಧಿಯ "ತುರುಗೋಳ್‌' ಶಿಲ್ಪಗಳಲ್ಲಿ ದನಗಳನ್ನು ಸಾಂಕೇತಿಕವಾಗಿ 
ಚಿತ್ರಿಸಲಾಗುತ್ತಿತ್ತು ಆದರೆ ಬರುಬರುತ್ತ ವೀರನಷ್ಟೇ ಪ್ರಾಧಾನ್ಯತೆಯನ್ನು ದನಗಳಿಗೂ ನೀಡಲಾಯಿತು. 


೧೪೫ 


ತುರುಗಳನ್ನು ವೀರನಿಗೆ ಸರಿಸಮಾನವಾಗಿ ಚಿತ್ರಿಸುವ ಪರಿಪಾಠ ಬೆಳದುಬಂದಿತು. ಅಲ್ಲದೆ ಸಂಖ್ಯೆಯ 
ದೃಷ್ಟಿಯಿಂದ ಆರಂಭದ "ತುರುಗೋಳ್‌' ಶಿಲ್ಪಗಳಲ್ಲಿ ಒಂದೆರಡು ಧನಗಳನ್ನು ಚಿತ್ರಿಸಿದ್ದರೆ ಕಾಲಾಂತದಲ್ಲಿ 
ಅದು ಹೆಚ್ಚುತ್ತಾ ನಡೆಯಿತು. ಇಂಥ ವ್ಯತ್ಯಾಸಗಳನ್ನು ಸಹ ಹಾವೇರಿ ಜಿಲ್ಲೆಯ "ತುರಗೋಳ್‌' 
ಸ್ನಾರಕಶಿಲ್ಲಗಳಲ್ಲಿ ಕಾಣಬಹುದಾಗಿದೆ. ರಟ್ಟಿಹಳ್ಳಿ ತಾಲೂಕಿನ ಗಂಗಾಯಿಕೊಪ್ಪ, ಹಿರೇಕೆರೂರು ತಾಲೂಕಿನ 
ದಮಲ್ಳಿ, ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಮತ್ತು ಹಾನಗಲ್ಲು ತಾಲೂಕಿನ ಸಂಸಗಿಯಲ್ಲಿರುವ 
ತುರುಗೋಳ್‌ ಶಿಲ್ಪ್ಲಗಳಲ್ಲಿಯ ದನಗಳನ್ನು ತುಂಬಾ ಚಿಕ್ಕದಾಗಿ ಸಾಂಕೇತಿಕವಾಗಿ ಚಿತ್ರಿಸಿದಂತೆ ಕಂಡುಬರುತ್ತದೆ. 
ಸವಣೂರು ತಾಲೂಕಿನ ಜೆಲ್ಲಾಪುರದಲ್ಲಿ ದೊರೆತ ತುರುಗೋಳ್‌ ಶಿಲ್ಲದ ಹೋರಾಟದ ಹಂತದಲ್ಲಿ 
ವೀರನು ಬಿಲ್ಲು-ಬಾಣ ಹಿಡಿದು ವೈರಿಗಳೂಡನೆ ಹೋರಾಡುತ್ತಿದ್ದಾನೆ. ಇವನ ಮುಂದೆ ಖಡ್ಗ- 
ಗುರಾಣಿ ಹಿಡಿದು ಮುನ್ನುಗ್ಗುತ್ತಿರುವ ಇಬ್ಬರು ಶತ್ರು ಸೈನಿಕರಿದ್ದಾರೆ. ವೀರನ ಹಿಂದೆ ಬಾಲವನ್ನು 
ಎತ್ತಿಕೊಂಡು ಭಯದಿಂದ ಓಡುತ್ತಿರುವ ತುರುಗಳನ್ನು ಕಂಢರಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ 
ಅಂಶವೆಂದರೆ ತುರುಗಳನ್ನು ವೀರನಷ್ಟೇ ಎತ್ತರದ ನಿಲುವಿನಲ್ಲಿ ಚಿತ್ರಿಸಿರುವುದು. ಇನ್ನು ಸಂಖ್ಯೆಯನ್ನು 
ಗಮನಿಸುವುದಾದರೆ ಹಿರೇಕೆರೂರು ತಾಲೂಕಿನ ಕಾರ್ಗಿಯ ವೀರಗಲ್ಲೊಂದರ ಕೆಳಹಂತದಲ್ಲಿ ಯುದ್ದದ 
ಸನ್ನಿವೇಶವಿರದೆ ಮೂವರು ಬಿಲ್ಲು-ಬಾಣ ಹಿಡಿದು ಮತ್ತು ಒಬ್ಬ ಖಡ್ಗ-ಗುರಾಣಿ ಹಿಡಿದು ನೀಂತಿರುವಂತೆ 
ಕೆತ್ತಲಾಗಿದೆ. ಇವರ ಕಾಲಕೆಳಗೆ ಒಬ್ಬ ಸತ್ತು ಬಿದ್ದಿದ್ದಾನೆ. ಅವನ ಪಕ್ಕದಲ್ಲಿ ಒಂದು ತುರುವನ್ನು 
ಖಂಡಣೆ ಮಾಡಲಾಗಿದೆ. ಇದೊಂದು "ತುರುಗೋಳ್‌' ಶಿಲ್ಲವಾಗಿದ್ದು, ಇದರಲ್ಲಿ ಒಂದೇ ಒಂದು 
ತುರುವಿರುವುದು ವಿಶೇಷವೆನಿಸುತ್ತದೆ. ಇನ್ನ ಅತಿಹೆಚ್ಚು ಅಂದರೆ ಹಿರೇಕೆರೂರು ತಾಲೂಕಿನ ಅಬ್ದಲೂರಿನ 
ಪೇಣ್ಣುಯ್ಯಲ್‌ನೊಂದಿಗೆ "ತುರುಗೋಳ್‌'ನ್ನು ತಿಳಿಸುವ ವೀರಗಲ್ಲಿನಲ್ಲಿ ೨೧ ತುರುಗಳನ್ನು ಕಂಡರಿಸಲಾಗಿದೆ. 
ಹಾನಗಲ್ಲು ತಾಲೂಕಿನ ಚೀರನಹಳ್ಳಿ ಶಿಗ್ಗಾಂವಿ ತಾಲೂಕಿನ ಜೆನ್ನುರಿ, ನೀರಲಕಟ್ಟಿಗಳಲ್ಲಿಯ ತುರುಗೋಳ್‌ 
ಶಿಲ್ಪಗಳಲ್ಲಿ ವೀರನ ಹಿಂದೆ ಸಾಲಾಗಿ ಕೇವಲ ತುರುಗಳ ಮುಖಗಳನ್ನು ಮಾತ್ರ ಸಾಂಕೇತಿಕವಾಗಿ 
ಕೆತ್ತಿದ್ದಾರೆ. ಹಾವೇರಿ ತಾಲೂಕಿನ ದಿಡಗೂರು, ಬ್ಯಾಡಗಿ ತಾಲೂಕಿನ ಮುತ್ತೂರು, ಮತ್ತು ಶಿಗ್ಗಾಂವಿ 
ತಾಲೂಕಿನ ಮಾಕಾಪುರದ ತುರುಗೋಳ್‌ ಶಿಲ್ಲಗಳಲ್ಲಿ ವೀರನ ಹಿಂದೆ ತುರುಗಳು ಸಾಲಾಗಿ ನಿಂತಿರುವಂತೆ 
ಚಿತ್ರಿಸಲಾಗಿದೆ. ಹಾವೇರಿ ತಾಲೂಕಿನ ಲಿಂಗದಹಳ್ಳಿ ಶಿಗ್ಗಾಂವಿ ತಾಲೂಕಿನ ಹೊಟ್ಟೂರು, ಸವಣೂರು 
ತಾಲೂಕಿನ ನಂದಿಹಳ್ಳಿಗಳಲ್ಲಿಯ ತುರುಗೋಳ್‌ ಹಂತದಲ್ಲಿ ದನಗಳನ್ನು ಗುಂಪಾಗಿ(ಹಿಂಡು) ನಿಂತಿರುವಂತೆ 
ವೀರನ ಹಿಂದೆ ಉಬ್ಬು ಕೆತ್ತನೆಯಿದೆ. 


ಬಹುಪಾಲು "ತುರುಗೋಳ್‌' ಸ್ನಾರಕ ಶಿಲ್ಲಗಳ ಒಂದನೆಯ ಹಂತದಲ್ಲಿ ತುರುಗಾಳವಿರುವುದು 
ಸಾಮಾನ್ಯ. ಆದರೆ ಅಪರೂಪಕ್ಕೆ ಎಂಬಂತೆ ರಟ್ಟಿಹಳ್ಳಿ ತಾಲೂಕಿನ ಮೇದೂರು ಮತ್ತು ಹಾನಗಲ್ಲು 
ತಾಲೂಕಿನ ಹುಡೆ(ಹುಡಾ) ಗಳಲ್ಲಿಯ ವೀರಗಲ್ಲುಗಳಲ್ಲಿ ಎರಡನೆಯ ಹಂತದಲ್ಲಿ "ತುರುಗೋಳ್‌ 
ಪ್ರಸಂಗವನ್ನು ಚಿತ್ರಿಸಲಾಗಿದೆ. ಶಿಗ್ಗಾಂವಿ ತಾಲೂಕಿನ ಮಾಕಾಪುರದ ವೀರಗಲ್ಲಿನಲ್ಲಿಯೂ "ತುರುಗೋಳ್‌' 
ಪ್ರಸಂಗ ಎರಡನೆಯ ಹಂತದಲ್ಲಿರುವುದನ್ನು ಕಾಣಬಹುದು. 


೧೪೬ 


೩೬.೩ "ಪೇಣುಯ್ದಲ್‌' 
a) 

ಪೇಬ್ಗುಯ್ಯಲ್‌ ಎಂಬ ಪದವು ಪೆಣ್‌ಪುಯ್ಕಲ್‌ ಎ೦ಬ ಎರಡು ಶಬ್ದಗಳಿಂದ ಕೂಡಿದ್ದಾಗಿದ್ದು, 
ಹೆಣ್ಣಿನ ಕೂಗು ಅಥವಾ ಆಕ್ರಂದನ ಎಂಬ ಅರ್ಥವನ್ನು ನೀಡುತ್ತದೆ. ಸಾಮಾನ್ಯವಾಗಿ ಸ್ನಾರಕಶಿಲ್ಲಗಳಲ್ಲಿ 
ಇದನ್ನು "ಪೆಣ್ಣಿರುಡೆಯುರ್ಚಿ', "ಪೆಣ್ಣಿರ ಉಡೆಉರ್ಚ್ವಲು', "ಉಡೆಉರ್ಚ', "ಪೆಣ್ಣಿರ ಪೆರಗಿಕ್ಕಿ', 

@ [A ಜ ಜ [A ಶ 
“ಹೆಂಡಿರುಡೆಯುರ್ಚಿ', "ಹೆಂಡಿರುಡೆಯುಚ್ಛಲು', "ಹೆುಡೆಯನುಚ್ಛೆ “ಪೆಂಡಿರುಡೆಯುರ್ಚಲು' ಎಂಬ 
ಶಬ್ದಗಳಿಂದ ಕರೆಯಲ್ಪಟ್ಟಿದೆ. ಉಡೆಯುರ್ಚು ಎಂದರೆ ಉಟ್ಟ ಬಟ್ಟೆಯನ್ನು ಸೆಳೆ, ನಗ್ನ ಮಾಡು 
ಎಂದರ್ಥ. ಡಿ.ವಿ. ಪರಮಶಿವಮೂರ್ತಿಯವರು ನೀಡಿದ "ಯಾವ ಶಾಸನಗಳಲ್ಲಿ ಪೆಣ್ಣುಯ್ಯಲ್‌ 
ಎ೦ಬ ಶಬ್ದ ಬಳಕೆಯಾಗಿಲ್ಲ” ಎಂಬ ಅಭಿಪ್ರಾಯವನ್ನು ಒಪ್ಪಲಾಗುವುದಿಲ್ಲ ಕಾರಣ ಕ್ಷಚಿತ್ತಾಗಿ 
ಪೆಣ್ಣುಯಲ್‌ ಎಂಬ ಶಬ್ದ ಶಾಸನಗಳಲ್ಲಿ ಬಳಕೆಯಾಗಿರುವುದು ಕಂಡುಬರುತ್ತದೆ. ಸವಣೂರು ತಾಲೂಕಿನ 
ಹತ್ತಿಮತ್ತೂರು* ಶಾಸನವೊಂದು "ಪೇಖ್ಸಯ್ಕಲು[ಂ?' ಎಂಬ ಶಬ್ದವನ್ನು ಉಲ್ಲೇಖಿಸುತ್ತಿದ್ದು, ಕರ್ನಾಟಕದಲ್ಲಿ 
ಇದೊಂದು ವಿಶೇಷ ಶಾಸನವೆಂದು ಹೇಳಬಹುದು. 

'ಪೇಬ್ದುಯಲ್‌' ಎಂದರೆ ಹೆಣ್ಣಿನ ಆರ್ತಧ್ಧನಿ, ನೆರೆ ರಾಜ್ಯದ ಅಥವಾ ನೆರೆ ಗಾಮದ ದಾಳಿಕಾರರು 
ಕದನಕ್ಕೆ ಬಂದು ಹೆಣ್ಣುಮಕ್ಕಳ ಮಾನಭಂಗದಲ್ಲಿ ತೊಡಗುತ್ತಿದ್ದರು. ಅವರ ಸೀರೆ ಸೆಳೆಯುವುದರ 
ಮೂಲಕ ಯುದ್ದವನ್ನು ಸಾರುತ್ತಿದ್ದರು. ಇಂಥ ಪ್ರಸಂಗದಲ್ಲಿ ಅಲಿಪ್ಪನಾಗಿರಕೂಡದು ಎಂಬ ಮೌಲ್ಯಕ್ಕೆ 
ಕಟ್ಟುಬಿದ್ದು ನಮ್ಮ ಪ್ರಾಚೀನರು ಸ್ಲೀವಿಮೋಚನೆಗೆ ಹೋರಾಡುತ್ತಿದ್ದರು. ಕಳ್ಳರು ತುರುಗಳನ್ನು 

ದ ೬ ಮ ಮಿ a) ೪ ವ 
ಕದಿಯಲು ಬಂದಾಗ ಆ ಊರಿನ ಸ್ತ್ರೀಯರನ್ನು ಅವಮಾನಗೊಳಿಸುತ್ತಿದ್ದರು. ಕೆಲವು ಬಾರಿ ತುರುಗಳ 
ಜೊತೆಯಲ್ಲಿ ಸ್ತೀಯರನ್ನೂ ಅಪಹರಿಸುತ್ತಿದ್ದರು. ಆಗ ಸ್ತೀಯರು ತಮ ರಕಣೆಗಾಗಿ 

೧ ಮು - ಮು [J pO 
ಹುಯ್ಯಲಿಡುತ್ತಿದ್ದರು(ಪುಯ್ಕಲಿಡುತ್ತಿದ್ದರು) ಅಂದರೆ ಕೂಗಿಕೊಳ್ಳುತ್ತಿದ್ದರು. ಸ್ತೀಯರ ವಸ್ತಗಳನು 

5 ರ ಫಿ೨"ಬ ಮಿ ಮಿ ಲ 
(ಪೆಣ್ಣಿರುಡಿಯುರ್ಚಿ)ಸೆಳೆದು ಅವರ ಮಾನಭಂಗ ಮಾಡುತ್ತಿದ್ದರು. ಒಮ್ಮೊಮ್ಮೆ ಕೇವಲ ಸ್ತ್ರೀಯರನ್ನು 
ಅವಮಾನಗೊಳಿಸುವ ಉದ್ದೇಶದಿಂದಲೂ ದಾಳಿಕಾರರು ಬರುತ್ತಿದ್ದರು.” 

ಶಾಸನಗಳಲ್ಲಿ ಕ್ಷಚಿತ್ತಾಗಿ ಬಳಕೆಯಾದ "ಪೇಬ್ಗುಯ್ಯಲ್‌' ಶಬ್ದ ಕನ್ನಡ ಕಾವ್ಯಗಳಾದ ರಾಮಚಂದ್ರ 
ಚರಿತ ಪುರಾಣಂ, ಚಂದ್ರಪ್ರಭ ಪುರಾಣ, ಅನಂತನಾಥ ಪುರಾಣಂ, ಅನಂತನಾಥ ಚರಿತೆ, ಮಲ್ಲಿನಾಥ 
ಪುರಾಣ, ಚಂದಪ್ಪಭ ಚರಿತ್ರೆ ನೇಮಿನಾಥ ಪುರಾಣಂ ಮುಂತಾದವುಗಳಲ್ಲಿ ಹೆಚ್ಚೆಚ್ಚು ಬಳಕೆಯಾಗಿರುವುದು 
ಕಂಡುಬರುತ್ತದೆ. ಆದರೆ ಕಾವ್ಯಗಳಲ್ಲಿ ಇದು ಸುಖದ ಪರಾಕಾಷ್ಟೆ ಮತ್ತು ಭಯದ ಕೂಗುಗಳಾದರೆ, 
ಶಾಸನಗಳಲ್ಲಿ ಮಾನರಕ್ಷಣೆಯ ಮತ್ತು ಪ್ರಾಣರಕ್ಷಣೆಯ ಕೂಗಾಗಿದೆ. ಉಗ್ರತೆ ಮತ್ತು ಭೀಕರತೆಯ 
ಪರಿಣಾಮಗಳಿಂದ ಶಾಸನಗಳಲ್ಲಿಯ "ಪೆ್ಣುಯ್ಯಲ್‌' ಪದವು ಹೆಚ್ಚು ಗಂಭೀರವಾಗುತ್ತದೆ.*” 


ಹಾವೇರಿ ಜಿಲ್ಲೆಯಲ್ಲಿ ಈವರೆಗೆ ಪೆಣ್ಣುಯ್ಕಲ್‌ಗೆ ಸಂಬಂಧಿಸಿದ ೧೬ ಶಾಸನಗಳು ಲಭ್ಯವಾಗಿದ್ದು, 
ಅವೆಲ್ಲವುಗಳು ಶಾಸನಸಹಿತ ಸ್ನಾರಕಶಿಲ್ಲಗಳಾಗಿರುವುದು ವಿಶೇಷವಾಗಿದೆ. ಸಾಮಾನ್ಯವಾಗಿ ಊರಳಿವಿನ 
ಸಮಯದಲ್ಲೇ ಹೆಚ್ಚು ಉಡೆಉರ್ಚ್ಚುವ ಪ್ರಸಂಗಗಳಾಗುತ್ತಿದ್ದವು. ಕಾರಣ, ಗ್ರಾಮ-ಗ್ರಾಮಗಳ ನಡುವಿನ, 
ಕುಟುಂಬ-ಕುಟುಂಬಗಳ ನಡುವಿನ ದ್ವೇಷದಲ್ಲಿ ವ್ಯಕ್ತಿಗತ ದ್ವೇಷ ಹೆಚ್ಚಾಗಿರುತ್ತಿತ್ತು. ಇದು ತೀರಾ 


೧೪೭ 


ವೈಯಕ್ತಿಕ ನೆಲೆಗೂ ತಲುಪಿ ಶತ್ರುಗಳ ಹೆಂಡಂದಿರ ಮಾನಭಂಗ ಮತ್ತು ಉಡೆಉರ್ಚ್ಚುವ ಪ್ರಸಂಗಗಳು 
ನಡೆಯುತ್ತಿದ್ದವು. ಹಾವೇರಿ ಜಿಲ್ಲೆಯ ಬಾಳಂಬೀಡು, ಮುತ್ತೂರು, ಬಾಳೂರು ಮತ್ತು ಸರ್ವಂದ 
ಗ್ರಾಮಗಳಲ್ಲಿ ದೊರೆತ ಶಾಸನಗಳು ಊರಳಿವಿನೊಂದಿಗೆ ಪೇಬ್ಣಯ್ಕಲ್‌ ಪ್ರಸಂಗಗಳನ್ನು ಉಲ್ಲೇಖಿಸುತ್ತವೆ. 
ಅಲ್ಲದೇ ೦೯ ಶಾಸನಗಳು ಪೇಬ್ಲಯ್ಯಲ್‌ನೊಂದಿಗೆ ತುರುಗಾಳವನ್ನು ಉಲ್ಲೇಖಿಸುವುದು ವಿಶೇಷವೆನಿಸುತ್ತದೆ. 
ಪೆಣುಯ್ದಲ್‌ ಸಾರಕಶಿಲಗಳಲ್ಲಿ ಸೀಯರು ತಮ ಮಕಳೊಂದಿಗೆ ನಗರಾಗಿ ಅಥವಾ ಅರೆನಗ್ಗರಾಗಿ, 
ಬ" ೬ ಬ''ಕು್ರು ೬ % ಲ್ಸ Kh 
ಕೆದರಿದ ಕೇಶದೊಂದಿಗೆ ನಿಂತಿರುವುದನ್ನು ಮತ್ತು ನಾಚಿಕೆ-ಅವಮಾನದಿಂದ ತಮ್ಮ ಮರ್ಮಾಂಗವನ್ನು 
ಕೈಗಳಿಂದ ಮುಚ್ಚಿಕೊಂಡು ನಿಂತಿರುವ ದೃಶ್ಯಗಳನ್ನು ಗಮನಿಸದರೆ, ಶತ್ರುಗಳು ಅವರ ಮೇಲೆ ಅತ್ಯಾಚಾರ 
ಮಾಡುವುದು ಮತ್ತು ಲೈಂಗಿಕ ಕಿರುಕುಳ ನೀಡುತ್ತಿದ್ದರೆಂಬ ಅಂಶ ತಿಳಿದುಬರುತ್ತದೆ. ಅಲ್ಲದೇ ಅವರನ್ನು 
ವಿಧವೆಯರನ್ನಾಗಿ ಮಾಡುತ್ತಿದ್ದರು. ತುರುಗಳನ್ನು ಕದಿಯಲು ಅಥವಾ ಊರನ್ನು ಕೊಳ್ಳಹೊಡಿಯಲು 
ಬಂದವರು ಆ ಊರಿನ ಹೆಂಗಸರ ವಸ್ತಗಳಿಗೆ ಕೈಹಾಕುತ್ತಿದ್ದರು. ಹೆಂಗಸರ ವಸ್ತಗಳಿಗೆ ಕೈಹಾಕುವುದು 
ಒಂದು ಬಗೆಯ ಸವಾಲು ಇದ್ದಂತೆ. ತಾವು ವೈರಿಯನ್ನು ನಿರ್ಣಾಯಕವಾಗಿ ಸೋಲಿಸಿದ್ದಕ್ಕೆ ಅದು 
ಸಷ್ಟವಾದ ಸಂಕೇತವೂ ಹೌದು.” ಆ ಮುಖಾಂತರ ಯುದ್ದವನ್ನು ಸಾರುತ್ತಿದ್ದರು. ಪ್ರಸ್ತುತ ಭಾಗದಲ್ಲಿ 
ಶಾಸನ ಪಾಠವನ್ನು ಹೊಂದಿದ ಪೇಬ್ಬುಯ್ಯಲ್‌ ವೀರಗಲ್ಲುಗಳ ಜೊತೆಗೆ ಅವುಗಳ ಶಿಲ್ಲಗಳನ್ನೂ 
ವಿವರಿಸಲಾಗಿದೆ. 


ಆರನೆಯ ವಿಕಮಾದಿಯತ್ಯನ ಕಾಲಕ್ಕೆ ಸಂಬಂಧಿಸಿದ ಸವಣೂರು ತಾಲೂಕಿನ ಹತ್ತಿಮತ್ತೂರು”” 
ಶಾಸನವು “ಮರ್ತ್ರವುರದೊಳಿರ್ಪನ್ನೆವ [ರಂ] ಗೆ ತುರುವಂ ಜಿನ್ನುಗನುಯ್ದ ಪೂಯ್ಯಲನದಂ ಕೇಳ್ದಾಗಳೆ 
ರ್ತೇ] ವದಿಂ ಪೊಳಮಟ್ಟಂ ಪ್ರಭ [ದೇ] ವಪಾರ್ಯ್ಯನಧಿಕಂ ಕೋಪಾಗ್ನಿಯಿಂದೆಂಬುದಂ ನೆಜ್‌ 
ಕೇಳ್ಲಾಳ್ಲನಿನಾನೆ ಮುಂಚುವೆನೆನುತ್ತಂ ದೇವ [ನಾಗಾ] ತ್ಮಜಂ ತಳಸ [೦] ದಾಗ [೪] ಬನ್ನು ತಾಗಿ 
ಪೆಣೆದಂ ಸಿಂಘ [೦] ದೊಲು ಗ್ರಾಜಿಯೊಳ್‌ ॥ಶಿವ[ದೇವ] ಅಣಿೆವರ್ಮುನ್ನುಮೆ ಪೇಳ್ಳ ಧರ್ಮ್ಮ್ಗಮಿವೆ 


ವೆನ್ನೆಜೌ್‌ಯಂದಲು ಸತಿ ದೇವಪಾರ್ಯ್ಯ ನಿಚೆಯಲ್ವೆ [೦] ದತ್ತಿದಂ ಬಿಳ್ಳೂನೀ ತುಜುಗೊ [೦] 
ಡಣ್ಬುವೆನೆನ್ನುತಾಂ ಶಿವದಾಸ೦” ಎಂಬ ಉಲ್ಲೇಖವನ್ನು ಹೊಂದಿದ್ದು; ಈ ಶಾಸನದಲ್ಲಿ "ಪೇಜ್ಣುಯ್ಯಲು 
[೦] ಎಂಬ ಶಬ್ದವು ಉಲ್ಲೇಖಗೊಂಡಿರುದು ಒಂದು ವಿಶೇಷವಾಗಿದೆ. ಕರ್ನಾಟಕದ ಯಾವುದೇ 
ಶಾಸನಗಳಲ್ಲಿ ಕಂಡುಬರದ ಈ ಶಬ್ದವು ಇಲ್ಲಿ ಕಂಡುಬಂದಿರುವುದನ್ನು ಗಮನಿಸಿದರೆ ಕನ್ನಡ 
ಸ್ಥಾರಕಶಿಲ್ಲಗಳಲ್ಲಿಯೇ ವಿಶಿಷ್ಟ ಶಾಸನ ಇದೆಂದು ಹೇಳಬಹುದು. ತಮ್ಮ ಗ್ರಾಮವನ್ನು ಸೂರೆಮಾಡಿದ 
ಸೇಡಿಗಾಗಿ ಅವರ ಗಾಮದ ಮೇಲೆ ದಾಳಿಮಾಡಿ ಸೂರೆ ಮಾಡುವ ಸೇಡಿನ ಪ್ರಸಂಗಗಳೂ ನಡೆಯುತ್ತಿದ್ದವು. 
ಹಾನಗಲ್ಲು ಕದಂಬರ ತೈಲಹದೇವನ ಕಾಲದ ಬಾಳಂಬೀಡು*”” ಶಾಸನವು “ಹುರಿಟಿಗಿ ನಾಡನಿಚಿಯಲು 
ತೈಲಹದೇವಂ ಬನ್ನು ಬಳ್ಳರಬೀಡನಿಜೆಂಯಲು ಯೂರಳಿವಿನ ಹೆಂಡಿರುಡೆಯುಚ್ಚಲು 
ತುಜುವರಿಮಾಪರಿಸಗರ ಬಸವಂ ಹರಿತನ್ನು ಹೆಬ್ಬಾಗಿಲಲ್ಲಿ ಆಳ೦ ತರುಬಿ ಕಾದಿ ಸತ್ತು ಸ್ಪರ್ಗಕ್ಕೆ 
ಹೋದ” ಇಲ್ಲಿಯ "ಹೆಂಡಿರುಡೆಯುಚ್ಛಲು' ಎಂಬುದು ಸ್ತೀಯರ ಮಾನಭಂಗವನ್ನು ಸೂಚಿಸುತ್ತದೆ. 


೧೪೮ 


ತೈಲಹದೇವನು ಬಾಳಂಬೀಡಿನ ಮೇಲ ದಾಳಿ ಮಾಡಿ ಅಲ್ಲಿಯ ಸ್ತೀಯರ ಮಾನಭಂಗಕ್ಕೆ ಪ್ರಯತ್ನಿಸಿದಾಗ, 
ಆ ಸ್ತ್ರೀಯರು ಹುಯ್ಯಲಿಡುವುದನ್ನು ಕೇಳಿ ಕಲಕೇರಿಯ ಬಸವ ಎಂಬುವವನು ತೈಲಹದೇವನೊಂದಿಗೆ 
ಹೋರಾಡಿ ಮರಣವನ್ನಪ್ಪಿದ ವಿಷಯವನ್ನು ತಿಳಿಸುತ್ತದೆ. 


ಕ್ರಿಶ.೧೧೩೫ರ ಕಾಗಿನೆಲ್ಲಿ ಶಾಸನವೊಂದು ಮಹಾಮಂಡಳೇಶ್ವರನಾದ ಬಿಟ್ಟಿಯರಸನು 
ಹಾವನೂರಿನ ಕೋಟಿಗೆ ಮುತ್ತಿಗೆ ಹಾಕಿ ಅಲ್ಲಿಯ "ಪೆಂಡಿರುಡೆಯುರ್ಚ್ಚುವಲ್ಲಿ” ಜಿಡುಗೂರಿನ 
ಮಲ್ಲಯನಾಯಕನ ತಮ್ಮನಾದ ರಾಜಣ್ಣ ಎಂಬುವವನು ಸ್ತೀಯರ ರಕ್ಷಣೆಗಾಗಿ ಹೊರಾಡಿ ಮಡಿದ 
ಬಗ್ಗೆ ವಿವರಿಸುತ್ತದೆ. ಕ್ರಿಶ.೧೧೩೮ ರ ಕಲ್ಯಾಣ ಚಾಲುಕ್ಕರ ಮೂರನೆಯ ಸೋಮೇಶ್ವರನ ಕಾಲದ 
ಮುತ್ತೂರು” ಶಾಸನವು "ಮುತ್ತೂರ ಕಮ್ಮನವಳ್ಳಿಯ ಜಕಿಸೆಟ್ಟಿ ಊರನಳಿದು ಪೆಂಡಿರುಡೆಯುರ್ಚ್ಗಲು 
ಕಮ್ನಾರ ಮಾಚ ತಳುತಿರಿದು ಸುರಲೋಕ ಪ್ರಾಪ್ತನಾದ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಜಕಿಸೆಟ್ಟಿಯು 
ಸ್ತೀಯರ ಮಾನಭಂಗಗೊಳಿಸಿದಾಗ ಕಮ್ಮಾರ ಜನಾಂಗದ ಮಾಚ ಎಂಬುವವನು ಸ್ತೀರಕ್ಷಣೆಗಾಗಿ 
ಹೋರಾಡಿ ಮಡಿದ ವಿಷಯವಿದೆ. 


ಕಲ್ಯಾಣ ಚಾಲುಕ್ಕರ ತೈಲನ ಕಾಲಾವಧಿಯ ಚಿಕ್ಕಣಗಿಯ” ಶಾಸನವೊಂದು ಗೋಗಹಣ 
ಪ್ರಸಂಗದಲ್ಲಿ ದುಗುಣ ಎಂಬ ವೀರನು ಮರಣವನ್ನಪ್ಪಿದ ಬಗ್ಗೆ ತಿಳಿಸುತ್ತದೆ. ಈ ಶಾಸನದ ಮೊದಲನೆ 
ಹಂತದಲ್ಲಿ ವೀರನು ವೈರಿಸೈನಿಕನ ಹೆಣವನ್ನು ಕಾಲಲ್ಲಿ ಮೆಟ್ಟಿನಿಂತು ತನ್ನ ಕೈಯಲ್ಲಿರುವ ಉದ್ದನೆಯ 
ಭರ್ಚಿಯಿಂದ ವೈರಿ ಪಾಳೆಯದ ಕುದುರೆ ಸವಾರನ ಎದೆಗೆ ತಿವಿದಿದ್ದಾನೆ. ವೀರನ ಹಿಂಬದಿಯ್ಲಲಿ ೫ 
ತುರುಗಳಿದ್ದು, ಮೇಲಿನ ಮೂಲೆಯಲ್ಲಿ ನಿಂತಿರುವ ಅರೆನಗ್ನ ಸ್ತೀಯ ಶಿಲ್ಪವಿದೆ. ಇದೇ ಚಿಕ್ಕಣಗಿ” 
ಗ್ರಾಮದ ಜನವಸತಿರಹಿತ ಅಮೃತಲಿಂಗೇಶ್ಲ್ಷರ ದೇವಾಲಯದ ಮುಂದೆ ಇರುವ ವೀರಗಲ್ಲೊಂದರಲ್ಲಿ 
ಭರ್ಜಿ ಹಿಡಿದು ವೈರಿಗಳೊಂದಿಗೆ ಹೋರಾಡುತ್ತಿರುವ ವೀರನ ಹಿಂದೆ ಕೆಳಭಾಗದಲ್ಲಿ ಪರಸರ 
ತೋಳುಗಳಿಂದ ತಮ್ಮ ಭುಜಗಳನ್ನು ಬಳಸಿ ನಿಂತಿರುವ ಇಬ್ಬರು ಅರೆನಗ್ನ ಸ್ತೀ ಶಿಲ್ಲಗಳಿವೆ. ಇದರಲ್ಲಿ 
ಒಬ್ಬ ಸ್ತೀಯು ತನ್ನ ಬಲಗೈಯಲ್ಲಿ ಕುಂಭ ಹಿಡಿದಿರುವುದು ವಿಶೇಷ. ಸ್ತೀಯರ ಮೇಲ್ಭಾಗದಲ್ಲಿ ೫ 
ತುರುಗಳನ್ನು ಕಂಡರಿಸಲಾಗಿದೆ. ಚಿಕ್ಕಣಗಿಯ ಈ ಎರಡೂ ಸ್ನಾರಕಶಿಲ್ಲಗಳು ಪೆಣ್ಣುಯ್ಯಲ್‌ ಪ್ರಸಂಗವನ್ನು 
ಧ್ಲನಿಸುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ. ಕ್ರಿ.ಶ.೧೧೬೩ರ ಇಮ್ಮಡಿ ಬಿಜ್ಜಳನ ಕಾಲದ ಬಾಳೂರು” 
ವೀರಗಲ್ಲೊಂದು ಗುತ್ತಿಯ ಮಾಂಡಳಿಕನಾದ ಭಮ್ಮಣನು ಬಾಳೆಯೂರನ್ನು ಮುತ್ತಲು ಆ ಊರಿನ 
ಯೋಧ ರಾಮಗೌಡನು ಹಗೆಯೊಂದಿಗೆ ಹೋರಾಡಿ ರಣರಂಗದಲ್ಲಿ ಮಡಿದನೆಂದು ವರ್ಣಿಸುವುದು. 
ಈ ಶಾಸನದಲ್ಲಿ ಬರುವ "ಹೆಣ್ಣುಡೆಯನುಚ್ಞೆ' ಎಂಬ ಶಬ್ದವು ಸ್ತೀಯರ ಮಾನಹಾನಿಯನ್ನು 
ಸಾಂಕೇತಿಸುತ್ತದೆ. ಈ ಶಾಸನ ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದ ಕೆ.ಆರ್‌.ಐ ನಲ್ಲಿದೆ. 

ಅಬ್ದಲೂರಿನ ವೀರಗಲ್ಲು ಪೆಣ್ಣುಯ್ಕಲಿಗೆ ಸಂಬಂಧಪಟ್ಟಂತೆ ಒಂದು ಪುಟ್ಟ ಕಾವ್ಯದಂತಿದೆ. 
ಬೆಳವಟ್ಟಿಯ ಈಶ್ಚರ ದೇವನು ಹಲವು ಅರಸರೊಡನೆ ಕೂಡಿಕೊಂಡು ಸಾಂತಳಿಗೆ ನಾಡಿನ 


ನಾಯಕರೊಂದಿಗೆ ಹತ್ತು ಸಾವಿರ ಸೈನಿಕರು ಮತ್ತು ಒಂದು ಸಾವಿರ ಕುದುರೆಗಳ ಸಮೇತ ಅಬ್ದ್ಬಲೂರಿನ 
ಮೇಲೆ ದಾಳಿ ಮಾಡುತ್ತಾನೆ. ಈ ಸಂಧರ್ಭದಲ್ಲಿ ಈಶ್ವರದೇವನು "ಹಿಂಡುಸೆರೆ' ಮತ್ತು "ತುರುವಂ' 


೧೪೯ 


ಅಪಹರಿಸುತ್ತಾನೆ ಎಂಬ ಉಲ್ಲೇಖ ಬರುತ್ತದೆ. ಇಲ್ಲಿ ಹಿಂಡುಸೆರೆ ಎಂಬುದು "ಹೆ೦ಣುಸೆರೆ' 
ಯಾಗಿರಬಹುದು. ಅಥವಾ "ಹೆಂಣು' ಎ೦ಬುದನ್ನು ಶಾಸನ ಅಧ್ಯಯನಕಾರರು "ಹಿಂಡು' ಎಂದು 
ತಪ್ಪಾಗಿ ಓದಿರಬಹುದು. ಏಕೆಂದರೆ ಈ ಶಾಸನಶಿಲ್ಲದಲ್ಲಿ ನಗ್ನವಾಗಿ, ಹೆದರಿಕೊಂಡು, ಬಿಚ್ಚಿದ 
ಮುಡಿಯೊಂದಿಗೆ ನಿಂತಿರುವ ಸ್ತೀಯರನ್ನು ಚಿತ್ರಿಸಲಾಗಿದೆ. ಇಲ್ಲಿ ನಡೆದಿರುವ ಸಂಗತಿಯ ಬಗ್ಗೆ ಆ 
ಸಂದರ್ಭದಲ್ಲೇ ಸೃಷ್ಟಿಯಾದ ಸ್ಪಷ್ಟವಾದ ಚಿತ್ರಗಳೇ ಇರುವುದರಿಂದ ಅದಕ್ಕೆ ಪ್ರತ್ಯೇಕವಾದ ವ್ಯಾಖ್ಯಾನದ 
ಅವಶ್ಯಕತೆ ಇರಲಾರದು. ಈ ದಾಳಿಯಲ್ಲಿ ಅಬ್ಬಲೂರಿನ ಬಡಗಿ ಕೇಶೋಜನ ಮಕ್ಕಳಾದ ಮಾಚ 
ಮತ್ತು ಗೋಮ ಎಂಬ ಸಹೋದರರಿಬ್ದರು ಹೋರಾಡಿ ಸ್ತ್ರೀಯರನ್ನು ಮತ್ತು ಗೋವುಗಳನ್ನು ರಕ್ಷಿಸಿ 


ಮಡಿಯುತ್ತಾರೆ.*” 


ಈ ವೀರಗಲ್ಲು ಮೂರು ಹಂತಗಳನ್ನು ಹೊಂದಿದೆ. ಮೊದಲನೆಯ ಹಂತ ಉಳಿದವುಗಳಿಗಿಂತ 
ದೊಡ್ಡದಾಗಿದ್ದು, ಇಲ್ಲಿ ಮಾಚ ಮತ್ತು ಗೋಮ ಹೋರಾಡುತ್ತಿರುವ ಪ್ರಸಂಗಗಳನ್ನು ಎರಡು 
ಉಪಹಂತಗಳಲ್ಲಿ ಕಂಡರಿಸಿರುವುದು ವಿಶೇಷ. ಕ ಹೋರಾಟವು ಕೋಟೆಯ ಪ್ರವೇಶದ್ದಾರದ ಎದುರು 
ನಡೆಯುತ್ತಿದೆ ಎಂಬುದನ್ನು ತಿಳಿಸಲು ಹೋರಾಟ ಹಂತದ ಮೇಲ್ಭಾಗದ ಮೂಲೆಯಲ್ಲಿ ಕೋಟೆಯ 
ಹೆಬ್ಬಾಗಿಲನ್ನು ಮತ್ತು ಕೋಟಿಗೋಡೆಯ ತೆನೆಗಳನ್ನು ಕಂಡರಿಸಲಾಗಿದೆ. ಹೋರಾಟ ಹಂತದ ಕೆಳಭಾಗದಲ್ಲಿ 
ವೀರನ ಹಿಂದೆ ನಾಲ್ಕು ಜನ ಸ್ತ್ರೀಯರು ನಿಂತಿದ್ದಾರೆ. ಇವರಲ್ಲಿ ಒಬ್ಬಳು ಪೂರ್ಣ ನಗ್ಗಳಾಗಿದ್ದು, 
ಇನ್ನುಳಿದ ಮೂವರು ಅರೆನಗ್ನರಾಗಿದ್ದಾರೆ. ಮುಂದೆ ನಿಂತಿರುವವಳು ತನ್ನ ಕಂಕುಳಲ್ಲಿ ಮಗುವನ್ನು 
ಎತ್ತಿಕೊಂಡಿದ್ದು, ಆ ಮಗುವೂ ಕೂಡಾ ಹೆದರಿಕೊಂಡು ವೀರನ ಹೋರಾಟವನ್ನು ಹಿಂದಕ್ಕೆ ತಿರುಗಿ 
ನೋಡುತ್ತಿದೆ. ಸ್ತೀಯರ ಮೇಲ್ಲಾಗದಲ್ಲಿ ಹತ್ತು ತುರುಗಳ ಶಿಲ್ಪಗಳಿವೆ. ಇದೇ ಹಂತದ ಮೇಲ್ಫಾಗದಲ್ಲಿ 
ಬಿಲ್ಲು-ಬಾಣ ಹಿಡಿದು ವೈರಿಗಳೊಂದಿಗೆ ಹೋರಾಡುತ್ತಿರುವ ವೀರನ ಹಿಂದೆಯೂ ಮೂವರು ಸ್ತೀಯರು 
ನಿಂತಿದ್ದಾರೆ. ಅವರಲ್ಲಿ ಕೊನೆಯವಳು ಪೂರ್ಣ ನಗ್ಗಳಾಗಿದ್ದು, ಉಳಿದಿಬ್ಬರು ಅರೆನಗ್ನರಾಗಿದ್ದಾರೆ. 
ಮಧ್ವದಲ್ಲಿರುವ ಸ್ತೀಯು ಮಗುವನ್ನು ಎತ್ತಿಕೊಂಡಿದ್ದಾಳೆ. ಇದರ ಮೇಲ್ಲಾಗದಲ್ಲಿ ಹನ್ನೊಂದು ತುರುಗಳನ್ನು 
ಕಂಡರಿಸಲಾಗಿದೆ. ಇಲ್ಲಿಯ ಎಲ್ಲಾ ಸ್ತೀಯರ ಮುಡಿ ಬಿಚ್ಚಿಕೊಂಡಿರುವುದು ಅವರೆಲ್ಲ ಪುರುಷರ 
ಆಕ್ರಮಣಕ್ಕೆ ಒಳಗಾಗಿರುವ ಅಂಶವನ್ನು ಧ್ಹನಿಸುತ್ತದೆ. ಶತ್ರುಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿದ್ದು. 
ಕೆಲವರು ಹೋರಾಡುತ್ತಿದ್ದರೆ ಇನ್ನೂ ಕೆಲವರು ಕೈಮುಗಿದು ತಲೆಬಾಗಿ ನಿಂತಿದ್ದಾರೆ. ಅವರಲ್ಲಿ ಕೆಲವರು 
ಹಿಂದಕ್ಕೆ ತಿರುಗಿಹೊರಟಿದ್ದಾರೆ. ಇಡೀ ಶಿಲ್ಪವು ಪೇಬ್ದುಯಲ್‌ ದೃಶ್ಯವನ್ನು ಕಣ್ಣಿಗೆ ಕಟ್ಟುವಂತೆ ದೃಷ್ಟೀಕರಿಸಿದೆ. 
ಡಾ. ಆರ್‌. ಶೇಷಶಾಸ್ತಿಯವರು ಇಲ್ಲಿಯ ವೀರರು ತಮ್ಮ ತಲೆಗೂದಲನ್ನು ಕಟ್ಟದೆ ಹಿಂದೆ ಬಿಟ್ಟಿದ್ದಾರೆ 
ಎಂದು ಹೇಳುತ್ತಾ ಒಬ್ಬೊಬ್ಬ ವೀರನ ಹಿಂದೆ ಮೂವರು ಸ್ತೀಯರಿದ್ದಾರೆ ಎಂದು ವಿವರಣೆ ನೀಡಿದ್ದಾರೆ.” 
ಆದರೆ ಇಲ್ಲಿರುವ ಇಬ್ಬರು ವೀರರೂ ತಮ್ಮ ತುರುಬನ್ನು ಕಟ್ಟಿರುವುದು ಸ್ಪಷ್ಟವಾಗಿ ತೊರುತ್ತದೆ ಮತ್ತು 
ಕೆಳಗಿನ ವೀರನ ಹಿಂದೆ ನಾಲ್ಕು ಜನ ಸ್ತೀಯರಿರುವುದು ಕಂಡುಬರುತ್ತದೆ. 


ಹಿರೇಕೆರೂರು ತಾಲೂಕಿನ ಅಬ್ದಲೂರು ಗ್ರಾಮದ ಇನ್ನೊಂದು ಪೆಣ್ಣುಯ್ಕಲ್‌ ಶಾಸನವು 
ಮೂರು ಹಂತಗಳನ್ನು ಹೊಂದಿದ್ದು, ಅದರಲ್ಲಿಯ ಮೊದಲನೆಯ ಹೋರಾಟದ ಹಂತದಲ್ಲಿ ವೀರನು 
ಕಾಲ್ಲಳ ಮತ್ತು ಕುದುರೆ ಸವಾರರೊಂದಿಗೆ ಬಿಲ್ಲು-ಬಾಣ ಹಿಡಿದು ಹೋರಾಡುವ ದೃಶ್ಯವಿದೆ. ವೀರನ 


೧೫೦ 


ಹಿಂದೆ ಕೆಳಭಾಗದಲ್ಲಿ ಇಬ್ಬರು ಅರೆನಗ್ನ ಸ್ತೀಯರು ತಲೆಕೆದರಿಕೊಂಡು ನಿಂತಿದ್ದಾರೆ. ಇವರ ಮೇಲ್ಲಾಗದಲ್ಲಿ 
ಏಳು ತುರುಗಳನ್ನು ಕಂಡರಿಸಿದ್ದಾರೆ. ಈ ಇಬ್ಬರು ಸ್ತೀಯರೂ ತಮ್ಮ ಕೈಗಳಿಂದ ಮರ್ಮಾಂಗವನ್ನು 
ಮುಚ್ಚಿಕೊಂಡವರಂತೆ ಚಿತ್ರಿಸಲಾಗಿದೆ. ಇದು ಸ್ತೀಯರು ವೈರಿಗಳಿಂದ ಮಾನಹಾನಿಗೆ ಒಳಗಾಗಿದ್ದಾರೆ 
ಎಂಬುದನ್ನು ಧ್ವನಿಸುತ್ತದೆ. ಎರಡನೆಯ ಹಂತದಲ್ಲಿ ಕೈಮುಗಿದು ವಿಮಾನದಲ್ಲಿ ಕುಳಿತ ವೀರನನ್ನು 
ಚವರಿಧಾರಿ ಅಪ್ಪರೆಯರು ಸ್ವರ್ಗಕ್ಕೆ ಕೊಂಡೊಯ್ಯುವ ದೃಶ್ಯವಿದೆ. ಇಲ್ಲಿಯ ಅಪ್ಪರೆಯರ ತಲೆಯ 
ಮೆಲೆ ಛತಿಗಳನ್ನು ಕಂಡರಿಸಿರುವುದು ವಿಶೇಷವೆನಿಸುತ್ತದೆ. ಅಲ್ಲದೆ ಈ ರೀತಿಯ ಶಿಲ್ಪಗಳು ಅಪರೂಪವೆಂದೇ 
ಹೇಳಬಹುದು. ಮೂರನೆಯ ಹಂತದಲ್ಲಿ ನಂದಿ, ಲಿಂಗ ಪೂಜಿಸುತ್ತಿರುವ ಶೈವಮುನಿ, ಕೈಮುಗಿದು 
ಕುಳಿತಿರುವ ವೀರನ ಹಿಂದೆ ಏನನ್ನೋ ಹಿಡಿದು ನಿಂತಿರುವ ಸ್ತೀ ಶಿಲ್ಪಗಳಿವೆ. ಡಾ. ಆರ್‌. ಶೇಷಶಾಸ್ತ್ರಿ 
ಮತ್ತು ಡಿ.ವಿ. ಪರಮಶಿವಮೂರ್ತಿಯವರು ತಮ್ಮ ಗಂಥಗಳಲ್ಲಿ ನಾಲ್ಕು ಹಂತಗಳ ಪೇಣ್ಣುಯ್ಯಲ್‌ನೊಂದಿಗೆ 
ತುರುಗೋಳ್‌ ಹೊಂದಿರುವ ವೀರಗಲ್ಲಿನ ಬಗ್ಗೆ ವಿವರಿಸಿದ್ದಾರೆ. ಆದರೆ ಅಬ್ಬಲೂರಿನಲ್ಲಿ ಸದ್ಯ ಅಂತಹ 
ವೀರಗಲ್ಲು ಕಂಡುಬರುವುದಿಲ್ಲ. ಶೇಷಶಾಸ್ತಿಯವರು ದೇವರಕೊಂಡಾರೆಡ್ಡಿಯವರು ನೀಡಿದ ಒಂದು 
ಚಿತ್ರ ಪಟವನ್ನು ನೊಡಿ ಈ ವಿವರಣೆಯನ್ನು ನೀಡಿದ್ದಾರೆ. ಅವರ ಗ್ರಂಥವನ್ನು ಆಧರಿಸಿ 
ಪರಮಶಿವಮೂರ್ತಿಯವರು ತಮ್ಮ "ಕನ್ನಡ ಶಾಸನಶಿಲ್ಲ' ಗಂಥದಲ್ಲಿ ಇದನ್ನು ವಿವರಿಸಿದ್ದಾರೆ. ಬಹುಶಃ 
ಈ ಮೇಲೆ ವಿವರಿಸಿದ ವೀರಗಲ್ಲನ್ನೇ ಇವರು ತಪ್ಪಾಗಿ(ಛಾಯಾಚಿತ್ರ ಬದಲಾಗಿರಬಹುದು) 
ವಿವರಿಸಿರಬಹುದೇ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಏಕೆಂದರೆ ಆ ಗ್ರಾಮದ ವೀರಗಲ್ಲುಗಳನ್ನೆಲ್ಲ 
ಒಂದೇ ಕಡೆ ಸಂರಕ್ಷಿಸಿ ಇಡಲಾಗಿದೆ. ಇಲ್ಲವೆ ಇವರ ವಿವರಣೆಯ ವೀರಗಲ್ಲು ಬೇರೆಯದೇ ಆಗಿರಬಹದು. 
ಜಿಲ್ಲೆಯಲ್ಲಿ ದೊರೆತ ೧೬ ಪೆಣ್ಣುಯಲ್‌ ಶಾಸನಗಳನ್ನು ಹೊರತುಪಡಿಸಿ ಇದೇ ತಾಲೂಕಿನ ಅಬ್ದಲೂರಿನ 
ಸರಸ್ಪತಿ(ಬಹ್ಮೇಶ್ವರ) ದೇವಾಲಯದ ಹಿಂದೆ ಒಂದು ಶಾಸನರಹಿತ ಸ್ಮಾರಕಶಿಲವಿದೆ. ಸುಮಾರು 
ನಾಲ್ಕು ಅಡಿ ಎತ್ತರವಿರುವ ಶಿಲ್ಲದ ಮಧ್ಯದಿಂದ ಸ್ವಲ್ಪ ಮೇಲ್ಲಾಗದಲ್ಲಿ ಒಂದು ಹಂತದಲ್ಲಿ ಮಾತ್ರ 
ಶಿಲ್ಲಗಳಿದ್ದು, ಅಚ್ಚರಿಯನ್ನು ಮೂಡಿಸುತ್ತದೆ. ಕೈಯಲ್ಲಿ ಖಡ್ಗವನ್ನು ಹಿಡಿದಿರುವ ವ್ಯಕ್ತಿಯು ಇಬ್ಬರು 
ಸ್ತ್ರೀಯರನ್ನು ಬಂಧಿಸಿ ಕರೆದೊಯ್ಯತ್ತಿರುವಂತೆ ಕಂಡರಿಸಲಾಗಿದೆ. ಇಲ್ಲಿ ಪುರುಷನು ತನ್ನ ಕತ್ತಿಯಿಂದ 
ಮಹಿಳೆಯ ಬೆನ್ನಿಗೆ ಚುಚ್ಚಿದ್ದು, ಇನ್ನೊಂದು ಕೈಯಿಂದ ಅವಳ ತುರುಬನ್ನು ಹಿಡಿದಿದ್ದಾನೆ. ಈ 
ಸ್ತೀಯರ ಮುಂದೆ ತಾಳ ಮತ್ತು ಮದ್ದಲೆಯನ್ನು ಬಾರಿಸುತ್ತಿರುವ ವಾದ್ಯಮೇಳದವರಿದ್ದಾರೆ. ಹಾಗಾಗಿ 
ಇದೊಂದು ಸ್ತ್ರೀ ಸೆರೆಯ ದೃಶ್ಯವೋ ಅಥವಾ ಮೆರವಣಿಗೆಯೋ ಎಂಬ ಅನುಮಾನ ಹುಟ್ಟುತ್ತದೆ. 
ಇಲ್ಲವೆ ಬೇರೆಡೆ ಸೆರೆಹಿಡಿದುತಂದ ಸ್ತ್ರೀಯರನ್ನು ತಮ್ಮ ಗ್ರಾಮದಲ್ಲಿ ಮೆರವಣಿಗೆಯಲ್ಲಿ ಒಯ್ಯುವುದರ 
ಮೂಲಕ ತಮ್ಮ ಪ್ರತಾಪವನ್ನು ತೋರ್ಪಡಿಸುವ ವಿಚಾರವಿರಬಹುದು. ಡಿ.ವಿ. ಪರಮಶಿವಮೂರ್ತಿಯವರು 
ಸ್ತೀ ಶಿಲ್ಲಗಳ ಮುಂಬದಿಯ ಮೇಲ್ಭಾಗದ ಮೂಲೆಯಲ್ಲಿ ಪುರುಷನೊಬ್ಬನು ಸ್ತೀಯ ಬಟ್ಟೆಯನ್ನು 
ಸೆಳೆಯುವ ದೃಶ್ಯವಿದೆ ಎಂದು ತಮ್ಮ ಗಂಥದಲ್ಲಿ ವಿವರಣೆ ನೀಡಿದ್ದಾರೆ. ಆದರೆ ಅಂತಹ ಯಾವುದೇ 
ಶಿಲ್ಪ ಅಲ್ಲಿ ಕಂಡುಬರುವುದಿಲ್ಲ. ತಾಳ ಹಿಡಿದು ನಿಂತಿರುವ ವಾದ್ಯಮೇಳದವರನ್ನೇ ಅವರು ಈ ರೀತಿ 
ಹೇಳಿರಬಹುದೆಂದೆನಿಸುತ್ತದೆ. 


೧೫೧ 


ಕ್ರಿಶ. ೧೨೨೪ರ ಯಾದವ ಸಿಂಘಣನ ಕಾಲಾವಧಿಯ ಅಂತರವಳ್ಳಿಯ”* ಶಾಸನವೊಂದು 
ಪಾಂಡ್ಕದೇವನು ವುಲಿಹಳ್ಳಿಯನ್ನು ಮುತ್ತಿ ಅಲ್ಲಿಯ ಗೋವುಗಳನ್ನು ಅಪಹರಿಸುತ್ತಿದ್ದಾಗ ಅಂತರವಳ್ಳಿಯ 
ಬೊಮ್ಮಗೌಡನು ಹಗೆಗಳೊಂದಿಗೆ ಹೋರಾಡಿ ಮಡಿದ ವಿಷಯವನ್ನು ತಿಳಿಸುತ್ತದೆ. ಈ ಶಿಲ್ಲದ 
ಹೋರಾಟದ ಹಂತದಲ್ಲಿ ವೀರನ ಹಿಂದೆ ಕೆಳಭಾಗದಲ್ಲಿ ಮೂರು ತುರುಗಳನ್ನು ಅದರ ಮೇಲೆ 
ಮೂವರು ಬಿಲ್ಲುಧಾರಿ ಸೈನಿಕರನ್ನೂ ಹಾಗೂ ಮೇಲಿನ ಮೂಲೆಯಲ್ಲಿ ಇಬ್ಬರು ಸ್ತೀಯರು ಕೂದಲನ್ನು 
ಕೆದರಿಕೊಂಡು ನಿಂತಂತೆ ಕಂಡರಿಸಲಾಗಿದೆ. ಇಲ್ಲಿಯ ಕೆದರಿದ ಕೂದಲಿನ ಸ್ತೀ ಶಿಲ್ಲಗಳು, ಅವರು 
ಶತ್ರುಗಳ ದಾಳಿಗೆ ಸಿಲುಕಿರುವುದನ್ನು ಸೂಚಿಸುತ್ತವೆ. ವೈರಿಪಡೆಯ ಇಲ್ಲಿಯ ಸೈನಿಕರು ವೀರನಿಗೆ 
ಶರಣಾಗಿ ಕೈಮುಗಿದು ತಮ್ಮನ್ನು ಬಿಟ್ಟುಬಿಡುವಂತೆ ಗೊಗರೆಯುತ್ತಿರುವುದು ವಿಶೇಷವೆನಿಸುತ್ತದೆ. 


ಕ್ರಿ.ಶ.೧೨೩೫ ರ ಯಾದವ ಸಿಂಘಣನ ಕಾಲಾವಧಿಯ ಸರ್ವಂದ೨ ಶಾಸನವು "ಬೈರಡಿಯ 
ಮಾದಯ್ಯನ ಮಗ ಜಕ್ಕಯ್ಯ ಅಪ್ಪರಸನ ಸೆರೆಗಊರಲೋಕ್ಕಲಾಗಿರ್ದುಲಿಹಳ್ಳಿಗೆ ವೋಡಿ ಹೋಗಿದ್ದಾ 
ಊರಳುವಿನ ಸೇಜ್‌ಯ ಮರದ ತುರುವ ಹಿಂದಿಕ್ಕಿಕೊಂಡು ಕೋಲಾಳ ಕೊಲುತಂ ಬರಲು ಕೀಳಾಳು 
ಕಾಣಲೋಡಂ ಕೈಮುಗಿಯಲಾ ಕಣದೊಳಗೆ ತಾಗಿ ತಳ್ಲಿಚೆದು ಸುರಲೋಕ ಪ್ರಾಪ್ತನಾದ' ಎಂದು 
ಉಲ್ಲೇಖಿಸುತ್ತದೆ. ಇಲ್ಲಿಯ ಮೊದಲ ಹಂತದಲ್ಲಿ ವೀರನ ಹಿಂದೆ ಕೆಳಭಾಗದಲ್ಲಿ ತುರುಗಳನ್ನು ಅವುಗಳ 
ಮೇಲ್ಬಾಗದಲ್ಲಿ ಇಬ್ಬರು ಸ್ತೀಯರನ್ನು ಪೂರ್ಣನಗ್ನರಾಗಿ ಕೂದಲನ್ನು ಕೆದರಿಕೊಂಡು ನಿಂತಿರುವಂತೆ 
ಕಂಡರಿಸಲಾಗಿದೆ. ಈ ಶಾಸನದ ಸೆಜ್‌ಯ ಮರದ ತುರುವಂ ಹಿಂದಿಕ್ಕಿಕೊಂಡು ಎಂಬ ಪದ 
ಬಳಕೆಯು ಮಡಿದ ವೀರನು ತುರುಗಳನ್ನು ಮತ್ತು ಮಾನಹಾನಿಗೆ ಒಳಗಾದ ಮಹಿಳೆಯರನ್ನು 
ವೀರನ ಹಿಂಬದಿಯಲ್ಲಿಯೂ, ಶತ್ರುಗಳನ್ನು ವೀರನ ಮುಂಭಾಗದಲ್ಲಿಯೂ ಶಿಲ್ಲಿಯು ಕಂಡರಿಸಿರುವ 
ಅಂಶವನ್ನು ಧ್ಹನಿಸುತ್ತದೆ. ೧೩ನೇ ಶತಮಾನದ ಹಾನಗಲ್ಲು ತಾಲೂಕಿನ ಹಿರೇಹುಲ್ಲಾಳದ ಬೃಹತ್‌ 
ಶಾಸನದ ಪ್ರಥಮ ಹಂತದಲ್ಲಿ ವೀರರಿಬ್ದರು ಪ್ರತ್ಯೇಕವಾಗಿ ಶತ್ರುಗಳೊಂದಿಗೆ ಹೋರಾಡುತ್ತಿರುವಂತೆ 
ಚಿತಿಸಿದ್ದಾರೆ. ಈ ಹಂತದ ಬಲಬದಿಯ ವೀರನ ಹಿಂದೆ ಇಬ್ಬರು ಸೈನಿಕರಿದ್ದು, ಅವರ ಹಿಂದೆ 
ಕೆಳಭಾಗದಲ್ಲಿ ತುರುಗಳಿವೆ. ತುರುಗಳ ಮೇಲೆ ನಗ್ನ ಸ್ಥಿತಿಯಲ್ಲಿರುವ ಇಬ್ಬರು ಮಹಿಳೆಯರನ್ನು 
ಚಿಕ್ಕದಾಗಿ ಕಂಡರಿಸಲಾಗಿದೆ. 


ರಟ್ಟಿಹಳ್ಳಿ ತಾಲೂಕಿನ ಹೊಸಳ್ಳಿಯ ದಿಗ್ಗಿ ಮಲ್ಲಿಕಾರ್ಜುನ ದೇವಾಲಯದ ಆವರಣದಲ್ಲಿ 
ಇರುವ ವೀರಗಲ್ಲಿನ ಮೊದಲ ಹಂತದಲ್ಲಿ ಆಳೆತ್ತರದ ಬಿಲ್ಲು-ಬಾಣ ಹಿಡಿದು ಕಾಲಲ್ಲಿ ವೈರಿ ಸೈನಿಕನನ್ನು 
ಮೆಟ್ಟಿನಿಂತಿರುವ ವೀರನು ಶತ್ರುಗಳೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಹಿಂದೆ ಭರ್ಚಿ ಹಿಡಿದು 
ನಿಂತ ಒಬ್ಬ ಸೈನಿಕನಿದ್ದರೆ, ಅವನ ಮೇಲ್ಭಾಗದಲ್ಲಿ ಖಡ್ಗ-ಗುರಾಣಿ ಹಿಡಿದು ನಿಂತಿರುವ ಇಬ್ದರು 
ಸೈನಿಕರಿದ್ದಾರೆ. ಇವರ ಪಕ್ಕದ ಮೂಲೆಯಲ್ಲಿ ಅರೆನಗ್ನಳಾಗಿ ನಿಂತಿರುವ ಸ್ತೀ ಶಿಲ್ಪವಿದೆ. ಇಡೀ 
ಹಂತವು ಮಹಿಳೆಯರ ಸಂರಕ್ಷಣೆಯನ್ನು ಬಿಂಬಿಸುತ್ತದೆ. ಹಾನಗಲ್ಲು ತಾಲೂಕಿನ ಚೀರನಹಳ್ಳಿಯ 
ವೀರಗಲ್ಲಿನ ಹೋರಾಟದ ಹಂತದಲ್ಲಿ ವೀರನ ಹಿಂದೆ ಸಾಲಾಗಿ ತುರುಗಳನ್ನು ಕಂಡರಿಸಿ ಅವುಗಳ 
ಮೇಲೆ ಸ್ತೀಯ ರುಂಡ ಮಾತ್ರ ಗೋಚರಿಸುವಂತೆ ಕಂಡರಿಸಲಾಗಿರುವುದು ವಿಶೇಷ. ಹಾನಗಲ್ಲು 


೧೫೨ 


ತಾಲೂಕಿನ ಯಳ್ಳೂರಿನ ಈಶ್ವರ ದೇವಾಲಯದ ಆವರಣದಲ್ಲಿರುವ ವೀರಗಲ್ಲಿನ ಪ್ರಥಮ ಹಂತದಲ್ಲಿ 
ಭರ್ಚೆಹಿಡಿದು ವೈರಿಗಳೊಂದಿಗೆ ಹೋರಾಡುತ್ತಿರುವ ವೀರನ ಹಿಂದೆ ಕೆಳಭಾಗದಲ್ಲಿ ನಾಲ್ದು ತುರುಗಳಿವೆ. 
ಇವುಗಳ ಮೇಲ್ಲಾಗದಲ್ಲಿ ಅರೆನಗ್ನಾವಸ್ಥೆಯಲ್ಲಿರುವ ಮೂವರು ಸ್ತ್ರೀಯರನ್ನು ಕಂಡರಿಸಲಾಗಿದೆ. 
ಸಾಮಾನ್ಯವಾಗಿ ವೀರಗಲ್ಲುಗಳಲ್ಲಿ ವೀರ, ತುರುಗಳು ಮತ್ತು ಸ್ತೀಯರ ಶಿಲ್ಲಗಳು ಬಲಭಾಗದಲ್ಲಿರುತ್ತವೆ. 
ಆದರೆ ಈ ಶಿಲ್ಪದಲ್ಲಿ ಇವುಗಳನ್ನು ಎಡಭಾಗದಲ್ಲಿ ಕಂಡರಿಸಿರುವುದು ವಿಶೇಷವೆನಿಸುತ್ತದೆ. ರಟ್ಟಿಹಳ್ಳಿ 
ತಾಲೂಕಿನ ಹಿರೇಯಡಚಿಯ ವೀರಗಲ್ಲಿನ ಯುದ್ದಹಂತದಲ್ಲಿ ಹೋರಾಟದ ಭೀಕರತೆಯನ್ನು ತುಂಬಾ 
ಸೊಗಸಾಗಿ ಚಿತ್ರಿಸಲಾಗಿದೆ. ಇಲ್ಲಿ ವೀರನ ಹಿಂದೆ ನಿಂತಿರುವ ಸ್ತ್ರೀಯು ಪೂರ್ಣ ನಗ್ನಾವಸ್ಥೆಯಲ್ಲಿದ್ದು 
ಬಲಗೈಯಿಂದ ತನ್ನ ಮರ್ಮಾಂಗವನ್ನು ಮುಚ್ಚಿಕೊಂಡಿದ್ದಾಳೆ. ಸ್ತೀಯ ತಲೆಯ ಕೂದಲು ಕೆದರಿದ್ದು, 
ಈ ದೃಶ್ಯ ಇವಳು ಶತ್ರುಗಳಿಂದ ಮಾನಭಂಗಕ್ಕೆ ಒಳಗಾಗಿರುವ ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ. 


೩.೬.೪ ಕೋಟೆ ಕಾಳಗದ ವೀರಗಲ್ಲುಗಳು 


ಕ್ಷತ್ರಿಯನಾದವನ ಮೊದಲ ಕರ್ತವ್ಯವೆಂದರೆ ಪ್ರಜೆಗಳ ಸಂರಕ್ಷಣೆ. ಈ ರಕ್ಷಣಾತ್ಮಕ ಉದ್ದೇಶದಿಂದ 
ಕಾಲಾಂತರದಲ್ಲಿ ನಿರ್ಮಾಣವಾದವುಗಳೇ ಕೋಟೆಗಳು. ರಾಜ್ಯದ ಸಪ್ತಾಂಗಗಳಲ್ಲಿ ದುರ್ಗ ಅಥವಾ 
ಕೋಟೆಯೂ ಸಹ ಒಂದಾಗಿದೆ. ಕೋಟೆಗಳಿಲ್ಲದ ಅರಸನು ಗಾಳಿಯೊಡಗೂಡಿದ ಮೋಡಗಳಿಗೆ 
ಸಮನೆಂಬ ನೀತಿಯೊಂದನ್ನು ದುರ್ಗಸಿಂಹನು ತನ್ನ ಕೃತಿಯಲ್ಲಿ ಪ್ರಸ್ತಾಪಿಸಿರುವನು. ಜಲದುರ್ಗ, 
ಗಿರಿದುರ್ಗ, ಸ್ಥಲದುರ್ಗ ಮತ್ತು ವನದುರ್ಗಗಳೆಂಬ ಕೋಟಿಯ ವಿಧಗಳೂ ಆ ಕೃತಿಯಲ್ಲಿವೆ. ಶಾಸನಗಳಲ್ಲಿ 
ಕೋಟೆಕಾಳಗಗಳ ಬಗ್ಗೆ ಮಾಹಿತಿಗಳು ದೊರೆಯುತ್ತವೆ. ವೀರಗಲ್ಲು ಶಿಲ್ಲಗಳಲ್ಲಿ ಕೋಟೆಕಾಳಗಗಳ 
ಕೆತ್ತನೆಯ ದೃಶ್ಯಗಳು ಕಂಡುಬರುತ್ತವೆಯಾದರೂ ಅವುಗಳ ಚಿತ್ರಣ ಕಡಿಮೆಯೆಂದೇ ಹೇಳಬಹುದು. 
ಒಟ್ಟಿನಲ್ಲಿ ಕೋಟೆಗಳ ರಚನೆಯಿಂದ ಸ್ವರಕ್ಷಣೆಯ ಯುದ್ದತಂತ್ರಗಳು ಮತ್ತು ಆಕ್ರಮಣಕಾರನಿಗೆ ಆಕ್ರಮಣದ 
ವಿಧಾನಗಳ ಬಗ್ಗೆ ಒಂದು ಹೊಸ ಪರಿಕಲ್ಲನೆ ಮೂಡಿತೆನ್ನಬಹುದು.*”” ಹಾವೇರಿ ಜಿಲ್ಲೆಯಲ್ಲಿ 
ಈವರೆಗೆ ೧೮ ಕೋಟೆಕಾಳಗದ ವೀರಗಲ್ಲುಗಳನ್ನು ಗುರುತಿಸಲಾಗಿದೆ. 


ಒಂದು ಕೋಟೆಯನ್ನು ಮುತ್ತಿಗೆ ಹಾಕುವಾಗ ಸ್ವತಃ ಅರಸನಾದವನೇ ಸಕ್ರೀಯವಾಗಿ ಭಾಗವಹಿಸಿ 
ಸೈನಿಕರನ್ನು ಹುರಿದುಂಬಿಸುತ್ತಿದ್ದ ಅನೇಕ ನಿದರ್ಶನಗಳು ಕಂಡುಬರುತ್ತವೆ. ಅಂಥ ಒಂದು ಪ್ರಸಂಗ 
ಹಾನಗಲ್ಲು ಕೋಟೆಯ ಮುತ್ತಿಗೆಯಲ್ಲಿ ಕಂಡುಬರುತ್ತದೆ. ಇಲ್ಲಿ ವಿಷ್ಣುವರ್ಧನನೇ ತನ್ನ ಸೈನಿಕರಿಗೆ 
ಯುದ್ಧ ಮಾಡುವ ವಿಧಾನವನ್ನು ಕೋಟೆಗೆ ಲಗ್ಗೆ ಹತ್ತುವ ತಂತ್ರಗಳನ್ನು ಸೂಚಿಸುತ್ತಿದ್ದನೆಂದು 
ಅಲ್ಲಿಯ ವೀರಗಲ್ಲಿನಿಂದ ತಿಳಿದುಬರುತ್ತದೆ. ಕ್ರಿಶ.೧೧೩೦ರ ಮತ್ತೊಂದು ವೀರಗಲ್ಲಿನ ಪಾಠದಿಂದ 
ಕಾಳಗಾಮುಣ್ಣನ ಸಹೋದರನಾದ ಲೆಂಕರಾಯನು ಹಾನಗಲ್ಲಿನ ಕೋಟೆಯಲ್ಲಿ ವೈರಿಪಡೆಯ ಆನೆಗಳನ್ನು 
ಕುದುರೆಗಳನ್ನು ಸಂಹರಿಸುತ್ತಿರುವ ಮತ್ತು ಅದನ್ನು ವಿಷ್ಣುವರ್ಧನನು ಆನೆಯನ್ನೇರಿ ನೋಡುತ್ತಿರುವ 
ಸಂಗತಿ ತಿಳಿದುಬರುತ್ತೆ. ಹಾನಗಲ್ಲಿನ ಎರಡು ವೀರಗಲ್ಲುಗಳು ಕೋಟಿಯನ್ನು ಕಳೆದುಕೊಂಡವರ 
ಹೋರಾಟವನ್ನು ನಿರೂಪಿಸುತ್ತವೆ. ಇಲ್ಲಿಯ ಶಿಲ್ಲಗಳು ಕೋಟೆಯ ಮೇಲೆ ಆಕ್ರಮಣ ಮಾಡಿದ 
ಶತ್ತುಪಡೆಯನ್ನು ಸಮರ್ಥವಾಗಿ ಎದುರಿಸಲಾಗದ ಕದಂಬರ ಸೈನ್ಯ, ಕೋಟೆಯಿಂದ ಹೊರಬಂದು 


೧೫೩ 


ವೈರಿಗಳೊಂದಿಗೆ ಹೋರಾಡುತ್ತಿರುವಂತೆ ಕಂಡರಿಸಲಾಗಿದೆ. ಹಾನಗಲ್ಲಿನ ಕೋಟೆಕಾಳಗದ ಶಿಲ್ಲದಲ್ಲಿ 
ಕೋಟೆಯ ಸಂರಕ್ಷಕರು ಕೋಟೆಯ ತೆನೆಗಳ ನಡುವೆ ನಿಂತು ಯುದ್ದ ಮಾಡುತ್ತಿರುವ ಚಿತ್ರಣವಿದೆ. 
ಇದನ್ನು ಗಮನಿಸಿದರೆ ಕೋಟೆಯ ತೆನೆಗಳ ರಚನೆಯ ಉದ್ದೇಶ ಶತ್ರುಗಳ ಅಸ್ತಗಳಿಂದ ತಪ್ಪಿಸಿಕೊಳ್ಳಲು 
ಮತ್ತು ಅವಕಾಶವನ್ನು ನೋಡಿ ಅವರ ಮೇಲೆ ಅಸ್ತಗಳನ್ನು ಪ್ರಯೋಗಿಸಲು ಮಾಡಿದ ಒಂದು 


ರಕಣಾತಕ ತಂತ ಎಂಬುದು ಸಷ್ಟವಾಗುತ್ತದೆ.*- 
0) ೬ ಖ್‌ 0) Kf) 


ವೀರಗಲ್ಲುಗಳಲ್ಲಿ ಕೋಟೆಕಾಳಗದ ಸನ್ನಿವೇಶಗಳನ್ನು ಹಲವಾರು ರೀತಿಯಲ್ಲಿ ಚಿತ್ರಿಸಿರುವುದನ್ನು 
ಗಮನಿಸಬಹುದು. ಮೊದಲನೆಯದಾಗಿ ಕೋಟೆಯ ಪಕ್ಷಿನೋಟವನ್ನು ಕಾಣಬಹುದು. ಅಂದರೆ 
ಅಂತರಿಕ್ಷದಿಂದ ಕೆಳಗೆ ನೋಡಿದಾಗ ಕಾಣುವ ಕೋಟೆಯ ಚಿತ್ರಣವಾಗಿದೆ. ಇಲ್ಲಿ ಕೋಟೆಯೊಳಗೆ 
ವೀರರು ಅಸ್ತಗಳನ್ನು ಹಿಡಿದು ನಿಂತಿರುವಂತೆಯೂ ಕೋಟೆಯ ಸುತ್ತ ಶತ್ರುಪಡೆಯ ಸೈನಿಕರು 
ಹೋರಾಡುತ್ತಿರುವಂತೆಯೂ ಕೆತ್ತಲಾಗಿರುತ್ತದೆ. ಇಲ್ಲಿ ಕೋಟೆಯನ್ನು ವೃತ್ತಾಕಾರ, ಚೌಕಾಕಾರ ಅಥವಾ 
ಆಯತಾಕಾರದಲ್ಲಿ ಕಂಡರಿಸಲಾಗಿರುತ್ತದೆ. ಎರಡನೆಯದಾಗಿ ಕೋಟೆಯ ಪಾರg್ರ ನೋಟದ ದೃಶ್ಯ. 
ಕೋಟೆಯ ಒಂದು ಗೋಡೆಯನ್ನು ದೃಶ್ವೀಕರಿಸಿ ಅದನ್ನು ವೀರನು ಹೇಗೆ ಲಗ್ಗೆಹತ್ತಿದ್ದಾನೆ ಎಂಬುದನ್ನು 
ತಿಳಿಯಪಡಿಸುವುದಾಗಿದೆ. ಇಲ್ಲಿ ಹಾನಗಲ್ಲಿನ ಉದಾಹರಣೆಯನ್ನು ನೀಡಬಹುದು. ಇನ್ನೂ ಕೆಲವು 
ಕೋಟೆ ಕಾಳಗದ ವೀರಗಲ್ಲುಗಳಲ್ಲಿ ತೆನೆಗಳ ಚಿತ್ರಣ ಮಾತ್ರವಿರುತ್ತದೆ. ತೆನೆಗಳ ಹಿಂದೆ ನಿಂತು 
ವೀರರು ಹೊರಾಡುತ್ತಿರುವಂತೆ ಕಂಡರಿಸಲಾಗಿರುತ್ತದೆ. ಇವುಗಳನ್ನು ಹೊರತುಪಡಿಸಿ ಅಬ್ದಲೂರಿನ 
ವೀರಗಲ್ಲೊಂದರಲ್ಲಿ ಕೋಟೆಯ ದ್ದಾರವನ್ನು ಕೆತ್ತಲಾಗಿದೆ. ಅಂದರೆ ಯುದ್ದವು ಕೋಟೆಯ ಹೊರಭಾಗದಲ್ಲಿ 
ಜರುಗುತ್ತಿದೆ ಎಂಬರ್ಥದಲ್ಲಿ ಇದು ಮೂಡಿಬಂದಿದೆ. 


ಹೀರೆಕೆರೂರು ತಾಲೂಕಿನ ಕಚವಿ ಗ್ರಾಮದಲ್ಲಿನ ಎರಡು ವೀರಗಲ್ಲುಗಳಲ್ಲಿ ಕೋಟೆಯ ಪಾರ್ಕ 
ದೃಶ್ಯವು ಕಂಡುಬರುತ್ತದೆ. ಅವುಗಳಲ್ಲಿಯ ಒಂದರಲ್ಲಿ ಓರ್ವನು ಕೋಟೆಯ ಮೇಲೆ ನಿಂತು ಕಹಳ 
ಊದುತ್ತಿದ್ದಾನೆ. ಬಹುಶಃ ಈತ ಕಾವಲುಗಾರನಾಗಿದ್ದು, ವೈರಿಗಳು ಕೋಟೆಯನ್ನು ಮುತ್ತಿರುವ ಅಪಾಯದ 
ಸನ್ನಿವೇಶವನ್ನು ಅರಿತು ತಮ್ಮವರಿಗೆ ಎಚ್ಚರಿಕೆಯನ್ನು ನೀಡುತ್ತಿರುವಂತೆ ಕಹಳೆಯನ್ನು ಊದುತ್ತಿದ್ದಾನೆ. 
ಕೋಟೆಯ ರಕ್ಷಣೆಗೆ ಅಂದಿನ ಕಾಲದಲ್ಲಿ ಮಾಡಿಕೊಂಡ ರಕ್ಷಣಾ ತಂತ್ರವನ್ನು ಇದು ಸೂಚಿಸುತ್ತದೆ.” 


ಕ್ರಿಶ೧೧೩೫ರ ಕಾಗಿನೆಲೆಯ” ವೀರಗಲ್ಲೊಂದು ಮಹಾಮಂಡಲೇಶ್ನರನಾದ ಬಿಟ್ಟಿಯರಸನು 
ಹಾಹನೂರ(ಹಾವನೂರು) ಕೋಟೆಯನ್ನು ಮುತ್ತಿಗೆ ಹಾಕಿದಾಗ, ಜಿಡುಗೂರಿನ ಮಲ್ಲೇಯನಾಯಕನ 
ಸಹೋದರನಾದ ರಾಜಣ ಎಂಬುವವನು ಬಿಟ್ಟಿಯರಸನೊಂದಿಗೆ ಹೋರಾಟ ಮಾಡಿದ ಬಗ್ಗೆ 
ವಿವರಿಸುತ್ತದೆ. ಕ್ರಿಶ.೧೨೮೦ರ ರಾಮಚಂದನ ಕಾಲದ ಹಿರೇಲಿಂಗದಹಳ್ಳಿಯ*”* ವೀರಗಲ್ಲೊಂದು 
"ನಗರಖ [೦]ಡನಾಡೊಳಗೆ ಪಿಧ್ದೀನಾ[ಡು]ನೆರದು ತಿಳುವಳ್ಳಿಯ ಕೋಟೆ [ಸೆ] ಯ ಕೊಂಡು ತಳ್ಲಿಣೆದು 
ಮಗ[ಅ್‌]ದು ಸರಲೋಕ ಪ್ರಾಪ್ತನಾದ' ಎಂಬಲ್ಲಿ ತಿಳುವಳ್ಳಿಯ ಕೋಟೆಯ ಉಲ್ಲೇಖ ಬರುತ್ತದೆ. 


ಕೋಟೆಯ ಗೋಡೆಗಳನ್ನು ಹತ್ತಿ ಕೋಟೆಯನ್ನು ಪ್ರವೇಶ ಮಾಡುವುದು ಕೋಟೆ-ಕಾಳಗದ 
ಒಂದು ವಿಧಾನ. ಹೀಗೆ ಲಗ್ಗೆ ಹತ್ತಿ ಕೋಟೆಯನ್ನು ಪ್ರವೇಶಿಸುವುದು ಸುಲಭಸಾಧೃವಾದ ಕೆಲಸವಾಗಿರಲಿಲ್ಲ. 
ಈ ರೀತಿ ಕೋಟೆಯನ್ನು ಹತ್ತುತ್ತಿದ್ದುದು ಅನ್ಯಮಾರ್ಗವಿಲ್ಲದಾಗ ಮಾತ್ರ. ಇಂಥ ಸಂದರ್ಭದಲ್ಲಿ 


೧೫೪ 


ವೀರನು ತಾನು ಗೆಲ್ಲಬಹುದೆಂಬ ಭರವಸೆ ಇಲ್ಲದಿದ್ದರೂ ಪ್ರಯತ್ನವನ್ನು ಮಾತ್ರ ಕೈಬಿಡುವುದಿಲ್ಲ. 
ಇಂಥ ವಿಶೇಷ ಸಂದರ್ಭವನ್ನು ವಿವರಿಸುವ ಕ್ರಿಶ.೧೧೮೬ ರ ನಾಲ್ಕನೆಯ ಸೋಮೇಶ್ವರನ ಕಾಲದ 
ಕಲಕೇರಿಯ”* ವೀರಗಲ್ಲೊಂದು "ಸಿಡಿಬಲೆಯ ಸಿಡಿ [ಲೇಳ್ಳ] ಯುವಿಪ್ಪುಂತಿರ್ದ್ದ ಕುಂದಗೋಳದ 
ಕಲಿಗೊಡಗೆ ಕಲಿಗಳಂಕುಸಂ ಕಾಮದೇವನೆತ್ತಲುತ್ತವಳನಾಗಿಪುದು ಚಲದಂಕರಾಮ ಮಾದಿಸೆಟ್ಟಿ ತಾನುಂ 
ತಂನ ಸಮಸ್ನಸಾಮಗಿಸಹಿತಂ ಬನ್ಹಾ ದುರ್ಗಮಂ ಮೂವಳ ಸಾಗೆ ಸುತ್ತಿ ಮುತ್ತಿ ಮಹಾಲಗ್ಗೆ 
ಮಾಳುದುಂ ವು ಇದೆ ಸರಿಗೇಜ್‌ ಹಾ [ಯ್ದ] ನೆಗೆಅಗಿಜಿಗಿಡ ಗಿಳಿಯಂತೆ ತನೆಯನೇರುಭಟರ್ಬ್ಲೊಬ್ಬರಿಯೆ 
ಪಗೆವಡೆಯ ನೆಂತತ್ತರದರಿದದೋ ಶೌರ್ಯಶೂದುಕಾಂಕಂ ಸಂಕನು' ಎಂದು ಉಲ್ಲೇಖಿಸುವಲ್ಲಿ 
ಮಾದಿಸೆಟ್ಟಿಯು ಕುಂದಗೋಳ ಕೋಟಿಯನ್ನು ಮೂರು ಕಡೆಯಿಂದ ಮುತ್ತಿಗೆ ಹಾಕಿದಾಗ ಅವನ 
ಸೇವಕನಾದ ಸಂಕೆಯ ಸಾಹಣಿ ಎಂಬುವವನು ಹೋರಾಡಿ ಮಡಿದ ಬಗ್ಗೆ ತಿಳಿಸುತ್ತದೆ. ಇಲ್ಲಿಯ 
"ಗಳಿಯಂತೆ ತನೆಯನೇಟೆ' ಮತ್ತು ಈ ವೀರಗಲ್ಲಿನ ಪಾಠದ ಕೊನೆಯಲ್ಲಿ ಬರುವ "ಕುಂದಗೋಳದ 
ಕೋಟೆಯನು ಸೆರಗುಬೆರಗಿಲ್ಲದೆ ಸರಿಗೇಿ' ಎಂಬ ಉಲ್ಲೇಖಗಳು ಕೋಟೆ ಕಾಳಗದ ವರ್ಣನೆಯನ್ನು 
ನೀಡುತ್ತವೆ. 


ಕ್ರಿ.ಶ.೧೨ನೇ ಶತಮಾನದ ಕಲಕೇರಿಯ”**' ಇನ್ನೊಂದು ವೀರಗಲ್ಲು "ಕಾವದೇವನ 
ರಾಜ್ಯದಲುದ್ದರೆಯ ಮಂಡಳಿಕನೆಕ್ಕಟಿಗ ದೋಟೆಯ [ದೇ]ವನ ಉದರೆಯ ಕೋಟೆಯಲ್ಲಿ ಕಾದಿ 
ಸತ್ತ' ಎಂದು ಉಲ್ಲೇಖಿಸುತ್ತದೆ. ಇದು ಉದ್ದರೆಯ ಮಾಂಡಳಿಕನೊಬ್ಬ ಉದ್ದರೆಯ ಕೋಟಿ ಕಾಳಗದಲ್ಲಿ 
ಮಡಿದ ಸಂಗತಿಯನ್ನು ತಿಳಿಸುತ್ತದೆ. ಕ್ರಿಶ.ಸು.೧೦ನೇ ಶತಮಾನದ ಗಳಗನಾಥದ"* ಶಾಸನವು 
ಗಂಗಮಂಡದಲ್ಲಿಯ ತಿಪ್ಲೇರಕೋಟೆಯ ಪತನ ಎಂಬ ಉಲ್ಲೇಖವನ್ನು ಹೊಂದಿದೆ. ಕೂಡಲ” ದ 
ವೀರಗಲ್ಲು ಅಧಿಕಾರಿಯೊಬ್ಬನಿಂದ ಕೋಟಿಯ ಮುತ್ತಿಗೆಯ ವಿಷಯವನ್ನು ತಿಳಿಸುತ್ತದೆ. ಕಿ.ಶ.ಸು.೧೨ನೇ 
ಶತಮಾನದ ಹಿರೆಬಾಸೂರಿನ* ವೀರಗಲ್ಲೊಂದು ವಿಶೇಷ ಅಂಶವೊಂದನ್ನು ತಿಳಿಸುತ್ತದೆ. ಅದೇನೆಂದರೆ 
ಸ್ತೀಯೊಬ್ಬಳು ಆಳುತ್ತಿರುವಾಗ ನಡೆದ ಕೋಟೆ ಕಾಳಗದಲ್ಲಿ ವೀರನೊಬ್ಬನ ಮರಣವನ್ನು ಉಲ್ಲೇಖಿಸುತ್ತದೆ. 
ಇದೇ ಗ್ರಾಮದ ಇನ್ನೊಂದು ವೀರಗಲ್ಲು ಬಿಜ್ಜಳನು ಕೋಟೆಯನ್ನು ಮುತ್ತಿದಾಗ ನಾಗೆಯನ 
ವೀರಮರಣವನ್ನು ವಿವರಿಸುತ್ತದೆ.೨ 


ಕ್ರಿಶಂ೧೧೬೫ ರ ಕಲಚೂರಿ ಬಿಜ್ಜಳನ ಕಾಲಾವಧಿಯ ಎಮ್ಮಿಗನೂರು** ವೀರಗಲ್ಲೊಂದು 
ಬಮ್ಮರಸ ಮತ್ತು ಬೀರರಸರು ಗಿಣ್ಣಲಗುಂಡಿಯ ಕೋಟಿಯ ಮೇಲೆ ದಾಳಿ ಮಾಡಿದಾಗ ಕೇತಮಲ್ಲಸೆಟ್ಟಿಯ 
ಮಗ ಮಸಣಸೆಟ್ಟಿ ಎಂಬುವವನು ವೀರಮರಣವನ್ನಪ್ಪಿದ ಬಗ್ಗೆ ತಿಳಿಸುತ್ತದೆ. ಇದೇ ಗ್ರಾಮದ ಕ್ರಿಶ೧೨೧೮ರ 
ಯಾದವ ಸಿಂಘಣನ ಕಾಲಾವಧಿಯ ವೀರಗಲ್ಲೊಂದು ಬೆಳವವತ್ತಿ ಕೋಟೆ ಕಾಳಗದಲ್ಲಿ ಬಂದಣಿಕೆಯ 
ಬೊಮ್ಮಿದೇವರಸನ ಆಳು ಮಲ್ಲೆಯನಾಯಕನ ವೀರಮರಣವನ್ನು ಉಲ್ಲೇಖಿಸುತ್ತದೆ. ಕ್ರಶ೧೧೬೪ರ 
ಹಂಸಭಾವಿ” ವೀರಗಲ್ಲೊಂದು ಸಾಲಿಯೂರು ಕೋಟೆ ಕಾಳಗದಲ್ಲಿ ಬಿಟ್ಟೆಯನ ವೀರಮರಣವನ್ನು 
ಉಲ್ಲೇಖಿಸುತ್ತದೆ. 


೧೫೫ 


ಕೋಟಿಕಾಳಗದ ವಿಷಯವನ್ನು ವೀರಗಲ್ಲುಗಳ ಶಾಸನಗಳ ಶಾಸನಪಾಠದಿಂದಲ್ಲದೆ ಸ್ಮಾರಕೆಶಿಲ್ಲಗಳ 
ಮೇಲಿರುವ ಶಿಲ್ಲಗಳಿಂದಲೂ ತಿಳಿದುಕೊಳ್ಳಬಹುದು. ಹಾನಗಲ್ಲು ತಾಲೂಕಿನ ಕಲಿಕೇರಿಯ ಶಾಸನರಹಿತ 
ವೀರಗಲ್ಲೊಂದರ ಕೆಳಹಂತದಲ್ಲಿ ಬಲಬದಿ ವೀರನೊಬ್ಬನು ತನ್ನ ಭರ್ಚಿಯಿಂದ ಕೋಟೆಯ ಒಳಗಿರುವ 
ಸೈನಿಕನ ಮೇಲೆ ಪ್ರಹಾರ ಮಾಡುವ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಅವನ ಮುಂಭಾಗದಲ್ಲಿ ಕೋಟೆಯ 
ಒಳಗಿಂದ ಬಿಲ್ಲು-ಬಾಣ ಹಿಡಿದು ನಿಂತಿರುವ ಸೈನಿಕನಿದ್ದಾನೆ. ಅವನು ಕೋಟೆಯ ಒಳಗಿನಿಂದ 
ಯುದ್ದ ಮಾಡುತ್ತಿದ್ದಾನೆ ಎಂದು ಬಿಂಬಿಸಲು ಅವನ ಮೇಲೆ ತೆನೆಗಳನ್ನು ಕಂಡರಿಸಿದ್ದಾರೆ. ಇಲ್ಲಿ 
ವೀರನು ಕೋಟೆಗೆ ಲಗ್ಗೆಹತ್ತಿದ್ದರ ದೃಶ್ಯವನ್ನು ಕಾಣಬಹುದು. ಕಲಕೇರಿಯ ಇನ್ನೊಂದು ಶಾಸನರಹಿತ 
ವೀರಗಲ್ಲು ಕೋಟಿಕಾಳಗವನ್ನು ಕಣ್ಣಿಗೆ ಕಟ್ಟುವಂತೆ ಬಿಂಬಿಸುತ್ತದೆ. ಇಲ್ಲಿ ವೀರನು ಎಡಗೈಯಲ್ಲಿ 
ರುಂಡವನ್ನು ಹಿಡಿದಿದ್ದು ಬಲಗೈಯಲ್ಲಿ ಖಡ್ಗವನ್ನು ಎತ್ತಿ ಹಿಡಿದಿದ್ದಾನೆ. ವೀರನು ಕಾಲಲ್ಲಿ ಶತ್ರು 
ಸೈನಿಕನನ್ನು ಮೆಟ್ಟಿನಿಂತಿದ್ದು ಅವನ ಹಿಂದೆ ಮತ್ತೊಬ್ಬ ಸೈನಿಕರನಿದ್ದಾನೆ. ವೀರನು ಕೋಟಿಯ ಒಳಗಿನಿಂದ 
ಹೋರಾಡುತ್ತಿರುವಂತೆ ಅವನ ಸುತ್ತಲೂ(ಮುಂದೆ, ಹಿಂದೆ ಮತ್ತು ಮೇಲ್ಲಾಗದಲ್ಲಿ) ಕೋಟೆಯ 
ಹೊರಗೆ ತೆನೆಗಳನ್ನು ಚೌಕಾಕಾರದಲ್ಲಿ ಕಂಡರಿಸಿದ್ದಾರೆ. ಕೋಟೆಯ ಹೊರಗೆ ರುಂಡಹರಿದ ಮುಂಡ 
ತಲೆಕೆಳಗಾಗಿ ಬೀಳುತ್ತಿರುವಂತೆ ಕಂಡರಿಸಿರುವುದು ಕೋಟಿ ಕಾಳಗದ ಜೀವಂತಿಕೆಯನ್ನು ಧ್ವನಿಸುತ್ತದೆ. 
ಕೋಟೆಯ ಗೋಡೆಯನ್ನೇರಿ ಬರುತ್ತಿರುವ ವೈರಿಪಡೆಯ ಸೈನಿಕನ ರುಂಡವನ್ನು ಕತ್ತರಿಸಿದ ವೀರನ 
ಶೌರ್ಯವು ಇಲ್ಲಿ ಬಿಂಬಿತವಾಗಿದೆ. ಕಲಕೇರಿಯ ಮತ್ತೊಂದು ಶಾಸನರಹಿತ ವೀರಗಲ್ಲಿನ ಹೋರಾಟದ 
ಹಂತದಲ್ಲಿ ಎಡಗೈಯಲ್ಲಿ ವೈರಿಯ ರುಂಡದೊಂದಿಗೆ ಗುರಾಣಿಯನ್ನು ಬಲಗೈಯಲ್ಲಿ ಭರ್ಚಿಯಂತಹ 
ಆಯುಧವನ್ನು ಹಿಡಿದ ವೀರನು ಕೋಟೆಯ ಒಳಗೆ ನಿಂತು ಹೋರಾಡುತ್ತಿರುವಂತೆ ಕಂಡರಿಸಲಾಗಿದ್ದು, 
ವೀರನ ಮುಂದೆ-ಹಿಂದೆ ಮತ್ತು ಮೇಲ್ಲಾಗದಲ್ಲಿ ಕೋಟೆಯ ತೆನೆಗಳನ್ನು ಸಾಂಕೇತಿಕವಾಗಿ ಚಿತ್ರಿಸಿದ್ದಾರೆ. 
ಕೋಟೆಯ ಹೊರಗೆ ಶತ್ತುಸೈನಿಕನೊಬ್ಬ ನಿಂತಿದ್ದಾನೆ. ಕಲಕೇರಿಯ ಮೇಲಿನ ಎರಡು, ಕೋಟಿಕಾಳಗಗಳಲ್ಲಿ 
ವೀರನು ಕೋಟೆಯ ಒಳಗೆ ನಿಂತು ಯುದ್ದ ಮಾಡುತ್ತಿರುವುದರಿಂದ, ವೀರನು ಕೋಟೆಯ ರಕ್ಷಣೆಗಾಗಿ 
ಹೋರಾಡಿ ಮಡಿದಿರುವುದು ಸ್ಪಷ್ಟವಾಗುತ್ತದೆ. ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯ ಶಾಸನರಹಿತ 
ವೀರಗಲ್ಲಿನ ಹೋರಾಟದ ಹಂತದಲ್ಲಿ ವೀರನು ಬಲಗೈಯಲ್ಲಿ ಗಧೆಯಂತಹ ಆಯುಧ, ಎಡಗೈಯಲ್ಲಿ 
ವೈರಿಯ ರುಂಡದೊಂದಿಗೆ ಗುರಾಣಿಯನ್ನು ಹಿಡಿದು ನಿಂತಿದ್ದಾನೆ. ವೈರಿಯ ರುಂಡ ಹರಿದ ಮುಂಡ 
ವೀರನ ಕಾಲ ಮುಂದೆ ಬಿದ್ದಿದೆ. ವೀರನ ಹಿಂದೆ ಮೂರು ತುರುಗಳು ಮತ್ತು ಒಬ್ಬ ಸೈನಿಕನಿದ್ದಾನೆ. 
ವೀರನ ಕಾಲಿನ ಭಾಗದಲ್ಲಿ ಕೆಳಗೆ ಸಾಲಾಗಿ ಕೋಟೆ ತೆನೆಗಳನ್ನು ಕಂಡರಿಸಲಾಗಿದೆ. ಇಡೀ ಶಿಲ್ಪ 
ಕೋಟೆ ಕಾಳಗವನ್ನು ದ್ಧನಿಸುತ್ತದೆ. 


ಹಾವೇರಿ ತಾಲೂಕಿನ ಬೆಳವಿಗೆಯ ಈಶ್ನರ ದೇವಾಲಯದ ಮುಂದಿರುವ ಐದು ಹಂತಗಳನ್ನು 
ಒಳಗೊಂಡ ದೊಡ್ಡ ವೀರಗಲ್ಲೊಂದು ಕೆಳಭಾಗದಲ್ಲಿ ಮೂರು ಹೋರಾಟದ ದೃಶ್ಯಗಳನ್ನು ಒಳಗೊಂಡಿದೆ. 
ಶಾಸನವನ್ನು ಹೊಂದಿರುವ ಈ ವೀರಗಲ್ಲಿನ ೨ನೇ ಹಂತದಲ್ಲಿ ವೀರನು ತನ್ನ ಕೈಯಲ್ಲಿರುವ ಈಟಿಯಿಂದ 
ಶತ್ರುಗಳ ಕುದುರೆಯ ಎದೆಗೆ ತಿವಿದಿದ್ದಾನೆ. ವೀರನ ಹಿಂದೆ ಜೀನು ಬಿಗಿದ ಕುದುರೆ ಮತ್ತು ಇನ್ನಿಬ್ಬರು 


೧೫೬ 


ಸೈನಿಕರಿದ್ದಾರೆ. ವೀರನನ್ನು ಸೇರಿ ಮೂವರಿಗೂ ಛತ್ರಿಗಳಿವೆ. ವೀರನ ಮುಂದೆ ಖಡ್ಗ-ಗುರಾಣಿ ಹಿಡಿದ 
ಸೈನಿಕರಿದ್ದು, ಅವರ ಹಿಂಭಾಗದಲ್ಲಿ ಶತ್ತುಪಡೆಯ ಅಶ್ವಸೈನ್ಯವಿದೆ. ಅಲ್ಲಿಯ ಕೆಲವು ಕುದುರೆಗಳು 
ಹಿಂದಕ್ಕೆ ಓಡುತ್ತಿವೆ. ಈ ಅಶ್ವಸೈನ್ಮದ ಕೆಳಭಾಗದಲ್ಲಿ ಸಾಲಾಗಿ ಕೋಟೆಯ ತೆನೆಗಳನ್ನು ಕಂಡರಿಸಿದ್ದಾರೆ. 
ಇಡೀ ಹಂತವನ್ನು ಗಮನಿಸಿದಾಗ ವೀರನು ಕುದುರೆಯಿಂದಿಳಿದು ಶತ್ರುಗಳ ಕೋಟೆಗೆ ಲಗ್ಗೆ ಹತ್ತಿರುವ 
ಅಂಶವು ತಿಳಿದುಬರುತ್ತದೆ. ಹಾವೇರಿ ತಾಲೂಕಿನ ಗುತ್ತಲದಲ್ಲಿ ದೊರೆತ ಶಾಸನರಹಿತ ವೀರಗಲ್ಲೊಂದು 
ವಿಶೇಷತೆಯಿಂದ ಕೂಡಿದೆ. ಕಾಲಲ್ಲಿ ವೈರಿ ಸೈನಿಕರನ್ನು ಮೆಟ್ಟಿನಿಂತ ವೀರನು ಬಲಗೈಯಲ್ಲಿ ಖಡ್ಗ. 
ಎಡಗೈಯಲ್ಲಿ ಗುರಾಣಿಯನ್ನು ಹಿಡಿದಿದ್ದಾನೆ. ಇಲ್ಲಿಯ ವೀರನು ಶಾಸನದ ಎಡಬದಿಯಲ್ಲಿರುವುದು 
ವಿಶೇಷ. ವೀರನ ಮುಂದೆ ಕುದುರೆ ಏರಿದ ಶತುಸೈನಿಕನಿದ್ದಾನೆ. ಈ ಸೈನಿಕನ ಹಿಂದೆ ಮೂಲೆಯ 
ಎರಡೂಬದಿಗೆ ಕೋಟೆಯ ತೆನೆಗಳನ್ನು ಕಂಡರಿಸಲಾಗಿದೆ. ಈ ಹೋರಾಟ ಹಂತದ ಭಾಗವು 
ಕೋಟೆಯಿಂದ ಕುದುರೆ ಏರಿ ಹೊರಬರುತ್ತಿರುವ ಶತ್ರು ಸೈನಿಕನ ಮೇಲೆ ವೀರನು ಎರಗಿರುವುದನ್ನು 
ಧ್ಹನಿಸುತ್ತದೆ. ಹಿರೇಕೆರೂರು ತಾಲೂಕಿನ ಹಂಸಭಾವಿಯ ವೀರಗಲ್ಲೊಂದರಲ್ಲಿ ವೀರನು ಶತ್ರು ಪಡೆಯೊಂದಿಗೆ 
ಹೋರಾಡುವ ದೃಶ್ಯವಿದ್ದು, ವೀರನ ಹಿಂಭಾಗದ ಮೇಲಿನ ಮೂಲೆಯಲ್ಲಿ ಚೌಕಾಕಾರವಾಗಿ 
ಚಿಕ್ಕ ಕೋಟೆಯನ್ನು ಚಿತ್ರಿಸಲಾಗಿದೆ. ಇದನ್ನು ಗಮನಿಸಿದರೆ ಯುದ್ಧವು ಕೋಟೆಯ ಹೊರಭಾಗದ 
ಮೈದಾನದಲ್ಲಿ ಜರುಗುತ್ತಿರುವಂತೆ ಭಾಸವಾಗುತ್ತದೆ. 


೩.೬.೫ ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳು(ಶಾಸನಸಹಿತ) 


ಈ ವೀರಗಲ್ಲುಗಳಲ್ಲಿ ಸಾಮಾನ್ಯವಾಗಿ ಇತರೆ ವೀರಗಲ್ಲುಗಳಂತೆಯೇ ಹೋರಾಟದ ದೃಶ್ಯವಿರುತ್ತದೆ. 
ಶಿಲ್ಲವನ್ನೇ ಆಧರಿಸಿ ಪೆಣ್ಣಯಲ್‌, ಕೋಟೆಕಾಳಗ, ಬೇಟೆ ಪ್ರಸಂಗ ಹಾಗೂ ತುರುಗೋಳ್‌ ಶಿಲ್ಪಗಳನ್ನು 
ಗುರುತಿಸಿದಂತೆ ಇವುಗಳನ್ನು ಸಹ ಶಿಲ್ಪಗಳಿಂದ ಗುರುತಿಸಲು ಸಾಧ್ಯವಿದೆ. ಸಾಮಾನ್ಯವಾಗಿ ಇಂಥಹ 
ಪ್ರಸಂಗವನ್ನು ಸೂಚಿಸಲು ವೀರನು ಕಳ್ಳನ ಜುಟ್ಟನ್ನು ಹಿಡಿದು ಹೋರಾಡುತ್ತಿರುವಂತೆ ಚಿತ್ರಿಸಲಾಗಿರುತ್ತದೆ. 
ವೀರಗಲ್ಲಿನ ಪಾಠವನ್ನು ಆಧರಿಸಿಯೂ ಇದನ್ನು ತಿಳಿಯಬಹುದು. ಹಿಂದಿನ ಕಾಲದಲ್ಲಿ ಕಳ್ಳರೊಂದಿಗೆ 
ಹೋರಾಡುವ ಪ್ರಸಂಗಗಳು ಅನೇಕ ಇರುತ್ತಿದ್ದವು. ಉದಾಹರಣೆಗೆ ಕಳ್ಳರು ಊರಿನಲ್ಲಿರುವ ತುರುಗಳನ್ನು 
ಕಳ್ಳತನ ಮಾಡುತ್ತಿದ್ದರು ಅಲ್ಲದೆ ಸಂಪತ್ತನ್ನು ದೋಚುತ್ತಿದ್ದರು. ವ್ಯಾಪಾರಕ್ಷಾಗಿ ತೆರಳುತ್ತಿದ್ದವರ ಮೇಲೆರಗಿ 
ಹಣ ಮತ್ತು ವಸ್ತುಗಳನ್ನು ದರೋಡೆ ಮಾಡುತ್ತಿದ್ದರು. ಪ್ರವಾಸಕ್ಕಾಗಿ ಅಥವಾ ಇನ್ನಾವುದೋ ಕಾರಣಕ್ತಾಗಿ 
ಹೊರಟಿದ್ದ ದಾರಿಹೋಕರನ್ನು ತಡೆಗಟ್ಟ ಹಣವನ್ನು ದೋಚುತಿದ್ದರು. ಇಂತಹ ಪ್ರಸಂಗಗಳಲ್ಲಿ 
ವೀರನಾದವನು ಅವರೊಡನೆ ಹೋರಾಡಿ ಶೌರ್ಯ ಮೆರೆಯವುದು ವೀರತನದ ದ್ಯೋತಕವಾಗಿತ್ತು* 


ಕ್ರಿಶ.೧೧ನೇ ಶತಮಾನಕ್ಕೆ ಸೇರಿದ್ದೆನ್ನಲಾದ ಹಾವೇರಿ ತಾಲೂಕಿನ ಬೊಮ್ಮನಕಟ್ಟಿ5್‌ 
ವೀರಗಲ್ಲೊಂದು “ನೆಗೆಯೂರ ಪಡುವವೊಲದೊಳ್ಳೊಗಯಿಸಿ ಪೆರ್ಗೆಜ್‌ಯನೆಲ್ಲ ಕಟ್ಟಿಸಿದೊಳ್ಳಂ ಜಗಮೆಲ್ಲ 
ಹೊಗಿತ್ತಿರೆ ಮಿಗೆ ನೆಗಳ್ಲಿಂ ನಾಗಸೆಟ್ಟಿಯಟೆಯಕೇತಂ ಕೆಜೌಗಟ್ಟಿಸಿದಪನಿತಂ [ಬೇ] ಊರ್ಗೆ ಪೆಣ್ಣಶಿಯಂ 
ಮಾಜಮನುಯ್ಯಾತನನೆ ಕಳ್ಳರಿಜಿದಡೆ...[ರಿರುದು ಸ್ಪರ್ಗಲೋಕಕ್ಕೆಸನ್ನಮ್‌ ಕೇತನ ತಾಯ್ದಾಕಬ್ಬೆಯುಮಾತನ 
ಮಗನನುಮ ನೀ...ಗುಣ ಖ್ಯಾತನ ಬಿಂಬದಿ ನೊಲಾನಮಾ [ತನ] ಕಲ್ಲನೊಪ್ರೆ ನಿಜುಸಿದರೆಪೆಯೆ” 


೧೫೭ 


ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ನಾಗಸೆಟ್ಟಿಯ ಅಳಿಯನಾದ ಕೇತನು ಬೇರೆ ಊರಿಗೆ ತೆರಳುತ್ತಿದ್ದಾಗ 
ದಾರಿಗಳ್ಳರಿಂದ ಕೊಲೆಯಾದ ಬಗ್ಗೆ ತಿಳಿಬರುತ್ತದೆ. ಈತನ ಸ್ನರಣೆಗಾಗಿ ಇವನ ತಾಯಿ ಮಾಕಬ್ಬಿ 
ಮತ್ತು ಮಗನಾದ ಹನುಮನು ಕೇತನ ಬಿಂಬವನ್ನು ಹೊಂದಿದ ಕಲ್ಲನ್ನು ನಿಲ್ಲಿಸಿದರು. 


ಶಿಗ್ಗಾಂವ ತಾಲೂಕಿನ ಹೊಟ್ಟೂರಿನ ಕ್ರಿ.ಶ.೧೦೦೮ರ ಇರಿವಬೆಡಂಗನ ಕಾಲದ ವೀರಗಲ್ಲೊಂದು 
ಕಳ್ಳರು ತಂಬುಲಿಗರ ಎತ್ತುಗಳನ್ನು ಕೊಂದು ದರೋಡೆ ಮಾಡುವಾಗ ಗೊಜ್ಜಿಗನೆಂಬುವನು ಅವರೊಡನೆ 
ಹೋರಾಡಿ ವೀರಮರಣವನ್ನಪ್ಪಿದ ಬಗ್ಗೆ ಉಲ್ಲೇಖಿಸುತ್ತದೆ.” ಗೋವುಗಳನ್ನು(ಹಸು) ಕೊಲ್ಲುವುದು 
ಪಾಪದ ಕೆಲಸ ಎಂಬ ನಂಬಿಕೆ ಇದ್ದರೂ ಕಳ್ಳರು ಎತ್ತುಗಳನ್ನು ಕೊಲ್ಲುವ ಪ್ರಸಂಗ ಕಂಡುಬರುತ್ತದೆ. 
ಅಡವಿಯಲ್ಲಿ ಅವಿತಿದ್ದುಕೊಂಡು ವ್ಯಾಪಾರಿಗಳನ್ನು ಅಡ್ಡಗಟ್ಟಿ ದೋಚುತ್ತಿದ್ದ ಬೇಡರ ಪಡೆಯ ಉಲ್ಲೇಖವನ್ನು 
ಕರ್ನಾಟಕದ ಅನೇಕ ವೀರಗಲ್ಲುಗಳು ತಿಳಿಸುತ್ತವೆ. ಇಲ್ಲಿ ಕಳ್ಳತನದ ವೃಕ್ತಿ ಪ್ರಾಮುಖ್ಯತೆಯನ್ನು 
ಪಡೆದಿರುವಂತೆ ತೋರುತ್ತದೆ. 


ಕ್ರಿಶ೧೧೭೬ರ ಕಲಚೂರಿ ಸೋವಿದೇವನ ಕಾಲದ ಹಿರೇಕೆರೂರು ತಾಲೂಕಿನ ಎಮ್ನಿಗನೂರು”"” 
ಶಾಸನವು ಸುಲಿಗೆಗಾರರೊಡನೆ ಹೋರಾಡಿದ ವಿಷಯ ತಿಳಿಸುತ್ತದೆ. ಇದು ಕೋಣಂಗೇರಿಯ 
ಬೊಮ್ಮಿಸೆಟ್ಟಿಯ ಮಗ ಸೋವಿಸೆಟ್ಟಿಯು ಅಣ್ಣಿಗೆರೆಯ ಹೊಲದಲ್ಲಿ ಸುಲಿಗೆಗಾರರೊಡನೆ ಕಾದಿ ಮಡಿದ 
ಉಲ್ಲೇಖವನ್ನು ಹೊಂದಿದೆ. ಈ ಹೋರಾಟ ಹೊಲದಲ್ಲಿ ಜರುಗಿದ್ದು ಸುಲುಗೆಗಾರರು ಹೊಲದಲ್ಲಿದ್ದ 
ದವಸ-ಧಾನ್ಯಗಳನ್ನು ಕಳ್ಳತನ ಮಾಡಲು ಬಂದಿರಬಹುದೆಂದು ಹೇಳಬಹುದು. 


೩.೬.೫.೧ ಕಳ್ಳರೊಡನೆ ಹೋರಾಡಿ ಮಡಿದವರ ಸ್ಮಾರಕ ಶಿಲ್ಪಗಳು(ಶಾಸನರಹಿತ) 


ಸಾಮಾನ್ಯವಾಗಿ ವೀರಗಲ್ಲು ಶಿಲ್ಪಗಳಲ್ಲಿ ಕಳ್ಳರೊಡನೆ ವೀರನು ಹೋರಾಡುತ್ತಿರುವ ದೃಶ್ಯವನ್ನು 
ಸೂಚಿಸಲು ಶಿಲ್ಪಿಗಳು ಕಳ್ಳನ ಜುಟ್ಟನ್ನು ವೀರನು ಕೈಯಿಂದ ಹಿಡಿದು ಅವನ ಮೇಲೆ ಆಯುಧದಿಂದ 
ಪ್ರಹಾರ ಮಾಡುತ್ತಿರುವಂತೆ ಕಂಡರಿಸಲಾಗಿರುತ್ತದೆ. ಹಾನಗಲ್ಲು ತಾಲೂಕಿನ ಕರೇಕ್ಯಾತನಹಳ್ಳಿಯ 
ವೀರಗಲ್ಲೊಂದರ ಕೆಳಹಂತದಲ್ಲಿ ವೀರನು ತನ್ನ ಎಡಗೈಯಿಂದ ವೈರಿಯ ಜುಟ್ಟನ್ನು ಹಿಡಿದು, 
ಬಲಗೈಯಲ್ಲಿರುವ ಖಡ್ಗದಿಂದ ಅವನ ಎದೆಗೆ ಚುಚ್ಚಿದ್ದಾನೆ. ವೀರನ ಹಿಂದೆ ಇನ್ನೊಬ್ಬ ಸೈನಿಕನಿದ್ದಾನೆ. 
ಶತ್ತುಪಾಳಯದಲ್ಲಿರುವ ಇಬ್ಬರು ಸೈನಿಕರೂ ತಮ್ಮ ಕೈಯಲ್ಲಿರುವ ಬಿಲ್ಲುಗಳನ್ನು ಮೇಲಕ್ಕೆ ಎತ್ತಿ ಹಿಡಿದಿದ್ದಾರೆ. 
ವೀರನ ಕಾಲಕೆಳಗೆ ಒಬ್ಬ ಸೈನಿಕನು ನೆಲದಮೇಲೆ ಬಿದ್ದಿದ್ದಾನೆ. ಹಿರೇಕೆರೂರು ತಾಲೂಕಿನ 
ಗೊಡಚಿಕೊಂಡದ ತ್ರುಟಿತ ವೀರಗಲ್ಲಿನ ಕೆಳಹಂತದಲ್ಲಿ ವೀರನು ಎಡಗೈಯಿಂದ ಕಳ್ಳನ 
ತುರುಬನ್ನು(ಜುಟ್ಟನ್ನು) ಹಿಡಿದು ಬಲಗೈಯಲ್ಲಿರುವ ಖಡ್ಗದಿಂದ ಶತ್ರುವಿನ(ಕಳ್ಳನ) ಎದೆಗೆ ಚುಚ್ಚಿದ್ದಾನೆ. 
ಹಿರೇಕೆರೂರು ತಾಲೂಕಿನ ಹಂಸಭಾವಿಯ ವೀರಗಲ್ಲೊಂದು ತುಂಬಾ ಸ್ವಾರಸ್ಯಕರವಾಗಿದೆ. ಇಲ್ಲಿಯ 
ಒಂದನೆಯ ಹಂತದಲ್ಲಿ ಓಡಿ ಹೋಗುತ್ತಿರುವ ಕಳ್ಳನ ತುರುಬನ್ನು ಹಿಡಿದ ವೀರನು ಅವನ ಬೆನ್ನಿಗೆ 
ಖಡ್ಗದಿಂದ ಚುಚ್ಚಿದ್ದಾನೆ. ಇವರ ಹಿಂಬದಿಯಲ್ಲಿ ಛತ್ತಿನ ಅಲಂಕರಣೆಯಂತಿರುವ ಚೌಕಾಕಾರದ 


೧೫೮ 


ಪಟ್ಟಿಕೆಗಳಿವೆ. ಇವು ದೇವಾಲಯದ ಸುತ್ತ ಹೊರಭಾಗದಲ್ಲಿ ನೀರು ಸರಾಗವಾಗಿ ಹರಿದು ಹೋಗಲು 
ನಿರ್ಮಿಸಿದ ಇಳಿಜಾರು ಮಾಳಿಕೆಯ ಒಳಗಿನ ಅಲಂಕರಣೆಯಂತಿವೆ. ಶಿಗ್ಗಾಂವಿ ತಾಲೂಕಿನ ಶ್ಯಾಬಾಳದ 
ಮೂರು ಹಂತಗಳನ್ನು ಹೊಂದಿದ ವೀರಗಲ್ಲೊಂದರ ಕೆಳಹಂತದಲ್ಲಿ ಬಲಗೈಯಲ್ಲಿ ಕಿರುಗತ್ತಿಯನ್ನು 
ಹಿಡಿದ ವೀರನು ತನ್ನ ಎಡಗೈಯಿಂದ ವೈರಿಯ ಜುಟ್ಟನ್ನು ಹಿಡಿದಿದ್ದಾನೆ. ವೀರನ ಹಿಂದೆ ಧ್ವಜವನ್ನು 
ಹಿಡಿದ ಸೇವಕನಿದ್ದಾನೆ. ಶತ್ತುಪಡೆಯ ಕುದುರೆಯ ರಕ್ಷಣಾಕವಚವು ವಿಶೇಷವಾಗಿದೆ. ಎರಡನೆಯ 
ಹಂತದಲ್ಲಿ ಅಪ್ಪರೆಯರು ವೀರನನ್ನು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಮೂರನೆ ಹಂತದಲ್ಲಿ ದಂಪತಿಗಳು 
ಲಿಂಗುವಿನ ಮುಂದೆ ಕೈಮುಗಿದು ಕುಳಿತಿರುವುದನ್ನು ಗಮನಿಸಿದರೆ, ವೀರನ ಹೆಂಡತಿ ಆತನೊಂದಿಗೆ 
ಸಹಗಮನ ಆಚರಿಸಿದ ಅಂಶ ತಿಳಿದುಬರುತ್ತದೆ. 


ಹ.೬.೬ ಗಡಿಕಾಳಗದ ವೀರಗಲ್ಲುಗಳು 


ಪ್ರಾಚೀನ ಕಾಲದಲ್ಲಿ ಅರಸರು ತಮ್ಮ ಆಡಳಿತ ವಿಧಾನಕ್ಕನುಗುಣವಾಗಿ ರಾಜ್ಯವನ್ನು ಹಲವಾರು 
ಭಾಗಗಳನ್ನಾಗಿ ವಿಂಗಡಿಸುತ್ತಿದ್ದರು. ಈ ರೀತಿಯ ವಿಂಗಡಣೆಯಲ್ಲಿ ಗಡಿಭಾಗದ ಹಳ್ಳಿಗಳು ನಿರ್ಣಾಯಕ 
ಪಾತ್ರ ನಿರ್ವಹಿಸುತ್ತಿದ್ದವು. ಕಾರಣಾಂತರಗಳಿಂದ ಗಡಿಗಳ ಒತ್ತುವರಿಯಾದಾಗ ಕೆಲವೊಮ್ಮೆ ಯುದ್ದದಗಳು 
ಜರುಗುತ್ತಿದ್ದವು. ಸೀಮಾ ಸಂಬಂಧದ ಕಾಳಗಕ್ಕೆ ಸಂಬಂಧಿಸಿದ ವೀರಗಲ್ಲುಗಳು ಸಂಖ್ಯಾ ದೃಷ್ಟಿಯಿಂದ 
ಕಡಿಮೆ ಎಂದೇ ಹೇಳಬಹುದು. ಅಂದು ಇಂಥ ತಂಟಿಗಳನ್ನು ಹಿರಿಯರು ತಮ್ಮ ಹಂತಗಳಲ್ಲಿಯೇ 
ನ್ಯಾಯತೀರ್ಮಾನ ಮಾಡುವ ಮೂಲಕ ಪರಿಹರಿಸುತ್ತಿದ್ದರು. ಹೀಗೆ ನ್ಯಾಯನೀರ್ಣಯ ಕೈಗೊಳ್ಳುವಾಗ 
ಕೆಲವೊಮ್ಮೆ ಆವೇಶಕ್ಕೆ ಒಳಗಾಗಿ ಉದ್ದಿಗ್ಗರಾದ ಜನ ಕಾಳಗಕ್ಕೆ ಇಳಿಯುತ್ತಿದ್ದರು. ಇಂಥ ಯುದ್ದಗಳು 
ಪೂರ್ವನಿಯೋಜಿತವಾಗಿರದೆ, ಆಕಸ್ಲಿಕವಾಗಿರುತ್ತಿದ್ದವು. ಹೀಗೆ ಎರಡು ರಾಜ್ಯಗಳು, ಎರಡು ಪ್ರಾಂತಗಳು, 
ಎರಡು ಸೀಮೆಗಳು, ವಿಶೇಷವಾಗಿ ಎರಡು ಗ್ರಾಮಗಳ ಮಧ್ಯೆ ಗಡಿತಂಟಿ ಉಂಟಾಗಿ ಯುದ್ದ 
ಜರುಗಿದಾಗ ಹೋರಾಡಿ ಮಡಿದ ವೀರರಿಗಾಗಿ ಸ್ಮಾರಕಗಳನ್ನು ನಿಲ್ಲಿಸುತ್ತಿದ್ದರು. ಇವುಗಳನ್ನು ಗಡಿಕಾಳಗದ 
ವೀರಗಲ್ಲುಗಳು ಎಂದು ಕರೆಯಲಾಗುತ್ತದೆ. ಸ್ನಾರಕ ಶಿಲ್ಲಗಳ ಮೇಲಿನ ಶಿಲ್ಪಗಳನ್ನು ಆಧರಿಸಿ ಇದೊಂದು 
ಗಡಿಕಾಳಗದ ವೀರಗಲ್ಲು ಎಂದು ಗುರುತಿಸುವುದು ಸಾಧ್ಯವಿಲ್ಲ. ವೀರಗಲ್ಲುಗಳ ಮೇಲಿರುವ 
ಶಾಸನಪಾಠದಿಂದ ಮಾತ್ರ ನಾವು ಇಂಥವುಗಳನ್ನು ಗುರುತಿಸಲು ಸಾಧ್ಯ.” 


ಸೀಮಾ ತಂಟೆಗೆ ಅಥವಾ ಗಡಿಕಾಳಗಕ್ಕೆ ಸಂಬಂಧಿಸಿದ ಕೇವಲ ಮೂರು ಶಾಸನಗಳು ಮಾತ್ರ 
ಹಾವೇರಿ ಜಿಲ್ಲೆಯಲ್ಲಿ ದೊರಕಿವೆ. ಕ್ರಿ.ಶ.೧೨೨೬ ಸಿಂಘಣನ ಕಾಲಾವಧಿಯ ಅಂತರವಳ್ಳಿ್‌*” 
ಶಾಸನವೊಂದು "ನುರುಂಬಾಡ ಸತ್ತಳಿಗೆನಾಡ ಸಮಸ್ತ ಪ್ರಭಾಗಾಮುಂಡಗಳು ಸಮಸ್ತ ಪರಿವಾರವುಂ 
ನೆರೆದು ಹಲುಗೆಜ್‌ಯ ಬೆಳುಗಲಿಯ ಸೀಮಾಸಮ್ಮಂಧಕ್ಕೆ ಕಾಳೆಗವಾದಲಿ ಅನ್ನರವಳ್ಳಿಯ ಬಡಿಗಿ 
ಗೋಮೋಜನ ಮಗ ರಾಮೋಜ ತಳುತಿಜಣೆದು ಮೆರೆದು ಸುರಲೋಕ ಪ್ರಾಪನಾದ' ಎಂದು 
ಉಲ್ಲೇಖಿಸುತ್ತದೆ. ಇಲ್ಲಿಯ ನೂರುಂಬಾಡ ಮತ್ತು ಸಾಂತಳಿಗೆನಾಡು ಎಂಬ ನಾಡುಗಳು ಹಾವೇರಿ 
ಜಿಲ್ಲೆಯ ಭಾಗಗಳನ್ನು ಒಳಗೊಂಡ ಪ್ರಾಚೀನ ಆಢಳಿತ ವಿಭಾಗಗಳಾಗಿವೆ. ಈ ವಿಭಾಗಗಳಿಗೆ ಸಂಬಂಧಿಸಿದ 


೧೫೯ 


ಹಲುಗೆರೆ ಮತ್ತು ಬೆಳುಗಲಿ ಎಂಬ ಗ್ರಾಮಗಳ ಸೀಮಾ ಸಂಬಂಧಕ್ಕೆ ವ್ಯಾಜ್ಯ ಉಂಟಾಗಿ ಯುದ್ದ 
ಜರುಗಿದ ಬಗ್ಗೆ ಈ ವೀರಗಲ್ಲು ತಿಳಿಸುತ್ತದೆ. ಅಂತರವಳ್ಳಿಯ ಬಡಗಿ ಗೋಮೋಜನ ಮಗ ರಾಮೋಜನು 
ವೀರಮರಣವನ್ನಪ್ಪಿದ ವಿಷಯವನ್ನು ಒಳಗೊಂಡ ಈ ವೀರಗಲ್ಲು ಎರಡು ಗ್ರಾಮಗಳ ಮಧ್ಯೆ ಉಂಟಾದ 
ಗಡಿಕಾಳಗಕ್ಕೆ ಉತ್ತಮ ಉದಾಹರಣೆಯಾಗಿದೆ. 


ಕ್ರಿಶ೧೨೨೮ರ ಯಾದವ ಸಿಂಘಣನ ಕಾಲದ ಮೊಟೆಬೆನ್ನೂರು ವೀರಗಲ್ಲೊಂದು "ಬೆಣ್ಣೆವೂರ 
ಮಲವೂರ ಸೀಮಾಸಂಮಂಧ ಕಲಹವಾದಲ್ಲಿ' ಜಕ್ಕ ಎಂಬುವವನು ಹೋರಾಡಿ ಮರಣ ಹೊಂದಿದ 
ವಿಷಯವನ್ನು ಉಲ್ಲೇಖಿಸುತ್ತದೆ. ಇಲ್ಲಿಯೂ ಸಹ ಎರಡು ಗ್ರಾಮಗಳಾದ ಬೆಣ್ಣೆವೂರು ಮತ್ತು 
ಮಲವೂರುಗಳ ಗಡಿಯ ತಂಟೆಗಾಗಿ ಯುದ್ಧ ಜರುಗಿರುವುದು ಕಂಡುಬರುತ್ತದೆ. 


ಕ್ರಿಶ೧೪೧೭ರ ಚಳಗೇರಿಯ”್‌“ ವೀರಗಲ್ಲೊಂದು ಗಡಿಕಾಳಗವನ್ನು ಈ ರೀತಿ ನಿರೂಪಿಸುತ್ತದೆ. 
"ಹರಿಹರದೇವರ ಅಧಿಕಾರಿ ಬುಳ್ಳ್ನರೂ ಮಹಾಜನಂಗಳೂ ತಿರಳಿಗೆರೆಯ ಅಧಿಕಾರಿ ಗಉಡ ಪಜೆಗಳೂ 
ಅಟ್ಟಹಳಿಯ ನಾಡಗಉಡಗಳೂ ಚಲಉಡ ಗಾವುಂಕುಳಿತು ಮುದಿಯನೂರ ತಿರಳಿಗೆಳ್‌ಯ ಸೀಮೆಯ 
ಸಂವಿಜವನೂ ತಿದೂತಿರಲು ಕೆಳಗೆ ಯೆರಡು ತಳ ಬಿಟ್ಟಿಯ ಮಾಡಿದಲ್ಲಿ ಕೋಟೆಯನಾಯ್ಯನ ಮಗ 
ಚವುಡಯನೂ ಮಹಾಜನಂಗಳ ಬುಳ್ಳರ್ರ ಆಊರ ಪ್ರಜೆಗಳ ಕಾಲ ಬಳಿಯಲು ಸತ್ತಲ್ಲಿ' ಎಂದು 
ಉಲ್ಲೇಖಿಸುತ್ತದೆ. ಇಲ್ಲಿ ಮುದಿಯನೂರು ಮತ್ತು ತಿರಳಿಗೆರೆಯ ಸೀಮೆಗೆ(ಗಡಿಗೆ) ಸಂಬಂಧಿಸಿದಂತೆ 
ಉಂಟಾದ ತಂಟೆಯನ್ನು ಹರಿಹರದೇವನ ಅಧಿಕಾರಿ ಬುಳ್ಳರಸ ಮತ್ತು ಅಲ್ಲಿಯ ಮಹಾಜನಂಗಳೂ, 
ತಿರಳಗೆರೆಯ ಅಧಿಕಾರಿ ಗಉುಡ, ಪ್ರಜೆಗಳೂ ಹಾಗೂ ರಟ್ಟಿಹಳ್ಳಿಯ ನಾಡಗವುಡರೂ ಸೇರಿ 
ಪರಿಹರಿಸುತ್ತಿರುವಾಗ ಎಂಬ ಅಂಶವನ್ನು ಗಮನಿಸಿದಾಗ ಗಡಿತಂಟೆಯನ್ನು ಪರಿಹರಿಸಲು ಇಷ್ಟೊಂದು 
ಸಂಖ್ಯೆಯಲ್ಲಿ ಹಿರಿಯರು ಸೇರುತ್ತಿದ್ದರು ಎಂಬುದನ್ನು ನೋಡಿದರೆ, ಸಾಧ್ಯವಾದ ಮಟ್ಟಿಗೆ ಇಂಥ 
ವ್ಯಾಜ್ಯಗಳನ್ನು ಮಾತುಕತೆಯ ಮೂಲಕವೇ ಪರಿಹರಿಸಕೊಳ್ಳುತ್ತಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. 
ಇಷ್ಟೊಂದು ಜನ ಇಲ್ಲಿ ಸೇರಿದ್ದರೂ ಸಹ ಯುದ್ಧ ಜರುಗಿರುವುದನ್ನು ಗಮನಿಸಿದರೆ ಇದೊಂದು 
ಆಕಸ್ಥಿಕವಾಗಿ ಜರುಗಿದ ಯುದ್ಧವೆಂದು ಹೇಳಬಹುದು. 


ಗಡಿತಂಟೆಗಳು ಜರುಗದಂತೆ ಮುಂಜಾಗರೂಕತೆಯನ್ನು ಕೈಗೊಳ್ಳುತ್ತಿದ್ದರು ಎಂಬ ಅಂಶ 
ಶಾಸನಗಳಿಂದ ತಿಳಿದುಬರುತ್ತದೆ. ರಾಷ್ಟಕೂಟರ ಮೂರನೆಯ ಗೋವಿಂದನ ಕಾಲಾವಧಿಯ ಗುಂಡಗಟ್ಟಿ” 
ಶಾಸನವೊಂದು ಮದನಾಗನು ನಾಡನ್ನಾಳುವಾಗ ಮಣಲೆಯರ ವಾಸುವೀರನು ಸೀಮೆಕಲ್ಲನ್ನು ನಿಲ್ಲಿಸಿದ 
ಬಗ್ಗೆ ತಿಳಿಸುತ್ತದೆ. 
ಹ.೬.೭ ಊರಳಿವು(ಊರ ಹುಯ್ಯಲು) 

ಪ್ರಾಚೀನ ಕಾಲದಲ್ಲಿ ಅರಸರು ತಾವು ಆಕ್ರಮಣ ಮಾಡಿದ ಪ್ರದೇಶವನ್ನು ಲೂಟಿ ಮಾಡುತ್ತಿದ್ದರು. 
ಕೆಲವೊಮ್ಮೆ ಗ್ರಾಮಗಳನ್ನು ಸುಡುತ್ತಿದ್ದರು. ಎರೆಯಂಗನು ಮಾಳವ ದೇಸದ ರಾಜಧಾನಿಯಾದ 


೬೦ 


ಧಾರಾನಗರವನ್ನೂ, ಬಲ್ಲಾಳನು ಉಚ್ಚೆಂಗಿಯನ್ನೂ ಸುಟ್ಟ ವಿಷಯವನ್ನು ಇಲ್ಲ ಸ್ಮರಿಸಬಹುದು. 
ಇದನ್ನು ಗಮನಿಸಿಯೇ ಡಾ. ಎಂ. ಚಿದಾನಂದಮೂರ್ತಿಯವರು ರನ್ನನ "ಗದಾಯುದ್ಧ'ದ ಒಂದು 
ಪದ್ಯವನ್ನು ಆಧಾರವಾಗಿಟ್ಟುಕೊಂಡು "ಊರಟಿವು' ಒಂದು ಯುದ್ದಪ್ರಭೇದವೆಂದು ಭಾವಿಸಿರುವುದು. 
ಮುಂದುವರಿದು ಬರೆಯುತ್ತಾ “ಯುದ್ದಪುಬೇಧಗಲಲ್ಲಿ ಒಂದು ಇನ್ನೊಂದರಿಂದ ಸಂಪೂರ್ಣ ಭಿನ್ನವೆಂದೂ, 
ಎಲ್ಲವನ್ನೂ ಗೆರೆ ಎಳೆದು ಬೇರ್ಪಡಿಸಬಹುದೆಂದೂ ಭಾವಿಸಬಾರದು. ಒಂದರ ಜೊತೆಯಲ್ಲಿ ಇನ್ನೊಂದು 
ಬೆರೆತಿರಬಹದು.*”” ಸಾಮಾನ್ಯವಾಗಿ ಊರಳಿವಿನ ವಿಷಯವನ್ನು ತಿಳಿಸುವ ವೀರಗಲ್ಲುಗಳು 
ಜೊತೆಜೊತೆಯಲ್ಲಿ ತುರುಗಳ್ಳತನವನ್ನು ಪೆಣ್ಣುಯ್ಕಲ್‌ ವಿಷಯವನ್ನು ಮತ್ತು ಕಳ್ಳತನದ ವಿಷಯಗಳನ್ನು 
ಒಟ್ಟೊಟ್ಟಿಗೆ ಒಳಗೊಂಡಿರುವುದನ್ನು ಗಮನಿಸಿದರೆ ಮೇಲಿನ ಮಾತಿಗೆ ಪುಷ್ಠಿ ದೊರೆಯುತ್ತದೆ. ಶತ್ತುಗಳು 
ಅಥವಾ ಕಳ್ಳರು ಯುದ್ದದಲ್ಲಿ ತುರುಗಳನ್ನು ಕದ್ದು ಸ್ತ್ರೀಯರನ್ನು ಮಾನಭಂಗಗೊಳಿಸಿ ಆ ಊರನ್ನು 
ನಾಶಪಡಿಸುತ್ತಿದ್ದರು. ಇದನ್ನು ಊರಳಿವು ಎಂದು ಕರೆಯಲಾಗಿದೆ. ಇನ್ನೂ ಕೆಲವು ಶಾಸನಗಳಲ್ಲಿ 
"ಊರ ಹುಯ್ಯಲು' ಎಂಬ ಪದ ಬಳಕೆ ಮಾಡಿರುವುದು ಕಂಡುಬರುತ್ತದೆ. 


ಹಾವೇರಿ ಜಿಲ್ಲೆಯಲ್ಲಿ ಈವರೆಗೆ "ಊರಣಿವು' ಯುದ್ಧ-ಪ್ರಭೇದವನ್ನು ಉಲ್ಲೇಖಿಸುವ ಹದಿನಾರು 
ಶಾಸನಗಳು ದೊರಕಿವೆ. ಇವುಗಳಲ್ಲಿ ಕೆಲವು ಉರಳಿವಿನೊಂದಿಗೆ ತುರುಗೋಳ್‌, ಪೇಬ್ಗುಯ್ಯಲ್‌ ಮತ್ತು 
ದಾನ ನೀಡಿದ ವಿಷಯಗಳನ್ನು ತಿಳಿಸುವುದು ವಿಶೇಷ. ಸಾಮಾನ್ಯವಾಗಿ ಊರಳಿವಿನ ವಿಷಯವನ್ನು 
ಶಾಸನಪಾಠದಿಂದ ಮಾತ್ರ ತಿಳಿಯಲು ಸಾಧ್ಯ, ಹಾಗಾಗಿ ಮೇಲೆ ಉಲ್ಲೇಖಿಸಿದ ಹದಿನಾರು ಶಾಸನಗಳೂ 
ಶಾಸನಸಹಿತ ಸ್ಥಾರಕಶಿಲ್ಲಗಳಾಗಿವೆ. ಕ್ರಿ.ಶ.ಸು.೭೬೫ರ ರಾಷ್ಟಕೂಟರ ಒಂದನೆಯ ಕೃಷ್ಣನ ಕಾಲಾವಧಿಯ 
ಹತ್ತಿಮತ್ತೂರು3್‌ ಶಾಸನವು ಊರಳಿವಿನಲ್ಲಿ ದಾಸಮ್ಮ ಮತ್ತು ಎರೆಯರ ವೀರಮರಣವನ್ನು 
ಉಲ್ಲೇಖಿಸುತ್ತದೆ. ಕಿ.ಶ್ಚ೯ಣನೇ ಶತಮಾನದ ಜಗತ್ತುಂಗನ ಕಾಲದ ಸಂಗೂರು* ಶಾಸನ "ಸ್ಪಸ್ತಿ ಶ್ರೀ 
ಜಗತುಂಗನ್‌ ಪ ಧಿವೀರಾಜ್ಯಂಗೆಯೆ ದನ್ನಿಗನ್ನಾಡಾಲೆ ಸಂಗವೂರಳಿವನೋಳ್‌ ಬಟೆಯ 


ಲ 


ರೇಚಗಾಮುಣ್ಣನ್ನತ್ತು ಸ್ಪರ್ಗ ಮೇಟಿದನ್‌ ಗಾಮಿಲೆ ನೆರುಸಿದೋಳ್‌ ಸರ್ಬ್ಫೊೋವಜ ಮಾಡಿದೋನ್‌ 
ಎಂದು ಉಲ್ಲೇಖಿಸುತ್ತದೆ. ರೇಚಗಾವುಂಡನು ಸಂಗೂರ ಊರಳಿವಿನಲ್ಲಿ ಸತ್ತಾಗ ಗಾಮಿಲೆಯು(ಅವನ 


ಹೆಂಡತಿ) ವೀರಗಲ್ಲನ್ನು ನಿಲ್ಲಿಸಿದ ಬಗ್ಗೆ ತಿಳಿಸುತ್ತದೆ. 


ಕ್ರಿಶ.ಸು೯ನೇ ಶತಮಾನದ ಮಂತಗಿ” ಶಾಸನವೊಂದು ಊರಳಿವಿನ ಪ್ರಸಂಗದಲ್ಲಿ ನೀತಿಗ 
ಮತ್ತು ಪರಶುರಾಮರ ವೀರಮಣರವನ್ನು ತಿಳಿಸುತ್ತದೆ. ರಾಷ್ಟಕೂಟರ ನಾಲ್ಕನೆಯ ಗೋವಿಂದನ 
ಕಾಲದ ಅರಳಿಕಟ್ಟಿ ಶಾಸನವೊಂದ ಊರಳಿವಿನಲ್ಲಿ ವೀರಪುಲಿಯ ಮಗ ಮಾರಮ್ಮನ 
ವೀರಮರಣವನ್ನು ತಿಳಿಸುತ್ತದೆ. ಕ್ರಿರ೯೭೧ರ ಖೊಟ್ಟಿಗನ ಕಾಲಾವದಿಯ ಕಿತ್ತೂರು” ವೀರಗಲ್ಲೊಂದು 
ಮೇಲಿನ ಎರಡು ಹಂತಗಳಲ್ಲಿ ತುರುಗೋಳ್‌ ಯುದ್ದದ ಪ್ರಸಂಗವನ್ನು ತಿಳಿಸುತ್ತಾ, ಕೆಳಗಿನ ೧ನೇ 
ಹಂತದಲ್ಲಿ "ಕುರೆ ಜಯಮ್ಮನ ಮಗಂ ವಜ್‌ವಿಟಂ ಅಲುರಟವಿನಲು ಬೆಡಕೊನಡೆ ಕಾದಿ 
ಪಜೆಮ್ಮೆಚೆಗಣ್ಣಂ ವಜ್‌ವಿಟ ಮಗನೆ ಎನಿಸಿ ಸ್ಪತ್ತು ಸಲಯಕ್ಕೆ ಸನ್ನಂ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ 


po) 


೧೬೧ 


ಕುಂದೂರ ಎರೆಯಮ್ಮನ ಮಗನಾದ ವರೆವಿಟ ಎಂಬುವವನು ಆಲುರ ಊರಳಿವಿನಲ್ಲಿ ವೀರಮರಣನ್ನಪ್ಪಿದ 
ಬಗ್ಗೆ ತಿಳಿದುಬರುತ್ತದೆ. ಹಾನಗಲ್ಲು ಕದಂಬ ಮನೆತನದ ತೈಲಪನ ಕಾಲಾವಧಿಯ ಬಾಳೆಂಬೀಡು””” 
ಶಾಸನವು ತೈಲಪನು ಹುರಿಟಿಗಿ ನಾಡನ್ನು ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಒಮ್ಮೆ ಬಳ್ಳರಬೀಡನ್ನು 
ಮುತ್ತುತ್ತಾನೆ. ಈ ಸಂದರ್ಭದ ಊರಳಿವಿನ ಪ್ರಸಂಗದಲ್ಲಿ ವೀರನೊಬ್ಬನ ಮರಣವನ್ನು ಉಲ್ಲೇಖಿಸುತ್ತದೆ. 


ಕ್ರಿಶ೧೧೩೦ ರ ಅಂತರವಳ್ಳಿಯ””” ವೀರಗಲ್ಲಿನ "ಮಾಕನೂರ ಊರಳಿವಿನಲು ಚೆಲುವನಾಯಕನ 
ಮಗಂ ಬಮ್ಮಣ ದಾಳಿಯಲು ಕುದುರೆ ಮೇಲಾಳಂ ಪಲರಂ ಕೊಂದು ಸುರಲೋಕ ಪ್ರಾಪ್ತನಾದ' 
ಎ೦ಬ ಉಲ್ಲೇಖವು ಮಾಕನೂರು ಊರಳಿವಿನಲ್ಲಿ ಬಮ್ಮಣ್ಣನು ಹೋರಾಡಿ ಸತ್ತ ಬಗ್ಗೆ ತಿಳಿದುಬರುತ್ತದೆ. 
ಕ್ರಿಶ.೧೧೩೮ರ ಕಲ್ಯಾಣ ಚಾಲುಕ್ಕರ ಸೋಮೇಶ್ವರನ ಕಾಲಾವಧಿಯ ಮುತ್ತೂರು” ವಿರಗಲ್ಲೊಂದು 
"ಮುತ್ತೂರ ಕಮ್ಮನವಳ್ಲಿಯ ಜಕಿಸೆಟ್ಟಿ ಊರನಳಿದು ಪೆಂಡಿರುಡೆಯುರ್ಚಲು ಕಮ್ನಾರ ಮಾಚ ತಳುವಣಿದು 
ಸುರಲೋಕಪ್ರಾಪ್ತನಾದ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಮುತ್ತೂರಿನ ಊರಳಿವನ್ನು ಪೆಣ್ಣುಯ್ಯಲ್‌ನ 
ಪ್ರಸಂಗದ ಜೊತೆಯಲ್ಲಿ ಉಲ್ಲೇಖಿಸಿರುವುದು ಕಂಡುಬರುತ್ತದೆ. ಕ್ರಿ.ಶ.೧೧೬೩ರ ಕಲಚೂರಿ ಇಮ್ಮಡಿ 
ಬಿಜ್ಜಳನ ಕಾಲದ ಬಾಳೂರು” ಶಾಸನವೊದು "ಗುತ್ತಿಯ ಮಂಡಳಿಕ ಬಂಮ್ಮಣ ಬಾಳೆಯೂರನಿಯಚೆಯ 
ಲೂರಳವಿನಲು ಮಂಜಗಾವುಂಡನ ಮಗ ಬಂಮಗಾವುಂಡನ ತಂಮ ರಾಮಯ ತಳ್ಲಿಚಿದು ಜಸಮಂ 
ಕೊಂಡು ಸುರಲೋಕ ಪ್ರಾಪ್ತನಾದ' ಎಂದು ತಿಳಿಸುತ್ತದೆ. ಇಲ್ಲಿ ಬಾಳೆಯೂರಿನ ಊರಳಿವಿನ ಪ್ರಸಂಗವನ್ನು 
ವಿವರಿಸಲಾಗಿದೆ. 


ಕ್ರಿ.ಶ.೧೧೬೫ರ ಹಿರೇಮುಗುದೂರು*್‌ ವೀರಗಲ್ಲೊಂದು "ಮುಗುದೂರ....ಸೂಜ್‌ಗೊಂಡು 
ತುಖುವರಿದು ಹೋಪಹಲ್ಲಿ ಆ ವೂರ ಎಜೆಬೋವಂ ತಳ್ಲಿಜೆದು ಸತ್ತ' ಎಂದು ಮತ್ತು "ಮುಗದೂರ 
ಬಾಚಗೌಂಡಂ ತನ್ನಾಳು ಎರಬೋವಂ ಊರಳಿವು ತುಖುವರಿಯ ತಳ್ಲಿಜೆದು ಸತ್ತು ಸುರಲೋಕ 
ಪ್ರಾಪ್ಪನಾದ' ಎಂದು ಉಲ್ಲೇಖಿಸುತ್ತದೆ. ಈ ವೀರಗಲ್ಲು ಮುಗುದೂರನ್ನು ಸೊರೆಗೊಂಡು(ಲೂಟಿಗೈದು) 
ಅಲ್ಲಿಯ ತುರುಗಳನ್ನು ಅಪಹರಿಸಿಕೊಂಡು ಹೋಗುವ ಪ್ರಸಂಗವನ್ನು ಮತ್ತು ಮುಗುದೂರಿನ ಊರಳಿವಿನ 
ಪ್ರಸಂಗವನ್ನು ಪ್ರತ್ಛೇಕವಾಗಿ ವಿವರಿಸುವುದನ್ನು ಕಾಣುತ್ತೇವೆ. ಊರಳಿವಿನೊಂದಿಗೆ ತುರುಗಾಳವನ್ನು 
ವಿವರಿಸುವ ವೀರಗಲ್ಲೊಂದು ಸರ್ವಂದ"್‌ ದಲ್ಲಿ ದೊರಕಿದೆ. ಕ್ರಿಶ.೧೨೩೫ ರ ಯಾದವ ಸಿಂಘಣನ 
ಕಾಲಾವಧಿಯ ಈ ಶಾಸನ "'ಬೈರಡಿಯ ಮಾದಯ್ಯನ ಮಗ ಜಕ್ಕಂಶ್ಯು ಅಪ್ಪರಸನ 
ಸರೆಊರಲೊಕ್ಕಲಾಗಿರ್ದ್ದುಲಿಹಳ್ಳಿಗೆ ಪೋಡಿ ಹೋಗಿದ್ದಾ ಊರಳುವಿನ ಸೇರೆಯ ಮರದ ತುಳುವ 
ಹಿಂದಿಕ್ಕಿ ಕೊಂಡು' ಹೋರಾಡುತ್ತ ಮಡಿದ ಬಗ್ಗೆ ತಿಳಿಸುತ್ತದೆ. ಕ್ರಿ.ಶ.೧೨೮೫ರ ಯಾದವ 
ರಾಮಚಿಂದದೇವನ ಕಾಲಾವಧಿಯ ಮೆಣಸಿನಹಾಳ”* ವೀರಗಲ್ಲೊಂದು ಊರಳಿವಿನ ಬಗ್ಗೆ ತಿಳಿಸುತ್ತದೆ. 
ಈ ಶಾಸನ ಸಂಪೂರ್ಣ ತುುಟಿತಗೊಂಡಿದ್ದು ವಿವರಗಳು ತಿಳಿಯುವುದಿಲ್ಲ. ಕ್ರಿಶ.೧೨೯೧ರ ಯಾದವ 
ರಾಮಚಂದನ ಕಾಲಾವಧಿಯ ಬೆನಕನಕೊಂಡ**” ವೀರಗಲ್ಲೊಂದು "ಬೆಳಗಲಿಯ ವುರಳುವಿನಲಿ 
ಬಿದ ತಣಲ ಮಸಣೆಯನಾಯ್ಯಂಗೆ ಬೆಳುಗಲಿಯ ಪ್ರಭು ದೇಕಗೌಡ ಕೊಟ್ಟ ನೆತರುಗೆಯಿ' ಇಲ್ಲಿ 
ಊರಳಿವಿನಲ್ಲಿ ಮಡಿದ ವೀರನ ಕುಟುಂಬಕ್ಕೆ ಭೂದಾನ ನೀಡಿದ ಬಗ್ಗೆ ತಿಳಿದುಬರುತ್ತದೆ. ಇವುಗಳಲ್ಲದೆ 


೧೬೨ 


ಮೆಣಸಿನಹಾಳ** ವೀರಗಲ್ಲು ಮೆಣಸಿನಕೆರೆಯ ಊರಳಿವಿನ ಬಗ್ಗೆ ತಿಳಿಸಿದರೆ ಕ್ರಿಶ.೧೩ನೇ ಶತಮಾನದ 
ನಿಟ್ಟೂರು” ವೀರಗಲ್ಲು ಹೆಬ್ದೂರು ಊರಳಿವಿನ ಬಗ್ಗೆ ವಿವರಿಸುತ್ತದೆ. ಇದೇ ಕಾಲಾವಧಿಯ 
ಕೋಡಮಗ್ಗಿಯ”*” ವೀರಗಲ್ಲೊಂದು ಕೊಡಮೊಗೆಯ ಅಳವಿನಲಿ ಸಾವಂತಕಾಳೆಯನ ವೀರಮರಣವನ್ನು 
ಉಲ್ಲೇಖಿಸುತ್ತದೆ. 


೩.೬.೮ "ಎಣಅವೆಸ' 


ಎಅವೆಸ ಎಂದರೆ ಅಪ್ಪಣೆ, ಆಜ್ಞೆ ಅಥವಾ ಆದೇಶ ಎಂದರ್ಥ. ಪ್ರಾಚೀನ ಕಾಲದಲ್ಲಿ ರಾಜ- 
ಮಹಾರಾಜರು ಅಥವಾ ಒಡೆಯರು ಕೆಲವರನ್ನು ಅನ್ನವಿಟ್ಟು ಸಲಹುತ್ತಿದ್ದರು. ಇಲ್ಲಿ ಒಡೆಯನೆಂದರೆ 
ಅರಸನೋ, ಸಾಮಂತಾಧಿಪತಿಯೋ, ಮಹಾಮಂಡಲೇಶ್ವರನೋ, ಸೇನಾಧಿಪತಿಂಶೋ, 
ಪುಭುಗಾವುಂಡನೋ, ಪ್ರಾಂತಾಧಿಕಾರಿಯೋ ಆಗಿದ್ದು, ಅವರು ಕೆಲವರಿಗೆ ಅನ್ನವನ್ನು ಹಾಕಿ, ಸಂಬಳವನ್ನು 
ನೀಡಿ ಅಥವಾ ಉಂಬಳಿಯನ್ನು ಕೊಟ್ಟು ಕೆಲಸಕ್ಕೆ ನೇಮಿಸಿಕೊಂಡಿರುತ್ತಿದ್ದರು. ಹೀಗೆ ಇಟ್ಟುಕೊಂಡವನ 
ಉಪ್ಪಿನ ಯಂಣಕ್ಕಾಗಿ ಹೋರಾಡುವುದು ಇಲ್ಲಿಯ ಧ್ಯೇಯವಾಗಿತ್ತು ಅದು ತಮ್ಮ ಆದ್ಯಕರ್ತವ್ಯ 
ಎಂದು ಬಗೆಯುತ್ತಿದ್ದರು. ತುರುಗೋಳ್‌, ಪೇಬ್ದುಯ್ಕಲ್‌, ಊರಳಿವು, ನೆಂಟನೆಡರ್‌ಗಳು ಐಚ್ಛಿಕ 
ಮತ್ತು ಸಾಮಾನ್ಯವಾದ ದಾಳಿಗಳಾಗಿದ್ದರೆ. ಎರವೆಸ ಎಂಬುದು ತರಬೇತಿ ಪಡೆದ ಸೈನ್ಯ ನಿರ್ವಹಿಸುವ 
ಕಡ್ಡಾಯ ಯುದ್ದವಾಗಿದೆ. ಈ ಸಂಘರ್ಷ ರಾಜ್ಯದ ಹಣೆಬರಹವನ್ನು ನಿರ್ಧರಿಸುತ್ತಿತ್ತು. ಒಡೆಯನು 
ಆದೇಶವಿತ್ತಾಗ ಅವನಿಗಾಗಿ ಹೋರಾಡಬೇಕು, ಯುದ್ದ ಮಾಡಬೇಕು ಮತ್ತು ಅವನ ಅನ್ನದ ಯಣವನ್ನು 
ತಿರಿಸಬೇಕೆಂಬುದು ಒಂದು ಮೌಲ್ಯವಾಗಿತ್ತು. ಇದನ್ನೇ ಶಾಸನಗಳು ಮತ್ತು ಕಾವ್ಯಗಳು "ಜೋಳವಾಳಿ' 
ಅಥವಾ "ಜೋಳದಪಾಳಿ' ಎಂದು ಕರೆದಿವೆ. ಇಂಥ ಯುದ್ದಗಳಲ್ಲಿ ಹೋರಾಡಿ ಮಡಿದವರ ನೆನಪಿಗೆ 
ನಿಲ್ಲಿಸಿದ ವೀರಗಲ್ಲುಗಳು ನಮ್ಮ ನಾಡಿನಾದ್ಯಾಂತ ಅದರಲ್ಲಿಯೂ ಯುದ್ದ ನಡೆದ ಗ್ರಾಮಗಳಲ್ಲಿ ಅಧಿಕ 
ಸಂಖ್ಯೆಯಲ್ಲಿ ದೊರೆಯುತ್ತವೆ.” ಅದರಂತೆಯೇ ಹಾವೇರಿ ಜಿಲ್ಲೆಯಲ್ಲಿಯೂ ಇಂಥ ಅನೇಕ ಶಾಸನಗಳು 
ಸಿಗುತ್ತವೆ. ಸ್ಮಾರಕ ಶಿಲ್ಲಗಳಲ್ಲಿಯ ಶಾಸನಪಾಠದಿಂದ ಮಾತ್ರ ನಾವು ಎಜವೆಸ ವಿಷಯವನ್ನು 
ತಿಳಿದುಕೊಳ್ಳಲು ಸಾಧ್ಯ. ಹಾವೇರಿ ಜಿಲ್ಲೆಯ ೧೦ ಶಾಸನಗಳು ಸದರಿ ವಿಷಯವನ್ನು ವಿವರಿಸುತ್ತವೆ. 


ಕ್ರಿಶ೧೨೦೬ರ ಹರಳಹಳ್ಳಿಯ”* ವೀರಗಲ್ಲಿನಲ್ಲಿರುವ "ಕಾಳಯನ ಆತನ ವೀರತನವೆಂತೆಂದಡೆ 
ಅಟ್ಟುವ ತಗುಳುವ ತೊತ್ತಳದುಳಿವ ಸುತ್ತಿ ಬಡಿವ ಮಾರ್ಲ್‌ಲದೊಡನೆ ತಳುತಿರಿದು ಕಾದಿ 
ಹಲಬರಂಕೊಂದು ತನ್ನಾಳ್ಳನ ಶೀಪಾದದಮೇಲೆ ಬಿದ್ದು ಶಿವಲೋಕಪ್ರಾತ್ತನಾದನು' ಎಂಬ ಉಲ್ಲೇಖವು 
ಒಡೆಯನ ಯಣವನ್ನು ತೀರಿಸಲು ಹೋರಾಡಿ ಮಡಿದ ನೇರ ನಿದರ್ಶನವಾಗಿದೆ. ಹತ್ತಿಮತ್ತೂರು* 
ವೀರಗಲ್ಲು ಉಲ್ಲೇಖಿಸುವ "ಮನಯನಾಯ್ಯ ಮಲ್ಲೂರ ಚಾವುಂಡೆಯ ನಾಯಕನ ಸ್ವಾಮಿ ಕಾರ್ಯ್ಯಕೆ 
ಕಾದಿ ಬಿದ್ದು ಮರಣಹೊಂದಿದ” ಎಂಬಲ್ಲಿ ಜೋಳವಾಳಿಯ ಅಂಶವನ್ನು ಕಾಣಬಹುದು. ಕ್ರಿಶ.೧೧೨೦ರ 
ಆರನೆಯ ವಿಕ್ರಮಾದಿತ್ಯನ ಕಾಲಾವಧಿಯ ಕನವಳ್ಳಿ ವೀರಗಲ್ಲೊಂದು "ಎಜಕಗಉಡನ ಬಂಟ 
ಎಡವ ಬಂಮ ಕುದುರೆಯ ಮೇಲಾಳುವಂ ಕೊನ್ನು ತನ್ನ ಜೋಳವಾಳಿಯ ಮೆರೆದನು” ಎಂದು 
ಉಲ್ಲೇಖಿಸುತ್ತದೆ. ಅನ್ನದ ಯಣ ತೀರಿಸಲು ಜೋಳವಾಳಿ ಮೆರೆದ ನೇರ ಉಲ್ಲೇಖವನ್ನು ನಾವು 
ಇಲ್ಲಿ ಕಾಣಬಹುದು. 


೧೬೩ 


ಕ್ರಿಶ.೧೦೮೮ರ ಆರನೆಯ ವಿಕ್ರಮಾದಿತ್ಯನ ಕಾಲಾವಧಿಯ ಹತ್ತಿಮತ್ತೂರಿನ" ಶಾಸನವು 
ಜನ್ನುಗನು ಹತ್ತಿಮತ್ತೂರಿಗೆ ಬಂದು ಅಲ್ಲಿಯ ತುರುಗಳನ್ನು ಅಪಹರಿಸುತ್ತಿರುವಾಗ, ಹತ್ತಿಮತ್ತೂರು 
ಅಗ್ರಹಾರದ ಊರೊಡೆಯನಾದ ದೇವುಗಾಂಕನ ಆಜ್ಞೆಯ ಮೇರೆಗೆ ಜೊಗ ಮತ್ತು ಸಿಂಗ ಎಂಬ 
ಸಹೋದದರಿಬ್ದರು ಹೋರಾಡಿದ ವರ್ಣನೆಯನ್ನು ತಿಳಿಸುತ್ತದೆ. ಕ್ರಿಶ೧೨೪೮ರ ಕನ್ನರನ ಕಾಲಾವಧಿಯ 
ಹೊಸಹಳ್ಳಿಯ* ಶಾಸನದ "ವಿಕಮಾದಿತ್ಯ ದೇವರಸರ ಕುಮಾರವಿತ್ತಿ ಹೆಬ್ಬಳ್ಳಿಯ ಪಟ್ಟಮಾನಿಸ 
ಗೌಡುಗಳ ಬೆಸದಿಂ ಮಸಣಬೋವ ವೈರಿಗಳ ಕೊಂದು ಸುರಲೋಕ ಪ್ರತ' ಎಂಬ ಶಾಸನಪಾಠದಲ್ಲಿ 
"ಗೌಡುಗಳ ಬೆಸದಿಂ' ಎಂಬ ಉಲ್ಲೇಖವು ಅಲ್ಲಿ ಗೌಡರುಗಳ ಆಜ್ಞೆಯನ್ನು ತಿಳಿಸುತ್ತದೆ ಮತ್ತು ಅವರ 
ಆಜ್ಞೆಯ ಮೇರೆಗೆ ಮಸಣಬೋವನು ಹೋರಾಡಿ ಮಡಿದ ವಿಷಯವಿದೆ. ೧೨ನೇ ಶತಮಾನದ. 
ಸದ್ಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ ನಲ್ಲಿರುವ ತಿಳವಳ್ಳಿ ಶಾಸನವು "ತಿಳಿವಳಿಯ 
ಸಾಸಿರ್ವರ ಬೆಸದಿ ಮೂಣು ಕೊರಚಿಯಂ ಬೆಸುವಕ್ಕ' ಎಂದು ಉಲ್ಲೇಖಿಸಿದ್ದು, ಅಗಹಾರ ತಿಳಿವಳ್ಳಿಯ 
ಸಾಸಿರ್ವರ ಬೆಸದಿಂದ(ಆಜ್ಜೆ) ಯುದ್ದ ಮಾಡಿ ಮರಣಹೊಂದಿದ ವೀರನೊಬ್ಬನ ಬಗ್ಗೆ ತಿಳಿಸುತ್ತದೆ. 


ಕ್ರಿಶ೧೧೬೩ರ ಕಲ್ಯಾಣ ಚಾಲುಕ್ಕರ ಇಮ್ಮಡಿ ಜಗದೇಕಮಲ್ಲನ ಕಾಲದ ಬಾಳೆಹಳ್ಳಿ"" ಶಾಸನವು 
ಬಾಳಹಳ್ಳಿಯು ದಾಳಿಗೆ ತುತ್ತಾದಾಗ ಬೆಳಗಾಂವುಂಡನ ಆದೇಶದ ಮೇರೆಗೆ ಬೊಮ್ಮಣ ಎಂಬುವವನು 
ಕಾದಿ ಮಡಿದ ವಿಷಯವನ್ನು ತಿಳಿಸುತ್ತದೆ. ಇದೇ ಗ್ರಾಮದ ಇನ್ನೊಂದು ಶಾಸನವು ಸಾವಿಕೆರೆಯ 
ಮಹಾಪಭು ಬೆಳಗಾವುಂಡನ ಆದೇಶದಂತೆ ಸೇಣಿಗ ಸೋಮನಾಥ ಪ್ರಾಣವನ್ನು ಅರ್ಪಿಸಿದುದಕ್ಕಾಗಿ 
ಬಿಟ್ಟ ಭೂದಾನದ ಬಗ್ಗೆ ವಿವರಿಸುತ್ತದೆ.” ಕ್ರಿಶ. ೧೨ನೇ ಶತಮಾನದ ಹಂಸಭಾವಿ” ವೀರಗಲ್ಲೊಂದು 
ತುಯ್ಕಲಬೇಗೂರದ ಕೇತಗಾವುಂಡನ ಆಜ್ಜೆಯ ಮೇರೆಗೆ ಬಮ್ದೆಯನಾಯಕನು ಹೋರಾಡಿ ವೀರಮರಣ 
ಹೊಂದಿದ ವಿಷಯವನ್ನು ತಿಳಿಸುತ್ತದೆ. ಮಹಾಗ್ರಾಮ ತಿಳುವಳ್ಳಿಯ ತುರುಗಳನ್ನು ಮನ್ನೆಯ 
ಮಹಾರಾಜನವರು ಕೊಂಡು ಹೋಗುವಾಗ ಅಲ್ಲಿಯ ಸಾಸಿರ್ವರ ಆಜ್ಞೆಯ ಮೇರೆಗೆ ಮೊಸಳೆಯ 
ಬಂಮನು ತುರುಗಳನ್ನು ಹಿಂದಿರುಗಿಸಲು ಹೋರಾಡಿ ಮರಣವನ್ನಪ್ಪಿದ ವಿಷಯವನ್ನು ಕ್ರಿ.ಶ.೧೨೨೬ರ 
ತಿಳವಳ್ಳಿಯ ಶಾಸನವೊಂದು ತಿಳಿಸುತ್ತದೆ.೨ 

ಮೇಲಿನವುಗಳಲ್ಲದೆ ಹಾವೇರಿ ಜಿಲ್ಲೆಯ ಅನೇಕ ವೀರಗಲ್ಲುಗಳಲ್ಲಿ ಅರಸರ, ಪ್ರಭುಗಳ ಮತ್ತು 
ಗಾವುಂಡರ ನೆಚ್ಚಿನ ಬಂಟರು, ಆಳುಗಳು ತಮ್ಮ ಒಡೆಯನಿಗಾಗಿ, ಸ್ಪಾಮಿಕಾರ್ಯಕ್ಕಾಗಿ, ಅವನ 


ಅನ್ನದ ಯಣವನ್ನು ತೀರಿಸಲು ಹೋರಾಡಿದ ಪ್ರಸಂಗಗಳು ದೊರೆಯುತ್ತವೆ. ಅವುಗಳೆಲ್ಲವೂ ಪರೋಕ್ಷವಾಗಿ 
ಒಡೆಯನ ಆಜ್ಞೆಯ ಮೇರೆಗೆ ಹೋರಾಡಿದ ಅಂಶಗಳನ್ನು ತಿಳಿಸುತ್ತವೆ ಎಂದು ಹೇಳಬಹುದು. 


೩೬೯ ನೆಂಟನೆಡರು(ನೆಂಟನೆಡರೋಳ್‌) 


ಸಂಬಂಧಿಕರು ಕಷ್ಟದಲ್ಲಿದ್ದಾಗ ಅವರಿಗೆ ನೆರವಾಗುವುದು ಸಹಜ ಧರ್ಮವಾಗಿತ್ತು. ನೆಂಟರು, 
ಸ್ನೇಹಿತರು ಅಪತ್ಕಾಲದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡುವುದು ಒಂದು ಮೌಲ್ಯವಾಗಿತ್ತು. ಪ್ರಾಚೀನ 
ಕಾಲದಲ್ಲಿ ಇಂಥ ಅನೇಕ ಪ್ರಸಂಗಗಳು ಜರುಗುತ್ತಿದ್ದವು. ಸಂಬಂಧಿಗಳಿಗೆ, ಆಪ್ತರಿಗೆ ಸಹಾಯ 


೧೬೪ 


ಮಾಡಲು ಹೊಗಿ ಯುದ್ದದಲ್ಲಿ ಮರಣವನ್ನಪ್ಪಿದ ಅನೇಕ ಪ್ರಸಂಗಗಳಿವೆ. ಇಂಥ ಸನ್ನಿವೇಶಗಳನ್ನು 
ಸೂಚಿಸುವ ವೀರಗಲ್ಲುಗಳನ್ನು ನೆಂಟನೆಡರೋಳ್‌ ಎಂದು ಕರೆಯುತ್ತಾರೆ. ಇಂತಹ ಕೆಲವು ಘಟನೆಗಳು 
ಹಾವೇರಿ ಜಿಲ್ಲೆಯ ವೀರಗಲ್ಲುಗಳಲ್ಲಿ ಉಲ್ಲೇಖಿತವಾಗಿವೆ.೨“- 


ಕ್ರಿ. ಶ.೧೨೭೮ರ ಕಲಕೇರಿ ಶಾಸನವೊಂದು "ಬುಲ್ಲುಗಿದೇವರಾಣಯನ ಮನೆ ಅಧಿಕಾರಿ 
ಗೋಯನಾಯಕನ ಕೂಡೆ ಕಾದಿದವರು ಓಡಿ ಬಂದ ರಾಹುತರು ಗೋಇಯನಾಯಕನ ಮಗ 
ಚಿಕನ ಕಲು ವಿತೇನ...” ಎಂದಿದೆ. ಇಲ್ಲಿ ಗೋಯನಾಯಕನು ಹೋರಾಡುತ್ತಿರುವಾಗ ಅವನ 
ಮಗನಾದ ಚಿಕ ಎಂಬುವವನು ಸಹಾಯಕ್ಕೆ ಬಂದು ಹೊರಾಡಿ ಸತ್ತ ವಿಷಯವಿದೆ. ಕ್ರಿ.ಶ.೧೧೮೫ರ 
ಕಲ್ಯಾಣ ಚಾಲುಕ್ಕರ ನಾಲ್ಕನೆಯ ಸೋಮೇಶ್ವರನ ಕಾಲದ ಕಲಕೇರಿ* ಶಾಸನವೊಂದು "ಮಂನೆಯ 
ಜೂಜು ಮಾದಿಸೆಟ್ಟಿಯ ಕಲುಕೆಜೌ್‌ಯ ತುಜುವಂ ಕೊಳ್ಳಲ್ಲಿಯ ರಣದೊಳು ತನ್ನೆಯು ಮಗನುಂ 
ರಣದೊಳು ಸಂಧುಭಯ ಬಲಂಗಳೆರಡು ಮೆಚ್ಚಲು ನಿನ್ನಿಜೆದು ಹೊನ್ನಿದಾಗಳ ಸುರದುಂದುಭಿಯೆಸೆಯಲಕೆ 
ದೇವಕಂನೆಯರೊಯ್ದರ್‌' ಎಂಬ ಉಲ್ಲೇಖವು ತಂದೆಗೆ ಯುದ್ದದಲ್ಲಿ ಮಗನು ಸಹಾಯ ಮಾಡಿದ 
ಮತ್ತು ಇಬ್ಬರೂ ಸೇರಿ ಶತ್ರುಗಳೊಡನೆ ಯುದ್ಧಮಾಡಿದ ವಿಚಾರವಿದೆ. ರಾಷ್ಟಕೂಟರ ಜಗತ್ತುಂಗನ 
ಕಾಲದ ನೆಲೋಗಲ್ಲ ವೀರಗಲ್ಲೊಂದು ಬಂದನಿಕೆಯ ನಾರ್ಲಾಮುಂಡ ಪೀಗ ಎಂಬುವವನು ಯುದ್ದ 
ಮಾಡುತ್ತಿರುವಾಗ ಅವನ ಸಂಬಂಧಿಕರು ಪೀಗನೊಡನೆ ಜೊತೆಗೂಡಿ ಹೋರಾಡಿದ ವಿಷಯವನ್ನು 
ತಿಳಿಸುತ್ತದೆ.” ಡಾ.ಜೆ.ಎಂ. ನಾಗಯ್ಯನವರು ತಮ್ಮ "ಆತ್ಮಬಲಿದಾನ' ಎಂಬ ಗ್ರಂಥದಲ್ಲಿ ನಾಡಪ್ರಭು 
ಸೋಯಿಶೆಟ್ಟಿಯ ನೆರವಿಗಾಗಿ ಅವನ ಪುತ್ರರಾದ ಹಿರಿಯನಾಗಯ್ಯ, ಕಿರಿಯನಾಗಯ್ಯರು ಯುದ್ದದಲ್ಲಿ 
ಹೋರಾಡುತ್ತ ವೀರಮರಣ ಹೊಂದುತ್ತಾರೆ ಎಂದು ತಿಳಿಸಿದ್ದಾರೆ. ಇವರು ತಿಳಿಸಿದ ಕ್ರಿಶ.೧೨- 
೧೩ನೇ ಶತಮಾನಕ್ಕೆ ಸೇರಿದ ಕಲಕೇರಿಯ ಎರಡು ಶಾಸನಗಳು ಸೋಯಿಶೆಟ್ಟಿಯ ಮಕ್ಕಳು ಯುದ್ದದಲ್ಲಿ 
ಸತ್ತ ವಿಚಾರ ತಿಳಿಸುತ್ತವೆಯೇ ಹೊರತು ತಂದೆಯ ನೆರವಿಗಾಗಿ ಬಂದು ಹೋರಾಡಿದ 
ವಿಷಯವಿರುವುದಿಲ್ಲ. 


೩.೬.೧೦ ಪ್ರಾಣಿಗಳೊಂದಿಗೆ ಹೋರಾಡಿ ಮಡಿದವರ ವೀರಗಲ್ಲುಗಳು 


ಮಾನವನು ಪ್ರಾಣಿಗಳನ್ನು ಬೇಟಿಯಾಡುವುದು ಬಹಳ ಪ್ರಾಚೀನ ಕಾಲದಿಂದಲೂ ನಡೆದುಬಂದ 
ಪದ್ಧತಿಯಾಗಿದೆ. ಆದಿಮಾನವನು ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟಿಯಾಡಿದರೆ, ಆನಂತರದ 
ಕಾಲಾವಧಿಯಲ್ಲಿ ಅರಸರು ಮತ್ತು ಉನ್ನತ ಅಧಿಕಾರಿವರ್ಗದವರು ಮೋಜಿಗಾಗಿ, ತಮ್ಮ ಶೌರ್ಯ 
ಪ್ರದರ್ಶನಕ್ಕಾಗಿ ಮತ್ತು ಬೇಸರಿಕೆ ನಿವಾರಣೆಗಾಗಿ ಪ್ರಾಣಿಗಳನ್ನು ಬೇಟೆಯಾಡುವುದು ರೂಢಿಗೆ ಬಂದಿತು. 
ಕೆಲವು ಪ್ರಾಣಿಗಳು ರೈತರು ಬೆಳೆದ ಬೆಳೆಯನ್ನು ಹಾಳುಮಾಡುತ್ತಿದ್ದವಲ್ಲದೆ, ಊರಿಗೆ ನುಗ್ಗಿ ಜನರಿಗೆ 
ಮತ್ತು ಅವರು ಸಾಕಿದ ಪ್ರಾಣಿಗಳಿಗೆ ಹಾನಿ ಮಾಡುತ್ತಿದ್ದವು. ಇಂಥ ಸಂದರ್ಭಗಳಲ್ಲಿ ಅರಸರು ದುಷ್ಪ 
ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದರು. ಇಲ್ಲಿ ಅರಸನ ಕರ್ತವ್ಯಗಳಲ್ಲಿ ಒಂದಾದ ದುಷ್ಟ ನಿಗಹ, ಶಿಷ್ಠ 
ಪರಿಪಾಲನೆಯ ಮೌಲ್ಕವೂ ಅಡಕವಾಗಿತ್ತೆಂದು ತೋರುತ್ತದೆ. 


೧೬೫ 


ಭಾರತದಲ್ಲಿ ಬೇಟೆ ಪದ್ಧತಿ ಹಲವು ವಿಧಾನಗಳಲ್ಲಿ ಬೆಳೆದಿರುವುದನ್ನು ಗಮನಿಸಬಹುದು. 
ಮೊದಲನೆಯದಾಗಿ ಜೀವನ ನಿರ್ವಹಣೆಯ ಸಲುವಾಗಿಯೋ ಅಥವಾ ಸಂರಕ್ಷಣೆಯ ಸಲುವಾಗಿಯೋ 
ಬೆಳೆದುಬಂದುದು. ಇಂಥ ಬೇಟೆಯ ಮಾಹಿತಿ ನಮಗೆ ವೀರಗಲ್ಲುಗಳಿಂದ ದೊರೆಯುತ್ತದೆ. 
ಎರಡನೆಯದಾಗಿ ಅರಸು ಮನೆತನಗಳವರು ವಿಹಾರಾರ್ಥವಾಗಿ, ಮೋಜಿಗಾಗಿ ಆಡುತ್ತಿದ್ದ "ಮೃಗಯಾ 
ವಿಹಾರ”. ಇವು ಸುವ್ಯವಸ್ಥಿತ ರೀತಿಯಲ್ಲಿ ನಿಗದಿಯಾದ ಕಾಲದಲ್ಲಿ, ನಿಗದಿಯಾದ ಸ್ಥಳದಲ್ಲಿ ಜರುಗುತ್ತಿದ್ದವು. 
ಈ ರೀತಿಯ ಬೇಟೆಯ ವಿವರಗಳು ನಮಗೆ ಕಾವ್ಯಗಳಿಂದ ದೊರೆಯುತ್ತವೆ. ಬೇಟೆಯೆಂಬುದು 
ಅರಸರಿಗೆ ಬಹಳ ಪ್ರಿಯವಾದ ಮತ್ತು ತಮ್ಮ ಶಸ್ತಪ್ರಯೋಗ ಪರಿಣತಿಯ ಪೌಡಿಮೆಯನ್ನು ಪಚುರಪಡಿಸುವ 
ಕ್ರೀಡೆಯಾಗಿತ್ತು. ಪ್ರಾಣಿಗಳನ್ನು ಆಧರಿಸಿ ಬೇಟೆಯನ್ನು "ಮಿಗವೇಂಟೆ',(ಹಂದಿ, ಪಲ್ಲೆ, ಮಜ್‌ಸಾರಂಗ, 
ಹುಲಿ, ಆನೆ ಮೊದಲಾದವು)"ಪಕ್ಕಿವೇಂಟೆ',(ಗವುಜ, ಗೀಜಗ, ಗೊರವ, ಪಾರಿವಾಳ, ಗುಬ್ಬಿ, ಕಬ್ಬಕ್ಕಿ, 
ಬೆಳ್ಳಕ್ತಿ, ಮೊದಲಾದವು) "ನೀರ್ಮೇಂಟೆ'(ಮೀನು, ಏಡಿ ಮೊದಲಾದ ಜಲಚರಗಳು) ಮತ್ತು "ಕಿಖುವೇಂಟಿ' 
(ಇಲಿ, ಬೆಳ್ಳಿಲಿ ಮೊದಲಾದವು) ಎಂಬುದಾಗಿ ವಿಭಾಗಿಸಬಹುದು. 

ಕಾವ್ಯಗಳನ್ನು ಹೊರತುಪಡಿಸಿದರೆ ಬೇಟೆಯ ವಿವರಗಳನ್ನು ತಿಳಿಯಲು ಇರುವ ಮೂಲ 
ಸಾಮಗಿಗಳೆಂದರೆ ವೀರಗಲ್ಲುಗಳು. ಸ್ಮಾರಕಶಿಲ್ಲಗಳಲ್ಲಿ ಅನೇಕ ಬೇಟಿಯ ಪ್ರಸಂಗಗಳಿರುವುದನ್ನು 
ಗುರುತಿಸಬಹುದು. ಪ್ರಾಣಿಗಳನ್ನು ಬೇಟೆಯಾಡಲು ಹೋಗಿ ಅಥವಾ ಪ್ರಾಣಿಗಳಿಂದ ಆಕಸ್ಮಿಕವಾಗಿ 
ಗ್ರಾಮಸ್ಥರಿಗೆ ಉಂಟಾದ ತೊಂದರೆಯನ್ನು ನಿವಾರಿಸಲು ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ 
ಅನೇಕ ನಿದರ್ಶನಗಳು ವೀರಗಲ್ಲುಗಳಲ್ಲಿ ದೊರೆಯುತ್ತವೆ. ಇಂಥ ಶಿಲ್ಪಗಳು ಹೆಚ್ಚಾಗಿ 
ಶಾಸನರಹಿತವಾಗಿರುತ್ತವೆ. ಶಾಸನವಿದ್ದರೂ ಸಂಕ್ಷಿಪ್ಪವಾಗಿದ್ದು ಶಿಲ್ಲದ ಭಾಗವೇ ಪ್ರಾಧಾನ್ಯತೆಯನ್ನು 
ಪಡೆದಿರುತ್ತದೆ. ಇವುಗಳು ವೀರಗಲ್ಲುಗಳಲ್ಲಿಯೇ ವಿಶಿಷ್ಟ ಪ್ರಕಾರದವುಗಳಾಗಿದ್ದು ವೈವಿಧ್ಯತೆಯಿಂದ 
ಕೂಡಿವೆ. ಹಾವೇರಿ ಜಿಲ್ಲೆಯ ವೀರಗಲ್ಲುಗಳನ್ನು ಪರಿಶಿಲಿಸಿದಾಗ ಮುಖ್ಯವಾಗಿ ಹುಲಿ ಮತ್ತು 
ಕಾಡುಹಂದಿಯೊಡನೆ ಹೋರಾಡಿ ಸತ್ತ ಬೇಟೆಯ ವೀರಗಲ್ಲುಗಳು ಹೆಚ್ಚಾಗಿ ದೊರೆಯುತ್ತವೆ. ಆನೆಯ 
ಬೇಟೆಯ ಬಗ್ಗೆ ಶಾಸನಗಳಿಂದ ಸ್ಥಲ್ಲಮಟ್ಟಿನ ಮಾಹಿತಿ ದೊರೆಯುತ್ತದೆ. ಅಲ್ಲದೆ ಸರ್ಪ ಕಡಿತದಿಂದ 
ಮರಣಹೊಂದಿದ ಕೆಲವು ನಿದರ್ಶನಗಳು ಕಂಡುಬರುತ್ತವೆ. ಜಿಂಕೆ ಬೇಟಿಯ ವೀರಗಲ್ಲಂತೆ ತೋರುವ 
ಒಂದು ಶಿಲ್ಲವು ಸಹ ದೊರಕಿದೆ. 


ಹುಲಿಬೇಟೆ ವೀರಗಲ್ಲುಗಳು 


ಗುಪ್ತರ ಕಾಲದ ಕೆಲವು ನಾಣ್ಯಗಳ ಮೇಲೆ ಹುಲಿಯೊಡನೆ ಹೋರಾಡುತ್ತಿರುವ ಚಿತ್ರಗಳನ್ನು 
ಗಮನಿಸಬಹುದು. ಒಂದನೆಯ ಕುಮಾರಗುಪ್ತನ ಕಾಲದ ನಾಣ್ಯಗಳ ಮೇಲೆ ಹುಲಿಯೊಡನೆ 
ಹೋರಾಡುತ್ತಿರುವ ಚಿತ್ರಗಳು ವಿಶೇಷವಾಗಿವೆ.” ಇದನ್ನು ಗಮನಿಸಿದರೆ ಭಾರತದಲ್ಲಿ ಪ್ರಾಚೀನ 
ಕಾಲದಿಂದಲೂ ಹುಲಿಬೇಟೆ ಪ್ರಚಲಿತವಿದ್ದ ಬಗ್ಗೆ ತಿಳಿಯುತ್ತದೆ. ಭಾರತದಲ್ಲಿ ಹುಲಿಗಳ ಸಂಖ್ಯೆ 
ಹೆಚ್ಚಿದ್ದು, ಜನರು ಅವುಗಳಿಂದ ಆಗಾಗ ತೊಂದರೆ ಅನುಭವಿಸುತ್ತಿದ್ದರು. ಹುಲಿಯನ್ನು ಬೇಟಿಯಾಡಿ 
ಕೊಂದವನಿಗೆ ಸಮಾಜದಲ್ಲಿ ವಿಶೇಷವಾದ ಗೌರವವಿತ್ತು. ಹುಲಿ ಒಂದು ಬಲಿಷ್ಟ ಪ್ರಾಣಿಯಾಗಿದ್ದು, 


೧೬೬ 


ವಿಶೇಷ ಗುಂಡಿಗೆ ಹೊಂದಿದ ಧೈರ್ಯಶಾಲಿಯು ಮಾತ್ರ ಹುಲಿಬೇಟೆ ಮಾಡಲು ಸಾಧ್ಯವಿತ್ತು. ಆದರೆ 
ಬೇಟೆಗಾಗಿಯೇ ಹೋಗಿ ಹುಲಿಯನ್ನು ಕೊಂದು ತಾವೂ ಮಡಿದ ವೀರರ ನಿದರ್ಶನಗಳು ಕೃಚಿತ್ತಾಗಿ 
ದೊರೆಯುತ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ದುಷ್ನಪ್ರಾಣಿಯು ಗ್ರಾಮದೊಳಕ್ಕೆ ನುಗ್ಗಿ 
ಜನಗಳನ್ನು ಮತ್ತು ದನಕರುಗಳನ್ನು ಹಿಂಸಿಸುತ್ತಿದ್ದಾಗ ಅದನ್ನು ಹೇಗಾದರೂ ಮಾಡಿ ಕೊಲ್ಲಬೇಕೆಂಬ 
ಉದ್ದೇಶದಿಂದ ಧೈರ್ಯವಾಗಿ ಮುನ್ನುಗ್ಗಿ ಅದರೊಂದಿಗೆ ಹೋರಾಡಿ ಕೊಲ್ಲುತ್ತಿದ್ದರು, ಕೆಲವೊಮ್ಮೆ 
ಸಾವನ್ನಪ್ಪುತ್ತಿದ್ದರು ಎನ್ನುವುದು. ಅಂಥ ವೀರನಿಗೆ ಉಪಕೈತರಾದ ಜನ ಅವನ ಹೆಸರಿನಲ್ಲಿ ವೀರಗಲ್ಲನ್ನು 
ನೆಟ್ಟು ಆತನ ಪರಾಕ್ರಮವನ್ನು ಗೌರವಿಸುತ್ತಿದ್ದರು. ವೀರನ ಮನೆಯವರಿಗೆ ಅವನ ಸಾವಿನಿಂದಾದ 
ಹಾನಿಯನ್ನು ದತ್ತಿ ನೀಡುವುದರ ಮೂಲಕ ತುಂಬುತ್ತಿದ್ದರು. ಹುಲಿಯೊಡನೆ ಹೋರಾಡಿ ಮಡಿದ 
ವೀರರ ಬಗ್ಗೆ ಶಾಸನಗಳಲ್ಲದೆ ಅನೇಕ ವೀರಗೀತೆಗಳು ಸಹ ದೊರೆಯುತ್ತವೆ. ಇವುಗಳು ಬಹುಪಾಲು 
ದನಕರುಗಳಿಗೆ ತೊಂದರೆಯನ್ನು ನೀಡುತ್ತಿದ್ದ ಹುಲಿಯನ್ನು ಕೊಂದು ಮಡಿದ ವೀರರನ್ನು ಹೊಗಳುತ್ತವೆ.್‌ 


ಶಾಸನಸಹಿತ ಹುಲಿಬೇಟೆ ವೀರಗಲ್ಲುಗಳು 


ಹಾವೇರಿ ಜಿಲ್ಲೆಯಲ್ಲಿ ಹದಿನಾರು ಹುಲಿಬೇಟಿಯ ಸ್ಥಾರಕಶಿಲ್ಲಗಳು ಕಂಡುಬಂದಿದ್ದು, ಅವುಗಳಲ್ಲಿ 
೦೮ ಶಾಸನಸಹಿತ ವೀರಗಲ್ಲುಗಳು ಎಂಬುದು ವಿಶೇಷ. ರಟ್ಟಿಹಳ್ಳಿ ತಾಲೂಕಿನ ಹಿರೇಮೊರಬದ”*”” 
ವೀರಗಲ್ಲೊಂದು ಹುಲಿಯನ್ನು ಕೊಂದು ತಾನೂ ಮರಣಹೊಂದಿದ ವೀರನೊಬ್ಬನನ್ನು ಉಲ್ಲೆಖಿಸುತ್ತದೆ. 
ಈ ವೀರಗಲ್ಲಿನ ಮೊದಲ ಹಂತದಲ್ಲಿ ತನ್ನ ಮುಂಗಾಲುಗಳನ್ನು ಮೇಲಕ್ಕೆತ್ತಿ ಜಿಗಿದು ಬರುತ್ತಿರುವ 
ಹುಲಿಯನ್ನು ವೀರನು ಬಿಲ್ಲಿಗೆ ಬಾಣವನ್ನು ಹೂಡಿ ಕೊಲ್ಲುತ್ತಿರುವ ದೃಶ್ಯವನ್ನು ಕಾಣಬಹುದು. 
ಹಿರೇಕೆರೂರು ತಾಲೂಕಿನ ಅಣಜಿಯ”*“ ಈಶ್ವರ ದೇವಾಲಯದ ಆವರಣದಲ್ಲಿರುವ ವೀರಗಲ್ಲೊಂದು 
ಮಾರೆಯನಾಯಕನ ಮಗ ಬೊಮ್ಮೆಯನಾಯಕನು ಹುಲಿಯನ್ನು ಕೊಂದು ಸ್ಪರ್ಗವನ್ನಪ್ಪಿದ ವಿಷಯವನ್ನು 
ತಿಳಿಸುತ್ತದೆ. ೧೩ನೇ ಶತಮಾನದ ಹಿರೇಕೆರೂರು*”* ವೀರಗಲ್ಲೊಂದು ಹುಲಿಯೊಡನೆ ಕಾದುವಾಗ 
ನಾಯಕನೊಬ್ಬನು(ಹೆಸರು ತ್ರುಟಿತಗೊಂಡಿದೆ) ಮರಣವನ್ನಪ್ಪಿದ ಬಗ್ಗೆ ತಿಳಿಸುತ್ತದೆ. 


ಕ್ರಿಶ.೧೨೪೭ರ ಯಾದವ ಸಿಂಘಣನ ಕಾಲಾವಧಿಯ ಆಲದಗೇರಿ ವೀರಗಲ್ಲು ಬೊಪ್ಪ 
ಎಂಬ ವೀರನು ಹುಲಿಯೊಡನೆ ಕಾದಾಡಿ ಮರಣಹೊಂದಿದ ಬಗ್ಗೆ ತಿಳಿಸುತ್ತದೆ. ಮೂರು ಹಂತಗಳನ್ನು 
ಹೊಂದಿದ ಈ ವೀರಗಲ್ಲಿನ ಮೊದಲನೆಯ ಹಂತದಲ್ಲಿ ವೀರನ ಮೊಣಕಾಲ ಮೇಲೆ ತನ್ನ 
ಮುಂಗಾಲುಗಳನ್ನಿಟ್ಟು ಬಾಯಿ ತೆರೆದು ಆಕ್ರಮಣ ಮಾಡುತ್ತಿರುವ ಹುಲಿಯನ್ನು ವೀರನು ತನ್ನ 
ಕೈಯಲ್ಲಿರುವ ಭರ್ಚಿಯಿಂದ ತಿವಿಯುತ್ತಿರುವ ಶಿಲ್ಪವಿದೆ. ವೀರನ ಹಿಂದೆ ಇನ್ನೊಬ್ಬ ವ್ಯಕ್ತಿನಿಂತಿದ್ದಾನೆ. 
ಕ್ರಿಶ.೧೨೭೦ರ ಮಹಾದೇವನ ಕಾಲಾವಧಿಯ ಕಳ್ಲಿಹಾಳ* ವೀರಗಲ್ಲು “ಅಜ್ಜಡಿಯ ಸಮರ್ತ್ರಸ್ತ 
ಪಜೆ ಹೆಗ್ಗಡೆ ಗೌಂಡು ಮುಕ್ತ್ಯವಾಗಿ.....ಹುಲಿಯ ಮೇಲ್‌ ಕಾದಿ ತಳುತಿರಿದು ಕುಜ್‌ಯ ಹೊಲನಂ 
ತೆಲೆಗೊಟು ಹರದಮಾನ್ಯದ ಮಮೇಲ್‌ ಸುರಲೋಕ ಪ್ರಪಿಥನಾದ' ಎಂದು ಉಲ್ಲೇಖಿಸುತ್ತದೆ. ಅಜ್ಜಡಿಯ 
ಹೆಗ್ಗಡೆ ಮತ್ತು ಗೌಡರ ಸಮ್ಮುಖದಲ್ಲಿ ಹುಲಿಯೊಡನೆ ಹೋರಾಡಿ ಮಡಿದ ವೀರನಿಗೆ ಭೂ ದಾನ 
ನೀಡಿದ ವಿಷಯವನ್ನು ಈ ಶಾಸನ ತಿಳಿಸುತ್ತದೆ. ಇಲ್ಲಿ ಅಜ್ಜಡಿಯ ಹೆಗ್ಗಡೆ ಮತ್ತು ಗೌಡರ ಸಮ್ಮುಖದಲ್ಲಿ 


೧೬೭ 


ಹುಲಿಯೊಡನೆ ಹೋರಾಡಿದ ವಿಷಯವನ್ನು ಗಮನಿಸಿದರೆ ಪ್ರಾಯಶಹ ಊರ ಪ್ರಮುಖರೊಟ್ಟಗೆ 
ತೆರಳಿದ್ದ ಸಂಧರ್ಭದಲ್ಲಿ ಅಥವಾ ಊರಿನೊಳಗೆ ಹುಲಿ ನುಗ್ಗಿದ ಸಂಧರ್ಭದಲ್ಲಿ ಈ ಘಟನೆ 
ಜರುಗಿರಬಹುದೆಂದು ತೋರುತ್ತದೆ. ಕ್ರಿಶ೧೪೪೭ರ ವರಾಹ" ಗ್ರಾಮದ ಕೆರೆಯ ಏರಿಯ 
ಮೇಲಿರುವ ಮಾಸ್ತಿಕಲ್ಲೊಂದು ಮಲೆಯನಾಯಕ ಮತ್ತು ಇನ್ನೊಬ್ಬ ವ್ಯಕ್ತಿ ಹುಲಿಯೊಡನೆ ಹೋರಾಡಿ 
ಮರಣಹೊಂದಿದ ನಿಮಿತ್ತ ಅವರ ಪತ್ನಿಯರು ಸಹಗಮನ ಮಾಡಿದ ವಿವರವನ್ನು ಒಳಗೊಂಡಿದೆ. 
ಇಲ್ಲಿ ಹುಲಿಬೇಟಿಯೊಂದಿಗೆ ಸಹಗಮನದ ವಿಷಯವನ್ನು ತಿಳಿಸಿರುವುದು ಈ ಶಾಸನದ ವಿಶೇಷತೆ. 
ಹಾವೇರಿ ತಾಲೂಕಿನ ಗಳಗನಾಥದ್‌” ತ್ರುಟಿತ ಶಾಸನವೊಂದು "ಪುಲಿಯಂ ಕಾದಿ ಕೊನ್ನು' ಎಂಬ 
ಉಲ್ಲೇಖವನ್ನು ಒಳಗೊಂಡಿದೆ. ಇದು ಹುಲಿಬೇಟೆಯನ್ನೇ ಸೂಚಿಸುತ್ತದೆ ಎಂದು ಹೇಳುವುದು ಕಷ್ಟ. 
ಏಕೆಂದರೆ ಶಾಸನದ ಪಾಠ ಸಂಪೂರ್ಣ ತುಟಿತಗೊಂಡಿದೆ. 


ಹಾವೇರಿ ತಾಲೂಕಿನ ಸಂಗೂರಿನಲ್ಲಿ ದೊರಕಿರುವ ವೀರಗಲ್ಲೊಂದು ತುಂಬಾ ಸ್ಹಾರಸ್ಕಕರವಾಗಿದೆ. 
ಇದೊಂದು ಶಾಸನಸಹಿತ ವೀರಗಲ್ಲಾಗಿದ್ದು, ಶಾಸನದಲ್ಲಿ ವೀರನು ಹುಲಿಯೊಡನೆ ಹೋರಾಡುವ 
ವರ್ಣನೆಯನ್ನು ನೀಡಲಾಗಿದೆ. ಆದರೆ ಶಾಸನಶಿಲ್ಲದ ಒಂದನೆಯ ಹಂತದಲ್ಲಿ ವೀರನು ಸಿಂಹದೊಂದಿಗೆ 
ಹೋರಾಡುತ್ತಿರುವಂತೆ ಕಂಡರಿಸಲಾಗಿದೆ. ಸಿಂಹದ ಕುತ್ತಿಗೆಯ ಸುತ್ತಲೂ ದಟ್ಟವಾದ ಕೂದಲಿದ್ದು 
ಮುಖವು ಸಿಂಹದಂತೆಯೇ ಗೋಚರಿಸುತ್ತದೆ. ಬಿಲ್ಲು-ಬಾಣ ಹಿಡಿದು ಮುನ್ನುಗ್ಗುತ್ತಿರುವ ವೀರನು 
ಸಿಂಹದೊಡನೆ ಹೋರಾಡುವ ದೃಶ್ಯವಿದೆ. ತನ್ನ ಬಾಲವನ್ನು ಮೇಲಕ್ಕೆತ್ತಿದ ಸಿಂಹವು 
ಮುಂಗಾಲೊಂದರಿಂದ ವೀರನ ಮೇಲೆ ಆಕ್ರಮಣ ಮಾಡುತ್ತಿರುವಂತೆ ಕಂಡರಿಸಲಾಗಿದೆ. ಇಲ್ಲಿ 
ಗಮನಿಸಬೇಕಾದ ವಿಚಾರವೆಂದರೆ ಕರ್ನಾಟಕದ ಯಾವ ಭಾಗದಲ್ಲಿಯೂ ಸಿಂಹವು ವಾಸವಾಗಿದ್ದ 
ಬಗ್ಗೆ ದಾಖಲೆಗಳು ದೊರೆಯುವುದಿಲ್ಲ. ಕಾರಣ ಬಹುಶಃ ವೀರನನ್ನು ಅತ್ಯಂತ ಶೌರ್ಯವಂತನೆಂದು 
ಬಿಂಬಿಸಲು ಶಿಲ್ಲಿಯಾದವನು ಈ ರೀತಿ ಕಂಡರಿಸಿರಬಹುದೆಂದು ತೋರುತ್ತದೆ. 


ಶಾಸನರಹಿತ ಹುಲಿಬೇಟೆ ಸ್ಮಾರಕಶಿಲ್ಲಗಳು 


ಮೇಲಿನವುಗಳಲ್ಲದೆ ಶಾಸನರಹಿತ ಹುಲಿಬೇಟೆಯ ಅನೇಕ ಶಿಲ್ಲಗಳು ಹಾವೇರಿ ಜಿಲ್ಲೆಯಲ್ಲಿ 
ದೊರಕಿವೆ. ಹಿರೇಕೆರೂರು ತಾಲೂಕು ಎಮ್ಮಿಗನೂರಿನ ಪರಮೇಶ್ವರ ದೇವಾಲಯದ ಮುಂದೆ ಮೂರು 
ಹಂತಗಳನ್ನು ಹೊಂದಿದ ಸುಮಾರು ೫.೫ ಅಡಿ ಎತ್ತರದ ಹುಲಿಬೇಟಿಯ ವೀರಗಲ್ಲು ಇದೆ. ಈ 
ವೀರಗಲ್ಲಿನ ಕೆಳಹಂತದಲ್ಲಿ ವೀರನು ಎಡಗೈಯಿಂದ ಹುಲಿಯ ಕಿವಿಯನ್ನು ಹಿಡಿದು, ಬಲಗೈಯನ್ನು 
ಮೇಲಕ್ಕೆತ್ತಿ ಹುಲಿಯ ಮೇಲೆ ಆಕ್ರಮಣ ಮಾಡುತ್ತಿರುವಂತೆ ಕಂಡರಿಸಲಾಗಿದೆ. ವೀರನ ಪ್ರಹಾರಕ್ಕೆ 
ಘಾಸಿಗೊಂಡ ಹುಲಿಯು ತನ್ನ ಮುಖವನ್ನು ಹಿಂದಕ್ಕೆ ತಿರುವಿಕೊಂಡು ಮುಂಗಾಲುಗಳನ್ನು ಮೇಲಕ್ಕೆತ್ತಿದೆ. 
ವೀರನ ಹಿಂದೆ ಇನ್ನೊಂದು ಹುಲಿಯು ಅವನ ವಿರುದ್ಧ ದಿಕ್ಕಿನಲ್ಲಿ ಓಡುತ್ತಿರುವಂತೆ ಕಂಡರಿಸಲಾಗಿದೆ. 
ಅಚ್ಚರಿ ಎಂದರೆ ಇಲ್ಲಿಯ ವೀರನು ಯಾವುದೇ ಆಯುಧವನ್ನು ಹಿಡಿದಿಲ್ಲದಿರುವುದು ಮತ್ತು ವೀರನ 
ಮುಂದಿರುವ ಹುಲಿಯ ಕೊರಳಲ್ಲಿ ಪಟ್ಟಿಯನ್ನು ಕಟ್ಟಿರುವುದು. ಇದನ್ನು ಗಮನಿಸಿದರೆ ಒಂದು ವೇಳೆ 


೧೬೮ 


ವೀರನು ಕಿವಿಯನ್ನು ಹಿಡಿದಿರುವ ಪ್ರಾಣಿ ನಾಯಿಯಾಗಿದ್ದು ತನ್ನ ಹಿಂದಿರುವ ಹುಲಿಯನ್ನು ಬೆನ್ನಟ್ಟುವಂತೆ 
ಅದಕ್ಕೆ ಆಜ್ಞೆ ಮಾಡುತ್ತಿರಬಹುದೇ ಎಂದು ಅನಿಸದಿರದು. ಇದೇ ತಾಲೂಕಿನ ಜಾವಳ್ಳಿಯ ವೀರಗಲ್ಲಿನ 
ಮೊದಲನೆಯ ಹಂತದಲ್ಲಿ ವೀರನು ಎಡಗೈಯಲ್ಲಿ ಆಳೆತ್ತರದ ಬಿಲ್ಲನ್ನು ಹಿಡಿದಿದ್ದು, ಮೇಲಕ್ಕೆತ್ತಿದ 
ಬಲಗೈಯಲ್ಲಿ ಬಾಣವನ್ನು ಹಿಡಿದು ಮುನ್ನುಗ್ಗುತ್ತಿದ್ದಾನೆ. ಈ ಮೊದಲು ವೀರನು ಬಿಟ್ಟ ಬಾಣವು 
ಹುಲಿಯ ಹೊಟ್ಟಗೆ ನಾಟಿದ್ದು ಹುಲಿಯು ಹಿಂದಕ್ಕೆ ಬೀಳುತ್ತಿರುವಂತೆ ಕಂಡರಿಸಲಾಗಿದೆ. 


ಹಿರೇಕೆರೂರು ತಾಲೂಕಿನ ಅಬ್ಬಲೂರಿನ ಹೊಂಡದ ಏರಿಯ ಮೇಲಿರುವ ತ್ರುಟಿತ ಒಂದೇ 
ಹಂತದ ವೀರಗಲ್ಲಿನಲ್ಲಿ ಬಿಲ್ಲು-ಬಾಣ ಹಿಡಿದು ಹುಲಿಯ ಮೇಲೆ ಪ್ರಯೋಗಿಸುತ್ತಿರುವ ವೀರನ 
ಶಿಲವಿದೆ. ಇಲ್ಲಿಯ ಹುಲಿಯ ತಲೆಯ ಭಾಗ ಒಡೆದುಹೋಗಿದೆ. ಆದರೆ ವೀರನು ಬಿಟ್ಟ ಬಾಣವು 
ಹುಲಿಯ ಕುತ್ತಿಗೆಯಲ್ಲಿ ನಾಟಿ ಬೆನ್ನಿನಲ್ಲಿ ಹೊರಬಂದಂತೆ ಕಂಡರಿಸಲಾಗಿದೆ. ಹುಲಿ ಮತ್ತು ವೀರನ 
ನಡುವೆ ಚಿಕ್ಕದಾಗಿ ಪಶುವನ್ನು ಚಿತ್ರಿಸಿದ್ದಾರೆ. ಇಡೀ ಶಿಲ್ಲವು ದನದ ಮೇಲೆ ಎರಗಿದ ಹುಲಿಯನ್ನು 
ವೀರನು ಕೊಲ್ಲುತ್ತಿರುವ ದೃಶ್ಯವನ್ನು ಧ್ವನಿಸುತ್ತದೆ. ಇದೇ ತಾಲೂಕಿನ ಚಿನ್ನಮುಳಗುಂದದ ಶಾಸನರಹಿತ 
ಮೂರು ಹಂತಗಳ ವೀರಗಲ್ಲೊಂದರ ಕೆಳಹಂತದಲ್ಲಿ ವೀರನೊಬ್ಬ ತನ್ನ ಉದ್ದನೆಯ ಭಲ್ಲೆಯಿಂದ 
ಹುಲಿಯ ಎದೆಗೆ ತಿವಿದಿರುವಂತೆ ಕಂಢರಿಸಲಾಗಿದೆ. ಆದರೆ ಈ ಹಂತದ ಮೇಲ್ಲಾಗವನ್ನು ಹೊರತುಪಡಿಸಿ 
ಉಳಿದ ಹಂತ ನೆಲದಲ್ಲಿ ಹೂತಿದೆ. 


ಹಾವೇರಿ ತಾಲೂಕಿನ ಯಲಗಚ್ಚದ ತುಟಿತ ಎರಡು ಹಂತಗಳ ವೀರಗಲ್ಲೊಂದರ ಕೆಳಹಂತದಲ್ಲಿ 
ತನ್ನ ಮೇಲೆ ಆಕ್ರಮಣ ಮಾಡಿದ ಹುಲಿಯೊಂದಿಗೆ ವೀರನು ಹೋರಾಡುತ್ತಿರುವ ದೃಶ್ಯವಿದೆ. ಇದೇ 
ತಾಲೂಕಿನ ಹಳೆಕಿತ್ತೂರಿನ ಸಂಗಮೇಶ್ವರ ದೇವಾಲಯದ ಆವರಣದಲ್ಲಿ ಮೂರು ಹಂತಗಳ ವೀರಗಲ್ಲೊಂದು 
ಇದೆ. ಈ ವೀರಗಲ್ಲಿನ ಕೆಳಹಂತದಲ್ಲಿ ಹುಲಿಯು ತನ್ನ ಮುಂಗಾಲನ್ನು ಮೇಲಕ್ಕೆತ್ತಿ ವೀರನ ಮಂಡಿಯ 
ಮೇಲೆ ಇಟ್ಟಿದೆ. ವೀರನು ಬಲಗೈಯಲ್ಲಿ ಏನನ್ನೋ ಹಿಡಿದಿದ್ದು, ಎರಡೂ ಕೈಗಳನ್ನು ಮೇಲಕೆತ್ತಿ 
ನಿಂತಿದ್ದಾನೆ. ವೀರನ ಹಿಂದೆ ಉದ್ದನೆಯ ಕೊಂಬುಗಳುಳ್ಳ ತುರುಗಳನ್ನು ಕಂಡರಿಸಲಾಗಿದ್ದು, ಆಕಸ್ಸಿಕವಾಗಿ 
ಹುಲಿ ಆಕ್ರಮಣಕ್ಕೆ ತುತ್ತಾದ ವೀರನು ಭಯಗೊಂಡು ನಿಂತಂತೆ ತೋರುತ್ತದೆ. ಇಡೀ ದೃಶ್ಯವು 
ತುರುಗಳನ್ನು ತಿನ್ನಲು ಬಂದ ಹುಲಿಯೊಂದಿಗೆ ವೀರನು ಹೋರಾಡಿ ತುರುಗಳನ್ನು ರಕ್ಷಿಸಿ ಮರಣ 
ಹೊಂದಿದ ವಿಚಾರವನ್ನು ಧ್ವನಿಸುತ್ತದೆ. ಹಾನಗಲ್ಲು ತಾಲೂಕಿನ ಕಲಕೇರಿಯ ತುಂಬುವ ಹೊಂಡದ 
ಮೆಟ್ಟಿಲುಗಳ ಪಕ್ಕದಲ್ಲಿರುವ ಮೂರು ಹಂತಗಳ ವೀರಗಲ್ಲೊಂದರ ಮೊದಲ ಹಂತದಲ್ಲಿ ವೀರನು 
ಹುಲಿಯೊಂದಿಗೆ ಹೋರಾಡುತ್ತಿರುವ ಅಸ್ಪಷ್ಟ ಚಿತ್ರಣವಿದೆ. ವೀರಗಲ್ಲು ಸಂಪೂರ್ಣ ತುುಟಿತಗೊಂಡಿದ್ದು, 
ಇಲ್ಲಿಯ ವೀರನನ್ನು ಶಿಲದ ಎಡಬದಿ ಕಂಡರಿಸಿರುವುದು ವಿಶೇಷ. ಹಾನಗಲ್ಲು ತಾಲೂಕಿನ ಬಿಂಗಾಪುರ 
ಗಾಮದ ಹನುಮಂತಪ್ಪ ಎಂಬುವವರ ಹೊಲದಲ್ಲಿ ಹುಲಿ ಶಿಲ್ಪವಿರುವ ಕಲ್ಲು ಇದೆ. ಹುಲಿಯು 
ಬಾಯನ್ನು ತೆರೆದಿದ್ದು, ತನ್ನ ಬಾಲವನ್ನು ಮೇಲಕೆತ್ತಿ ನಿಂತಿದೆ. ಇದು ಹುಲಿಬೇಟಿಯ ಒಂದು 
ಕುರುಹು ಆಗಿರಬಹುದೆಂದು ಅನಿಸುತ್ತದೆ. ಬೇಸಾಯ ಮಾಡುವಾಗ ಎತ್ತು ಮತ್ತು ಎತ್ತಿನ ನೊಗ 
ಇದಕ್ಕೆ ತಾಗಿದರೆ ಆ ಎತ್ತು ಸಾವನ್ನಪುತ್ತದೆ ಎಂಬ ನಂಬಿಕೆ ಈಗಲೂ ಗ್ರಾಮದ ಜನರಲ್ಲಿ ಇದೆ. 


೧೬೯ 


ಮೇಲಿನ ಹುಲಿ ಬೇಟೆಯ ಬಹುಪಾಲು ಸ್ಮಾರಕ ಶಿಲ್ಲಗಳು ಹಾವೇರಿ ಜಿಲ್ಲೆಯ ಹಿರೇಕೆರೂರು 
ಪ್ರದೇಶದಲ್ಲಿ ದೊರಕಿವೆ. ಗುಡ್ಡ, ಬೆಟ್ಟ-ದಿನ್ನೆ ಮತ್ತು ಕಾಡಿನಿಂದ ಕೂಡಿರುವ ಹಿರೇಕೆರೂರಿನ ಸುತ್ತಮುತ್ತಲಿನ 
ಪ್ರದೇಶವು ಹುಲಿಗಳ ವಾಸಕ್ಕೆ ಪ್ರಶಸ್ತವಾದ ಸ್ಥಳವಾಗಿದ್ದು, ಇಲ್ಲಿಯೇ ೦೯ ಹುಲಿಬೇಟಿಯ ವೀರಗಲ್ಲುಗಳು 
ದೊರಕಿರುವುದು ಇದಕ್ಕೆ ಪುಷ್ಟಿ ನೀಡುತ್ತದೆ. 


ಹಂದಿ ಬೇಟೆಯ ವೀರಗಲ್ಲುಗಳು 


ರೈತನು ಹೊಲದಲ್ಲಿ ಬಿತ್ತನೆ ಮಾಡಿದ ಬೀಜವನ್ನು ಮತ್ತು ಅವನು ಬೆಳೆದ ಬೆಳೆಯನ್ನು 
ತಿನ್ನುವುದಲ್ಲದೆ ಅದನ್ನು ಹಾಳುಮಾಡುವ ಪ್ರಾಣಿ ಎಂದರೆ ಹಂದಿ. ಹಾಗಾಗಿ ಹಂದಿಗಳನ್ನು 
ಬೇಟೆಯಾಡುವುದು ಸಾಮಾನ್ಯವಾಗಿತ್ತು. ಅಲ್ಲದೆ ಹಂದಿಯ ಮಾಂಸವನ್ನು ಆಹಾರಕ್ಕಾಗಿ ಬಳಸುತ್ತಿದ್ದರು. 
ಹಂದಿ ಬೇಟೆಯಾಡಲು ಹೋಗಿ ಪ್ರಾಣವನ್ನು ಕಳೆದುಕೊಂಡವರ ವಿಷಯವನ್ನು ತಿಳಿಸುವ ಅನೇಕ 
ವೀರಗಲ್ಲುಗಳು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬಂದಿವೆ. 


ಹಿರೇಕೆರೂರು ತಾಲೂಕಿನ ಆಲದಗೇರಿಯ ವೀರಗಲ್ಲೊಂದರಲ್ಲಿಯ ಹಂದಿಬೇಟಿಯ ದೃಶ್ಯ 
ಅತ್ಯಂತ ರಂಜನೀಯವಾಗಿದೆ. ಒಂದು ದೊಡ್ಡ ಹಂದಿಯ ಆಚೆ-ಈಚೆ ಬೇಟೆಗಾರರು ಭರ್ಚಿ(ಭರ್ಜಿ). 
ಖಡ್ಗ ಮತ್ತು ಬಿಲ್ಲು-ಬಾಣ ಹಿಡಿದು ನಿಂತಿದ್ದಾರೆ. ಒಬ್ಬ ಹಂದಿಯ ತಲೆಗೆ, ಇನ್ನೊಬ್ಬ ಹಂದಿಯ 
ಬೆನ್ನಿಗೆ ನಾಟುವಂತೆ ತಮ್ಮ ಭರ್ಜಿಗಳನ್ನು ಪ್ರಯೋಗಿಸಿದ್ದಾರೆ. ಹಂದಿಯ ಕೆಳಭಾಗದಲ್ಲಿ ನಾಲ್ಕು 
ನಾಯಿಗಳಿದ್ದು, ಹಂದಿಯನ್ನು ಮುತ್ತಿಗೆ ಹಾಕಿವೆ. ಡಾ. ಡಿ.ವಿ. ಪರಮಶಿವಮೂರ್ತಿಯವರು ಇದನ್ನು 
ಗಮನಿಸಿದರೆ ಇಲ್ಲಿ ಎರಡೂ ಕಡೆ ಇರುವ ವ್ಯಕ್ತಿಗಳು ಒಂದೇ ಪಕ್ಷದವರೇ? ಅಥವಾ ವಿರೋಧಿ 
ಬಣದವರೆ ಎಂಬುದನ್ನು ತಿಳಿಯುವುದು ಕಷ್ಟ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಧಾಂಸರ 
ಈ ಅಭಿಪ್ರಾಯ ಇಲ್ಲಿ ಅಸಮಂಜಸವೆನಿಸುತ್ತದೆ. ಏಕೆಂದರೆ ಹಂದಿ ಬೇಟೆಯನ್ನು ಮಾಡಲು ಒಂದು 
ಗ್ರಾಮದವರು ಅಥವಾ ಕೆಲಗ್ರಾಮದವರು ಕೂಡಿ ಹೋಗುವುದು ಸರ್ವೇಸಾಮಾನ್ಯ ಹಾಗಾಗಿ ಇಲ್ಲಿ 


ವೈರಿಪಡೆಯ ಪರಿಕಲ್ಪನೆಯನ್ನು ಮಾಡಿಕೊಳ್ಳಲಾಗದು. 


ಹಾನಗಲ್ಲು ತಾಲೂಕಿನ ಹುಡೆ(ಹುಡಾ) ಗ್ರಾಮದಲ್ಲಿ ದೊರೆತ ಎರಡು ಹಂದಿ ಬೇಟೆಯ 
ಶಿಲ್ಲಗಳು ಅವುಗಳಲ್ಲಿಯ ಶಿಲಗಳಿಂದ ವಿಶಿಷ್ಠವೆನಿಸುತ್ತವೆ. ಇವುಗಳಲ್ಲಿಯ ಮೊದಲನೆಯ ಶಿಲ್ಲವು 
ನಾಲ್ಕು ಹಂತಗಳಿಂದ ಕೂಡಿದ್ದು, ಅದರ ಕೆಳಹಂತದಲ್ಲಿ ವೀರನೊಬ್ಬ ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು 
ಬಲಗೈಯಲ್ಲಿ ಬತ್ತಳಿಕೆಯಲ್ಲಿದ್ದ ಬಾಣವನ್ನು ತೆಗೆಯುತ್ತಿದ್ದಾನೆ. ವೀರನು ಕುಂಡಲಿ, ಹಾರ, ಕೈಗೆ 
ಕಡಗ ಮತ್ತು ಕೆಯೂರ ಹಾಗೂ ಕಾಲುಗಳಲ್ಲಿ ಗಂಡಪೆಂಡೇರ ಧರಿಸಿದ್ದಾನೆ. ದೊಡ್ಡದಾದ ವನಮಾಲೆ 
ಧರಿಸಿರುವ ವೀರನ ನಡುವಿನಲ್ಲಿ ಕಿರುಗತ್ತಿ ಇದೆ. ವೀರನ ಮುಂದೆ ಓಡುತ್ತಿರುವ ಹಂದಿಯನ್ನು 
ಎರಡು ನಾಯಿಗಳು ಬೆನ್ನಟ್ಟಿವೆ. ಈಗಾಗಲೇ ವೀರನು ಬಿಟ್ಟ ಬಾಣವೊಂದು ಹಂದಿಯ ಹೊಟ್ಟೆಯಲ್ಲಿ 
ನಾಟಿ ಬೆನ್ನಿನಲ್ಲಿ ಹೊರಬಂದಿದೆ. ವೀರನ ಹಿಂದೆ ನಿಂತಿರುವ ಮಾಸ್ತಿಯು ಬಲಗೈಯನ್ನು ಮೇಲಕ್ಕೆತ್ತಿ 
ಅಭಯಹಸ್ಪದಲ್ಲಿದ್ದಾಳ. ಎತ್ತಿದ ಕೈಯಲ್ಲಿ ನಿಂಬೆಹಣ್ಣನ್ನು ಹಿಡಿದಿದ್ದಾಳೆ, ಇಳಿಬಿಟ್ಟ ಎಡಗೈಯಲ್ಲಿ ದೊಡ್ಡದಾದ 
ಕನ್ನಡಿ ಹಿಡಿದಿದ್ದಾಳೆ. ತುರುಬಿಗೆ ಕೇದಿಗೆ, ಕಿವಿಗೆ ಕುಂಡಲಿ, ಕೈಗೆ ಬಳೆ ಮತ್ತು ಬಾಜುಬಂಧ, 


೧೭೦ 


ಕೊರಳಿಗೆ ಹಾರಗಳನ್ನು ಧರಿಸಿರುವ ಮಾಸ್ತಿಯು ಸೀರೆ ಉಟ್ಟು, ಅದರ ಮೇಲೆ ವಸ್ತವನ್ನು ಸುತ್ತಿ 
ಮುಂದೆ ಗಂಟು ಹಾಕಿದ್ದಾಳೆ. ಇದರ ಎರಡನೆಯ ಹಂತ ಕುತೂಹಲವನ್ನು ಕೆರಳಿಸುತ್ತದೆ. ಕುದುರೆ 
ಏರಿದ ವೀರನು ಎರಡು ಕೈಗಳಲ್ಲಿ ಭರ್ಚಿಗಳನ್ನು ಹಿಡಿದಿದ್ದಾನೆ. ಕುದುರೆಯ ಮುಂದೆ ನಾಲ್ಕು 
ದನಗಳು(ತುರುಗಳು) ಮುಂಗಾಲುಗಳನ್ನು ಮಡಿಚಿ ಕುದುರೆ ಮೇಲೆ ಕುಳಿತ ವೀರನಕಡೆಗೆ ನೋಡುತ್ತಿವೆ. 
ಕುದುರೆ ಏರಿದ ವೀರನ ಹಿಂದೆ ಅಲಂಕೃತಳಾದ ಸ್ತೀ(ಮಾಸ್ತಿ) ಎಡಗೈಯಲ್ಲಿ ಕನ್ನಡಿ ಹಿಡಿದಿದ್ದು, 
ಇಳಿಬಿಟ್ಟ ಬಲಗೈಯಲ್ಲಿ ಆಯುಧವನ್ನು ಹಿಡಿದು ನಿಂತಿದ್ದಾಳೆ. ಇಡೀ ಹಂತವು ವಿಶಿಷ್ಟವಾಗಿದೆ. 
ಮೂರನೆಯ ಹಂತದಲ್ಲಿ ವಿಮಾನದಲ್ಲಿ ಕೈಮುಗಿದು ಕುಳಿತ ವೀರನನ್ನು ಅಪ್ಪರೆಯರು ಸ್ಪರ್ಗಕ್ಕೆ 
ಒಯ್ಯುವ ದೃಶ್ಯವಿದೆ. ನಾಲ್ಕನೆಯ ಹಂತದಲ್ಲಿ ನಂದಿ, ಲಿಂಗವನ್ನು ಪೂಜಿಸುವ ಶೈವಮುನಿ, ಕೈಮುಗಿದು 
ಕುಳಿತ ವೀರ ಹಾಗೂ ತುದಿಯಲ್ಲಿ ಸಿಂಹ ಲಲಾಟವಿದೆ. ಇಡೀ ಶಿಲ್ಲವನ್ನು ಅವಲೋಕಿಸಿದಾಗ ಹಂದಿ 
ಬೇಟೆಗೆ ಹೋದ ವೀರನು, ಅಲ್ಲಿಂದ ಮರಳುವಾಗ ತುರುಗಳನ್ನು ಅಪಹರಿಸಿದ್ದಾನೆ. ಆಗ ನಡೆದ 
ಯುದ್ದದಲ್ಲಿ ಆತನು ಮರಣ ಹೊಂದಲಾಗಿ ಅವನ ಪತ್ನಿ ಸಹಗಮನವನ್ನು ಮಾಡಿ ಮಹಾಸತಿಯಾಗುವ 
ಸನ್ನಿವೇಶವನ್ನು ಇದು ವಿವರಿಸುತ್ತದೆ. ಇದರ ಪಕ್ಕದಲ್ಲಿಯೇ ಇನ್ನೊಂದು ಹಂದಿಬೇಟೆಯ ಶಿಲ್ಲವಿದ್ದು, 
ಅದರ ಮೊದಲನೆಯ ಹಂತದಲ್ಲಿ ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದ ವೀರನು, ಬಲಗೈಯಿಂದ 
ಬತ್ತಳಿಕೆಯಲ್ಲಿರುವ ಬಾಣವನ್ನು ತೆಗೆಯುತ್ತಿದ್ದಾನೆ. ಈಗಾಗಲೇ ವೀರನು ಬಿಟ್ಟ ಬಾಣವೊಂದು ಹಂದಿಯ 
ಬೆನ್ನಿನಲ್ಲಿ ನಾಟಿದೆ. ವೀರನ ಮುಂದೆ ಹಂದಿಗೆ ಎದುರಾಗಿ ನಾಯಿಯೊಂದು ಮುನ್ನುಗ್ಗುತ್ತಿದೆ. ವೀರನ 
ಹಿಂದೆ ಅಲಂಕೃತಳಾದ ಮಾಸ್ಟಿಯು ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿ ನಿಂತಿದ್ದಾಳ. ಅವಳು 
ಹೆಗಲ ಮೇಲೆ ವಸ್ತವನ್ನು ಹಾಕಿದ್ದಾಳೆ. ಎರಡನೆಯ ಹಂತದಲ್ಲಿ ಕೈಮುಗಿದು ಪೀಠದ ಮೇಲೆ 
ಕುಳಿತಿರುವ ದಂಪತಿಗಳ ಎಡಬಲಗಳಲ್ಲಿ ಚಾಮರಧಾರಿ ಅಪ್ಪರೆಯರು ನಿಂತಿದ್ದಾರೆ. ಮೂರನೆಯ 
ಹಂತದಲ್ಲಿ ನಂದಿ, ಲಿಂಗ ಪೂಜಿಸುತ್ತಿರುವ ಶೈವಮುನಿ ಮತ್ತು ಕೈಮುಗಿದು ಕುಳಿತಿರುವ ದಂಪತಿಗಳ 
ಶಿಲ್ಲಗಳಿವೆ. ಹಂದಿ ಬೇಟೆಯಲ್ಲಿ ಮರಣ ಹೊಂದಿದ ವೀರನ ಪತ್ನಿ ಸತಿಯಾದ ವಿಷಯವನ್ನು ಇದು 
ತಿಳಿಸುತ್ತದೆ. ಹುಡೆಯಲ್ಲಿ ದೊರೆತ ಮೇಲಿನ ಎರಡೂ ವೀರಗಲ್ಲುಗಳು ಶಾಸನರಹಿತವಾಗಿವೆ. 


ಆನೆ ಬೇಟೆಯ ವೀರಗಲ್ಲುಗಳು 


ಆನೆಗಳು ಕಾಡಿನಿಂದ ಹೊರಬಂದು ಜನರನ್ನೂ, ಬೆಳೆಗಳನ್ನು ನಾಶಪಡಿಸುತ್ತಿದ್ದ ವಿಷಯ 
ಶಾಸನಗಳಲ್ಲಿವೆ. ಅನೇಕ ಶಾಸನಗಳಲ್ಲಿ ಆನೆಯೊಡನೆ ಹೋರಾಟ ಮಾಡುವ ವಿವರಗಳು ಬಂದರೂ 
ಅವು ಆನೆ ಬೇಟಿಯ ಶಾಸನಗಳಾಗುವುದಿಲ್ಲ. ನೇರವಾಗಿ ಆನೆಯನ್ನು ಕೊಲ್ಲುವ ಉದ್ದೇಶವನ್ನು 
ಹೊಂದಿರುವ ಶಾಸನಗಳು ಮಾತ್ರ ಆನೆ ಬೇಟಿಯ ಸ್ಮಾರಕಶಿಲ್ಲಗಳಾಗಿರುತ್ತವೆ. ಈ ರೀತಿಯ ಶಾಸನ 
ಶಿಲಗಳು ಬಹಳ ಕಡಿಮೆ ಎಂದೇ ಹೇಳಬೇಕಾಗುತ್ತದೆ. 


ಹಿರೇಕೆರೂರು ತಾಲೂಕಿನ ವರಹ ಗ್ರಾಮದ ಶೇಕಪ್ಪ ನಾಗಣ್ಣನವರ ಹೊಲದಲ್ಲಿ ಒಂದು 
ಅಪರೂಪದ ಇಕ್ಕೈ ಮಾಸ್ತಿಶಿಲ್ಲ ದೊರಕಿದೆ. ಇದರ ಕೆಳಹಂತದಲ್ಲಿ ಗಂಡುಗಚ್ಚೆ ಹಾಕಿ ಸೊಂಟದಲ್ಲಿ 


೧೭೧ 


ಕಿರುಗತ್ತಿಯನ್ನು ಧರಿಸಿರುವ ವೀರನು ಬಿಲ್ಲಿಗೆ-ಬಾಣವನ್ನು ಹೂಡಿ ಆನೆಗಳ (ಆನೆ ಹಿಂಡು) ಮೇಲೆ 
ಪ್ರಯೋಗಿಸುತ್ತಿದ್ದಾನೆ. ವೀರನ ಮುಂದಿರುವ ನಾಲ್ಕು ಆನೆಗಳು ಆತನೆಡೆಗೆ ಮುನ್ನುಗ್ಗುತ್ತಿರುವಂತೆ 
ಕಂಡರಿಸಲಾಗಿದೆ. ವೀರನ ಹಿಂದೆ ಮಕ್ಕಳಂತಿರುವ ಇಬ್ಬರು ನಿಂತಿದ್ದು, ಅದರಲ್ಲಿ ಒಬ್ಬ ಛತ್ರಿ ಹಿಡಿದಿದ್ದಾನೆ. 
ಈ ಹಂತ ತುಂಬ ಕಿರಿದಾಗಿದ್ದು ಇದರ ಮೇಲಿನಹಂತ ದೊಡ್ಡದಾಗಿದೆ. ಇಲ್ಲಿ ಎರಡು ಕಂಬಗಳಿಂದ 
ಹೊರಟ ಎರಡು ಕೈಗಳು ಅಭಯಹಸ್ವದಲ್ಲಿದ್ದು ಕೈಯಲ್ಲಿ ನಿಂಬೆಹಣ್ಣುಗಳಿವೆ. ತೋಳಿಗೆ ಕೈಬಳೆ, 
ತೋಳ್ಸಂಧಿ ಹಾಕಲಾಗಿದೆ. ಎರಡೂ ಕಂಬಗಳ ಮಧ್ಯದಲ್ಲಿರುವ ವಿಮಾನದಲ್ಲಿ ವೀರನು ಅಂಜಲಿಮುದೆಯಲ್ಲಿ 
ಕುಳಿತಿರುವ ಶಿಲ್ಪವಿದೆ. ಇದರ ಕೆಳಭಾಗದಲ್ಲಿ ವೀರನು ಕುದುರೆ ಏರಿ ಹೊರಟಿದ್ದು, ಆತನ ಮುಂದೆ 
ಸೈನಿಕರಿದ್ದಾರೆ. ಮೇಲಿನ ಚಿಕ್ಕ ಪಟ್ಟಿಕೆಯಲ್ಲಿ ನಂದಿ, ಲಿಂಗವನ್ನು ಪೂಜಿಸುವ ಶೈವಮುನಿ ಹಾಗೂ 
ವೀರನ ಎಡಬಲಗಳಲ್ಲಿ ಕೈಮುಗಿದು ಕುಳಿತಿರುವ ಆತನ ಪತ್ನಿಯರ ಶಿಲ್ಪಗಳಿವೆ. ಇಡೀ ಶಿಲ್ಲವು 
ಆನೆಗಳ ಹಾವಳಿಯಿಂದ ಜನರನ್ನು ಕಾಪಾಡಲು ವೀರನೊಬ್ಬ ಅವುಗಳನ್ನು ಬೇಟೆಯಾಡಲು ತೆರಳಿ, 
ಆ ಘಟನೆಯಲ್ಲಿ ಮರಣ ಹೊಂದಲು; ಆತನ ಇಬ್ಬರು ಪತ್ನಿಯರು ಸಹಗಮನ ಮಾಡಿದ ಅಂಶವನ್ನು 
ತಿಳಿಸುತ್ತದೆ. 

ಬ್ಯಾಡಗಿ ತಾಲೂಕಿನ ಅಂಗರಗಟ್ಟಿಯ ಬಹುಪಾಲು ತುಟಿತಗೊಂಡ ವೀರಗಲ್ಲೊಂದರ ಕೆಳಭಾಗಲ್ಲಿ 
ವೀರನೊಬ್ಬ ತನ್ನ ಎಡಗೈಯಿಂದ ಆನೆಯ ಕೋರೆಯನ್ನು ಹಿಡಿದು ಬಲಗೈಯಲ್ಲಿರುವ ಖಡ್ಗದಿಂದ 
ಆನೆಯ ಎದೆಗೆ ಚುಚ್ಚಿದ್ದಾನೆ. ವೀರನ ಖಡ್ಗದ ಪಹಾರಕ್ಕೆ ಘಾಸಿಗೊಂಡ ಆನೆಯು ತನ್ನ ಸೊಂಡಿಲನ್ನು 
ಮೇಲಕ್ಕೆತ್ತಿ ಫೀಳಿಡುತ್ತಿರುವಂತೆ ಭಾಸವಾಗುತ್ತದೆ. ಆದರೆ ಆನೆಯ ಬಹುಪಾಲು ಶಿಲ್ಪವು ಒಡೆದು 
ಹೋಗಿರುವುದರಿಂದ ಸ್ಮಾರಕಶಿಲದ ಪರಿಪೂರ್ಣವಾದ ಮಾಹಿತಿ ದೊರೆಯುವುದಿಲ್ಲ. 


ಪುರದಕೇರಿಯ”"* ಹೊಯ್ದಳರ ಇಮ್ಮಡಿ ವೀರಬಲ್ಲಾಳನ ಕಾಲಾವಧಿಯ ವೀರಗಲ್ಲೊಂದರ 
ಕೆಳಹಂತದಲ್ಲಿ ಆನೆಯೊಂದು ತನ್ನ ಸೊಂಡಿಲಿನಿಂದ ಒಬ್ಬನನ್ನು ಎತ್ತಿಹಿಡಿದ ದೃಶ್ಯವಿದೆ. ಆನೆಯ 
ಸೊಂಡಿಲಿನ ಕೆಳಭಾಗದಲ್ಲಿರುವ ಇನ್ನೊಬ್ಬ ಕೈಯಲ್ಲಿ ಭರ್ಜಿ ಹಿಡಿದು ಆನೆಯ ಕಡೆಗೆ ಪ್ರಯೋಗಿಸುತ್ತಿದ್ದಾನೆ. 
ಇಲ್ಲಿ ಆನೆಯನ್ನು ದೊಡ್ಡದಾಗಿ ಕಂಡರಿಸಿದ್ದು, ಅದು ತನ್ನ ಸೊಂಡಿಲಿನಿಂದ ಮೇಲಕ್ಕೆತ್ತಿರುವ 
ವೀರನನ್ನು(ಮಾವುತ) ಚಿಕ್ಕಾದಾಗಿ ಕಂಡರಿಸಿರುವುದು ಸಮಂಜಸವೆನಿಸುತ್ತದೆ. ಏಕೆಂದರೆ ಸಾಮಾನ್ಯವಾಗಿ 
ವೀರಗಲ್ಲುಗಳಲ್ಲಿ ವೀರನನ್ನು ದೊಡ್ಡದಾಗಿ ಕೆತ್ತಿರುವುದು ಸಹಜ. ಆನೆಯು ತನ್ನ ಬಾಲವನ್ನು 
ಮೇಲಕ್ಕೆ ತ್ತಿಯವುದನ್ನು ಗಮನಿಸಿದರೆ ಅದು ಕೆರಳಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಶಿಲ್ಪದಲ್ಲಿ 
ಗಮನಿಸಬೇಕಾಗಿರುವ ಇನ್ನೊಂದು ಅಂಶವೆಂದರೆ ಆನೆಯ ಹಿಂಗಾಲೊಂದಕ್ಕೆ ದಪ್ಪನೆಯ ಸರಪಳಿಯಿಂದ 
ಕಟ್ಟಿರುವುದು ಮತ್ತು ಆನೆಯ ಕತ್ತು ಹಾಗೂ ಹೊಟ್ಟೆಯ ಸುತ್ತ ಹಗ್ಗವನ್ನು ಬಿಗಿದಿರುವುದು, ಇದನ್ನು 
ಗಮನಿಸಿದರೆ ವೀರನು(ಮಾವುತ) ಆ ಆನೆಯನ್ನು ಪಳಗಿಸಲು ಹೋಗಿ ಅದರ ಕೋಪಕ್ಕೆ ತುತ್ತಾಗಿ 
ಮೃತನಾಗಿರಬೇಕು. ಮೂರು ಹಂತಗಳನ್ನು ಹೊಂದಿದ ಈ ಸ್ಥಾರಕಶಿಲ್ಲ ಕರ್ನಾಟಕದ ವೀರಗಲ್ಲುಗಳಲ್ಲಿಯೇ 
ವಿಶೇಷವೆಂದೆನಿಸುತ್ತದೆ. 


೧೭೨ 


ಸರ್ಪಕಡಿತದಿಂದ ಮರಣಿಸಿದ ವೀರರ(ಸರ್ಪಬೇಟೆ) ವೀರಗಲ್ಲುಗಳು 


ಹಾವು ಒಂದು ವಿಷಜಂತು, ಸಾಮಾನ್ಯವಾಗಿ ಹಳ್ಳಿಗರು ಅದನ್ನು ಕಂಡರೆ ಹೊಡೆದು ಕೊಲ್ಲುತ್ತಾರೆ. 
ಹಾವನ್ನು ಬೇಟೆಯಾಡಲು ಹೋಗಿ ಸಾವನ್ನಪ್ಪಿದ ವಿಷಯವನ್ನು ತಿಳಿಸುವ ವೀರಗಲ್ಲುಗಳು ಈವರೆಗೆ 
ದೊರಕಿಲ್ಲ. ಆದರೆ ಹಾವಿನಿಂದ ಕಚ್ಚಿಸಿಕೊಂಡು ಸತ್ತಿರಬಹುದಾದವರಿಗೆ ನೆಟ್ಟ ವಿರಗಲ್ಲುಗಳು 
ದೊರೆಯುತ್ತವೆ. ಇಲ್ಲಿ ವೀರನು ಹಾವನ್ನು ಕೊಲ್ಲಲು ಹೋಗಿ ಮಡಿದನೋಗ? ಅಥವಾ ಆಕಸ್ಮಿಕವಾಗಿ 
ಹಾವು ಕಡಿದು ಮೃತಪಟ್ಟನೋ? ಎಂದು ತಿಳಿಯುವುದು ಕಷ್ಟಸಾಧ್ಯ. 


ಹಿರೇಕೆರೂರು ತಾಲೂಕು ಹಂಸಬಾವಿ ಹೋಬಳಿಗೆ ಸೇರಿದ ಜನವಸತಿ ಗ್ರಾಮವಾದ ಅರಳಿಕಟ್ಟಿಯ 
ಪಂಚಾಯ್ತಿ ಕಾರ್ಯಾಲಯದ ಮುಂದೆ ಒಂದು ಚಿಕ್ಕ ವೀರಗಲ್ಲು ಗುಡಿ ಇದೆ. ತೆರೆದ ಗರ್ಭಗೃಹವನ್ನು 
ಮಾತ್ರ ಹೊಂದಿರುವ ಇದು ಪೂರ್ವಾಭಿಮುಖವಾಗಿದೆ. ಇದನ್ನು ಗಮನಿಸಿದರೆ ಬಹುಶಃ ಮೂಲದಲ್ಲಿ 
ಇರುವ ವೀರಗಲ್ಲಿಗೆ ತದನಂತರದಲ್ಲಿ ಗುಡಿಯನ್ನು ನಿರ್ಮಿಸಿರುವಂತೆ ತೋರುತ್ತದೆ. ಗುಡಿಯ ಒಳಗೆ 
ಹಿಂದಿನ ಗೋಡೆಗೆ ಹೊಂದಿಕೊಂಡಂತೆ ಒಂದು ವೀರಗಲ್ಲಿದೆ. ಈ ವೀರಗಲ್ಲಿನಲ್ಲಿ ವೀರ ಮತ್ತು 
ಕೈಮುಗಿದು ನಿಂತಿರುವ ಎರಡು ಶಿಲ್ಪಗಳಿವೆ. ವೀರನು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು ಬಲಗೈಯನ್ನು 
ಸೊಂಟದಲ್ಲಿರುವ ಭಾಕುವನ್ನು ಹಿಡಿದಿರುವಂತೆ ಕಂಡರಿಸಲಾಗಿದೆ. ವೀರನು ತನ್ನ ಎಡಗಾಲನ್ನು 
ಮುಂದೆ ಇರಿಸಿ ಮುನ್ನುಗ್ಗುತ್ತಿರುವಂತೆ ಚಿತ್ರಿಸಲಾಗಿದೆ. ಕಿವಿಗೆ ಕುಂಡಲಿ, ಕೊರಳಿಗೆ ಹಾರ, ಕೈಗಳಿಗೆ 
ತೋಳ್ಗ್ಸಂದಿ ಮತ್ತು ಕಡಗ ಧರಿಸಿರುವ ವೀರನ ತುರುಬು ಮತ್ತು ಕಚ್ಚೆಯ ಕುಚ್ಚ ಸುಂದರವಾಗಿ 
ತೋರುತ್ತವೆ. ವೀರನ ಮುಂದೆ ಇನ್ನೊಂದು ನಿಂತಿರುವ ಪುರುಷನ ಶಿಲ್ಲವಿದೆ. ಇವರಿಬ್ಬರ ಶಿಲ್ಲದ 
ಮಧ್ಯೆ ವೀರನ ಬಿಲ್ಲಿನ ಗುರಿಗೆ ಸಮಾನಾಂತರವಾಗಿ ಸರ್ಪವನ್ನು ಚಿಕ್ಕದಾಗಿ ಕಂಡರಿಸಲಾಗಿದೆ. 
ಇದನ್ನು ಗಮನಿಸಿದರೆ ಇದೊಂದು ಸರ್ಪ ಬೇಟೆಯಶಿಲ್ಲ ಎಂಬುದರಲ್ಲಿ ಅನುಮಾನವಿಲ್ಲ. ವೀರನು 
ಸರ್ಪಬೇಟಿಯಾಡುತ್ತಿರುವುದನ್ನು ನೋಡುತ್ತಾ ನಿಂತಿರುವ ವ್ಯಕ್ತಿಯ ದೃಶ್ಯ ಇದಾಗಿದ್ದು, ಈ ಸಂದರ್ಭದಲ್ಲಿ 
ವೀರನು ಸರ್ಪಕಡಿತದಿಂದ ಮರಣ ಹೊಂದಿದ ಸನ್ನಿವೇಶವನ್ನು ಇದು ತಿಳಿಸುತ್ತದೆ. ಶಿಲಯ ಮೇಲ್ಲಾಗದಲ್ಲಿ 
ಸೂರ್ಯ-ಚಂದರ ಶಿಲ್ಪಗಳಿವೆ. 


ಹಾನಗಲ್ಲು ಕದಂಬರ ಪ್ರಮುಖ ಐತಿಹಾಸಿಕ ಸ್ಥಳವಾದ ಉಪ್ಪುಣಸಿ ಗ್ರಾಮದ ಉತ್ತರಕ್ಕೆ 
ಕೆರೆಯ ದಂಡೆಯ ಮೇಲೆ ಕ್ರಿ.ಶ.೧೨-೧೩ನೇ ಶತಮಾನಕ್ಕೆ ಸೇರಿದ ಕಲ್ಯಾಣ ಚಾಲುಕ್ಕರ ಶೈಲಿಯ 
ತಿಕೂಟಾಚಲ ಕಲ್ಲೇಶ್ವರ ದೇವಾಲಯವಿದೆ. ಈ ದೇವಾಲಯದ ಹಿಂದೆ(ಆವರಣಕ್ಕೆ ಹೊಂದಿಕೊಂಡಂತೆ) 
ಚಿಕ್ಕಪ್ಪ ಮೈಲಾರಪ್ಪ ಬಡಿಗೇರ ಇವರ ಜಾಗದಲ್ಲಿ ಒಂದು ಚಿಕ್ಕ ಮಾಸ್ತಿಗುಡಿ ಇದೆ. 
ಪೂರ್ವಾಭಿಮುಖವಾಗಿರುವ ಈ ಗುಡಿಯು ಗರ್ಭಗೃಹವನ್ನು ಮಾತ್ರ ಹೊಂದಿದೆ. ಧರ್ಮಸ್ಥಳ 
ಟಸ್ಪಿನವರು ಇದನ್ನು ಜೀರ್ಣೋದ್ದಾರ ಮಾಡಿದ್ದಾರೆ. ಗರ್ಭಗೃಹದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತಿ 
ಅಭಯಹಸ್ವದಲ್ಲಿರುವ ಮಾಸ್ಟಿಯ ಶಿಲ್ಪವಿದೆ. ಇಳಿಬಿಟ್ಟ ಎಡಗೈಯಲ್ಲಿ ಮಾಸ್ತಿಯು ಜಂಭೀರ ಹಣ್ಣನ್ನು 
ಹಿಡಿದಿದ್ದಾಳೆ. ಕಿವಿಯೋಲೆ, ತುರಬಿಗೆ ಕೇದಿಗೆ ಅಲಂಕರಣೆ, ಕೊರಳಹಾರ, ಕೈಬಳೆ ಧರಿಸಿರುವ 
ಮಾಸಿಯ ಲಂಗದ ನೆರಿಗೆ ಮತ್ತು ಮಡಿಕೆಗಳು ಗೋಚರಿಸುತ್ತವೆ. ಮಾಸ್ತಿಯ ಬಲಬದಿಗೆ ನಾಗ 


೧೭೩ 


ಶಿಲವಿರುವುದು ವಿಶೇಷವಾಗಿದೆ. ಇದು ಸರ್ಪಕಚ್ಚಿ ಮರಣಹೊಂದಿದವನ ಪತ್ನಿಯು ಸತಿ ಆಚರಿಸಿ 
ಸತ್ತ ವಿಚಾರವನ್ನು ತಿಳಿಸುತ್ತದೆ. ಒರಟು ಕಲ್ಲಿನಿಂದ ನಿರ್ಮಿಸಿರುವ ಈ ಮಾಸಿಶಿಲ್ಲವು ಅಂಗಾಂಗ 
ಸಮತೋಲನದ ದೃಷ್ಠಿಯಿಂದ ಅಷ್ಟೇನು ಆಕರ್ಷಕವಾಗಿ ಕಾಣುವುದಿಲ್ಲ. 


ಜಿಂಕೆಬೇಟೆ ವೀರಗಲ್ಲುಗಳು 

ಜಿಂಕೆಬೇಟೆಯ ವೀರಗಲ್ಲಂತೆ ತೋರುವ ಒಂದು ಶಿಲ್ಲವು ಬ್ಯಾಡಗಿ ತಾಲೂಕಿನ ಶಿಡೇನೂರಿನಲ್ಲಿ 
ದೊರಕಿದೆ. ಇದರ ಕೆಳಹಂತದಲ್ಲಿ ವೀರನು ಜಿಂಕೆಯೊಂದಿಗೆ ಹೋರಾಡುತ್ತಿರುವ ದೃಶ್ಯವಿದು, ಅವನ 
ಹಿಂದೆ ಎರಡು ಜಿಂಕೆಗಳು ನಿಂತಿರುವ ಅಸ್ಪಷ್ಟ ಶಿಲಗಳಿವೆ. ಎರಡನೆಯ ಹಂತದ ಮಧ್ಯದಲ್ಲಿ ಕೈಮುಗಿದು 
ಕುಳಿತ ಸ್ತೀ ಶಿಲ್ಪವಿದ್ದು, ಅವಳ ಬಲಬದಿಗೆ ಕೈ ಮುಗಿದು ನಿಂತ ಪುರುಷರ ಶಿಲ್ಲಗಳಿದ್ದರೆ, ಎಡಬದಿಯಲ್ಲಿ 
ಕೈ ಮುಗಿದು ನಿಂತ ಎರಡು ಸ್ತೀ ಶಿಲ್ಲಗಳಿವೆ. ಮೂರನೆಯ ಹಂತ ಕೆಳಗಿನ ಎರಡು ಹಂತಗಳಿಗಿಂತ 
ದೊಡ್ಡದಾಗಿದ್ದು, ವೀರನು ಕುದುರೆಯನ್ನು ಛಾಟಿಯಿಂದ ಹೊಡೆಯುತ್ತಾ ಜಿಂಕೆಗಳನ್ನು ಬೆನ್ನಟ್ಟುತ್ತಿರುವಂತೆ 
ಕಂಡರಿಸಲಾಗಿದೆ. ಕುದುರೆಯ ಮುಂದೆ ಇರುವ ಜಿಂಕೆಗಳು ಬೆದರಿ ಓಡುತ್ತಿವೆ. ಇಡೀ ಶಿಲ್ಪ ಜಿಂಕೆಬೇಟಿಯ 
ದೃಶ್ಯವನ್ನು ಮನಮುಟ್ಟುವಂತೆ ದೃಷ್ಟೀಕರಿಸಿದೆ. 
ಕುದುರೆ ಪಳಗಿಸುವ ಶಿಲ್ಪ : 


ಬ್ಯಾಡಗಿ ತಾಲೂಕಿನ ಸೂಡಂಬಿಯ ವೀರಗಲ್ಲೊಂದು ಶಿಲ್ಪ ದೃಷ್ಟಿಯಿಂದ ವಿಶಿಷ್ಟವಾಗಿದೆ. 
ಅಲಂಕೃತ ವೀರನು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದು, ಬೆನ್ನಿಗೆ ಬತ್ತಳಿಕೆ ಕಟ್ಟಿದ್ದಾನೆ. 
ಬಲಗೈಯಲ್ಲಿರುವ ಕತ್ತಿಯಿಂದ ಕುದುರೆಯ ಎದೆಗೆ ಚುಚ್ಚಿದ್ದಾನೆ. ಕುದುರೆಯ ಎದೆಯಲ್ಲಿ 
ಹೊಕ್ಕ ಕತ್ತಿಯು ಬೆನ್ನಿನಲ್ಲಿ ನಾಟಿದೆ. ವೀರನು ತನ್ನ ಬಲಗಾಲಿನಿಂದ ಇನ್ನೊಂದು ಕುದುರೆಯನ್ನು 
ಮೆಟ್ಟಿ ನಿಂತಿದ್ದಾನೆ. ಎರಡೂ ಕುದುರೆಗಳಿಗೂ ಜೀನು ಬಿಗಿದು ಅಲಂಕರಿಸಲಾಗಿದೆ. ಇಡೀ 
ಶಿಲ್ಲವು ಕುದುರೆ ಪಳಗಿಸುವ ಸಂಧರ್ಭದಲ್ಲಿ ಮಡಿದ ವೀರನ ಸ್ಮರಣೆಗಾಗಿ ನಿಲ್ಲಿಸಿದ 


ಸ್ನಾರಕಶಿಲ್ಲವೆಂಬುದನ್ನು ಬಿಂಬಿಸುತ್ತದೆ. 


ಕೊನೆಟಿಪ್ಪಣಿ 
೧. Purushotam Sing, Burial Practieces of Ancient India, p. 1. 
೨. S.Settar, Gunthar D. Sontheimer, (E.), 1982, Memorial Stones, p. 47-48 


೩. ಅಂಬಳಿಕೆ ಹಿರಿಯಣ್ಣ(ಸಂ.), ೨೦೦೯, ಕನ್ನಡ ವಿಷಯ ವಿಶ್ವಕೋಶ, ಇತಿಹಾಸ ಮತ್ತು 
ಪುರಾತತ್ತ್ವ, ಪು. ೫೪೮. 


KO 


. ಶೇಷಶಾಸಿ ಆರ್‌. ೨೦೦೪, ಕರ್ನಾಟಕದ ವೀರಗಲ್ಲುಗಳು, ಪಮ. ೧೪. 
ಮೆ [ae] 


Na 


. S. Settar, Gunthar D. Sontheimer, (E.), 1982, Memorial Stones, p. 50. 
. Rajan K.,2000, South Indian Memorial Stones, p. 25-30. 


( 


೧೭೪ 


೭. ಅದೇ, ಪು. 102 
©. Verrier Elwin, The Maria Murdar and Suicide, p. 30-31 
೯. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೧೫-೧೬. 


೧0. William Crooke & Enthoven, Relijion and Folklore of Northern In- 
dia, p-320. 


೧೧. ಕುಲಕರ್ಣಿ ಆರ್‌.ಎಚ್‌(ಲೇ.), ಗೋಪಾಲರಾವ್‌ ಎಜ್‌.ಎಸ್‌.(ಸಂ.), ೨೦೦೮, ಕರ್ನಾಟಕದ 
ಆರಂಭಿಕ ಶಿಲಕಲೆ ಪು. ೨೪-೨೫. 


೧೨. ರಮೇಶ್‌ ಕೆ.ವಿ, ೧೯೭೧, ಕರ್ನಾಟಕ ಶಾಸನ ಸಮೀಕ್ಷೆ, ಷು. ೩೮. 


೧೩. ಕುಲಕರ್ಣಿ ಆರ್‌. ಎಚ್‌. (ಲೇ), ಗೋಪಾಲ್‌ ರಾವ್‌ ಎಚ್‌ ಎಸ್‌ (ಸಂ), ೨೦೦೮ 


ಪೂರ್ವೋಕ್ತ ಪು. ೨೫. 
೧೪. ಪರಮಶಿವಮೂರ್ತಿ ಡಿ.ವಿ, ೧೯೯೯, ಕನ್ನಡ ಶಾಸನಶಿಲ್ಲ, ಪು. ೩೦. 


೧೫. S. Settar, Gunthar D. Sontheimer, (E.), 1982, Memorial Stones, p. 
185&193. 

೧೬. ತಿಪ್ಪೇರುದಸ್ವಾಮಿ ಎಚ್‌., ೨೦೧೫, ಕರ್ನಾಟಕದ ಸಂಸ್ಕೃತಿ ಸಮೀಕ್ಷೆ, ಪು. ೨೪೦-೪೧. 

೧೭. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಹು. ೩೭೮-೩೮೦ 

೧೮. ಎಸ್‌.ಐ.ಐ. ಸಂ. ೧೮, ಶಾ. ಸಂ. ೩೦೯,೩೪೨, ದೇವಿಹೊಸೂರು. ಬೊಮ್ಮನಕಟ್ಟಿ 

೧೯. ಅದೇ, ಸಂ. ೧೮, ಶಾ. ಸಂ. ೩೧೭, ೩೩೦, ಕಲಕೇರಿ 

೨೦. ಅದೇ, ಸಂ. ೧೮, ಶಾ. ಸಂ. ೨೬೧, ಹಾವೇರಿ. 

೨೧. ಅದೇ, ಸಂ. ೧೮, ಶಾ. ಸಂ. ೨೬೯, ಇಟಗಿ. 

೨೨. ಅದೇ, ಸಂ. ೨೦, ಶಾ. ಸಂ. ೩೫೬ ನೀಡೆನೂರು. 

೨೩. ಅದೇ, ಸಂ. ೨೦, ಶಾ. ಸಂ. ೧೨೪ ಮತ್ತು ೧೨೫, ಕಲಕೇರಿ 

೨೪. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ, ಪು. ೧೩೭. 

೨೫. ಎಕ. ಸಂ. ೫, ಶಾ. ಸಂ. ೧೬೨. 

೨೬. ಎಂ.ಎ.ಆರ್‌. ೧೯೨೬ ಶಾ. ಸಂ., ೪೦. 

೨೬೭. ಎಕ. ಸಂ. ೫, ಶಾ. ಸಂ. ೧೭. 

೨೮. ಶೇಷಶಾ 

೨೯. ಅದೇ, ಹು. ೩೪೪-೪೬. 

೩೦. ಅದೇ, ಪು. ೩೪೯-೩೫೦. 


೩೧. ಅದೇ, ಪು. ೨೯೩-೩೦೪. 


೧೭೫ 


೩೨. 
೩೩. 
೩೪. 
೩೫. 
೩೬. 
೩೭. 
೩೮. 
೩೯. 
೪೦. 
೪೧. 
ಕಿ 


೪೩. 
ಅಲ್ಲಾ 
೪ಜಿ. 
ಭಿ 
ಪ್ರಿ 
೪, 
ಧ್‌ 
೫೦. 
೫೧. 
೫೨. 
೫೩. 
೫೪. 
ಬಜೆ. 
೫೬. 
೫೭. 


ಅದೇ, ಹು. ೩೮೦-೮೧. 

ಪರಮಶಿವಮೂರ್ತಿ ಡಿ.ವಿ. ೧೯೯೯, ಪೂರ್ವೋಕ್ತ, ಷು. ೭-೮. 

ತಿಪ್ಲೇಸ್ಪಾಮಿ ಪಿ.ಆರ್‌. (ಪ್ರಸಂ.), ೧೯೯೪, ಶಿಲ್ಲಕಲಾ ಪ್ರಪಂಚ, ಪು. ೩೪೭-೪೮. 
ತಿಪ್ಲೇಸ್ಪಾಮಿ ಪಿ.ಆರ್‌. (ಪ್ರಸಂ.) ಪೂರ್ವೋಕ್ತ, ಪು. ೩೪೬-೫೦. 

ಎ.ಕೆ. ಸಂ. ೧೧, ಶಾಸ್ತ, ೪೨, ತಮಟಕಲ್ಲು 

ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೨೯೪ ಮತ್ತು ೩೫ಲಿ. 
ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ, ಹು. ೩೧-೩೨. 
ಎ.ಆರ್‌.ಐ.ಇ. ೧೯೩೫-೧೯೩೬, ಶಾ.ಸಂ., ೯೬, ಶಿಡೇನೂರು 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೪, ಬನ್ನಿಕೊಪ್ಪ 

ಎ.ಆರ್‌.ಐ.ಇ ೧೯೬೦-೧೯೬೧, ೪೦೬ ಮತ್ತು ೪೦೭, ಚಿಕ್ಕನಂದಿಹಳ್ಳಿ 


ಶ್ಯಾಮಲಾ ರತ್ನಕುಮಾರಿ ಬೆಂ.ಶ್ಲಾ, ೨೦೧೭, ರಾಷ್ಟಕೂಟರ ವೀರಗಲ್ಲು ಶಿಲ್ಲಗಳು,ಆರ್‌.ಶೇಷಶಾಸ್ತಿ 


ಅಭಿನಂದನಾ ಗ್ರಂಥ ವಿಶೇಷ(ಸಂ) ಗೋಪಾಲರಾವ್‌ ಎಚ್‌.ಎಸ್‌. ಮತ್ತು ಶೀನಿವಾಸಮೂರ್ತಿ 


ಎಸ್‌.ಎಲ್‌.ಪು. ೧೭೮. 


ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೩೮೨. 
ಎ.ಆರ್‌.ಐ.ಇ., ೧೯೫೮-೧೯೫೯, ಹು. ೫೩ಲ್ರಿ, ಅರಳಿಕಟ್ಟಿ 

ಅದೇ, ೭೦೧೯೫೦-೫೧ ಮತ್ತು ಎ.ಆರ್‌.ಇ. ೪೪೦೯ ೬೦-೬೧, ಮಾಸಣಗಿ 
ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೯, ಮಂತಗಿ 

ಅದೇ, ಸಂ. ೧೮, ಶಾ.ಸಂ. ೧೦, ಸಂಗೂರು 

ಅದೇ, ಸಂ. ೧೮, ಶಾ.ಸಂ. ೧೬ ಮತ್ತು ೨೯, ದೇವಿಹೊಸುರು 
ಅದೇ, ಸಂ. ೧೮, ಶಾ.ಸಂ. ೧೮, ನದಿಹರಳಹಳ್ಳಿ 

ಅದೇ, ಸಂ. ೧೮, ಶಾ.ಸಂ. ೧೯, ಇಟಗಿ 

ಅದೇ, ಸಂ. ೧೮, ಶಾ.ಸಂ. ೩೦, ಹಾವೇರಿ 

ಅದೇ, ಸಂ. ೧೮, ಶಾ.ಸಂ. ಹಿಷಿ ಕಿತ್ತೂರು 

ಎ.ಆರ್‌.ಐ.ಇ. ಹ೧೭ೋ೯ ೪೫-೪೬, ಮೋಟಳ್ಳಿ 

ಅದೇ, ೩೩೬/೯೪೫-೪೬೭೬, ಚಿಲ್ಲೂರು 

ಅದೇ, ೧೯೫/ ೧೯೪೭-೪೮, ಗುಡಗುಡಿ 

ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ, ಪು. ೩೮೨-೮೩. 
ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ಮ್ವೋಕ್ತ, ಹು. ೩೨-೩೩. 


೧೭೬ 


೫೮. ಶೇಷಶಾಸಿ ಆರ್‌., ೨೦೦೪, ಪೂರ್ವೋಕ, ಹು. ೩೮೫. 

ಮೆ po) 
ರಿ. ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ ಪು.ಸಂ., ಹಷಿ 
೬೦. ಸ್ಥಿತಾರೆಡ್ಡಿ ಡಿ. ೨೦೧೭ ಗಂಗರ ಕಾಲದ ವೀರಗಲ್ಲುಗಳು, ಷು. ೧೫೦. 


೬೧. ದೇವರಕೊಂಡಾರೆಡ್ಡಿ, ೨೦೧೭ತಲಕಾಡಿನ ಗಂಗರ ವೀರಗಲ್ಲು ಶಾಸನಗಳು 
(ಸಂ.)ಗೋಪಾಲರಾವ್‌ಎಚ್‌.ಎಸ್‌ ಮತ್ತು ಶೀನಿವಾಸಮೂರ್ತಿ ಎಸ್‌.ಎಲ್‌. ಡಾ.ಆರ್‌. ಶೇಷಶಾ 


ಅಭಿನಂದನಾಗಂಥ ವಿಶೇಷ-ಪು-೧೬೧. 


ಸಿ 
ಮೆ 


೬೨. ಪರಮಶಿವಮೂರ್ತಿ ಡಿ.ವಿ, ೧೯೯, ಪೂರ್ವೋಕ್ತ, ಪು. ೩೩-೩೫. 
೬೩. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ, ಪು. ೩೯೦. 

೬೪, ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ, ಹು. ೩೫. 
೬ಬ. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ, ಪು. ೩೯೦. 

೬೬. ಪರಮಶಿವಮೂರ್ತಿ ಡಿ.ವಿ, ೧೯, ಪೂರ್ವೋಕ್ತ, ಹು. ೩೫-೩೬. 
೬೭. ಎಸ್‌.ಐ.ಐ. ಸಂ. ೧೮, ಶಾ.ಸಂ., ೧೬೯, ಕಲಕೇರಿ 

೬೮, ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೧೩, ಕಲಕೇರಿ 

೬೯. ಎಸ್‌.ಐ.ಐ.ಸಂ. ೧೮, ಶಾ.ಸಂ., ಹಿಡಿ ಕಿತ್ತೂರು 

೭೦. ಅದೇ, ಶಾ.ಸಂ. ೧೨೬, ಹತ್ತಿಮತ್ತೂರು 

೭೧. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೨೪, ಕಲಕೇರಿ 

೭೨. ಎಸ್‌.ಐ.ಐ. ಸಂ. ೧೮, ಶಾ.ಸಂ.,, ೨೬೧. 

೭೩. ಅದೇ, ಶಾ.ಸಂ., ೩೯೩. 

೭೪. ಅದೇ, ಶಾ.ಸಂ. ೪೧೯. 

೭೫. ಅದೇ, ಶಾ.ಸಂ., ೨೬೯. 

೭೬. ಅದೇ, ಶಾ.ಸಂ. ೧೭೧, ಕಾಗಿನೆಲ್ಲಿ 

೭೭. ಅದೇ, ಶಾ.ಸಂ., ೧೦, ಸಂಗೂರು 

೭೮. ಅದೇ, ಶಾ.ಸಂ. ೧೬, ದೇವಿಹೊಸೂರು 

೯. ಅದೇ. ಶಾ.ಸಂ. ೧೯೩, ಬಿಲ್ಲಹಳ್ಳಿ 

೮೦. ಅದೇ, ಶಾ.ಸಂ., ೨೭೫, ದೇವಿಹೊಸೂರು 

೮೧. ಅದೇ, ಶಾ.ಸಂ. ೩೦೯, ದೇವಿಹೊಸೂರು 

೮೨. ಅದೇ, ಶಾ.ಸಂ. ೩೪೨, ಬೊಮ್ಮನಕಟ್ಟಿ 

೮೩. ಅದೇ, ಶಾ.ಸಂ., ೩೮೭, ಹತ್ತಿಮತ್ತೂರು 


೧೭೭ 


೮೪. 
೦೫. 
೦೬. 
ಅ 
೮೮. 
ಲ್‌ 
ಲ, 
2 
ಧಿ 
೯೩. 
೯೪, 
೯೫. 
೬ 
€ಕ್ತ; 
ಲ; 
ರ್‌ 


೧೦೦. 
೧೦೧. 
೧೦೨. 
೧೦೩. 
೧೦೪. 
೧೦೫. 
೧೦೬. 
೧೦೭. 
೧೦೮. 
೧೦೯. 
೧೧೦. 
೧೧೧. 


ಅದೇ, ಶಾ.ಸಂ., ೧೨೪ & ೧೨೫, ಕಲಕೇರಿ 
ಕೆ.ಐ.-೫, ಶಾ.ಸಂ-೯೭, ತಿಳವಳ್ಳಿ 
ಅದೇ, ಶಾ.ಸಂ., ೯೭, ತಿಳವಳ್ಳಿ 
ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೧೧೨-೧೩. 
ಎಸ್‌.ಐ.ಐ ಸಂ. ೨೦, ಶಾ.ಸಂ-೦೯೭, ಕಲಕೇರಿ 
ಎಸ್‌.ಐ.ಐ ಸಂ. ೧೮, ಶಾ.ಸಂ-೩೭೦, ಹಾವೇರಿ 
ಅದೇ, ಶಾ.ಸಂ., ೯. 
ಅದೇ, ಶಾ.ಸಂ., ೩೩. 
ಅದೇ, ಶಾ.ಸಂ., ೧೧೬. 
ಅದೇ, ಶಾ.ಸಂ., ೧೪೦. 
ಅದೇ, ಶಾ.ಸಂ., ೨೫೦. 
ಅದೇ, ಶಾ.ಸಂ., ೧೨೬, ಹತ್ತಿಮತ್ತೂರು 
ಅದೇ, ಶಾ.ಸಂ., ೨೧೯, ಕಳ್ಳಿಹಾಳ 
ಅದೇ, ಶಾ.ಸಂ., ೨೫೯, ಕಾಗಿನೆಲ್ಲಿ 
ಅದೇ, ಶಾ.ಸಂ., ೩೬೮, ಮಾಕನೂರು 
ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೨೪. 
ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೬೯, ಕಲಕೇರಿ 
ಎಸ್‌.ಐ.ಐ., ಸಂ. ೧೮, ಶಾ.ಸಂ.-೧೧೬, ಕನವಳ್ಳಿ. 
ಅದೇ. ಶಾ.ಸಂ. ೧೬೮, ಅಂತರವಳ್ಳಿ. 
ಅದೇ, ಶಾ.ಸಂ. ೧೬, ದೇವಿಹೊಸುರು. 
ಅದೇ, ಶಾ.ಸಂ. ೧೭೧, ಕಾಗಿನೆಲ್ಲಿ. 
ಅದೇ. ಶಾ.ಸಂ. ೩೬೯, ಹುಲಿಹಳ್ಳಿ. 
ಕಲಬುರ್ಗಿ ಎಂ.ಎಂ. ೧೮೭೫ ಧಾರವಾಡ ಜಿಲ್ಲೆಯ ಶಾಸನ ಸೂಚಿ, ಪು. ೨೯, ಬಂಕಾಪುರ. 
ಎಸ್‌.ಐ.ಐ. ಸಂ. ೧೮, ಶಾ.ಸಂ.-೨೫೯, ಕಾಗಿನೆಲೆ. 
ಅದೇ, ಶಾ.ಸಂ. ೩೫, ನೆಲೋಗಲ್‌. 
ಅದೇ, ಶಾ.ಸಂ.. ೩೩೭, ದೇವಗಿರಿ. 
ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೬೯, ಕಲಕೇರಿ. 


ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೭೬, ಹರಳಹಳ್ಳಿ. 


೧೭೮ 


೨. 
೧೧೩. 
೧೧೪. 
೧೧೫. 
೧೧೬. 
೧೧೭. 
೧೧೮. 
NE, 
(೨೦: 
೧೨೧. 
ಫಟ 
೧೨೩. 
೧೨೪. 
೧೨೫. 
೧೨೬. 
EL 
೧೨೮. 
EE, 
೧೩೦. 
೧೩೧. 
೧೩೨. 
೧೩೩. 
೧೩೪. 
೧೩೫. 
೧೩೬. 
೧೩೭. 
೧೩೮. 
೧೩೯. 


ಅದೇ, ಶಾ.ಸಂ. ೨೫೯, ಕಾಗಿನೆಲೆ. 

ಅದೇ, ಶಾ.ಸಂ. ೧೨೬, ಹತ್ತಿಮತ್ತೂರು. 

ಅದೇ, ಶಾ.ಸಂ. ೧೩೦, ಅಗಡಿ. 

ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೬೯, ಕಲಕೇರಿ. 

ಅದೇ, ಶಾ.ಸಂ. ೧೨೫, ಕಲಕೇರಿ. 

ಎಸ್‌.ಐ.ಐ., ಸಂ. ೧೮, ಶಾ.ಸಂ.-೩೫೩, ದೇವಿಹೊಸುರು. 

ಅದೇ. ಶಾ.ಸಂ. ೧೬೯, ಕಾಗಿನೆಲ್ಲಿ. 

ಅದೇ. ಶಾ.ಸಂ. ೨೧೭, ಸರ್ವಂದ. 

ಅದೇ. ಶಾ.ಸಂ. ೧೧೬, ಕನವಳ್ಳಿ, 

ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೨೬, ಕಲಕೇರಿ. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೭೫, ದೇವಿಹೊಸುರು. 

ಎ.ಇ. ಸಂ. ೧೬, ಕ್ಯಾಸನೂರು. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೪೦, ಗಣಜೂರು. 

ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೧೪, ಕಲಕೇರಿ. 

ಕೆ.ಐ., ಸಂ. ೪, ಶಾ.ಸಂ. ೪೩, ಮೇದೂರು. 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೭೨, ಕುಂಚೂರು. 
ಅದೇ, ಪು. ೨೮, ನಿಡಗುಂದಿ. 

ಕೆ.ಐ., ಸಂ. ೪, ಶಾ.ಸಂ. ೪,೫, ಸಾತೇನಹಳ್ಳಿ, 

ಕಲಬುರ್ಗಿ ಎಂ.ಎಂ., ೧೯೭೫, ಪೂರ್ವೋಕ್ತ ಷು. ೭೩, ಕೊಡಮಗ್ಗಿ. 
ಅದೇ, ಪು. ೬೭, ಸಂಸಗಿ. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೧೮-೨೨೨, ಕಳ್ಳಿಹಾಳ. 
ಎಸ್‌.ಐ.ಐ., ಸಂ. ೨೦, ಶಾ.ಸಂ. ೩೩೦, ಕಲಕೇರಿ. 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೮, ಹಾನಗಲ್ಲು. 
ಅದೇ, ಪು. ೫೯, ಉಪ್ಪುಣಸಿ. 

ಅದೇ, ಪು. ೩೦, ಶಬನೂರು. 

ಅದೇ, ಪು. ೪೫, ದೇವಗಿರಿ. 

ಅದೇ, ಪು. ೪೫, ದೇವಗಿರಿ. 


ಎಸ್‌.ಐ.ಐ., ಸಂ. ೧೮, ಶಾ.ಸಂ. ೯೭, ಬಂಕಾಪುರ. 


೧೭೯ 


೧೪೦. ಕಲಬುರ್ಗಿ ಎಂ.ಎಂ., ೧೯೭೫, ಪೂರ್ವೋಕ್ತ ಪು. ೫೨, ಮುತ್ತೂರು. 
೧೪೧. ಅದೇ, ಪು. ೭೪, ಜಾವಳ್ಳಿ, 

೧೪೨. ಕೆಖ., ಸಂ. ೬, ಶಾ.ಸಂ. ೫೫, ಸಾತೇನಹಳ್ಳಿ. 

೧೪೩. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೩೯, ಕೆಂಗೊಂಡ. 

೧೪೪. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೭೮, ವರಾಹ. 
೧೪೫. ಅದೇ. ಪು. ೬೦, ಕುಂಟನಹೊಸಳ್ಳಿ. 

೧೪೬. ಅದೇ, ಪು. ೬೪, ಬಾಳೆಹಳ್ಳಿ. 

೧೪೭. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೧೩, ಕಲಕೇರಿ. 

೧೪೮. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ್ಕ ಪು. ೫೯, ಉಪ್ಪುಣಸಿ. 
೧೪೯, ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೨೬, ಕಲಕೇರಿ. 

೧೫೦. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ಮ್ವೋಕ್ತ ಪು. ೫೪, ಅಂತರವಳ್ಳಿ. 
೧೫೧. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೫೫, ಹಾವೇರಿ. 

೧೫೨. ಅದೇ, ಶಾ.ಸಂ. ೨೬೯, ಇಟ್ಟಿಗೆ. 

೧೫೩. ಅದೇ, ಶಾ.ಸಂ. ೩೪೧, ಕಾಗಿನೆಲೆ. 

೧೫೪. ಅದೇ, ಶಾ.ಸಂ. ೩೨೦, ಹುಲಿಹಳ್ಳಿ. 

೧೫೫. ಅದೇ, ಶಾ.ಸಂ. ೩೭೦, ಹಾವೇರಿ. 

೧೫೬. ಅದೇ, ಶಾ.ಸಂ. ೩೮೫, ಗುತ್ತಲ. 

೧೫೭. ಅದೇ, ಶಾ.ಸಂ. ೩೧೬, ಇಟ್ಟಿಗೆ. 

೧೫೮. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ಮ್ವೋಕ್ತ ಪು. ೮೦, ಹೊಲಬಿಕೊಂಡ. 
೧೫೯. ಅದೇ, ಪು. ೭೮, ಸಿರಗಂಬಿ. 

೧೬೦. ಅದೇ, ಪು. ೮೦, ಹಿರೇಕೆರೂರು. 

೧೬೧. ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ ಹು. ೭-೨೩. 
೧೬೨. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೩೫೬-೩೬೧. 

೧೬೩. ಕಲಬುರ್ಗಿ ಎಂ.ಎಂ. ೨೦೧೧, ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಪು.೭೭. 
೧೬೪. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೪೦೨. 


೧೬೫. ಚಿದಾನಂದಮೂರ್ತಿ ಎಂ., ೨೦೧೧, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. 
೧೨-೧೩. 


೧೬೬. ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ ಪು. ೭೬-೭೭. 


೧೮೦ 


೧೬೭. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಹು. ೧೮೩-೧೯೨. 
೧೬೮. ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ ಹು. ೧೪-೧೮. 
೧೬೯ ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಹು. ೧೯೨-೧೯೬. 
೧೭೦. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೯೫, ಹತ್ತಿಮತ್ತೂರು. 

೧೭೧. ಕೆ.ಐ. ಸಂ. ೫, ಶಾ.ಸಂ. ೨೨, ತಿಳವಳ್ಳಿ 

೧೭೨. ಕೆ.ಐ. ಸಂ. ೬, ಶಾ.ಸಂ. ೩೬, ಮುತ್ತೂರು. 

೧೭೩. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೫೩, ದೇವಿಹೊಸುರು. 
೧೭೪. ಅದೇ, ಶಾ.ಸಂ. ೩೬೧, ಬ್ಯಾಡಗಿ. 

೧೭೫. ಅದೇ, ಶಾ.ಸಂ. ೨೦೪, ಇಟ್ಟಗಿ. 

೧೭೬. ಅದೇ, ಶಾ.ಸಂ. ೨೧೩, ಸಂಗೂರು. 

೧೭೭. ಕೆ.ಐ. ಸಂ. ೫, ಶಾ.ಸಂ. ೬೧, ಅಕ್ಕಿಆಲೂರು. 

೧೭೮. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೨೪, ಕಲಕೇರಿ. 

೧೭೯. ಅದೇ, ಶಾ.ಸಂ. ೨೫೦, ಬಾಳಂಬೀಡು. 

೧೮೦. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ಮ್ವೋಕ್ತ ಪು. ೬೧,೭೦,೫೬೬೯. 
೧೮೧. ನಾಗಯ್ಯ ಜೆ.ಎಂ, ೨೦೧೭, ಆತ್ಮಬಲಿದಾನ, ಪು. ೧೪. 

೧೮೨. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ಮ್ವೋಕ್ತ ಹು. ೧೯೮-೨೦೧. 
೧೮೩. ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ, ಹು. ೮೧. 
೧೮೪. ಐ.ಎ. ೧೬, ಪು.ಸಂ, ೮೧-೮, ಹೊಟ್ಟೂರು. 

೧೮೫. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೨೦೨. 

೧೮೬. ಐ.ಎ. ಸಂ. ೬ ಪು೧೬೨-೬ಡ೩ಿ ನರೆಗಲ್‌. 

೧೮೭. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೦೯, ದೇವಿಹೊಸುರು. 
೧೮೮. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೪, ಹಿರೇಬಿದರಿ. 

೧೮೯. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ಷಿಷ್ಲಿ ಕಿತ್ತೂರು. 

೧೯೦. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೩೦. 
೧೯೧. ಅದೇ, ಹು. ೬೫. 

೧೯೨. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೨೬, ಹತ್ತಿಮತ್ತೂರು. 
೧೯೩. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫ಲಿ. 
೧೯೪, ಕೆ.ಐ., ಸಂ. ೪, ಶಾ.ಸಂ. ೨೮, ಹಿರೇಕೆರೂರು. 


೧೮೧ 


೧೯೫. 
೧೯೬. 
೧೯೭. 
೧೯೮. 
ಫ್‌ 
೨೦೦. 
೨೦೧. 
ವಿಧಿ. 
೨೦೩. 
೨೦೪. 
೨೦೫%. 
ವಿಲಿ 
೨೦೭. 
೨೦೮. 
ವಿರ, 
೨೧೦. 
೨೧೧. 
ವಿಪಿ; 
೨0. 
OS 
೨೧೫. 
ವಿ೬. 
ವಿ೧೭: 
ವಿಲಿ: 
be 3 
ವಿ೨ 
ವು: 
ವಿ೨ 


ಕೆ. ಸಂ. ೬, ಶಾ.ಸಂ. ೩೪, ಹಿರೇಕೊಣತಿ. 

ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೧೯೬-೧೯೭. 

ಕೆ.ಐ. ಸಂ. ೬, ಶಾ.ಸಂ. ೩೬, ಮುತ್ತೂರು. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೯೩, ಬಿಲ್ಲಹಳ್ಳಿ, 

ಪರಮಶಿವಮೂರ್ತಿ ಡಿ.ವಿ. ೨೦೧೧, ತುರುಗೋಳ್‌ ಸಂಕಥನ, ಪು. ೩೫. 
ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೧೩, ಸಂಗೂರು. 

ಅದೇ, ಶಾ.ಸಂ. ೨೧೫, ಅಂತರವಳ್ಳಿ, 

ಅದೇ, ಶಾ.ಸಂ. ೨೧೭, ಸರ್ವಂದ. 

ಅದೇ, ಶಾ.ಸಂ. ೩೦, ಹಾವೇರಿ. 

ಕಲಬುರ್ಗಿ ಎಂ.ಎಂ., ೧೯೭೫, ಪೂರ್ವೋಕ್ತ ಪು. ೭೨ 

ಅದೇ, ಪು.ಸಂ. ೬೧. 

ಎಸ್‌.ಐ.ಐ., ಸಂ. ೧೮, ಶಾ.ಸಂ. ೩೨೪, ಹೊನ್ನಮರಡಿ. 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ಮೋಕ್ತ, ಹು. ೨೭೬೨೮೫೨ ೫೭೬೧-೭೫. 
ಪರಮಶಿವಮೂರ್ತಿ ಡಿ.ವಿ, ೨೦೧೦, ಪೇಬ್ಬುಯ್ಯಲ್‌, ಹು. ೨-೩. 
ಎಸ್‌.ಐ.ಐ., ಸಂ. ೧೮, ಶಾ.ಸಂ. ೧೨೬, ಹತ್ತಿಮತ್ತೂರು. 

ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ ಪು. ೮೦. 
ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ, ಪು. ೩೧೫. 
ಪರಮಶಿವಮೂರ್ತಿ ಡಿ.ವಿ. ೨೦೧೦, ಪೂರ್ಮೋಕ್ತ, ಪು. ೩-೪. 
ಚಿದಾನಂದಮೂರ್ತಿ ಎಂ. ೨೦೦೬, ಬೃಹತ್‌ ಕರ್ನಾಟಕ ಭಾಷಿಕ ಸಾಂಸ್ಕೃತಿಕ ಹು.ಸಂ.೪೭. 
ಎಸ್‌.ಐ.ಐ., ಸಂ. ೧೮, ಶಾ.ಸಂ. ೧೨೬, ಹತ್ತಿಮತ್ತೂರು. 

ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೨೫೦, ಬಾಳಂಬೀಡು. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೬೯, ಕಾಗಿನೆಲೆ. 

ಕೆ.ಖ. ಸಂ. ೬, ಶಾ.ಸಂ. ೨೬, ಮುತ್ತೂರು. 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೧. 

ಅದೇ, ಹು. ೬೮. 

ಕೆ.ಐ., ಸಂ. ೫, ಶಾ.ಸಂ. ೩೬, ಬಾಳೂರು. 

ಐ.ಎ. ೫, ಪು.ಸಂ, ೨೬೧-೬೫, ಅಬಲೂರು. 


ಶೇಷಶಾಸಿ ಆರ್‌., ೨೦೦೪, ಪೂರ್ವೋಕ, ಪು. ೧೬೦. 
ಮೆ — 


೧೮೨ 


೨೨೩. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೧೫, ಅಂತರವಳ್ಳಿ. 

೨೨೪. ಅದೇ, ಶಾ.ಸಂ, ೨೧೭, ಸರ್ವಂದ. 

೨೨೫. ಪ್ರಭಾಕರ ರಾವ್‌ ಕೆ, ೨೦೦೬, ಮಧ್ಯಕಾಲಿನ ಕರ್ನಾಟಕದಲ್ಲಿ ಯುದ್ದಗಳು, ಪು. ೧೦೩. 
೨೨೬. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಹು. ೨೪೫-೨೫೫. 
೨೨೭. ಪ್ರಭಾಕರ ರಾವ್‌ ಕೆ, ೨೦೦೬, ಮಧ್ಯಕಾಲಿನ ಕರ್ನಾಟಕದಲ್ಲಿ ಯುದ್ದಗಳು, ಪು.೧೧೨. 
೨೨೮. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೬೯, ಕಾಗಿನೆಲ್ಲಿ. 

೨೨೯. ಅದೇ. ಶಾ.ಸಂ, ೨೫೭, ಹಿರೇಲಿಂಗದಹಳ್ಳಿ. 

೨೩೦. ಎಸ್‌.ಐ.ಐ., ಸಂ. ೨೦, ಶಾ.ಸಂ. ೧೨೬, ಕಲಕೇರಿ. 

೨೩೧. ಅದೇ, ಶಾ.ಸಂ, ೨೯೭, ಕಲಕೇರಿ. 

೨೩೨. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೪೫. 
೨೩೩. ಅದೇ, ಪು. ೬೦. 

೨೩೪. ಅದೇ, ಪು. ೬೯. 

೨೩೫. ಅದೇ, ಪು. ೬೯. 

೨೩೬. ಕೆ.ಐ. ಸಂ. ೪, ಶಾ.ಸಂ. ೨೦, ಎಮ್ಮಿಗನೂರು. 

೨೩೭. ಅದೇ. ಶಾ.ಸಂ, ೧೯, ಎಮ್ಮಿಗನೂರು. 

೨೩೮. ಅದೇ, ಶಾ.ಸಂ, ೨೪, ಹಂಸಭಾವಿ. 

೨೩೯. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ಮೋಕ್ತ ಹು. ೧೫೦-೫೮. 
೨೪೦. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೪೩, ಬೊಮ್ಮನಕಟ್ಟಿ. 
೨೪೧. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ, ಪು. ೩ಪಿ. 
ಖಲಿ ಅದ್ಕ ಹು: ಪಃ; 

೨೪೩. ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೧೬೨-೬೩. 
೨೪೪. ಎಸ್‌.ಐ.ಐ., ಸಂ. ೧೮, ಶಾ.ಸಂ. ೨೦೫, ಅಂತರವಳ್ಳಿ. 

೨೪೫. ಅದೇ, ಶಾ.ಸಂ. ೨೧೦, ಮೊಟೆಬೆನ್ನೂರು. 

೨೪೬. ಅದೇ, ಶಾ.ಸಂ. ೪೧೫, ಚಳಗೇರಿ. 

೨೪೭. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೭೩. 
೨೪೮. ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ, ಪು. ೨೮೨. 
೨೪೯. ಐ.ಎ ೬ ಪು. ೧೬೦-೧೬೨. 


೨೫೦. ಎಸ್‌.ಐ.ಐ., ಸಂ. ೧೮, ಶಾ.ಸಂ. ೧೦, ಸಂಗೂರು. 


೧೮೦೩ 


೨೫೧. ಕಲಬುರ್ಗಿ ಎಂ.ಎಂ., ೧೯೭೫, ಪೂರ್ಮೋಕ್ತ ಪು. ೬೬. 
DE Re AON 

೨೫೩. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೩ ಕಿತ್ತೂರು. 

೨೫೪. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೨೫೦, ಬಾಳಂಬೀಡು. 
೨೫೫. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೬೮, ಅಂತರವಳ್ಳಿ. 
೨೫೬. ಕೆ.ಐ., ಸಂ. ೬, ಶಾ.ಸಂ. ೨೬, ಮುತ್ತೂರು. 

೨೫೭. ಕೆ.ಐ., ಸಂ. ೫, ಶಾ.ಸಂ. ೩&೬, ಬಾಳೂರು. 

೨೫೮. ಎಸ್‌.ಐ.ಐ., ಸಂ. ೧೮, ಶಾ.ಸಂ. ೩೪೮, ಹಿರೇಮುಗದೂರು. 
೨೫೯. ಅದೇ, ಶಾ.ಸಂ. ೨೧೭, ಸರ್ವಂದ. 

೨೬೦. ಅದೇ, ಶಾ.ಸಂ. ೨೬೩, ಮೆಣಸಿನಹಾಳ. 

೨೬೧. ಅದೇ, ಶಾ.ಸಂ. ೨೬೭, ಬೆನಕನಕೊಂಡ. 

೨೬೨. ಅದೇ, ಶಾ.ಸಂ. ೩೯೮, ಮೆಣಸಿನಹಾಳ. 

೨೬೩. ಅದೇ, ಶಾ.ಸಂ., ರ೯೯, ನಿಟ್ಟೂರು. 

೨೬೪. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೭೩. 
೨೬೫. ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ಮೋಕ್ತ ಪು. ೮೧. 
೨೬೬. ಎಸ್‌.ಐ.ಐ., ಸಂ. ೧೮, ಶಾ.ಸಂ. ೩೭೬, ಹರಳಹಳ್ಳಿ. 
೨೬೭. ಅದೇ, ಶಾ.ಸಂ. ೩೮೭, ಹತ್ತಿಮತ್ತೂರು. 

೨೬೮. ಅದೇ. ಶಾ.ಸಂ., ೧೧೬, ಕನವಳ್ಳಿ. 

೨೬೯. ಅದೇ, ಶಾ.ಸಂ., ೯೪, ಹತ್ತಿಮತ್ತೂರು. 

೨೭೦. ಅದೇ. ಶಾ.ಸಂ. ೨೩೧, ಹೊಸಹಳ್ಳಿ. 

೨೭೧. ಅದೇ, ಶಾ.ಸಂ., ೨೬೨, ಬೆನಕನಕೊಂಡ. 

೨೭೨. ಕೆ.ಐ. ಸಂ. ೫, ಶಾ.ಸಂ. ೧೦೩, ತಿಳವಳ್ಳಿ. 

೨೭೩. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೪. 
೨೬೭೪, ಅದೇ, ಪು.ಸಂ. ೬೪. 

೨೬೭೫. ಅದೇ, ಪು.ಸಂ, ೭೯. 

೨೭೬. ಕೆಐ., ಸಂ. ೫, ಶಾ.ಸಂ. ೨೨, ತಿಳವಳ್ಳಿ. 

೨೭೭. ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ಪ್ಮೋಕ್ತ ಪು. ೮೩. 


೨೭೮. ಎಸ್‌.ಐ.ಐ., ಸಂ. ೨೦, ಶಾ.ಸಂ. ೩೩೦, ಕಲಕೇರಿ. 


೧೮೪ 


Mo 
೨೮೦. 
ಖರ, 
ವಿಳ 
೨೮೩. 
೨೮೪. 
೨೮೫. 
ವಳ. 
ವಲಿಯ 
೨೮೮. 
ವ್‌ 
೨೯; 
ಹು 
ಪಿಪಿ 


೨೯೩. 


ಅದೇ, ಶಾ.ಸಂ., ೧೨೪, ಕಲಕೇರಿ. 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೪೬. 
ನಾಗಯ್ಯ ಜೆ.ಎಂ. ೨೦೧೭, ಪೂರ್ಮೋಕ್ತ ಪು. ೨೯. 
ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೧೬೮-೭೨. 
Altekar A.S., The Coinage of the Gupta Empire, plate No-2. 
ಶೇಷಶಾಸ್ತ್ರಿ ಆರ್‌., ೨೦೦೪, ಪೂರ್ವೋಕ್ತ ಪು. ೧೭೬-೮೧. 
ಕಲಬುರ್ಗಿ ಎಂ.ಎಂ. ೧೯೭೫ ಪೂರ್ವೋಕ್ತ ಪು. ೮೦. 

ಅದೇ, ಹು. ೭೦. 

ಅದೇ, ಷು. ೮೦. 

ಅದೇ, ಪು. ೭೧. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೫೪, ಕಳ್ಳಿಹಾಳ. 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೭೮. 
ಎಸ್‌.ಐ.ಐ., ಸಂ. ೧೮, ಶಾ.ಸಂ. ೨೨೯, ಗಳಗನಾಥ. 
ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ಮ್ವೋಕ್ತ ಹು. ೧೦೧. 


ಕೆ.ಐ., ೬, ಶಾಸಂ., ಜ೫೮ೆ, ಪುರದಗೇರಿ. 


೧೮೫ 


ಅಧ್ಯಾಯ : ನಾಲ್ಕು 


ಆತ್ಮಬಲಿದಾನ ಸ್ಥಾರಕ ಶಿಲ್ಪಗಳು : ಲೌಕಿಕ 


೪.೧ ಮಹಾಸತಿ(ಮಾಸ್ಪಿ) ಪದ್ಧತಿಯ ಅರ್ಥ 

ಜಗತ್ತಿನ ಬೇರೆ ಬೇರೆ ಭಾಗಗಳಂತೆ ಭಾರತದಲ್ಲಿ, ಹಾಗೆಯೇ ಕರ್ನಾಟಕದಲ್ಲಿ ರೂಢಿಯಲ್ಲಿರುವ 
ಅನೇಕ ಪದ್ಧತಿಗಳಂತೆ ಮಹಾಸತಿ ಪದ್ಧತಿಯೂ ಒಂದಾಗಿದೆ. ದೇವರ ಹೆಸರಿನಲ್ಲಿ ಪ್ರಾಣೋತ್ಸಮಣ 
ಮಾಡಿಕೊಳ್ಳುವ ಧಾರ್ಮಿಕ ಬಲಿದಾನ ಕಾಲಾಂತರದಲ್ಲಿ ಪ್ರಿಯವ್ಯಕ್ತಿಯ ಹೆಸರಿನಲ್ಲಿ ಪ್ರಾಣೋತ್ಯ್ಸಮಣ 
ಮಾಡಿಕೊಳ್ಳುವ ಲೌಕಿಕ ಬಲಿದಾನಕ್ಕೆ ದಾರಿಮಾಡಿಕೊಟ್ಟಂತೆ ತೋರುತ್ತದೆ. ಈ ಲೌಕಿಕ ಬಲಿದಾದಲ್ಲಿ 
ಪತಿಗಾಗಿ ಪ್ರಿಯಸತಿಯ ಪ್ರಾಣೋತ್ಯಮಣ ಮತ್ತು ಒಡೆಯನಿಗಾಗಿ ಪ್ರಿಯವ್ಯಕ್ತಿಯ(ಸೇವಕನ) 
ಪ್ರಾಣೋತ್ಸಮಣ ಎಂದು ಎರಡು ವಿಧಗಳಿದ್ದು, ಅವುಗಳಿಗೆ ಕ್ರಮವಾಗಿ ಸಹಗಮನ(ಮಹಾಸತಿ) 
ಮತ್ತು ವೇಳವಾಳಿ(ಲೆಂಕವಾಳಿ) ಮರಣ ಎಂಬ ಹೆಸರುಗಳಿವೆ. ಧಾರ್ಮಿಕ ಬಲಿದಾನ ಪುರೋಹಿತ 
ವರ್ಗ ಯೋಚಿಸಿದ ಶೋಷಣೆಯಾದರೆ, ವೇಳವಾಳಿಯು ಪ್ರಭುವರ್ಗ ಯೋಚಿಸಿದ ಶೋಷಣೆ. 
ಹಾಗೆಯೇ ಇಲ್ಲಿ ಹೇಳಿದ ಸಹಗಮನವು ಪುರುಷವರ್ಗ ಯೋಚಿಸಿದ ಶೋಷಣೆ ಎಂದು ಹೇಳಬಹುದು. 
ಸತ್ತ ವ್ಯಕ್ತಿಯೊಂದಿಗೆ ಅವನ ಪ್ರಿಯವಸ್ತುಗಳನ್ನು ಹೂಳಬೇಕು, ಇಲ್ಲವೆ ಸುಡಬೇಕು ಎಂಬ ಭಾವನೆ 
ಈ ಸಂಪ್ರದಾಯಕ್ಕೆ ದಾರಿಮಾಡಿಕೊಟ್ಟಿರಬಹುದು. ಕರ್ನಾಟಕದಲ್ಲಿ ಈ ಪರಂಪರೆಯನ್ನು ಅರಿಯಲು 
ನಮಗೆ ಶಾಸನ ಸಾಹಿತ್ಯ ಗ್ರಂಥ ಸಾಹಿತ್ಯ ದಿನಚರಿ ಸಾಹಿತ್ಯ ಜನಪದ ಸಾಹಿತ್ಯ ಶಿಲ್ಪಗಳು, 
ಅವಶೇಷಗಳು ಮತ್ತು ವದಂತಿಗಳು ನೆರವಾಗುತ್ತವೆ. ಇವುಗಳಲ್ಲಿ ಸತಿ ಘಟನೆಯನ್ನು ತಿಳಿದುಕೊಳ್ಳಲು 
ತುಂಬ ವಿಶ್ವಾಸನೀಯ ಆಧಾರಗಳಂದರೆ ಮಹಾಸತಿ ಕಲ್ಲುಗಳು.” 


"ಸತಿ' ಶಬ್ದ ಪರಿಮಿತ ಅರ್ಥದಲ್ಲಿ ಗಂಡನ ಮರಣದ ನಂತರ ಪತ್ನಿಯು ಸ್ವ-ಇಚ್ಛೆಯಿಂದ 
ಮರಣ ಹೊಂದುವುದನ್ನು ಸೂಚಿಸುತ್ತದೆ. ಅತ್ಯಂತ ಕ್ರೂರವೆನಿಸುವುದರ ಜೊತೆಗೆ ಸೋಜಿಗವೂ., 
ಪೂಜ್ಯನೀಯವೂ, ವೈಭವೋಪೂರ್ಣವೂ ಎನಿಸಿರುವ ಇದು ಒಂದು ಪದ್ಧತಿಯಾಗಿ ರೂಪಗೊಂಡು 
ಸಮಾಜದ ಬಹುಮುಖ್ಯ ಭಾಗವಾಗಿ ಪರಿಣಮಿಸಿತ್ತು. ಶಾಸನಗಳಲ್ಲಿ ಸಾಮಾನ್ಯವಾಗಿ ಈ ಪದ್ದತಿಯನ್ನು 
ತಿಳಿಸುವ ಅಂಶಗಳಿದ್ದರೆ ಅವುಗಳನ್ನು "ಮಾಸ್ತಿಕಲ್ಲು'ಗಳು ಎಂದು ಕರೆಯಲಾಗಿದೆ. ಕೆಲವು ಶಾಸನಗಳು 
ಮಾಸ್ತಿಕಲ್ಲನ್ನು "ಮದವಳಿಗೆ ಕಲ್ಲು', "ಶಿಲಾಶಾಸನ', "ಮಾಸಿಕಲ್ಲು', "ಶಿಲಾಸ್ತಂಭಶಾಸನ', "ಕಂಬ 
ಎಂದು ಉಲ್ಲೇಖಿಸಿವೆ. ಕೆಲವು ಶಾಸನಗಳಲ್ಲಿ ಸತಿಹೋದ ಘಟನೆಯ ವಿವರವಿದ್ದರೂ, ವೀರನಸ್ಥಾನ 
ಅಥವಾ ಸಮಾಧಿ ಮರಣಗೊಂಡವನಸ್ಥಾನ ಮುಖ್ಯವಾಗಿರುವುದರಿಂದ ಅವುಗಳನ್ನು "ವೀರಗಲ್ಲು'ಗಳೆಂದು 
ಹಾಗೂ ನಿಸಿದಿಗಲ್ಲುಗಳೆಂದು ಕರೆದಿರುವುದುಂಟು.? ಹಾನಗಲ್ಲು ತಾಲೂಕಿನ ಬಾಳೂರು 


೧೮೬ 


ನಿಸಿದಿಕಲ್ಲೊಂದರಲ್ಲಿ ಸಮಾಧಿ ಮರಣಗೊಂಡವನು ಮುದ್ದುಗೌಡನೆಂದು, ಮಾಸ್ತಿಯಾದವಳು ಅವನ 
ಪತ್ನಿ ಎಂದೂ ಹೇಳಲಾಗಿರುವುದನ್ನು ಇಲ್ಲಿ ಸ್ಮರಿಸಬಹುದು.* "ಸತಿ' ಎಂಬ ಶಬ್ದ ಈಗ "ಹೆಂಡತಿ' 
ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತಿದೆ. ಮೊದಲು ಸತಿ ಶಬ್ದವನ್ನು ಈ ಅರ್ಥದಲ್ಲಿ ಉಪಯೋಗಿಸುತ್ತಿರಲಿಲ್ಲ. 
ಅದು ಸಹಗಮನ ಮಾಡಿದ ಸ್ತ್ರೀಯನ್ನು ಸೂಚಿಸುವ ಪದವಾಗಿತ್ತು "ಮಹಾಸತಿ', "ಮಾಸಿ' "ಮಹಾಸತಿಕಲ್ಲು' 
ಇವುಗಳೆಲ್ಲ ಅದೇ ಅರ್ಥವನ್ನು ಒಳಗೊಂಡಿವೆ. ಪ್ರಸ್ತುತ ಅಧ್ಯಾಯದಲ್ಲಿ "ಸತಿ' ಎನ್ನುವ ಶಬ್ದ 
ಮಹಾಸತಿ ಪದ್ಧತಿಯನ್ನು ಸೂಚಿಸುವ ಸಲುವಾಗಿ ಬಳಸಲಾಗಿದೆ. ಇಂಗ್ಲೀಷ್‌ನ Sat, Suttee 
ಶಬ್ದಗಳೂ ಈ ಅರ್ಥವನ್ನೇ ಇಟ್ಟುಕೊಂಡು ಬಳಕೆಯಾಗುತ್ತಿವೆ.” 

'ಮಾಸ್ತಿ' ಎಂಬುದು ಸಂಸ್ಕೃತದ "ಮಹಾಸತಿ' ಎಂಬುದರ ಸಂಕ್ಷಿಪ್ತ ರೂಪವಾಗಿದೆ. ಗಂಡ 
ಸತ್ತ ಮೇಲೆ ಅವನ ಜೊತೆ ಪ್ರಾಣತ್ಯಾಗ ಮಾಡುವ ಸ್ತ್ರೀಯನ್ನು ಮಹಾಸತಿ ಅಥವಾ ಮಾಸ್ತಿ ಎಂದು 
ಕರೆಯುತ್ತಿದ್ದರು.” ದೇವರಿಗಾಗಿ ಕೈಕೊಳ್ಳುವ ಆತ್ಮಬಲಿದಾನ, ಪ್ರಿಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ 
ಪತಿಯ ಸಲುವಾಗಿ ಸತಿ ಕೈಕೊಂಡರೆ “ಸಹಗಮನ ಮರಣ”. ಪತಿಯ ಯಾವುದೇ ರೀತಿಯ 
ಮರಣಾನಂತರ ಮಡದಿ ಪ್ರಮುಖವಾಗಿ ಅಗ್ಗಿಪ್ರವೇಶದ ಮೂಲಕ, ಗೌಣವಾಗಿ ಇತರ ವಿಧಾನಗಳ 
ಮೂಲಕ ತನ್ನ ಪ್ರಾಣವನ್ನು ಬಲಿ ಕೊಡುತ್ತಿದ್ದಳು. ಹೀಗೆ ಪ್ರಾಣವನ್ನು ಅರ್ಪಿಸುವವಳೇ ಮಹಾಸತಿ. 
ಮಾಸ್ತಿ ಎಂಬುದು ಇದರ ತದ್ಭವ ರೂಪ." ಪ್ರಾಚೀನ ಕಾಲದಲ್ಲಿ ಗಂಡ ಸತ್ತ ನಂತರ ಅನೇಕ 
ಸ್ತ್ರೀಯರು ಪತಿಯ ಚಿತೆಯಲ್ಲಿ ಹಾರಿ ಅಥವಾ ಆತನ ಸಮಾಧಿಯಲ್ಲಿ ತಮ್ಮನ್ನು ಜೀವಂತವಾಗಿ 
ಹುಗಿಸಿಕೊಳ್ಳುವ ಮೂಲಕ ಪ್ರಾಣಾರ್ಪಣೆ ಗೈಯುವುದನ್ನು ಒಂದು "ಮೌಲ್ಯ' ಎಂದು ಭಾವಿಸಿದ್ದರು. 
ಇಂಥ ಮೌಲ್ಯ ಮೆರೆದ ಸ್ತ್ರೀಯರನ್ನು ಮಹಾಸತಿಯರೆಂದು ಕರೆದು, ಅವರ ಸ್ನರಣಾರ್ಥವಾಗಿ 
ಸ್ಥಾಪಿಸಿದ ಸ್ನಾರಕಗಳನ್ನು "ಮಾಸ್ತಿಕಲ್ಲು' ಎಂದು ಕರೆಯುತ್ತಾರೆ. 


ಪುರಾಣಗಳಲ್ಲಿ, ದಂತಕಥೆಗಳಲ್ಲಿ ಅತಿಯಾಗಿ ವೈಭವಿಕರಿಸಲಾಗಿರುವ ಪಾತಿವತ್ಯದ ವೈಭವೀಕರಣದ 
ಪರ್ಯಾಯ ರಕ್ಷಣೆಯೇ ಈ ಸತಿಪದ್ಧತಿ. ಸತಿ-ಪತಿಯರ ಸಂಬಂಧವನ್ನು ಭಾವನಾತ್ಮಕವಾಗಿ ಹೆಣೆದು 
ಪ್ರತ್ಯಕ್ಷವಾಗಿ ಅವರಿಬ್ಬರಲ್ಲಿ ಯಾವುದೇ ಅಂತರವಿಲ್ಲವೆಂಬುದನ್ನು ಸಾಕ್ಷಿಕರಿಸಲು ತಂದಂತಹ ಮಾರ್ಗವನ್ನು 
ಸತಿಪದ್ಧತಿ ಎಂದು ಕರೆದಿದ್ದಾರೆ. ಇದನ್ನು ನಿರಂತರವಾಗಿ ಗಂಡನ ಸೇವೆ ಮಾಡುವ ಇನ್ನೊಂದು 
ಮಾರ್ಗ ಎಂದಿದ್ದಾರೆ. ಮಧ್ಯಯುಗದಲ್ಲಿ ಉಂಟಾದ ರಾಜಕೀಯ ವೈರುದ್ಯಗಳು ಮತ್ತು ಸಾಮಾಜಿಕ 
ಕಟ್ಟುಪಾಡುಗಳಲ್ಲಿ ಆದ ಬದಲಾವಣೆಗಳಿಂದಾಗಿ ಈ ಪದ್ಧತಿ ತನ್ನ ಅರ್ಥ ಮತ್ತು ಹೊಸ ಜೀವಂತಿಕೆಯನ್ನು 
ಪಡೆದುಕೊಂಡಿತು. ಮುಸ್ಲಿಂ ಆಕ್ರಮಣಕಾರರಿಂದ ಹಿಂದೂ ಸ್ತೀಯರು ತಮ್ಮ ಶೀಲವನ್ನು ಕಾಪಾಡಿಕೊಳ್ಳಲು 
ತಮಗೆ ತಾವೇ ರೂಪಿಸಿಕೊಂಡ ಒಂದು ಪದ್ಧತಿ ಅಥವಾ ಮುಸ್ಲಿಂ ಆಕ್ರಮಣಕಾರರಿಗೆ ಸೋತು 
ಶರಣಾಗಿ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾಗುವ ಮುಂಚೆಯೇ ಪತಿವ್ರತೆಯರಾಗಿ ಸಾಯುವುದು ಮೇಲೆಂದು 
ದೊಡ್ಡ ಚಿತೆಯನ್ನು ನಿರ್ಮಿಸಿ ಸಾಮೂಹಿಕವಾಗಿ ಚಿತೆಯೇರುವ ಮೂಲಕ ತಮ್ಮನ್ನು ತಾವು ಬಲಿದಾನ 
ಮಾಡಿಕೊಳ್ಳುವ ಪದ್ಧತಿಯೇ ಈ ಸತಿಪದ್ಧತಿಯಾಗಿದೆ. ಇದಕ್ಕೆ ಇನ್ನೊಂದು ಮಾದರಿ ಎಂದರೆ 


"ಜೋಹಾರ್‌,' ಇದು ಕೂಡ ಅಂದು ಉತ್ತರ ಭಾರತದಲ್ಲಿ ಜಾರಿಯಲ್ಲಿತ್ತು ಎಂದು ಹೇಳಲಾಗುತ್ತದೆ." 


೧೮೭ 


ಶಾಸನಗಳಲ್ಲಿ ಈ ಬಗೆಯ ಬಲಿದಾನಕ್ಕೆ ಸತಿ, ಮಹಾಸತಿ, ಮಾಸ್ತಿ ಸಹಗಮನ, ಅನುಗಮನ, 
ಸಹಮರಣ, ಅನುಮರಣ, ತೋಳುಗೆಯ್‌ ಕೊಡು, ಪುರುಷವತ, ಸಹಾನುಭೂತಿ ಹೊಂದು, 
ಸಹಸಂಗತಿವಿಡು, ಅಗ್ನಿಪ್ರವೇಶ ಮಾಡು ಮತ್ತು ಮದುವಳಿಗೆ ಕಲ್ಲು ಎಂಬ ಪದಗಳನ್ನು ಬಳಸಲಾಗಿದೆ. 
ಶಾಸನವೊಂದು ಇದನ್ನು ಮಾಸ್ತಿಕಲ್ಲು ಎಂಬುದಕ್ಕೆ ಬದಲಾಗಿ ವೀರಗಲ್ಲು ಎಂದು ಕರೆದಿದೆ. ಅಲ್ಲದೆ 
ಶಾಸನವೊಂದರಲ್ಲಿ "ವೀರಮಾಸ್ಸಿ' ಎಂದು ಉಲ್ಲೇಖವಿದೆ.” ಶಾಸನಗಳಲ್ಲಿ ಕಂಡುಬರುವ "ಕೈಕೊಟ್ಟಳ್‌' 
ಮತ್ತು "ತೋಳು ಕೈಕೊಟ್ಟಳ್‌' ಎಂಬ ಉಲ್ಲೇಖಗಳು ಮಾಸ್ತಿ ಆಚರಣೆಯ ಹಿಂದಿರುವ ಮನೋಭಾವವನ್ನು 
ಸೂಕ್ಷ್ಮವಾಗಿ ತಿಳಿಸುವಂತಿವೆ." ಇವುಗಳಲ್ಲದೆ ಮಸತಿ, ಸತಿಗಮನವಂ ಮಾಡಿದ, ತೋಳು ಕಯೆಗೊಟ್ಟು 
ಎ೦ಬ ಶಬ್ದಗಳೂ ಸಹ ಶಾಸನಗಳಲ್ಲಿ ಬಳಕೆಯಾಗಿದ್ದು, ಅವುಗಳೆಲ್ಲ ಪತಿಯ ಮರಣದ ನಂತರ 
ಪತ್ನಿಯು ಪ್ರಾಣತ್ಯಾಗ ಮಾಡಿದ್ದನ್ನು ಬೇರೆಬೇರೆ ಶಬ್ದಗಳಿಂದ ಹೇಳುತ್ತವೆ." 


ಒಟ್ಟಿನಲ್ಲಿ ತನ್ನ ಪತಿಯ ಮರಣದ ನಂತರ ಸತಿಯು ಅವನೊಡನೆ "ಪ್ರಾಣತ್ಯಾಗ' ಮಾಡುತ್ತಿದ್ದ 
ಪದ್ಧತಿಯನ್ನು "ಸತಿ'('ಮಹಾಸತಿ) ಆಚರಣೆ ಎಂದು ಕರೆಯುತ್ತಿದ್ದರು. ಹೀಗೆ ಪ್ರಾಣಾರ್ಪಣೆ 
ಮಾಡಿಕೊಳ್ಳುತ್ತಿದ್ದ ಸ್ತ್ರೀ ತನ್ನ ಸ್ವ-ಇಚ್ಛೆಯಿಂದ, ಪಾತಿವ್ರತ್ಯವನ್ನು(ಶೀಲವನ್ನು) ಕಾಪಾಡಿಕೊಳ್ಳಲು, 
ಸಾಮಾಜಿಕ ಮೌಲ್ಯಕ್ಕೊಸ್ಕರ, ಸ್ಪರ್ಗದಲ್ಲಿ ಪತಿಯನ್ನು ಸೇರುವ ಭಾವನೆಯಿಂದ, ಕೆಲವೊಮ್ಮೆ 
ಬಲಾತ್ವಾರದಿಂದಲೂ ಪ್ರಾಣೋತ್ಯ್ಸಮಣ ಮಾಡಿಕೊಳ್ಳುತ್ತಿದ್ದಳು. ಇಂಥವರನ್ನು "ಮಹಾಸತಿ'ಯರೆಂದು 
ಕರೆದು ಅವರ ಸ್ಮರಣೆಗಾಗಿ ಮಾಸ್ತಿಕಲ್ಲುಗಳನ್ನು ನೆಡುತ್ತಿದ್ದರು. ಮಹಾಸತಿಯ ಸಂಕ್ತಿಪ್ತರೂಪವೇ 
ಮಾಸ್ತಿಯಾಗಿದೆ. ಇಲ್ಲಿ "ಸತಿ" ಎಂಬ ಪದದ ಅಕ್ಷರಶಃ ಅರ್ಥವು ಸ್ಪಷ್ಟವಾಗಿ "ಸ್ತೀ" ಎಂಬುದನ್ನು 
ಸೂಚಿಸಿದರೂ, ಸ್ತ್ರೀಯೊಬ್ಬಳು ತನ್ನ ಪತಿಯ ನಿಧನಾನಂತರ ಅವನೊಂದಿಗೆ ಮರಣ ಹೊಂದುವ 
ಸಾಮಾಜಿಕ ವಿಧಿಯ ಸಂಕೇತವಾಗಿದೆ. 


೪.೨ ಸತಿ ಪದ್ಧತಿಯ ಉಗಮ ಮತ್ತು ಬೆಳವಣಿಗೆ 


ಮಾನವಿಕ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದುಬಂದಿರುವ ಅನೇಕ ವಿಶಿಷ್ಟ ಆಚರಣೆಗಳಲ್ಲಿ ಈ ಸತಿ 
ಪದ್ಧತಿಯೂ ಒಂದಾಗಿದೆ. ಭಾರತವನ್ನೊಳಗೊಂಡಂತೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಪ್ರಚಲಿತದಲ್ಲಿದ್ದ 
ಸತಿ ಪದ್ಧತಿಯು ಎಲ್ಲಿ? ಹೇಗೆ? ಏಕೆ? ಹುಟ್ಟಿತು ಎಂಬ ಬಗ್ಗೆ ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. 
ಆದರೆ ಅದು ಸಾಗಿ ಬಂದ ದಾರಿಯನ್ನು ಲಭ್ಯವಿರುವ ಐತಿಹಾಸಿಕ ದಾಖಲೆಗಳಿಂದ, ಕೈಗೊಳ್ಳಲಾದ 
ಸಂಶೋಧನೆಗಳಿಂದ ಮತ್ತು ಇತಿಹಾಸಕಾರರು ನೀಡಿದ ವಿವಿಧ ಅಭಿಪ್ರಾಯಗಳಿಂದ ವಿಶ್ಲೇಷಿಸಬಹುದು. 
ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ತನ್ನದೇ ಆದ ಶೈಲಿಯಲ್ಲಿ ರೂಢಿಯಲ್ಲಿದ್ದ ಈ ಪದ್ಧತಿಯ ಮೂಲದ 
ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಜಗತ್ತಿನ ವಿವಿಧ ಭಾಗಗಳಲ್ಲಿ ವಿವಿಧ ಜನಾಂಗಗಳ 
ಧಾರ್ಮಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತ್ಯಂತರಗಳನ್ನು ಬೇರ ಬೇರೆ ನೆಲೆಗಟ್ಟಿನಲ್ಲಿ ಗುರುತಿಸುವುದು 
ಇದಕ್ಕೆ ಕಾರಣವಿರಬಹುದು. 


ಪ್ರಾಚೀನ ಜನಾಂಗಗಳಲ್ಲಿ ಸತ್ತವರು ಪರಲೋಕದಲ್ಲೂ ಇಹಲೋಕದ ಅವಶ್ಯಕತೆಗಳನ್ನು 
ಹೊಂದಿರುತ್ತಾರೆ ಎಂಬ ಧಾರ್ಮಿಕ ನಂಬಿಕೆ ಪ್ರಚಲಿತದಲ್ಲಿತ್ತು. ಆದ್ದರಿಂದ ಅವನ ಬಂಧುವರ್ಗದವರು 
ಅವನು ಬದುಕಿದ್ದಾಗ ಉಪಯೋಗಿಸುತ್ತಿದ್ದ ವಸ್ತುಗಳನ್ನು ಪರಲೋಕದಲ್ಲೂ ಪೂರೈಕೆ ಮಾಡುವ 


೧೮೮ 


ಕರ್ತವ್ಯಕ್ಕೆ ಬದ್ಧರಾಗಿದ್ದರು. ಅದರಲ್ಲೂ ರಾಜನಾದವನು ಸತ್ತಾಗ, ಅವನೊಂದಿಗೆ ಕುದುರೆಗಳು, 
ಸೇವಕರು, ಪತ್ನಿಯರು ಮತ್ತು ಅವನು ಉಪಯೋಗಿಸುತ್ತಿದ್ದ ವಸ್ತುಗಳನ್ನು ಆತನೊಂದಿಗೆ ಸುಡುವ 
ಅಥವಾ ಹೂಳಿಡುವ ಸಂಪ್ರದಾಯ ಚಾಲನೆಯಲ್ಲಿತ್ತು”' ಸತ್ತ ವ್ಯಕ್ತಿಯೊಂದಿಗೆ ಅವನ ಪ್ರಿಯವಸ್ತುಗಳನ್ನು 
ಹೂಳಬೇಕೆಂಬ ಇಲ್ಲವೆ ಸುಡಬೇಕೆಂಬ ಭಾವನೆ ಈ ಸಂಪ್ರದಾಯಕ್ಕೆ ದಾರಿ ಮಾಡಿಕೊಟ್ಟಿರಬಹುದು." 
ಅನೇಕ ವರ್ಷಗಳಿಂದ ಮಾನವ ಸಮಾಜದೊಂದಿಗೆ ಬೆರೆತು ಬಂದ ಈ ಪದ್ಧತಿ ಒಮ್ಮಿಂದೊಮ್ಮೆಲೆ 
ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹುಟ್ಟಿ, ಏಕಕಾಲದಲ್ಲಿ ಪ್ರಸಾರಗೊಂಡಿಲ್ಲ. ಸ್ಪರ್ಗ-ನರಕಗಳ ಪರಿಕಲ್ಪನೆ, 
ಪುನರ್ಜನ್ಮದಲ್ಲಿಯ ನಂಬಿಕೆ, ಪತಿ-ಪತ್ನಿಯರ ಭಾವನಾತ್ಮಕ ಸಂಬಂಧ, ಧಾರ್ಮಿಕ ನಂಬಿಕೆಗಳು, 
ಸಾಮಾಜಿಕವಾಗಿ ವಿಧವೆಯ ಸ್ಥಾನಮಾನ, ಗೌರವದ ಪ್ಲೆ ಮತ್ತು ಪಾತಿವ್ರತ್ಯ ಪರಿಪಾಲನೆ ಮುಂತಾದ 
ಕಾರಣಗಳಿಂದಾಗಿ ನಿಧಾನವಾಗಿ ಸ್ವ-ಇಚ್ಛೆಯಿಂದ ಅನಿರೀಕ್ಷಿತವಾಗಿ ಪ್ರಾರಂಭವಾದ ಇದು ಕಾಲಾಂತರದಲ್ಲಿ 
ಒಂದು ಸಂಪ್ರದಾಯವಾಗಿ ಬೆಳವಣಿಗೆಗೊಂಡಿರುವುದು ಈ ಪರಂಪರೆಗೆ ಮೂಲವೆಂದು ತೋರುತ್ತದೆ. 
ಈ ನೆಲೆಗಟ್ಟಿನಲ್ಲಿ ಯೋಚಿಸಿದ ಹಲವು ವಿದ್ದಾಂಸರು ಸತಿಪದ್ಧತಿಯ ಮೂಲವನ್ನು ಮತ್ತು ಪ್ರಾಚೀನತೆಯನ್ನು 
ಗುರುತಿಸಲು ಪ್ರಯತ್ನಿಸುತ್ತಿದ್ದಾರೆ. 

ಸುಮೇರಿಯನ್ನರ "ಉರ' ನಗರದಲ್ಲಿ ಕೈಗೊಂಡ ಭೂಶೋಧನೆಯಲ್ಲಿ ಕ್ರಿಶ.ಪೂ. ೪೦೦೦ 
ವರ್ಷಗಳ ಹಿಂದಿನ ಸಮಾಧಿಗಳು ಸಿಕ್ಕಿದ್ದು, ಅವು ಸತಿ ಪದ್ಧತಿಯ ಕುರುಹುಗಳನ್ನು ಹೊಂದಿವೆ. ಇಲ್ಲಿ 
ರಾಜನ ಸಮಾಧಿಯ ಸಮೀಪದಲ್ಲಿ ೫೯ ಸಂಖ್ಯೆಗಳಗೂ ಹೆಚ್ಚು ಮೃತದೇಹಗಳ ಅವಶೇಷಗಳು 
ದೊರೆತಿದ್ದು, ಅವುಗಳಲ್ಲಿ ಆರು ಜನ ಸೈನಿಕರು, ಒಂಬತ್ತು ಜನ ಆಭರಣಗಳಿಂದ ಅಲಂಕೃತಗೊಂಡ 
ರಾಣಿಯರ ಶವಗಳಾಗಿರುವುದು ವಿಶೇಷವಾಗಿದೆ.” ಅರಿಗ್ನೇಸಿಯನ್‌ ಆಳ್ಗಿಕೆಯ ಕಾಲದ ಕ್ರಿ.ಪೂ.ಸು. 
೩೧೦೦ನೆಯ ವರ್ಷದ್ದೆಂದು ಹೇಳಲಾದ ಈಜಿಪ್ಪಿನ ಅರಸು ಮನೆತನದ ಚಕ್ರವರ್ತಿ ಉವಾದ್ದಿಯ 
ಗೋರಿಯಲ್ಲಿ ಯುವಕರ ಆಸ್ಥಿಪಂಜರದ ಜೊತೆಗೆ ಯುವತಿಯರ ಆಸ್ಥಿಪಂಜರಗಳೂ ಕಂಡುಬಂದಿದ್ದು, 
ಸ್ತೀ-ಪುರುಷರನ್ನು ಜೊತೆಯಲ್ಲಿ ಹೂಳಲಾಗುತ್ತಿತ್ತು ಎಂಬುದರ ಜೊತೆಗೆ ಸತಿ ಆಚರಣೆಯ ಕುರುಹನ್ನು 
ಕಾಣಬಹುದು." ಕ್ರಿಶ.ಪೂ.೩೦೦೦ ವರ್ಷಕ್ಕೆ ಸೇರಿದ ಪ್ರಾಚೀನ ಚಿಯೊಪ್ಸ್‌ (cheops) 
ಪಿರಾಮಿಡ್ಡೊಂದು ರಾಣಿಯರಿಗಾಗಿ ಬೇರೆ ಕೋಣೆಯನ್ನು ಹೊಂದಿದೆ.” ಈಜಿಪ್ತಿನ "ರುರ್‌'ನ 
ಸಮಾಧಿಗೆ ಹೊಂದಿದಂತೆ ಇರುವ ಸಮಾಧಿಯಲ್ಲಿ ೨೭೫ ರಾಣಿಯರೂ, ೪೩ ಜನ ರಾಜಮನೆತನಕ್ಕೆ 
ಸೇರಿದವರೂ ಹಾಗೂ ಒಂದು ಮೈಲು ಅಂತರದಲ್ಲಿ ೨೬೯ ಜನರೂ ಹುಗಿಯಲ್ಲಟ್ಟಿದ್ದಾರೆ.”“ ಇವುಗಳೆಲ್ಲ 
ಸತಿ ಆಚರಣೆಯ ಪ್ರಾಚೀನ ಕುರುಹುಗಳಾಗಿವೆ. 


ಗ್ರೀಕ್‌ ಅರಸರ ಆಳ್ಗಿಕೆಯಲ್ಲೂ ಸತಿ ಘಟನೆಗಳು ನಡೆದಿರಬಹುದು ಎನ್ನುವುದಕ್ಕೆ ಅಲ್ಲಿಯ 
ಪ್ರಾಚೀನ ಐತಿಹ್ಯವೊಂದು ಎವೊಡ್ಡೆ(Evodne) ಎನ್ನುವ ರಾಣಿ ತನ್ನ ಗಂಡನ ಚಿತೆಯಲ್ಲಿ ಹಾರಿ 
ಪ್ರಾಣಬಿಡುವ ಸನ್ನಿವೇಶವೇ ಸಾಕ್ಷಿಯಾಗಿದೆ.” ಕ್ರಿಶ.ಪೂ. ಮೊದಲನೆಯ ಶತಮಾನದಲ್ಲಿ ಈ ಪದ್ಧತಿ 
ಗೋಲ್‌ರಲ್ಲಿ ಇದ್ದುದನ್ನು ಜೂಲಿಯಸ್‌ ಸೀಜರ್‌ ಗುರುತಿಸಿದ್ದಾನೆ. ಚೀನಾದಲ್ಲಿ ವಿಧವೆಯಾದವಳು 
ತನ್ನ ಸತ್ತ ಗಂಡನ ಹಿಂದೆ ಸ್ಪರ್ಗಕ್ಕೆ ಹೋಗಲು ತನ್ನನ್ನು ತಾನೇ ಕೊಂದುಕೊಂಡರೆ ಅವಳ ಶವವನ್ನು 
ದೊಡ್ಡ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತಿತ್ತಂತೆ. ಜೊತೆಯಲ್ಲಿ ವಿಧವೆಯಾದವಳು, ತನ್ನ ಪಾತಿವತ್ಯ 
ಕಾಪಾಡಿಕೊಂಡು ಬಂದರೆ ಅವಳ ಗೌರವಾರ್ಥ ಕಮಾನನ್ನು ಮಾಡಿಸಿ ದೇವಾಲಯದಲ್ಲಿ 


೧೮೯ 


ಪೂಜಿಸಲಾಗುತ್ತಿತ್ತು"” ಇಂಡೋ-ಯೂರೋಪಿಯನ್‌ ಜನಾಂಗಗಳಾದ ಗೋಲರು, ನಾರ್ಮೇಜಿಯನ್ನದು, 
ಗೋಧರು. ಕೆಲ್ಲರು. ಸ್ಲಾವ್ಹರು ಮತ್ತು ಥ್ರೇಶಿಯನ್ನರಲ್ಲಿ ಈ ಪದ್ಧತಿಯು ಆಚರಣೆಯಲ್ಲಿ ಇದ್ದುದರಿಂದ 
ಸತಿ ಆಚೆರಣೆ ಇಂಡೋ-ಯೂರೋಪಿಯನ್ನರಲ್ಲಿ ಅಸ್ತಿತ್ತದಲ್ಲಿತ್ತೆಂದು ಎ.ಎಸ್‌. ಅಲ್ಲೇಕರ್‌ರು ಅಭಿಪ್ರಾಯ 
ಪಡುತ್ತಾರೆ. ಸ್ಥಾವೊನಿಕ್‌ ಪ್ರದೇಶದ ವಿಧವೆಯರು ಸತ್ತ ಗಂಡನೊಡನೆ ಮರಣ ಹೊಂದಲು 
ಇಷ್ಟಪಡುವುದನ್ನು ರಾಲ್ಲನ್‌ರವರು ಗುರುತಿಸುತ್ತಾರೆ. ಸತ್ತ ಗಂಡನೊಡನೆ ವಿಧವೆಯನ್ನು ದಹನ 
ಮಾಡುವ ಆಚರಣೆ ಇಂಡೋ-ಜರ್ಮನ್ನರಲ್ಲಿತ್ತೆಂದು ಪೆಂಜೇರ್‌ ಹೇಳುತ್ತಾನೆ. ಥಾಮ್ಲನ್‌ ಎಂಬುವವನು 
ಟೊಂಗಾ, ಫಿಜಿಯನ್‌, ಮೌರಿಸ್‌ ಮುಂತಾದ ಆಫ್ರಿಕಾದ ಗುಂಪುಗಳಲ್ಲಿ ಮತ್ತು ಅಮೇರಿಕಾದ 
ಇಂಡಿಯನ್‌ ಬಣಗಳಲ್ಲಿ ಸಹಗಮನದ ಕುರುಹುಗಳಿರುವುದನ್ನು ಗುರುತಿಸಿದ್ದಾನೆ. ರಾವಿ ನದಿಯ 
ದಡದಲ್ಲಿ ನೆಲೆಸಿದ್ದ ಕಥೈೆಓ(ಜ೩tha10) ಜನಾಂಗದವರಲ್ಲಿಯೂ ಸತಿಯ ಆಚರಣೆ ಇತ್ತೆಂದು 
ತಿಳಿಯುತ್ತದೆ.” ವೊಲ್ಲಾದ ಬಲ್ಲೇರಿಯನ್‌ ಜನಾಂಗದ ರಾಜನ ಹೆಂಡತಿಯೊಬ್ಬಳು ಸಹಗಮನ 
ಮಾಡಿದ್ದನ್ನು Iban Fadhlan ಎoಬ ಅರಬ್‌ ಯಾತ್ರಿಕ ತಿಳಿಸುತ್ತಾನೆ. ಮೇಲಿನ ಅಭಿಪ್ರಾಯಗಳನ್ನು 
ಅವಲೋಕಿಸಲಾಗಿ ಸತಿ ಪದ್ಧತಿಯು ಪ್ರಪಂಚದ ಪ್ರಾಚೀನ ಸಂಸ್ಕೃಶಿಗಳಾದ ಸಿಂಧ್‌, ಸುಮೇರಿಯನ್‌, 
ಈಜಿಪ್ಪ ಮುಂತಾದವುಗಳಲ್ಲಿ ಅಸ್ತಿತ್ವದಲ್ಲಿತ್ತು ಎಂಬುದು ತಿಳಿದುಬರುತ್ತದೆ. ಈ ಪದ್ಧತಿಯು ಬೇರೆ 
ಬೇರೆ ದೇಶಗಳಲ್ಲಿ ಒಮ್ಮೆಲೆ ಅಸಿತ್ತಕ್ಕೆ ಬಂದಿದ್ದಲ್ಲವೆಂದು ಮತ್ತು ಒಂದು ನಿರ್ದಿಷ್ಟ ಕಾಲಕ್ಕೆ 
ಸೀಮಿತಿವಾಗಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. 


ಭಾರತದಲ್ಲಿ ಸತಿಪದ್ಧತಿಯ ಉಗಮ ಮತ್ತು ಪ್ರಾಚೀನತೆಯ ಬಗ್ಗೆ ವಿದ್ವಾಂಸರು ತಮ್ಮದೇ ಆದ 
ವಾದಗಳನ್ನು ಮುಂದಿಡುತ್ತಾರೆ. ಅವುಗಳೆಂದರೆ ಇದು ಮೂಲತಃ ಭಾರತದಲ್ಲಿ ಇರಲಿಲ್ಲ, ವಿದೇಶದಿಂದ 
ಭಾರತಕ್ಕೆ ಬಂದಿತೆಂಬುದು ಒಂದು ವಾದವಾದರೆ. ಇನ್ನೊಂದು ವಾದದ ಪ್ರಕಾರ ಸತಿ ಆಚರಣೆ 
ಮೂಲತಃ ಭಾರತದ್ದೇ ಎಂಬುದಾಗಿದೆ. ವಿ.ಎ. ಸ್ಲಿತ್‌ ಅವರು ಸತಿಪದ್ಧತಿ ಮೂಲತಃ ಸಿಧಿಯನ್ನರದ್ದಾಗಿದ್ದು, 
ಮಧ್ವ ಏಷ್ಯಾದಿಂದ ಬಂದಿರಬಹುದಾದ ಆಚರಣೆ ಎಂದು ಅಭಿಪ್ರಾಯಪಡುತ್ತಾರೆ. ಕ್ರಿಸ್ತಶಕದ ಪ್ರಾರಂಭದಲ್ಲಿ 
ಸಿಧಿಯನ್‌ ರಾಜರು ಸತಿಪದ್ದಶಿಯನ್ನು ಅನುಸರಿಸುತ್ತಿದ್ದರು. ಅಲೆಕ್ಷಾಂಡರ್‌ ಮತ್ತಿತರರ ಪ್ರಭಾವದಿಂದ 
ಇದು ಭಾರತದ ಪಂಜಾಬ್‌, ತಕ್ಷಶಿಲೆ ಹಾಗೂ ರಾವಿನದಿ ದಂಡೆಯ ಕಥೈೆ ಜನರಲ್ಲಿ ಆಚರಣೆಗೆ 
ಬಂದಿತೆಂದು ಸಮರ್ಥಿಸುತ್ತಾರೆ. ಭಾರತ ಮತ್ತು ಸಿಧಿಯನ್ನರ ಸತಿ ಆಚರಣೆಯ ಲಕ್ಷಣಗಳು ಒಂದೇ 
ರೀತಿಯಲ್ಲಿರುದರಿಂದ ಇದು ಸಿಥಿಯನ್ನರಿಂದ ಭಾರತಕ್ಕೆ ಬಂದದ್ದೆಂಬ ವಾದವನ್ನು ಮುಂದಿಡುತ್ತಾ, 
ಸಿಧಿಯನ್‌ ಮತ್ತು ಥ್ರೇಸಿಯನ್‌ರ ಸತಿಪದ್ಧತಿಯಲ್ಲಿ ಸಾಮ್ಯವಿದೆ ಎಂದು ಹೇಳುತ್ತಾರೆ.” ಎ.ಎಲ್‌. 
ಭಾಷ್ಯಂ ಅವರು ಈ ಪದ್ಧತಿ ಮಧ್ಯ ಏಷ್ಯಾದ ಅಲೆಮಾರಿಗಳಲ್ಲಿ ಆಚರಿಸಲ್ಪಡುತ್ತಿತ್ತು ಭಾರತದ ಮೇಲೆ 
ಅವರ ಆಕ್ರಮಣಗಳಿಂದ ಇಲ್ಲಿ ಪ್ರಚಾರಕ್ಕೆ ಬಂದಿತು ಎಂದು ಹೇಳುತ್ತಾರೆ.*” ಎಡ್ವರ್ಡ್‌ ಥಾಮ್ಲನ್‌ 
ಅವರು ಸತಿ ಪದ್ಧಶಿಯ ಉಗಮವನ್ನು ಭಾರತದ ಬುಡಕಟ್ಟು ಜನಾಂಗಗಳಲ್ಲಿ ಕಂಡುಕೊಳ್ಳಲು 
ಪ್ರಯತ್ನಿಸಿದ್ದಾರೆ. ಸತಿ ಆಚರಣೆ ಮೊದಲು ಭಾರತದ ಪ್ರಾಚೀನ ಬುಡಕಟ್ಟುಗಳಲ್ಲಿ ಪ್ರಚಲಿತದಲ್ಲಿತ್ತು 
ಈ ಬುಡಕಟ್ಟು ಬಣಗಳು ಹಿಂದೂ ಧರ್ಮದಲ್ಲಿ ಕೂಡಿಕೊಂಡಾಗ ಅವರಲ್ಲಿಯೂ ಆಚರಣೆಗೆ 
ಬಂದಿತು ಎಂಬ ದೇಶೀ ಮೂಲವನ್ನು ತಿಳಿಸುತ್ತಾರೆ. ಹಾಗೆಯೇ ದುಬೈ ಅವರು ಸತಿ ಆಚರಣೆ 


೧೯೦ 


ಹೊರಗಿನಿಂದ ಬಂದಿರದೆ, ಭಾರತ ಮೂಲದ್ದೇ ಎಂದು ಹೇಳುತ್ತಾರೆ. ಒಂದು ವೇಳೆ ಅದು ಹೊರಗಿನಿಂದ 
ಬಂದದ್ದಾಗಿದ್ದರೆ ಅದಕ್ಕೆ ಬ್ರಾಹ್ಮಣರು ಒಪಿಗೆಯನ್ನು ಕೊಡಬೇಕಾಗಿತ್ತು. ಅಲ್ಲದೆ ಅವರಲ್ಲಿಯೂ ಸತಿಪದ್ಧತಿ 
ಆಚರಣೆಯಲ್ಲಿರಬೇಕಾಗಿತ್ತು. ಆದರೆ ಬ್ರಾಹ್ಮಣರು ಹತ್ಯಾವಿಧಿಗಳ ಪೌರೋಜಹಿತ್ಯವಹಿಸಿ ದಕ್ಷಿಣೆ 
ಪಡೆಯುತ್ತಿದ್ದರೆ ಹೊರತು ಸತಿ ಆಚರಣೆ ಅವರಲ್ಲಿರಲಿಲ್ಲ ಎಂದು ಹೇಳುತ್ತಾರೆ”. ವಿದ್ದಾಂಸರ ಈ 
ಅಭಿಪ್ರಾಯಗಳನ್ನು ಅವಲೋಕಿಸಲಾಗಿ ಭಾರತದಲ್ಲಿ ಸತಿಪದ್ದತಿಯ ಮೂಲದ ಬಗ್ಗೆ ನಿಖರವಾದ 
ನಿರ್ಣಯಕ್ಕೆ ಬರಲು ಈವರೆಗೂ ಸಾಧ್ಯವಾಗಿಲ್ಲ. 


ಕ್ರಿಶ೧೯೭೮ರಲ್ಲಿ ಉತ್ತರಪ್ರದೇಶದ ಪ್ರತಾಪಗರ್‌ ಜಿಲ್ಲೆಯ ಮಹಾದಹ ಎಂಬ ಹಳ್ಳಿಯಲ್ಲಿ 
ಕೈಗೊಂಡ ಭೂ ಉತ್ಸನನದಲ್ಲಿ ಎರಡು ಗೋರಿಗಳಲ್ಲಿ ಗಂಡು-ಹೆಣ್ಣಿನ ಎರಡು ಜೊತೆ ಅಸ್ಥಿಪಂಜರಗಳು 
ದೊರಕಿವೆ. ಈ ಸಂಶೋಧನೆಯಿಂದ ಸತಿಪದ್ಧತಿಯು ಕ್ರಿ.ಶ.ಪೂ.೧೦,೦೦೦ ಅಂದರೆ "ಮೆಸೊಲಿಥಧಿಕ್‌ 
ಯುಗ'ದಲ್ಲಿ ಇತ್ತೆಂದು ಹೇಳಬಹುದಾಗಿದೆ. ಸ್ಮಿತ್‌ ಹೇಳುವ ಸಿಧಿಯನ್ನರ ಮೂಲದ ವಾದವನ್ನು 
ಮೇಲಿನ ಸಂಶೋಧನೆಯ ಅಂಶಕ್ಕೆ ಹೋಲಿಸಿ ನೋಡಲಾಗಿ ಆ ಮೊದಲೇ ಭಾರತದಲ್ಲಿದ್ದ ಸತಿ 
ಆಚರಣೆಯು ಸಿಧಿಯನ್ನರ ಪ್ರಭಾವದಿಂದ ಮತ್ತಷ್ಟು ಬಲಿಷ್ಟಗೊಂಡಿತೆಂದು ಹೇಳಲು ಸಾಧ್ಯವಿದೆ.*- 
ಲೋಥಾಲ್‌ ಭೂ ಉತ್ಸನನದ ಸಂದರ್ಭದಲ್ಲಿ ಒಂದೇ ಗೋರಿಯಲ್ಲಿ ಗಂಡು-ಹೆಣ್ಣಿನ ಜೋಡಿ 
ಆಸ್ಥಿಪಂಜರಗಳು ಪತ್ತೆಯಾಗಿವೆ. ಇವುಗಳ ಕುರಿತು ಶಾಸ್ತ್ರೀಯ ಅಧ್ಯಯನವನ್ನು ಕೈಗೊಂಡ ಎಸ್‌.ಆರ್‌. 
ರಾವ್‌ ಅವರು ಭಾರತದಲ್ಲಿ ಆರ್ಯಪೂರ್ವ ಜನಾಂಗದವರಲ್ಲಿ ಸತಿ ಆಚರಣೆ ಜಾರಿಯಲ್ಲಿತ್ತು 
ಎಂದು ಹೇಳಿದ್ದಾರೆ.” ವೇದಗಳಲ್ಲಿ ಅತ್ಯಂತ ಪ್ರಾಚೀನ ಗಂಥವಾದ ಯಗ್ಸೇದದಲ್ಲಿ ಅಂತ್ಯೇಷ್ಟಿ 
ಸಂಸ್ಕಾರಕ್ಕೆ ಸಂಬಂಧಿಸಿದ ಎರಡು ಯಕ್ಕುಗಳಲ್ಲಿ ಸತಿ ಬಗ್ಗೆ ಹೀಗೆ ಬರುತ್ತದೆ. "ಉದೀರ್ಟ್ಕನಾರಿ' 
ಎಂಬ ಖಯಕ್ಕಿನಲ್ಲಿರುವ "ಉದಿರ್ಟ್‌” "ಏಹಿ' ಈ ಪದಗಳು ಸಹಗಮನ ಮಾಡಲು ದ್ಯುಕಳಾದ 
ಪತ್ನಿಯನ್ನು ಹಾಗೆ ಮಾಡದಂತೆ ಆಗ್ರಹಿಸುವುದನ್ನು ಸೂಚಿಸುತ್ತದೆ. ವಿಧವೆ ಸಹಗಮನ ಹೊಂದಲು 
ಇಚ್ಛಿಸಿ ಮಡಿದ ಪತಿಯೊಂದಿಗೆ ಚಿತೆಯ ಮೇಲೆ ಮಲಗಿದಂತೆಯೂ ಅವಳಿಗೆ ಮರಣ ಹೊಂದಲು 
ಆಸ್ಪದ ಕೊಡದೆ "ಚಿತೆ ಬಿಟ್ಟು ಕೆಳಗಿಳಿದು ಬಂದು ನಿನ್ನ ಮಕ್ಕಳು, ಸಂಪತ್ತಿನೊಂದಿಗೆ ಸುಖವಾಗಿ 
ಬಾಳು” ಎಂದು ಉಳಿದವರು ಪ್ರಾರ್ಥನೆ ಮಾಡಿದಂತೆಯೂ ಅಥರ್ವಣವೇದದಲ್ಲಿ ಉಲ್ಲೇಖವಿದೆ”. 
ಹಾಗಾಗಿ ವೇದಗಳು ಈ ಪದ್ಧತಿಯನ್ನು ಅಷ್ಟೇನು ಪುರಸ್ಕರಿಸಿದಂತೆ ತೋರುವುದಿಲ್ಲ. 


ಬೌದ್ಧ ಸಾಹಿತ್ಯಗಳು ಸಹಗಮನ ವಿಷಯದಲ್ಲಿ ಮೌನ ತಾಳಿವೆ. ಜೈನ ಧರ್ಮದಲ್ಲಿ ಸತಿ 
ಆಚರಣೆಗೆ ಅವಕಾಶ ಇರಲಿಲ್ಲವಾದರೂ ಹಿಂದೂ ಧರ್ಮದ ಪ್ರಭಾವದಿಂದ ಅದನ್ನು ಆಚರಿಸಿದ 
ಬಗ್ಗೆ ಅಲ್ಲಲ್ಲಿ ಮಾಹಿತಿಗಳು ದೊರೆಯುತ್ತವೆ. ಕೌಟಿಲ್ಯ ಇದನ್ನು ಉಲ್ಲೇಖಿಸಿಲ್ಲ ಹಾಗೂ ಸ್ಮತಿಕಾರರಾದ 
ಮನು ಮತ್ತು ಯಾಜ್ಞವಲ್ವ್ಯರೂ ಇದನ್ನು ಹೆಸರಿಸಿಲ್ಲ. ಮಾದ್ರಿಯ(ಪಾಂಡುರಾಜನ ಮಡದಿ) 
ಸಹಗಮನವನ್ನು ಬಿಟ್ಟರೆ ಮಹಾಭಾರತದಲ್ಲಿಯೂ ಈ ಪದ್ದತಿಗೆ ಬೆಂಬಲವಿದ್ದಂತೆ ತೋರುವುದಿಲ್ಲ." 
ಪುರಾಣಗಳ ಕಾಲಕ್ಕೆ ಬಂದರೆ ಕೆಲವು ಸತಿ ಪ್ರಸಂಗಗಳು ದೊರೆಯುತ್ತವೆ. ಮಡಿದ ಗಂಡನ ಜೊತೆಯಲ್ಲಿ 
ಅಗ್ನಿಪ್ರವೇಶ ಮಾಡಿದ ವಿಧವೆ ಪತಿಸಹಿತ ಸ್ಪರ್ಗಕ್ಕೆ ಹೋಗುತ್ತಾಳೆ ಎಂದು ಅಗ್ನಿಪುರಾಣದಲ್ಲಿದೆ. 


೧೯೧ 


ಪದ್ಮಪುರಾಣದಲ್ಲಿ ಬ್ರಾಹ್ಮಣ ವಿಧವೆಯ ಸಹಗಮನಕ್ಕೆ ಸಹಾಯ ಮಾಡಿದವನು ಬ್ರಾಹ್ಮಣರ ಹತ್ಯೆ 
ಪಾಪಕ್ಕೆ ಗುರಿಯಾಗುತ್ತಾನೆ ಎಂದು ಹೇಳಿದೆ. ಕ್ರಿ.ಶ. ನಾಲ್ಕನೆಯ ಶತಮಾನದಲ್ಲಿ ಸಹಗಮನ ಪದ್ಧತಿ 
ಹೆಚ್ಚು ಪ್ರಚಾರಕ್ಕೆ ಬಂದಿತು. ವಾತ್ಸಾಯನನ ಕಾಮಸೂತ್ರ, ಕಾಳಿದಾಸನ ಕುಮಾರಸಂಭವ, ಭಾಸನ 
ಊರುಭಂಗ ಮತ್ತು ದೂತಘಟೋತ್ಸಜಗಳಲ್ಲಿ ಸಹಗಮನದ ಪ್ರಸಂಗಗಳು ಕಂಡುಬರುತ್ತವೆ. ಬೃಹಸ್ಪತಿ 
ಈ ಆಚರಣೆಯನ್ನು ಬೆಂಬಲಿಸಿದ್ದಾನೆ. ಗಾರುಡಿಗನು ಹುತ್ತದಲ್ಲಿ ಸೇರುತ್ತಿದ್ದ ಹಾವನ್ನು ಹೊರತೆಗೆಯುವಂತೆ 
ಸತಿ ಹೋಗುವ ಸ್ತೀ ನರಕದಲ್ಲಿ ಬಿದ್ದ ಪತಿಯನ್ನು ಹೊರತೆಗೆದು ಸ್ವರ್ಗಕ್ಕೆ ಕರೆದೊಯ್ದು ಅಲ್ಲಿ 
ಅವನೊಂದಿಗೆ ಮೂರುವರೆ ಕೋಟಿ ವರ್ಷ ಸುಖವಾಗಿರುವಳೆಂದು ಪರಾಶರಸ್ಮತಿ ತಿಳಿಸುತ್ತದೆ". 
ಹಾರಿತ ಇದನ್ನೇ ಅನುಮೋದಿಸುತ್ತಾನೆ. ಇದನ್ನು ಗಮನಿಸಿದರೆ ಕ್ರಿಸ್ತಶಕದ ಆರಂಭಕ್ಕೆ ಭಾರತದಲ್ಲಿ 


po) 


ಪುರಾಣ, ಶಾಸಗಳು, ಸ್ಮ ತಿಕಾರರು ಸತಿಪದತಿಗೆ ಸಮತಿಯನು, ಸೂಚಿಸಿದಂತೆ ತೋರುತದೆ. ಅಲದೆ 
ಮೆ 5) ಥಿ ಆ ಲ್ಸ 5 ಹಾ 
ಅಲ್ಲಲ್ಲಿ ವಿರೋಧಿಸಿದ್ದನ್ನೂ ಕಾಣಬಹುದು. 


ಕಲ್ಪಣನು ತನ್ನ ರಾಜತರಂಗಿಣಿಯಲ್ಲಿ ಕಲಶ, ಉತ್ಸರ್ಷ ರಾಜರು ಮೃತರಾದಾಗ ಅವರ 
ಪತ್ನಿಯರು, ಉಪಪತ್ನಿಯರು ಹಾಗೂ ತಾಯಿ, ಸಹೋದರಿ, ಮಂತ್ರಿ, ಸೇವಕ ಮೊದಲಾದವರು 
ಚಿತೆಯೇರಿದ್ದನ್ನು ಚಿತ್ರಿಸಿದ್ದಾನೆ. ಉಚ್ಛ್ಚಲ ರಾಜ ಮಡಿಯಲು ಅವನ ರಾಣಿಯರಾದ ದಿಡ್ಡೆ ಮತ್ತು 
ಜಯಮತಿಯರು ಸಹಗಮನಗೊಳ್ಳುವ ಸಂದರ್ಭದಲ್ಲಿ ತಮ್ಮನ್ನ ರಹಸ್ಯವಾಗಿ ರಕ್ಷಿಸುವಂತೆ ಮಂತಿಗಳಿಗೆ 
ಲಂಚ ಕೊಟ್ಟ ವಿಚಾರವನ್ನು ಕಲ್ಲಣ ತಿಳಿಸುತ್ತಾನೆ. ಕ್ರಿ.ಶ.ಸು. ೧೧೦೦ರಲ್ಲಿ ರಚಿತವಾದ ಕಥಾಸರಿತ್ಲಾಗರವು 
ದೇವಶರ್ಮನ ಪತ್ನಿ, ಅಗ್ನಿದತ್ತನೆಂಬ ಬ್ರಾಹ್ಮಣನ ಪಶ್ಲಿ ಹಾಗೂ ಮಾತೃದತೆ, ಚಂದಶ್ರೀಯರ 
ಸಹಗಮನ ಕಥನಗಳನ್ನು ಒಳಗೊಂಡಿದೆ. ಕ್ರಿ.ಶ. ಹತ್ತನೆಯ ಶತಮಾನದ ನಂತರ ಉತ್ತರಭಾರತದಲ್ಲಿ 
ಸತಿಪದ್ಧತಿ ಹೆಚ್ಚು ಪ್ರಚಾರಕ್ಕೆ ಬಂದಿತು. ಮೊದಮೊದಲು ಉನ್ನತ ಮನೆತನಗಳಲ್ಲಿ, ಅದರಲ್ಲಿಯೂ 
ಕ್ಷತ್ರಿಯರಲ್ಲಿ ಹೆಚ್ಚು ಆಚರಣೆಯಲ್ಲಿದ್ದ ಸತಿ ಪದ್ಧತಿಯನ್ನು ತದನಂತರದಲ್ಲಿ ಬ್ರಾಹ್ಮಣರೂ 
ಅಳವಡಿಸಿಕೊಂಡಂತೆ ತೋರುತ್ತದೆ." ಕಾಲಕಮೇಣ ಇವರೊಂದಿಗೆ ಸಾಮಾನ್ಯ ವರ್ಗಗಳಾದ ವೈಶ್ಯ, 
ಶೂದ್ರ ಮಹಿಳೆಯರೂ ಪಾಲ್ಲೊಳ್ಳತೊಡಗಿದರು. ಹೀಗೆ ವ್ಯಾಪಕವಾಗಿ ಬೆಳೆದುಬಂದ ಸತಿಪದ್ಧತಿ 
ಕೆಮೇಣ ದಕ್ಷಿಣದತ್ತ ಪ್ರಸಾರವಾಗತೊಡಗಿತು. ತಮಿಳಿನ ಶಿಲಪ್ಪದಿಕಾರಂನಲ್ಲಿಯ ಕನ್ನಗಿಯ ಸಹಗಮನ, 
ತೆಲುಗುರಾಜ್ಯದ ಪೆರಂತಲಮ್ಮಳ ಸಹಗಮನಗಳನ್ನು ಇಲ್ಲಿ ಹೆಸರಿಸಬಹುದು." ಎ.ಎಸ್‌. ಅಲ್ತೆಕರರು 
ಪಲ್ಲವ, ಚೋಳ, ಪಾಂಡ್ಯ ರಾಜರ ಕಾಲದಲ್ಲಿ, ಸುಮಾರು ಕ್ರಿರಶ್ಶ೯೦೦ರವರೆಗೆ ಸತಿ ಉಲ್ಲೇಖ 
ಶಾಸನಗಳಲ್ಲಿ ಕಂಡುಬರುವುದಿಲ್ಲ. ಅಲ್ಲದೆ ೧೩ನೇ ಶತಮಾನದವರೆಗೆ ರಜಪೂತರಲ್ಲಿಯೂ 
ಬಹುಸಂಖ್ಯೆಯಲ್ಲಿ ಸತಿಘಟನೆಗಳು ಆಗಿಲ್ಲವೆಂದು ಅಭಿಪ್ರಾಯಪಡುತ್ತಾರೆ.” ಕ್ರಿಶ.೧ ೨೦೬ರ ನಂತರ 
ಭಾರತದಲ್ಲಿ ಮುಸ್ಲಿಂ ಆಳಿಕೆ ಪ್ರಾರಂಭವಾಗುತ್ತದೆ. ದೆಹಲಿ ಸುಲ್ತಾನರು, ಮೊಘಲರು ಭಾರತದ 
ಬಹುಭಾಗವನ್ನು ತಮ್ಮ ಆಳ್ಗಿಕೆಗೆ ಒಳಪಡಿಸುತ್ತಾರೆ. ಈ ಕಾಲದಲ್ಲಿ ಹಿಂದೂಗಳಲ್ಲಿ ಅದರಲ್ಲಿಯೂ 
ವಿಶೇಷವಾಗಿ ರಜಪೂತರಲ್ಲಿ ಸತಿ ಘಟನೆಗಳು ಬಿರುಸಾಗಿ ನಡೆದವು. ಮುಸ್ಲಿಂ ಅರಸರು ಇದನ್ನು 
ನಿಯಂತಿಸಲು ಪುಯತ್ಲಿಸಿದರಾದರೂ ಸತಿ ಆಚರಣೆ ಅವ್ಯಾಹತವಾಗಿ ಮುಂದುವರಿಯಿತು. ಜೋದ್‌ಪುರ್‌ 


೧೯೨ 


ಅರಸ ಅಜಿತಸಿಂಗ್‌ ೧೭೨೪ರಲ್ಲಿ ಮರಣ ಹೊಂದಿದಾಗ ಅವನೊಂದಿಗೆ ಆತನ ೬೪ ಜನ ರಾಣಿಯರು 
ಜಿತೆಯೇರಿದರೆಂದು ತಿಳಿದುಬರುತ್ತದೆ. ಬುಂದಿಯ ದೊರೆ ಬುದಸಿಂಗ್‌ನೊಂದಿಗೆ ಅವನ ೮೪ ಜನ 
ರಾಣಿಯರು ಸಹಗಮನ ಮಾಡಿದ ದಾಖಲೆಯಿದೆ. ಸಿಖ್ದಿರ ಗುರು ಅಮರದಾಸ ಇದಕ್ಕೆ ನಿರ್ಭಂಧ 
ವಿಧಿಸಿದ್ದರೂ ರಣಜಿತ್‌ಸಿಂಗ್‌ನೊಂದಿಗೆ ಹನ್ನೊಂದು ಜನ ರಾಣಿಯರು, ಖರಗ್‌ಸಿಂಗ್‌ ಜೊತೆ 
ಮೂರು ಜನ ರಾಣಿಯರು, ಬಸಂತ್‌ಸಿಂಗ್‌ನೊಂದಿಗೆ ಐದು ಜನ, ಕಿಶೋರಿಸಿಂಗ್‌ ಜೊತೆ ಹನ್ನೊಂದು 
ಜನ, ಹೀರಾಸಿಂಗ್‌ನೊಂದಿಗೆ ಇಪತ್ನಾಲ್ಕು ರಾಣಿಯರು ಮತ್ತು ಸುಚೇತ್‌ಸಿಂಗ್‌ ಸತ್ತಾಗ ೩೧೦ ಜನ 
ರಾಣಿಯರು ಸಹಗಮನ ಆಚರಿಸಿದ ದಾಖಲೆಗಳಿವೆ.*' ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದ 
ಕೆಲವು ರಾಜ್ಯಗಳಲ್ಲಿ ೧೩ನೆಯ ಶತಮಾನದಿಂದ ೧೬ನೆಯ ಶತಮಾನದವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ 
ಸತಿ ಘಟನೆಗಳು ನಡೆದ ಬಗ್ಗೆ ಮಾಹಿತಿ ದೊರೆಯುತ್ತದೆ. 


ಹದಿನಾರನೆಯ ಶತಮಾನದಲ್ಲಿ ಯೂರೋಪಿಯನ್ನರು ಭಾರತಕ್ಕೆ ಬರಲಾರಂಭಿಸಿ, ಇಲ್ಲಿ 
ತಮ್ಮ ಆಳ್ಲಿಕೆಯನ್ನು ಸ್ಥಾಪಿಸಿದ ನಂತರ ಸತಿ ಆಚರಣೆ ತೀವ್ರವಾದ ಸ್ಥಿತಿಯನ್ನು ಮುಟ್ಟಿತು. ಬ್ರಾಹ್ಮಣ 
ಸ್ತ್ರೀಯರನ್ನು ಒಳಗೊಂಡಂತೆ ಪ್ರತಿಯೊಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಇದು ಕಡ್ಡಾಯ 
ಆಚರಣೆಯಾಗಿ ರೂಪಗೊಳ್ಳಲು ಪ್ರಾರಂಭಿಸಿತು. ಕ್ರಿ.ಶ.೧೫೧೦ರಲ್ಲಿ ಪೋರ್ಚುಗೀಸ್‌ ಗವರ್ನರ್‌ 
ಅಲ್ಬುಕರ್ಕ್‌ ಗೋವಾ ಗಡಿಗಳಲ್ಲಿ ಸತಿ ಆಚರಣೆಯನ್ನು ನಿಷೇಧಿಸಿದ. ಚಿನ್‌ಸುರಾದಲ್ಲಿ ಡಚ್ಚರು 
ಇದನ್ನು ನಿಷೇಧಿಸಿದಂತೆ ಥಾಮ್ಸನ್‌ ಹೇಳುತ್ತಾನೆ. ಫೆಂಚರೂ ಕೂಡಾ ಇದಕ್ಕೆ ವಿರೊಧ ವ್ಯಕ್ಷಪಡಿಸಿದರು. 
ಹಿಂದೂ ಧರ್ಮದ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಲಿಚ್ಛಿಸದ ಬ್ರಿಟಿಷರು ಇದನ್ನು ಕಟ್ಟುನಿಟ್ಟಾಗಿ 
ತಡೆಯಲು ಪ್ರಯತ್ನಿಸದಿದ್ದ ಕಾರಣ ಸತಿ ಘಟನೆಗಳು ಮತ್ತಷ್ಟು ಹೆಚ್ಚಾದವೆಂದು ಥಾಮನ್‌ ಹೇಳುತ್ತಾನೆ. 
ಪಾಶ್ಸಾತ್ಯ ಶಿಕ್ಷಣದ ಪ್ರಭಾವ ಮತ್ತು ಭಾರತದಲ್ಲಿ ಪ್ರಾರಂಭವಾದ ಸಮಾಜೋ-ಧಾರ್ಮಿಕ ಸುಧಾರಣಾ 
ಚಳುವಳಿಯ ಪರಿಣಾಮದಿಂದ ಮೊದಲ ಬಾರಿಗೆ ಕ್ರಿಶ.೧೮೧೭ರಲ್ಲಿ ಬ್ರಿಟೀಷ್‌ ಸರ್ಕಾರ ಬ್ರಾಹ್ಮಣ 
ಸ್ತ್ರೀಯರಿಗೆ ಸಹಗಮನವನ್ನು ನಿಷೇಧಿಸುತ್ತದೆ. ೧೮೧೮ರಲ್ಲಿ ರಾಜಾರಾಮ್‌ ಮೋಹನ್‌ರಾಯ್‌ 
ಕರಪತ್ರಗಳನ್ನು ಹಂಚುವ ಮೂಲಕ ಇದರ ವಿರುದ್ಧ ಜಾಗ್ರತೆ ಮೂಡಿಸುತ್ತಾರೆ. ಕ್ರಿಶ೧೮೨೯ ಡಿಸೆಂಬರ್‌ 
೫ ರಂದು ವಿಲಿಯಂ ಬೆಂಟಿಂಕ್‌ ಬ್ರಿಟಿಷ್‌ ಅಧಿಪತ್ಯದ ಎಲ್ಲಾ ಪ್ರದೇಶಗಳಲ್ಲಿ ಸತಿಪದ್ಧತಿಯನ್ನು 
ನಿಷೇಧಿಸುವ ಕಾನೂನನ್ನು ಜಾರಿಗೆ ತಂದು ಅದನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾನೆ. ಬ್ರಿಟಿಷರು 
ಅನೇಕ ದೇಶೀಯ ಸಂಸ್ಥಾನಗಳಲ್ಲಿಯೂ ಒತ್ತಾಯಪೂರ್ವಕವಾಗಿ ಸತಿ ಆಚರಣೆಯನ್ನು ಹತ್ತಿಕ್ಕಲು 
ಪ್ರಯತ್ನಿಸಿದ ಬಗ್ಗೆ ಥಾಂಮ್ಲನ್‌ ವಿವರಿಸುತ್ತಾನೆ. ಹೀಗಿದ್ದರೂ ಕೂಡಾ ಬ್ರಿಟೀಷ್‌ ಸರ್ಕಾರದ 
ಪರವಾನಿಗೆಯನ್ನು ಪಡೆದು ಹಾಗೂ ಕೆಲವೊಂದು ಬಾರಿ ಸರ್ಕಾರಕ್ಕೆ ಗೊತ್ತಾಗದಂತೆ ಸತಿ ಘಟನೆಗಳು 
ನಡೆದಿರುವುದನ್ನು ಗಮನಿಸದರೆ ಭಾರತೀಯ ಸಮಾಜದಲ್ಲಿ ಸತಿ ಪದ್ಧತಿ ಆಳವಾಗಿ ಬೇರುಬಿಟ್ಟಿರುವ 
ಅಂಶವನ್ನು ಮನಗಾಣಬಹುದು. 


ಸತಿ ಪದ್ದತಿಯ ಬಗ್ಗೆ ಅತಿಶಯೋಕ್ತಿಗಳಿದ್ದರೂ ನಂಬಲರ್ಹ ಮತ್ತೊಂದು ಸಾಹಿತ್ಯಿಕ ಆಧಾರವೆಂದರೆ 
ವಿದೇಶಿ ಬರಹಗಾರರ ವರದಿಗಳು ಮತ್ತು ದಿನಚರಿಗಳು. ಪ್ರಮುಖವಾಗಿ ೧೩ನೇ ಶತಮಾನದಿಂದ 
೧೬ನೇ ಶತಮಾನದವರೆಗೆ ಭಾರತಕ್ಕೆ ಭೇಟಿನೀಡಿದ ಮಾರ್ಕೊಪೋಲೋ, ಫೈಯರ್‌ ಓಡೊರಿಕ್‌, 


೧೯೩ 


ಸರ್‌ ಜಾನ್‌ಮಾಂಡವಿಲ್ಲೆ, ಇಬ್ನ್‌ ಬತುತಾ, ನಿಕೊಲೊ ದೆ ಕೊಂತಿ, ದು ಆರ್ತೆ ಬಾರ್ಬೊಸಾ, 
ಫೆರ್ನಾಂವ್‌ ನೂನಿಜ್‌. ಸೀಜರ್‌ ಫ್ರೆಡರಿಕ್‌, ಜಾನನ್‌ ಹ್ಯೂಫೆನ್‌ ಘನಲಿನ್‌ ಘಾಟಿನ್‌. ಫ್ರೆಆರ್‌ 
ಜೋರ್ಲಾಸನ್‌, ಫಾದರ್‌ ಅಂತೋನಿ ಮಾನೆರೆಟ್‌, ಗಾಸ್ಥಾರೋ ಬಾಲ್ಪಿ, ರಾಲ್ಕ್‌ಪಿಚ್‌ ಮುಂತಾದವರ 
ಅಮೂಲ್ಯ ಮಾಹಿತಿಗಳು ಸತಿ ಪದ್ಧತಿಯ ಬಗ್ಗೆ ತಿಳಿಸುತ್ತವೆ. ಅಲ್ಲದೆ ೧೭ ಮತ್ತು ೧೮ನೆಯ 
ಶತಮಾನದಲ್ಲಿ ಈ ಪದ್ಧತಿಯ ಬಗ್ಗೆ ಬರೆದ ವಿಲಿಯಂ ಹಾಕಿನ್ಸ್‌, ಸರ್‌ ಥಾಮಸ್‌ರೋ, ಎಡ್ವರ್ಡ್‌ 
ಟೆರಿ, ಫಪ್ರಾನ್ನುವಾ ಪಿರಾರ್ಸ್‌ ಲವಲ್‌, ಪೀಟರ್‌ ಪ್ಲೋರೀಸ್‌, ಅಂತೋ ನಿಷೋರರ್‌, ವಿಲಿಯಂ 
ಮೆಥ್ಲೋಲ್ಡ್‌, ಫ್ರಾನಿಸ್ಲೋ ಪೆಲ್ಪಾರ್ಟ್‌, ಮನುಮೆ ಬರ್ರಾಡಾಸ್‌, ಪೀಟರ್‌ ಮಂಡಿ, ಪಿಯತ್ರೊ ಡೆಲ್ಲಾವಲ್ಲಿ, 


ವಣ ವನಿ `ಠ pV 


ಮಂಡೆಲ್‌ ಸ್ಲೊ, ಥಾಮಸ್‌ ಹೆರರ್ಟ್‌, ನಿಕೊಲೊಮನುಚಿ ಮುಂತಾದವರ ಬರವಣಿಗೆಗಳನ್ನು ಇಲ್ಲಿ 


ಸ್ಮರಿಸಬಹುದು." 

ಕರ್ನಾಟಕದ ಮಟ್ಟಿಗೆ ಹೇಳಬೇಕೆಂದರೆ ಕ್ರಿ.ಶ. ೪೫೦ರ ಕಾಲಾವಧಿಯ ಸೊರಬ ತಾಲೂಕಿನ 
ಕವಡಿ ಶಾಸನೋಕ್ತ ಕದಂಬ ರವಿವರ್ಮನ ರಾಣಿ ತನ್ನ ಪತಿಯೊಂದಿಗೆ ಮುಕ್ತಳಾದಳೆಂದು ಹೇಳುವ 
ಘಟನೆಯು ಸಹಗಮನದ ಪ್ರಥಮ ಉಲ್ಲೇಖವಾಗಿದೆ. ಮುಂದೆ ಸುಮಾರು ನಾಲ್ಕು ಶತಮಾನಗಳ 
ಕಾಲ ಕರ್ನಾಟಕದಲ್ಲಿ ಎಲ್ಲಿಯೂ ಸಹಗಮನದ ಘಟನೆಗಳು ನಡೆದ ಬಗ್ಗೆ ದಾಖಲೆಗಳು ದೊರೆಯುವುದಿಲ್ಲ. 
ಕರ್ನಾಟಕದ ಎಲ್ಲಾ ಮಾಸಿಕಲ್ಲುಗಳ ಶಾಸನಪಾಠಗಳು ಪ್ರಕಟವಾದಲ್ಲಿ ಮಾತ್ರ ಈ ಕಾಲಾವಧಿಯ 
ಸತಿ ಆಚರಣೆಯ ಬಗ್ಗೆ ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಾಗಬಹುದು. ಕದಂಬರ ನಂತರ ಕಂಡುಬರುವ 
ಸತಿ ಉಲ್ಲೇಖವೆಂದರೆ ಕ್ರಿ.ಶ.€೯೦೮ರ ಹೆಗ್ಗಡೆ ತೊಮ್ಮನ ಹೆಂಡತಿ ಬಳಕ್ಕಳ ಸಹಗಮನ ಘಟನೆ. 
ಕರ್ನಾಟಕದಲ್ಲಿ ಸಹಗಮನದ ಸ್ಪಷ್ಟ ಇತಿಹಾಸಿಕ ನಿದರ್ಶನ ಕ್ರಿರ್ಶ೭೨ರ ಸೊರಬ ತಾಲೂಕು 
ಬೆನ್ನೂರು ಶಾಸನದಲ್ಲಿ ದೊರೆಯುತ್ತದೆ. ಬದಿಯಣ್ಣ ಮರಣಿಸಿದಾಗ ಅವನ ಮಡದಿ ಜಕ್ಕರ್ಬೆ 
ಸಹಗಮನ ಆಚರಿಸಲು, ಅವಳ ತಂಗಿ ಜಾಬೆಯು ಮಾಸ್ತಿಕಲ್ಲನ್ನು ನಿಲ್ಲಿಸಿದಳೆಂದು ಈ ಶಾಸನದಿಂದ 
ತಿಳಿದುಬರುತ್ತದೆ. ಕ್ರಿಶ೧೦೫೧ರ ಶಾಸನವೊಂದರಲ್ಲಿ ಬೋಗಾರ ಕರಡಿಯ ಸೆಟ್ಟಿ ಮಡಿದಾಗ 
ಅವನ "ಮದುವಳಿಗೆ' ನಾಗಮ್ಮ ಸಹಗಮನ ಮಾಡಿದ ವಿಷಯವಿದ್ದು, ಅವಳಿಗಾಗಿ ನಿಲ್ಲಿಸಿದ 
"ಮಾಸಿಕಳು'(ಮಾಸ್ತಿಕಲ್ಲುುವಿನ ವಿಷಯವಿದೆ. ಹೆಗ್ಗಡೆದೇವನಕೋಟೆಯ ಬೆಳತೂರು ಶಾಸನವು 
'ಅನುಗಮನ' ಮರಣವನ್ನು ಉಲ್ಲೇಖಿಸುತ್ತದೆ. ದೇಕಬ್ಬೆಯ ಮಾಸ್ತಿ ಮರಣವನ್ನು ವರ್ಣಿಸುವ ಈ 
ಶಾಸನದಷ್ಟು ವಿಸ್ತಾರವಾದ ಶಾಸನ ಕನ್ನಡದಲ್ಲಿ ಮತ್ತೊಂದಿಲ್ಲ. ಕ್ರಿ.ಶ.ಸು೧೦೮೮ರ ಶಾಸನವೊಂದು 
ನವಲಾಷಿರಾಜ ಸತ್ತಾಗ ಅವನ ಎಳೆಯ ಹೆಂಡತಿಯೊಬ್ಬಳು ಬೆಂಕಿಯಲ್ಲಿ ಹಾರಿ ಪ್ರಾಣಬಿಟ್ಟ ವಿಷಯವಿದೆ. 
ಆರನೇ ಶತಮಾನದಿಂದ ೧೨ನೆಯ ಶತಮಾನದ ಮಧ್ಯಭಾಗದವರೆಗೆ ಸಹಗಮನದ ಕೆಲವೇ ಕೆಲವು 
(ಕೇವಲ ಹತ್ತು) ನಿದರ್ಶನಗಳು ದೊರಕುತ್ತವೆ. ಮುಂದೆ ಇವುಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತದೆ. 
ಕರ್ನಾಟಕದಲ್ಲಿ ವೀರ ಯುಗದೊಡನೆ ಪ್ರಬಲಗೊಂಡ ಸತಿ ಪದ್ಧತಿಯು ಹೊಯ್ದಳ ಮತ್ತು ವಿಜಯನಗರ 
ಸಾಮಾಜ್ಯಗಳ ಕಾಲದಲ್ಲಿ ತನ್ನ ಪರಾಕಾಷ್ಠತೆಯನ್ನು ಮುಟ್ಟಿತು.” ಇದಕ್ಕೆ ಕಾರಣ ಈ ಕಾಲಾವಧಿಯಲ್ಲಿ 
ಘಟಿಸಿದ ಹೆಚ್ಚು ಯುದ್ದಗಳು ಮತ್ತು ಕರ್ನಾಟಕದ ಮೇಲೆ ಖಲ್ಲಿ, ತುಘಲಕ್‌ ಮತ್ತು ಶಾಹಿ ಸುಲ್ತಾನರು 
ಕೈಗೊಂಡ ದಾಳಿಗಳು ಕಾರಣವೆಂದು ಹೇಳಬಹುದು. 


೧೯೪ 


ಬಿಟೀಷರ ಕಾಲಾವಧಿಯ ಕರ್ನಾಟಕದ ಸತಿ ಪದ್ದತಿಯ ಬಗ್ಗೆ ಬಾರ್ಬೋಸಾ(೧೫೦೦) 
ನೂನಿರು್‌ ಮತ್ತು ಸೀಜರ್‌ ಫ್ರೆಡರಿಕ್‌ (೧೫೬೩) ಹಾಗೂ ಪಿಯೆಟ್ರಡಲ್ಲೆವಲ್ಲೆ(೧೬೨೩) ಮುಂತಾದವರ 
ದಿನಚರಿಗಳು ಮತ್ತು ಮಿಷನರಿಯ ವರದಿಗಳು ತಿಳಿಸುತ್ತವೆ.” ಜನಪದ ಸಾಹಿತ್ಯದಲ್ಲಿಯೂ ಸತಿ 
ಪ್ರಸಂಗಗಳು ಕಂಡುಬಂದಿವೆ. ಈರೋಬಿ ವಡ್ಡಗೆರೆ ನಾಗಮ್ಮ ನಾಗವ್ವ ಮೊದಲಾದ ಕಥೆಗಳಲ್ಲಿ.” 
ಶ್ರೀನಿವಾಸರ ಮಾಸತಿ ಎಂಬ ನಾಟಕದಲ್ಲಿ” ಸಹಗಮನದ ಸನ್ನಿವೇಶಗಳಿವೆ. ಪ್ರಾದೇಶಿಕ ದೃಷ್ಟಿಯಿಂದ 
ಗಮನಿಸಿದರೆ ಕರ್ನಾಟಕದ ದಕ್ಷಿಣ ಭಾಗ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚು ಮಹಾಸತಿ ಘಟನೆಗಳು 
ಸಂಭವಿಸಿರುವುದು ಕಂಡುಬರುತ್ತದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಇದು ವಿರಳವೆಂದೇ 
ಹೇಳಬೇಕಾಗುತ್ತದೆ. ಇದಕ್ಕೆ ಕಾರಣ ೧೨ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಆರಂಭವಾದ ಶರಣರ 
ಸಾಮಾಜಿಕ ಚಳುವಳಿಯ ಪ್ರಭಾವ ಎಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ." ಪ್ರಸ್ತುತ ನಮ್ಮ 
ಅಧ್ಯಯನದ ಪ್ರದೇಶವು ಉತ್ತರ ಮತ್ತು ದಕ್ಷಿಣ ಕರ್ನಾಟಕಗಳ ಮಧ್ಯಬಿಂದುವಾಗಿದ್ದು, ಮಲೆನಾಡನ್ನು 
ಒಳೆಗೊಂಡಿದೆ. ಇಲ್ಲಿಯ ಮಲೆನಾಡು ಪುದೇಶವು ಹಾನಗಲ್ಲು, ಹಿರೇಕೆರೂರು, ರಟ್ಟಿಹಳ್ಳಿ ತಾಲೂಕುಗಳನ್ನು 
ಒಳಗೊಂಡಿದ್ದು, ಇಲ್ಲಿ ಹೆಚ್ಚು ಮಹಾಸತಿ ಶಾಸನ ಶಿಲ್ಲಗಳು ಕಂಡುಬಂದಿವೆ. ಅರೆಮಲೆನಾಡಾದ 
ರಾಣೆಬೆನ್ನೂರು, ಹಾವೇರಿ ತಾಲೂಕುಗಳ ಕೆಲವು ಭಾಗಗಳಲ್ಲಿ ಹೆಚ್ಚು ಮಾಸ್ತಿಕಲ್ಲುಗಳು ಕಂಡುಬಂದರೆ, 
ಮೇಲಿನ ಎರಡು ತಾಲೂಕುಗಳ ಉಳಿದ ಭಾಗ ಹಾಗೂ ಶಿಗ್ಗಾಂವ, ಸವಣೂರು ತಾಲೂಕುಗಳಲ್ಲಿ 
ವಿರಳವಾಗಿ ಸಹಗಮನದ ಘಟನೆಗಳು ನಡೆದ ಬಗ್ಗೆ ಅಲ್ಲಿ ಕಂಡುಬಂದ ಸತಿಕಲ್ಲುಗಳೇ ಸಾಕ್ಷೀಕರಿಸುತ್ತವೆ. 


೪.೩ ಮಹಾಸತಿ ಆಚರಣೆಯ ಕಾರಣಗಳು 


ಜಗತ್ತಿನಲ್ಲಿ ಕಾರಣಾಂತರಗಳಿಂದ ಹುಟ್ಟಿ ಸುದೀರ್ಪ ಕಾಲಾವಧಿಯವರೆಗೆ ಅಸ್ತಿತ್ವದಲ್ಲಿದ್ದ. 
ಸತಿಪದ್ಧತಿಯು ಇಂದು ಕಣ್ಮರೆಯಾಗಿದೆ. ಸತಿಪದ್ಧತಿಯ ಹುಟ್ಟು-ಬೆಳವಣಿಗೆ-ವಿನಾಶ ಇವುಗಳನ್ನು 
ಆಧಾರವಾಗಿಟ್ಟುಕೊಂಡು ಇದರ ಕಾರಣಗಳನ್ನು ಗುರುತಿಸುವುದಾದರೆ ಅದು ಕಾಲದಿಂದ-ಕಾಲಕ್ಕೆ, 
ಪ್ರದೇಶದಿಂದ-ಪ್ರದೇಶಕ್ಕೆ ಮತ್ತು ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ ವಿಭಿನ್ನವಾಗಿದ್ದರೂ., 
ಅವುಗಳನ್ನು ಸ್ಥೂಲವಾಗಿ ಕ್ರೂಢೀಕರಿಸಿ ಹೇಳಬಹುದಾಗಿದೆ. ಈ ನಿಟ್ಟಿನಲ್ಲಿ ಐದನೆಯ ಶತಮಾನದಿಂದ 
ಬಿಟೀಷರ ಕಾಲಾವಧಿಯವರೆಗೂ ಕರ್ನಾಟಕದಲ್ಲಿ ಅಸ್ಥಿತ್ವದಲ್ಲಿದ್ದ ಸತಿ ಆಚರಣೆಗೆ ಹಲವಾರು ಕಾರಣಗಳನ್ನು 
ಗುರುತಿಸಬಹುದು. ಇವುಗಳನ್ನು ವೈಯಕ್ತಿಕ ಕಾರಣಗಳು, ಸಾಮಾಜಿಕ ಕಾರಣಗಳು ಮತ್ತು ಧಾರ್ಮಿಕ 
ಕಾರಣಗಳು ಎಂದು ವಿಭಾಗಿಸಿ ಹೇಳವುದು ಸೂಕ್ತವೆನಿಸುತ್ತದೆ. 


ಪತಿಯ ಮೇಲಿನ ಉತ್ಸಟ ಪೀತಿಯಿಂದ ಆತನ ಪತ್ನಿಯು ಸಹಗಮನವನ್ನು ಆಚರಿಸಿದ 
ಅನೇಕ ಘಟನೆಗಳನ್ನು ಕಾಣಬಹುದು. ಮಾನವ ಸಮಾಜದಲ್ಲಿ ಗಂಡು-ಹೆಣ್ಣಿನ ನಡುವೆ ಪತಿ- 
ಪಶ್ನಿಯೆಂಬ ಸಂಬಂಧ ಯಾವಾಗ ಉದಯಿಸಿತೋ, ಅಂದಿನಿಂದಲೇ ಅವೆರಡು ಜೀವಗಳು ಬದುಕಿದರೂ 
ಜೊತೆಯಲ್ಲೆ, ಸತ್ತರೂ ಜೊತೆಯಲ್ಲೆ ಎಂಬ ಹಂತವನ್ನು ತಲುಪಿದಂತೆ ತೋರುತ್ತದೆ. ಈ ಭಾವನಾತ್ನಕ 
ವೈಯಕ್ತಿಕ ಪ್ರಿತಿಯೇ ಸತಿಪದ್ಧತಿಯ ಉಗಮಕ್ಕೆ ಕಾರಣವಾಗಿರಬೇಕು. ಪತಿ ವಿಯೋಗದ ಶೋಕದಿಂದ 
ಅವನೊಟ್ಟಿಗೆ ಸಹಗಮನ ಮಾಡಿದ ಸಂದರ್ಭಗಳನ್ನು ತಿಳಿಸುವ ಕನ್ನಡ ಕಾವ್ಯಗಳು ಮತ್ತು ಜನಪದ 


೧೯೫ 


ಸಾಹಿತ್ಯದಲ್ಲಿ ಹಲವು ಕಥನಗಳು ಉಂಟು. “ಗಂಡಂದಿರು ತೀರಿಹೋದರೆ ಹೆಂಡತಿಯರು ಗಂಡಂದಿರ 
ಚಿತೆಯಲ್ಲಿ ಬಿದ್ದು ಸಾಯುವುದು ಇಲ್ಲಿಯ ಪದ್ಧಶಿ. ಗಂಡನಿಗೆ ಅತ್ಯಂತ ಪ್ರೀತಿಪಾತ್ತಳಾದ ಹೆಂಡತಿಯು 
ಸತ್ತ ಗಂಡನನ್ನು ಆಲಂಗಿಸಿಕೊಂಡು ಚಿತೆಯಲ್ಲಿ ಭಸ್ಮವಾಗುತ್ತಾಳೆ. ಉಳಿದ ಹೆಂಡತಿಯರು ಅನಂತರ 
ಚಿತೆಯಲ್ಲಿ ಬೀಳುತ್ತಾರೆ” ಎಂಬ ಇಬ್‌-ನೆ-ಬತುತಾನ ಹೇಳಿಕೆಯನ್ನು ನೋಡಿದರೆ ಅವರಲ್ಲಿಯ 
ಅನ್ಯೋನ್ಯತೆ ತಿಳಿಯುತ್ತದೆ.” ಎಚ್‌. ತಿಪ್ಲೇಸ್ವಾಮಿಯವರು "ಪತಿಯೇ ಪರದೈವವೆಂಬ ಭಾವನೆಯಲ್ಲಿ 
ಬೆಳೆದ ಹೆಣ್ಣು, ಪತಿಯ ಮರಣವನ್ನು ಸಹಿಸಲಾರದೆ, ಏಕೈಕ ನಿಷ್ಠೆಯಿಂದ ಆತನನ್ನು ಹಿಂಬಾಲಿಸಿದ 
ಸ್ವ-ಸಂತೋಷದ ನಿರ್ಧಾರವೇ ಈ ಸಹಗಮನ ಪದ್ದತಿಯ ಪ್ರಾರಂಭಕ್ಕೆ ಮೂಲವಾಗಿರಬೇಕು' ಎಂದು 
ಅಭಿಪ್ರಾಯಪಟ್ಟಿದ್ದಾರೆ. ರಾಣೇಬೆನ್ನೂರು ತಾಲೂಕಿನ ಹೆಡಿಯಾಲ" ಗ್ರಾಮದ ಮಾಸ್ತಿಕಲ್ಲೊಂದರ 
“ಅತನ ಅರ್ದಾಂಗಿ ಮಲಿದೇವಿ ನಡಸಮಾಧಿಯನು ಹೊಕ್ಕು ದೇವರೊ ...ಗಾ..ಗಿ” ಎಂಬ 
ಉಲ್ಲೇಖವನ್ನು ಅವಲೋಕಿಸಿದಾಗ ಪತಿ-ಪತ್ನಿಯರು ಅಬೇದವೆಂದೂ, ಸಹಗಮನದಲ್ಲಿಯೂ ಅವರು 
ಅಭೇದರೆ ಎಂದೂ ಈ ಹಿನ್ನಲೆಯಲ್ಲಿ ಅವರ ಪ್ರೇಮ ಅಮರವಾದುದೆಂದೂ ಶಾಸನ ಕವಿ ಹೇಳಲು 
ಇಚ್ಛಿಸಿರುವುದನ್ನು ಮನಗಾಣಬಹುದು. ಅಲ್ಲದೆ ಹಾವೇರಿ ಜಿಲ್ಲೆಯ ಕಡಕೋಳ, ಗೊಡಚಿಕೊಂಡಗಳಲ್ಲಿ 
ದೊರಕಿರುವ ಮಾಸ್ತಿಕಲ್ಲುಗಳಲ್ಲಿ ಪಶಿಯು-ಪಶ್ನಿಯ ಭುಜವನ್ನು ತನ್ನ ತೋಳಿನಿಂದ ಬಳೆಸಿ ನಿಂತಿರುವುದನ್ನು 
ಮತ್ತು ಚಳಗೇರಿಯ ಮಾಸ್ತಿಕಲ್ಲೊಂದರಲ್ಲಿ ಪತಿ-ಪತ್ಲಿಯರಿಬ್ಬರೂ ತಮ್ಮ ತೊಳುಗಳಿಂದ ಪರಸ್ಪರರ 
ಭುಜಗಳನ್ನು ಬಳಸಿ ನಿಂತಿರುವುದನ್ನು ನೋಡಿದರೆ ಸಾವಿನಲ್ಲೂ ಅವರ ಅನ್ಫೋನ್ಯತೆಯನ್ನು ಕಾಣಬಹುದು. 


ಪಾತಿವ್ರತ್ಯದ ವೈಭವೀಕರಣವು ಸಹ ಸತಿಪದ್ಧತಿಗೆ ಒಂದು ಕಾರಣವೆನ್ನಬಹುದು. ಸಮಾಜದಲ್ಲಿ 
ಪುರುಷ ಪ್ರಾಧಾನ್ಯತೆ ಹೆಚ್ಚಾದಂತೆ ಸತಿ ಅವನ ಸ್ಪತ್ತು ಎಂದು ಭಾವಿಸಲಾಯಿತು. ಸ್ತ್ರೀಯ ಒಳ್ಳೆಯ 
ನಡತೆ, ಶೀಲ, ಸೇವೆ, ಭಕ್ತಿಯನ್ನು ಪುರುಷ ಅಪೇಕ್ಷಿಸಲು ಪ್ರಾರಂಭಿಸಿದನು. ಈ ಹಿನ್ನೆಲೆಯಲ್ಲಿ 
“ಪಾತಿವ್ರತ್ಯ”, 'ಮುತ್ತೈದೆ” ಎಂಬ ಕಲ್ಪನೆ ಬೆಳೆಯಿತು. "ದೀರ್ವಸುಮಂಗಲೀಭವ', 
"'ಅಖಂಡಸೌಭಾಗ್ಯವತೀಭವ' ಎಂಬ ಮಾತುಗಳು ಪಾತಿವ್ರತ್ಯದ ಸೂಚಕಗಳಾಗಿವೆ. ಇವು ಹೆಣ್ಣು 
ಗಂಡನಿಗಿಂತ ಮುಂಚೆಯೇ ಸಾಯುವ ಆದರ್ಶವನ್ನು ಬಿಂಬಿಸುತ್ತವೆ. ಸತಿಪದ್ಧಶಿಯು ಪಾತಿವ್ರತ್ಯದ 
ಅಂತಿಮ ಹಾಗೂ ಶ್ಲಾಘನೀಯ ಕಾರ್ಯ ಎನಿಸಿತು. ವಿದೇಶಿ ಪವಾಸಿಗರಾದ ದು-ಅರ್ತೆ ಬಾರ್ಬೊಸಾ 
ಚಿತೆ ಏರುವುದನ್ನು "ಪತಿಭಕ್ತಿ' ಎಂದು ತಿಳಿಸಿದರೆ, ನಿಕೊಲೊಮನೂಚಿ ಸತಿಹೋದವರನ್ನು ಮಹಾ 
ಸಾಧ್ದಿಯರೆಂದು ಕರೆಯುತ್ತಾನೆ ಹಾಗೂ ಡಿಯೊಡೇರಸ್‌ ಸಿಕ್ಕೂಲಸ್‌ ಸತಿಯಾದವರನ್ನು "ಶೀಲದ 
ಉತ್ತಮೋತ್ತಮ ಗುಣದವರು' ಎಂದು ಕರೆದಿರುವುದನ್ನು ಇಲ್ಲಿ ಸರಿಸಬಹುದು.*್‌ ಶಾಸನವೊಂದು 
"ಗಣೇಶ್ವರನು ಆತನ ಪ್ರಾಣೇಶ್ವರಿ ಜೊಂಮಾಯಿ ಕೂಡಿ ಪತಿವ್ರತಾಗುಣದಿಂ ಅಗ್ಗಿಪ್ರವೇಶಂ ಮಾಡಿ 
ಸಂಗ್ರಾಮ ರಂಗದೊಳು ಸ್ಪರ್ಗ ಪ್ರಾಪ್ತರಾದರು”*" ಎಂದು ಉಲ್ಲೇಖಿಸುವಲ್ಲಿ ಪಾತಿವತ್ಯಕ್ಕಾಗಿ ಸತಿಯಾದ 
ನೇರ ನಿದರ್ಶನವನ್ನು ಕಾಣಬಹುದು. ಎಂ.ಎಂ. ಕಲಬುರ್ಗಿ ಅವರು "ಪತಿಯ ಮರಣದ ತರುವಾಯ 
ತನ್ನ ಬದುಕುವಿಕೆ ಮತ್ತು ಪಾವಿತ್ಯಗಳ ಅನಿಶ್ಚಿತತೆ ಕಾರಣವಾಗಿ ಸ್ತೀವರ್ಗವೇ ಇದನ್ನು 
ರೂಪಿಸಿಕೊಂಡಿರಬಹುದು' ಎಂದು ಹೇಳಿದ್ದಾರೆ”. 


೧೯೬ 


ವೈಯಕ್ತಿಕ ಪ್ರತಿಷ್ಠೆಗಾಗಿ ಸತಿ ಆಚರಿಸಿದ ಘಟನೆಗಳನ್ನು ಕಾಣಬಹುದಾಗಿದೆ. ಕ್ರಿ.ಶ. ೧೪೪೫ರ 
ಕುಪೇಗ್ರಾಮದ ಶಾಸನವೊಂದು "ಬೊಂಮರಸಗೌಡನೈದಿದ ದೇವಪದಮಂ ಆತನರ್ದಾಂಗಿ ಬಲುಚಿಕ್ಕ 
ಭೂತಳದೊಳಗುಳ್ಳ ಯುವತಿಯರ ಸಿರೋಮಣಿ ಸಹಗಮನಾತುರಮಂ ಮಾಡಿ ಕೂಡಿದರು 
ಶಿವಪದಮಂ””” ಎಂದು ಹೊಗಳಿದೆ. ಇಂಥ ಹೊಗಳಿಕೆಗಳು ಸತಿಯಾದವಳಿಗೆ ಸಮಾಜದಲ್ಲಿ 
ಪ್ರತಿಷ್ಠೆಯನ್ನು ತಂದುಕೊಡುತ್ತಿದ್ದು, ಅದನ್ನು ಅವಳು ಬಯಸಿದ್ದಳು. ವಿದೇಶಿ ಪ್ರವಾಸಿ ಪಿಯತೊಡೆಲ್ಲಾವಲ್ಲಿ 
ಸತಿ ಪ್ರಸಂಗವೊಂದನ್ನು ವಿವರಿಸುತ್ತಾ "ತನ್ನ ಕೀರ್ತಿ ದೂರದೇಶಕ್ಕೂ ಮುಟ್ಟುವುದೆಂದು ಕೇಳಿ 
ಸತಿಯಾಗುವವಳು ಹಿಗ್ಗಿದಳು' ಎಂದು ಬರೆಯುತ್ತಾನೆ. ಮಾಸ್ತಿ ಕಲ್ಲುಗಳನ್ನು ನೆಟ್ಟ ಉದ್ದೇಶವೂ 
ಸತಿಯ ಹೆಸರನ್ನು ಚಿರಾಸ್ಥಾಯಿಗೊಳಿಸುವುದೇ ಆಗಿದೆ ಎಂಬುದನ್ನು ಇಲ್ಲಿ ಸ್ಮರಿಸಬಹುದಾಗಿದ್ದು, 
ಮಾಸ್ತಿಕಲ್ಲುಗಳನ್ನು ಸಾಮಾನ್ಯವಾಗಿ ಹೆಚ್ಚು ಜನರು ವೀಕ್ಷಿಸಬಹುದಾದ ಪ್ರದೇಶಗಳಲ್ಲಿ ನೆಡುತ್ತಿದ್ದರು. 
ಇಂಥವುಗಳ ಪ್ರೇರಣೆ ಸತಿಯಾಗಲು ಪ್ರೋತ್ಲಾಹಿಸಿದಂತೆ ತೋರುತ್ತದೆ. 


ಮಾನರಕ್ಷಣೆಗಾಗಿ ಸಹಗಮನ ಆಚರಿಸಿದ ಪ್ರಸಂಗಗಳನ್ನು ಅದರಲ್ಲಿಯೂ ಮುಸ್ಲಿಂ ಆಳ್ಲಿಕೆಯ 
ಕಾಲಾವಧಿಯಲ್ಲಿ ಹೆಚ್ಚಾಗಿ ಕಾಣಬಹುದು. ಪತಿಯ ಮರಣದ ನಂತರ ತನ್ನ ಶೀಲವನ್ನು ಕಾಪಾಡಿಕೊಳ್ಳಲು 
ತಾನು ಸಸಕ್ಷಳಾಗದೆ ಮಾನ ಕಳೆದುಕೊಳ್ಳಬಹುದೆಂಬ ಸಂದೇಹ ಮತ್ತು ಪರಪುರುಷರಿಂದ ತನ್ನ 
ಮೇಲೆ ಆಕ್ರಮಣವಾಗಿ ಮಾನಹರಣ ಆಗಬಹುದೆಂಬ ಭಯದ ಕಾರಣವಾಗಿ ಸ್ತೀ ತಾನಾಗೇ ಸತಿ 
ಹೋಗಲು ಬಯಸಿರಬೇಕು. ಬಿ.ಎ. ಸಾಲೆತೊರೆ ಅವರು "ಸಂಘಟಿತ ಕಾರ್ಯಾಚರಣೆ ಯಶಸ್ಸು 
ಹೊಂದದೇ ಇದ್ದಾಗ, ರಾಣಿಯರು ಮತ್ತು ಸಾಮಾನ್ಯ ಸ್ತ್ರೀಯರು ಮಹಮ್ಮದಿಯರ ಕೈಯಲ್ಲಿ ಅಪಮಾನ 
ಪಡುವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಹಗಮನವನ್ನು ಆಚರಿಸಲೇಬೇಕಾಗಿತ್ತು' ಎಂದಿದ್ದಾರೆ.” ವಿಧವೆಯ 
ನಿಕೃಷ್ಟ ಜೀವನವೂ ಸಹ ಸತಿಪದ್ಧತಿಗೆ ಕಾರಣವೆಂದು ಹೇಳಬಹುದು. ಪತಿಯೊಂದಿಗೆ ಪತ್ನಿಯನ್ನು 
"ಸೌಭಾಗ್ಯವತಿ' ಎಂದು ಗೌರವಿಸಲಾಯಿತು. ಇಂಥವಳಿಗೆ ತಾಳಿ, ಮೂಗುತಿ, ಓಲೆ, ಕಾಲುಂಗರ, 
ಬಳೆ, ಕುಂಕುಮ ಮತ್ತು ಅರಿಶೀಣ ಮುಂತಾದವು ಸೌಭಾಗ್ಯದ ಸಂಕೇತಗಳಾದವು. ಗಂಡ ಮರಣಿಸಿದರೆ 
ಇವಾವುಗಳು ಅವಳಿಗಿರಲಿಲ್ಲ. ತದನಂತರ ಅವಳಿಗೆ ಕೇಶ ಮುಂಡನ ಪ್ರಾರಂಭವಾಯಿತು. ಮಂಗಳ 
ಕಾರ್ಯಗಳಲ್ಲಿ ವಿಧವೆಗೆ ಪ್ರವೇಶವಿರಲಿಲ್ಲ. ಅಲ್ಲೆರೂನಿಯು ಹೆಂಗಸರು “ವಿಧವೆಯಾಗಿರುವುದಕ್ಕಿಂತ 
ಚಿತೆಯನ್ನೇರುವುದೇ ಉತ್ತಮವೆಂದು ಭಾವಿಸುತ್ತಾರೆ” ಎಂದು ಹೇಳುತ್ತಾನೆ.” ಇವುಗಳೆಲ್ಲ ಸ್ತ್ರೀಯರು 
ವೈಯಕ್ತಿಕ ಕಾರಣಗಳಿಗಾಗಿ ಸತಿ ಆಚರಿಸಿದ ಕೆಲವು ಘಟನೆಗಳಾಗಿವೆ. 


ವೈಯಕ್ತಿಕ ಕಾರಣಗಳಂತೆ ಕೆಲವು ಸಾಮಾಜಿಕ ಕಾರಣಗಳನ್ನೂ ಸಹ ಸತಿ ಪದ್ಧತಿಗೆ ಕೊಡಬಹುದು. 
ಪತ್ನಿ ತನ್ನನ್ನು ಅಗಲಬಾರದೆಂಬ ಪುರುಷನ ಸ್ಪಾರ್ಥವೂ ಇದಕ್ಕೆ ಕಾರಣ ಇರಬಹುದು. ಪುರುಷನು 
ಪತ್ನಿಯನ್ನು ತನ್ನ ಆಸ್ತಿ ಎಂದು ಗಣಿಸಿ ತಾನು ಸತ್ತಾಗ ತನ್ನ ಪತ್ನಿ ತನ್ನೊಡನೆ ಬರಬೇಕು ಎಂಬ 
ಸ್ಪಾರ್ಥ ಮನೋಭಾವ ಬೆಳೆಸಿಕೊಂಡು ಈ ಪದ್ಧತಿಯನ್ನು ಯೋಜಿಸಿರಲು ಸಾಧ್ಯವಿದೆ. ರಾಣೇಬೆನ್ನೂರು 
ತಾಲೂಕಿನ ಬೆನಕನಕೊಂಡದ ಮಾಸಿಕಲ್ಲೊಂದು ಚಟಯನಾಂಯಕನು ಬೊವಿದೇವ 
ಜಂಗುಳಿಮಂನೆಯರಗಂಡಗೆ ಕೊಟ್ಟ ಭಾಷೆಗೆ ತಲೆಕೊಡುವಾಗ "ತಂನ್ನ ಹೆಂಡತಿಸಹಿತ ಯಿಬರುಂ 


೧೯೭ 


ವೊಡೆಯರಿಗೆ ಕೊಟ್ಟಭಾಸೆಗೆ ತಲೆಗೊಟ್ಟರು” ಎಂಬಲ್ಲಿ ಪತಿಯು ತನ್ನ ಪತ್ನಿಯೊಂದಿಗೆ ಒಡೆಯನಿಗೆ 
ನೀಡಿದ ವಾಗ್ದಾನವನ್ನು ಪೂರ್ಣಗೊಳಿಸಲು ಇಚ್ಛಿಸಿರುವುದು ಸ್ಪಷ್ಟವಾಗುತ್ತದೆ. ಇದು ಸಾವಿನಲ್ಲೂ 
ತನ್ನ ಪತ್ನಿ ತನ್ನೊಂದಿಗಿರಲಿ ಎಂಬ ಪುರುಷನ ಸ್ಪಾರ್ಥ ಭಾವನೆಯಲ್ಲದೆ ಮತ್ತೇನು ಎಂಬುದನ್ನು 
ಸೂಚಿಸುತ್ತದೆ. ತನ್ನ ಪತ್ನಿ ಇನ್ನೊಬ್ಬರ ವಶವಾಗಬಹುದೆಂಬ ಪುರುಷನ ಇಚ್ಛೆಯೂ ಸತಿಪದ್ಯತಿಗೆ 
ಕಾರಣವಿರಬಹುದು. ಇದರಲ್ಲಿ ಮೊದಲನೆಯದು ಪತಿಯ ಮರಣದ ನಂತರ ವಿಧವೆಯಾದವಳು 
ಪರಪುರುಷನ ಆಕ್ರಮಣಕ್ಕೀಡಾಗಿ ಅವನ ವಶವಾಗುವುದು ಅಥವಾ ತನ್ನ ಕಾಮನೆಗಳ ತೃಪ್ತಿಗಾಗಿ 
ಪರಪುರುಷರ ವಶವಾಗುವುದು, ಎರಡನೆಯದಾಗಿ ಯುದ್ದದಲ್ಲಿ ಗೆದ್ದ ಪಕ್ಷದವರು ಸೋತವರ ಸ್ತೀಯರನ್ನು 
ಸೆರೆಹಿಡಿಯುತ್ತಿದ್ದರು. ಹೀಗೆ ಪರಪುರುಷ ಮತ್ತು ವೈರಿಗಳಿಗೆ ತಮ್ಮ ಪತ್ನಿಯರು ವಶವಾಗಬಾರದೆಂಬ 
ಕಾರಣಕ್ಕಾಗಿ ಹೋರಾಟ ವರ್ಗವು ಸತಿ ಆಚರಣೆಯಂಥ ಮಾರ್ಗವನ್ನು ಸ್ತ್ರೀಯರಿಗಾಗಿ ರೂಪಿಸಿತೆಂದು 
ಹೇಳಬಹುದು. "ತಾನು ಸತ್ತ ಮೇಲೆ ತನ್ನ ಪ್ರೇಯಸಿಯು ಇನ್ನೊಬ್ಬರ ವಶಳಾಗುವ ಸಾಧ್ಯತೆಯನ್ನು 
ಕಲ್ಪಿಸಿಕೊಂಡ ಪುರುಷನ ಅಸೂಯೆಯೂ ಸತಿ ಪದ್ಧತಿಗೆ ಕಾರಣವಿರಬಹುದು” ಎಂದು ಎಂ. 
ಚಿದಾನಂದಮೂರ್ತಿಯವರು ಅಭಿಪ್ರಾಯಪಟ್ಟಿದ್ದಾರೆ.”* 

ಪತ್ನಿ ತನ್ನನ್ನು ಸಾಯಿಸಬಾರದೆಂಬ ಪುರುಷನ ಪೂರ್ವಾಲೋಚನೆ ಸಹ ಸತಿಪದ್ಧತಿಗೆ 
ಕಾರಣವೆಂದು ವಿದೇಶಿ ಪ್ರವಾಸಿಗರು ತಿಳಿಸುತ್ತಾರೆ. ಪ್ರಾಚೀನ ಭಾರತದಲ್ಲಿ ಪಶ್ನಿಯರು ತಮ್ಮ ಗಂಡಂದಿರನ್ನು 
ಕೊಲ್ಲುತ್ತಿದ್ದ ವಿಷಯವನ್ನು ಪ್ರಸ್ತಾಪಿಸುತ್ತಾ, ಇದು ಸತಿಪದ್ಧತಿಯ ಉಗಮಕ್ಕೆ ಕಾರಣವಾಯಿತೆಂದು 
ತಿಳಿಸುತ್ತಾರೆ.”” ಸತಿಯಾದವಳ ಸಂಪತ್ತನ್ನು ಪಡೆಯುನ ಸಂಚು ಸಹ ಇದಕ್ಕೆ ಕಾರಣವಿರಬಹುದು 
ಎಂದು ಹೇಳುತ್ತಾ ಎಂ.ಎಂ. ಕಲಬುರ್ಗಿ ಅವರು "ಪತಿಯ ಮರಣದ ತರುವಾಯ ಸತಿಯನ್ನು 
ಮರಣ ಕೂಪಕ್ಕೆ ತಳ್ಳಿ ಅವಳ ಆಸ್ತಿಯನ್ನು ಸೆಳೆಯಲು ಪ್ರಭುವರ್ಗ ಇಲ್ಲವೆ ಪುರೋಹಿತ ಈ 
ಯೋಜನೆಯನ್ನು ರೂಪಿಸಿರಬಹುದು' ಎಂದಿರುವರು. ಸತಿಯಾಗುವವಳು ಆಭರಣಗಳಿಂದ 
ಅಲಂಕೃತಳಾಗಿ ವಧುವಿನಂತೆ ಸಿಂಗರಿಸಿಕೊಂಡು ಮೆರವಣಿಗೆಯಲ್ಲಿ ಚಿತೆಯೆಡೆಗೆ ಸಾಗುವಾಗ ತನ್ನ 
ಆಭರಣಗಳನ್ನು ಸುತ್ತಲಿನ ಬಳಗದವರಿಗೆ ಹಂಚುವ ವಿಷಯವು ಜನಪದ ಸಾಹಿತ್ಯದಲ್ಲಿ 
ಉಲ್ಲೇಖಿತವಾಗಿರುವುದನ್ನು ಇಲ್ಲಿ ಸರಿಸಬಹುದು. ಮನೆತನದ ಹಾಗೂ ಸಮಾಜದ ಪ್ರಶಿಷ್ಠೆ ಸಹ ಈ 
ಪದ್ಧತಿಗೆ ಕಾರಣವಾಗಿದೆ ಎಂದು ಹೇಳಬಹುದು. ಕಾಲಕಳೆದಂತೆ ಸತಿ ಹೋಗುವುದು ಒಂದು 
ಜೀವನಮೌಲ್ಯವಾಗಿ ಪರಿಣಮಿಸಿತು. ಇಲ್ಲಿ ಕುಟುಂಬದ ಸಮಾಜದ ಒತ್ತಾಸೆಗಳು ಮತ್ತು ಪ್ರಶಿಷ್ಠೆಗಳನ್ನು 
ಹೆಚ್ಚಿಸುವಲ್ಲಿ ಈ ಪದ್ಧತಿ ಮಹತ್ವದ ಪಾತ್ರವಹಿಸಿತು. ಹಾವೇರಿ ಜಿಲ್ಲೆಯ ಕ್ರಿ.ಶ.೧೩೮೨ರ 
ಮುತ್ತೂರು(ತಾ:ಬ್ಯಾಡಗಿ) ಮಾಸಿಕಲ್ಲು ಹನುಬರ ನನ್ನಿಯನ ಮಗ ಬೊಮ್ಮಯ ಮರಣಿಸಿದಾಗ 
ಆತನ ಹೆಂಡತಿ ಕಾಮಾಯಿ ಕೊಂಡದಲ್ಲಿ ಹಾರಿ ಸತಿಯಾಗುತ್ತಾಳೆ. ಇವರ ನೆನಪಿಗಾಗಿ ಕಿಟಗೊಂಡ 
ಎಂಬುವವನು ಕಲ್ಲು ನಿಲ್ಲಿಸಿದ ಉಲ್ಲೇಖವಿದೆ." ಹೆಡಿಯಾಲದ” ಮಾಸಿಕಲ್ಲೊಂದು ಮಲಿದೇವಿ 
ಸಹಗಮನ ಆಚರಿಸಲು ಅವಳ ಮಗ ಮಾದೆನಾಯಕನು ಅವಳ ಪ್ರತುಮೆ ಪ್ರಧಿಷ್ಟ ಮಾಡಿಸಿದ ಬಗ್ಗೆ 
ತಿಳಿಸುತ್ತದೆ. ಬೆನಕನಕೊಂಡ"“' ಮಾಸ್ತಿಕಲ್ಲಲ್ಲಿ ಚಟಯನಾಯಕನು ತನ್ನ ಹೆಂಡತಿಯೊಂದಿಗೆ ಒಡೆಯನಿಗೆ 


೧೯೮ 


ನೀಡಿದ ಭಾಷೆಯಂತೆ ತಲೆಗೊಟ್ಟ ವಿಷಯವಿದೆ. ಇದನ್ನು ಮೆಚ್ಚಿ ಅವರ ಮಕ್ಕಳಿಗೆ ಭೂದಾನ 
ಮಾಡಿದ್ದನ್ನು ಅದು ಉಲ್ಲೇಖಿಸುತ್ತದೆ. ಮೇಲೆ ಉಲ್ಲೇಖಿಸಲಾದ ಸತಿಹೋದವಳ ಮನೆತನದವರು, 
ಸಮಾಜದವರು ಮಾಸ್ತಿಕಲ್ಲುಗಳನ್ನು ನಿಲ್ಲಿಸುವ ವಿಚಾರವಾಗಲೀ, ಅವಳು ತಮ್ಮ ಮಗಳೆಂದು 
ಕರೆದುಕೊಳ್ಳುವುದಾಗಲಿ ಮತ್ತು ಮಾಸ್ಲಿಯಾದವಳ ಕುಟುಂಬಕ್ಕೆ ಉಂಬಳಿ-ದತ್ತಿ ಕೊಡುವುದಾಗಲೀ 
ಆ ಸಮಾಜದ, ಹಾಗೂ ಸತಿ ಮನೆತನಗಳ ಪ್ರತಿಷ್ಟೆ ಗೌರವ, ಮೆರಗು ಕೊಡುವಂಥವು ಎಂಬುದನ್ನು 

ಸತಿ ಆಚರಣೆಗೆ ಕೆಲವು ವಿದ್ವಾಂಸರು ಅಲೌಕಿಕ ಕಾರಣಗಳನ್ನು ಕೊಡುವುದುಂಟು. ಎ.ಎಸ್‌. 
ಅಲ್ತೇಕರ್‌ ಅವರು "ಮರಣ ಹೊಂದಿದ ರಾಜ ಅಥವಾ ಯೋಧ ಪರಲೋಕದಲ್ಲಿ ತನ್ನ ಹೆಂಡಂದಿರು, 
ಕುದುರೆಗಳು ಹಾಗೂ ಸೇವಕರನ್ನು ಬಯಸುತ್ತಿದ್ದ ಕಾರಣ ಇವನ್ನೆಲ್ಲ ಕೊಲ್ಲುವುದು ಅವಶ್ಯ ಹಾಗೂ 
ಅಪೇಕ್ಷಣೀಯವಾಗಿತ್ತು ಆದುದರಿಂದ ಅವುಗಳನ್ನು ಅವನೊಡನೆ ಸುಡುತ್ತಿದ್ದರು ಅಥವಾ ಹೂಳುತ್ತಿದ್ದರು” 
ಎಂದಿರುವರು.” ಇದು ಪರಲೋಕದ ಪರಿಕಲ್ಲನೆಯು ಜನರಲ್ಲಿರುವುದನ್ನು, ಸತ್ತನಂತರ ಆ ಲೋಕದಲ್ಲಿ 
ಇಲ್ಲಿಯಂತೆ ಅವಶ್ಯಕ ವಸ್ತುಗಳನ್ನು ಉಪಯೋಗಿಸುತ್ತಾನೆಂಬ ನಂಬಿಕೆಯನ್ನೂ ತಿಳಿಸುತ್ತದೆ. ಹಾಗಾಗಿ 
ಸತ್ತ ವ್ಯಕ್ತಿಯ ಜೊತೆಯಲ್ಲಿ ಅವನಿಗೆ ಪ್ರಿಯವಾದ ವಸ್ತುಗಳನ್ನು ಕಳಿಸಿಕೊಡುವ ಪರಿಕಲ್ಪನೆ ಸತಿಪದ್ಧತಿಗೆ 
ಕಾರಣವಾಯಿತೆಂದು ಹೇಳಬಹುದು. ಸತಿ-ಪತಿಗಳಿಬ್ಬರೂ ಸ್ಪರ್ಗ ಪಡೆಯುವ ನಂಬಿಕೆ ಸತಿಪದ್ದತಿಗೆ 
ಕಾರಣವಾಯಿತೆಂದು ಹೇಳಲಾಗುತ್ತದೆ. ಡಾ. ಚೆನ್ನಕ್ಕ ಎಲಿಗಾರ ಅವರು "ಹೀಗೆ ಸಾಯುವುದರಿಂದ 
ಗಂಡನಿಗೆ ಸ್ಪರ್ಗ ಪ್ರಾಪ್ತಿಯಾಗುವುದಲ್ಲದೆ, ತಾವು ಸ್ಪರ್ಗ ಪಡೆದು ಮುಂದಿನ ಜನ್ಮದಲ್ಲಿ ಮತ್ತೆ 
ಪತಿಪತ್ಲಿಯರಾಗಿ ಹುಟ್ಟುವೆವೆಂಬ ಕಲ್ಲನೆ' ಎಂದು ಸತಿಪದ್ಧತಿಯ ಕಾರಣವನ್ನು ತಿಳಿಸಿದ್ದಾರೆ.” 
ಅಲ್ಲದೆ ಬಸವರಾಜ ಕಲ್ಲುಡಿಯವರು "ಧರ್ಮ ನೀತಿಗಳ ಪ್ರಭಾವ, ಸ್ತ್ರೀಯರಲ್ಲಿ ಕಂಡರಿಯದ 
ಅಲೌಕಿಕ ಶಕ್ತಿಯ ಕುರಿತಾದ ಭಯ ಮತ್ತು ಒಂಟಿಯಾಗಿ ಎದುರಿಸಬೇಕಾದ ಆರ್ಥಿಕ-ಸಾಮಾಜಿಕ 
ಪರಿಸ್ಥಿತಿಗಳ ಒತ್ತಡ” ಇವುಗಳ ಕಾರಣದಿಂದಾಗಿ ಸತಿ ಆಚರಣೆ ರೂಢಿಗತವಾಗಿರಬೇಕೆಂದು ಹೇಳುತ್ತಾರೆ.” 
ಒಟ್ಟಿನಲ್ಲಿ ಸ್ತೀಯರ ಒತ್ತಾಸೆಗಳಿಂದ ಇದು ಬಂದಿದ್ದರೂ, ಯಾವ ಸ್ತ್ರೀಯೂ ಸತಿ ಹೋಗುವುದಕ್ಕೆ 
ಬಹಿರಂಗವಾಗಿ ವಿರೋಧಿಸದಿದ್ದರೂ, ಅವರ ಸಮ್ಮತಿಯ ಹಿಂದೆ ಸಮಾಜದ ಒತ್ತಡವಿತ್ತು ಎ೦ಬುದನ್ನು 
ಗಹಿಸಬಹುದು. 
೪,೪ ಸತಿ ಆಚರಣೆಯ ವಿಧಿ ವಿಧಾನಗಳು 

ಪ್ರತಿಯೊಂದು ಸಮಾಜದಲ್ಲಿ ಆಚರಿಸಲ್ಲಡುವ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಹೀಗೆಯೇ 
ಆಚರಿಸಬೇಕು ಎಂಬ ನಿಯಮಗಳಿರುತ್ತವೆ. ಹಾಗೆಯೇ ಕರ್ನಾಟಕದಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ 
ರೂಢಿಯಲ್ಲಿರುವ ಸತಿ ಆಚರಣೆಯಲ್ಲಿ ಕೆಲವು ಶಾಸ್ರೋಕ್ತ ನಿಯಮಗಳನ್ನು ಪಾಲಿಸುತ್ತಾ ಬಂದಿರುವುದನ್ನು 
ಗಮನಿಸಬಹುದು. ಪ್ರಮುಖವಾಗಿ ಮಾಸ್ತಿಕಲ್ಲುಗಳನ್ನು ಆಧರಿಸಿ ಸತಿ ಮರಣದವರೆಗೆ ಆಚರಿಸಲ್ಪಡುವ 
ಮತ್ತು ಸತಿ ಮರಣಾನಂತರದಲ್ಲಿ ಆಚರಿಸಲಡುವ ಕೆಲವು ವಿಧಿ ವಿಧಾನಗಳನ್ನು ಇಲ್ಲಿ ವಿವೇಚಿಸಲಾಗಿದೆ. 


೧೯೯ 


ಸತಿಯಾಗುವವಳ ಅಲಂಕರಣೆ 


ಸತಿ ಹೋಗುವವಳು ತನ್ನ ಮೃತ ಗಂಡನನ್ನು ಸೇರಲು ಹೊರಟಿರುವುದರಿಂದ ಅವಳು 
ಮುತ್ತೈದೆಯಾಗಿ ಅಂದರೆ ತಾಳಿ, ಮೂಗುತಿ, ಕುಂಕುಮ, ಓಲೆ, ಬಳೆ, ಕಾಲುಂಗರ ಮತ್ತು ಅರಿಶೀಣ 
ಧರಿಸಿ ಸೌಭಾಗ್ಯವತಿಯಾಗಿ ಹೋಗಬೇಕು ಎಂಬುದು ಅಂದಿನ ಸಮಾಜದಲ್ಲಿದ್ದ ನಂಬಿಕೆಯಾಗಿತ್ತು. 
ಸತಿ ಆಚರಣೆ ಒಂದು ವಿವಾಹದ ರೀತಿಯಲ್ಲಿ ನಡೆಯುತ್ತಿದ್ದು, ಅವಳು ಮದುಮಗಳಂತೆ 
ಅಲಂಕಾರಗೊಳ್ಳುವುದು ಇದನ್ನೇ ಧ್ಧನಿಸುತ್ತದೆ. ರಾಣೇಬೆನ್ನೂರು ತಾಲೂಕಿನ ಇಟಗಿ” ಗ್ರಾಮದ 
ಮಾಸಿಕಲ್ಲೊಂದು "ಹರಿಕಾರ(ಹೆಸರು ತ್ರುಟಿತಗೊಂಡಿದೆ) ಸ್ಪರ್ಗಸ್ತನಾದ ಆತನ ಮದವಳಿಗೆ ವೀರಮಾಸತಿ 
ಚಿಂಮಾಯಿ ಸಹಗಮನ ಮಾಡಿ ಸ್ಪರ್ಗಪ್ರಾಪ್ತಿ ಆದಳು' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ "ಮದವಳಿಗೆ' 
ಎಂದರೆ ಮದುವೆಯ ಹೆಣ್ಣನ್ನು ಸೂಚಿಸುತ್ತಿದ್ದು, ಸತಿ ಹೋಗುವವಳು ಮದುಮಗಳಂತೆ ಅಲಂಕಾರ 
ಮಾಡಿಕೊಳ್ಳುತ್ತಿದ್ದುದರ ನಿದರ್ಶನವಾಗಿದೆ. ಹಾವೇರಿ ಜಿಲ್ಲೆಯ ಬಹುತೇಕ ಮಾಸ್ತಿ ಶಿಲಗಳಲ್ಲಿ ಮಾಸಿಯು 
ಸೌಭಾಗ್ಯ ಮತ್ತು ಮುತ್ತೈದೆಯ ಸಂಕೇತಗಳಾದ ಬಳೆ, ಕಂಕಣ, ಓಲೆ, ಕಡಗ, ತಾಳಿ, ಮುತ್ತಿನಸರ, 
ನಡುಪಟ್ಟಿ, ಹೂವಿನ ದಂಡೆ, ಅಂದುಗೆ ಮುಂತಾದವುಗಳಿಂದ ಅಲಂಕೃತಳಾಗಿರುವುದನ್ನು 
ಕಾಣಬಹುದಾಗಿದೆ. ಹಾನಗಲ್ಲು ತಾಲೂಕಿನ ಕೋಣನಕೊಪ್ಪ ಗ್ರಾಮದಲ್ಲಿ ಮಾಸ್ತಿ ಗುಡಿಯಲ್ಲಿ 
ಕಟ್ಟಿಗೆಯಿಂದ(ಮರದಿಂದ) ಮಾಡಿದ ಮಾಸ್ತಿಬೊಂಬೆಯಿದ್ದು, ಬೊಂಬೆಯ ಮೇಲೆ ಹಸಿರು ಮತ್ತು 
ಕೆಂಪು ವಸ್ತಗಳನ್ನು ಹಾಕಲಾಗಿದೆ. ಬೊಂಬೆಯ ಕೊರಳಿಗೆ ಬೆಳ್ಳಿಯ ಲಿಂಗು, ತಾಳಿ, ಬಳೆ, 
ಹಂಗನೂಲು(ದಾರದ ಎಳೆ) ಮತ್ತು ಮುಂದೆ ಉಡಿ ಅಕ್ಕಿಯನ್ನು ಇಡಲಾಗಿದೆ. ಇವುಗಳೆಲ್ಲ ಮುತ್ತೈದೆಯ 
ಸಂಕೇತಗಳು ಎಂಬುದನ್ನು ಸ್ಮರಿಸಬಹುದು. ವಿದೇಶಿ ಪ್ರವಾಸಿಗರಾದ ಸೀಜರ್‌ಫ್ರೆಡರಿಕ್‌ ಮತ್ತು 
ಪಿಯೆತೊಡೆಲ್ಲಾವಲ್ಲೆ ಇವರು ಸತಿ ಮದುಮಗಳಂತೆ ಅಲಂಕಾರಗೊಳ್ಳುವುದರ ಬಗ್ಗೆ ಹೇಳುತ್ತಾರೆ. 
ಜನಪದದಲ್ಲಿಯೂ ಇದರ ಬಗ್ಗೆ ಮಾಹಿತಿ ದೊರೆಯುತ್ತದೆ. 


ಸತಿ ಮೆರವಣಿಗೆ 


ಮೃತ ವ್ಯಕ್ತಿಯ ಹೆಂಡತಿಯು ಸತಿಯಾಗಲು ನಿರ್ಧರಿಸಿದ ಮೇಲೆ ಅವಳು ಚಿತೆಯೇರುವವರೆಗೂ 
ಹಬ್ಬದ ವಾತಾವರಣವೇ ನಿರ್ಮಾಣಗೊಳ್ಳುತ್ತಿತ್ತು ಜನಪದ ಕಾವ್ಯವೊಂದರಲ್ಲಿ ಬರುವ “ಬಣ್ಣ 
ಇಟುಕೊಂಡು ಬಂಗಾರ ತೊಟುಗೊಂಡು, ಲಿಂಬೆಹಣ್ಣು, ಬಾಳೆಹಣ್ಣುಗಳನ್ನು ಆಕಾಶಕ್ಕೆ ಈಡಾಡುತ್ತ. 
ತೋಳುಗಳನ್ನು ತಿರುವುತ್ತ ಬೀದೀಲಿ ಹೊರಟವಳೆ ಈರೋಬಿ” ಎಂಬ ಪ್ರಸ್ತಾಪ ಸೊಗಸಾಗಿದೆ.“ 
ಸತಿಯಾಗುವವಳು ಚಿತೆಯೇರುವ ಸ್ಥಳಕ್ಕೆ ಕಾಲ್ಗಡಿಗೆಯಿಂದಲೋ, ಕುದುರೆ ಮೇಲೆ ಕುಳಿತುಕೊಂಡೋ 
ಅಥವಾ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡೋ ಮೆರವಣಿಗೆಯಲ್ಲಿ ಹೋಗುತ್ತಿದ್ದುದರ ವಿವರಗಳನ್ನು ಮಾಸ್ತಿ 
ಶಿಲಗಳಲ್ಲಿ ಕಾಣಬಹುದು. ಆದರೆ ಇವುಗಳ ಪಾಠದಲ್ಲಿ ಇಂಥ ವಿವರಣೆ ಕಾಣಸಿಗುವುದಿಲ್ಲ. ಹಾನಗಲ್ಲು 
ತಾಲೂಕಿನ ಕಲಕೇರಿಯ ನಾಲ್ಕು ಹಂತಗಳ ವೀರಮಾಸ್ತಿಕಲ್ಲೊಂದರ ಮೊದಲ ಹಂತದಲ್ಲಿ ಯುದ್ದದ 
ಸನ್ನಿವೇಶವಿದ್ದರೆ, ಇದರ ಎರಡನೆಯ ಹಂತದಲ್ಲಿ ಮೃದಂಗ, ಜಾಗಟೆ, ತುತ್ತೂರಿ ಹಿಡಿದ ವಾದ್ಯ 


೨೦೦ 


ಮೇಳದವರು ಕುದುರೆ ಮೇಲೆ ಕುಳಿತ ಸತಿಯನ್ನು ಮೆರವಣಿಗೆಯಲ್ಲಿ ಕರೆದೊಯ್ಯುತ್ತಿರುವ ದೃಶ್ಯವಿದೆ. 
ಇದೇ ಹಂತದ ಬಲಬದಿಯಲ್ಲಿ ಸ್ತೀ ಅಗ್ಗಿಕೂಂಡಕ್ಕೆ ಹಾರಿರುವ ಚಿತ್ರವಿದೆ. ಕುದುರೆ ಮೇಲೆ 
ಮೆರವಣಿಗೆಯಲ್ಲಿ ಬಂದು ಅಗ್ನಿಕುಂಡಕ್ಕೆ ಹಾರಿರುವ ಇನ್ನೊಂದು ಶಾಸನ ಶಿಲ್ಪ ಇದರ ಪಕ್ಕದಲ್ಲಿ 
ಇದೆ. ಬ್ಯಾಡಗಿ ತಾಲೂಕಿನ ತಿಮಕಾಪುರ ಗ್ರಾಮದ ವೀರಮಾಸ್ತಿ ಕಲ್ಲೊಂದರ ಮೊದಲ ಹಂತದಲ್ಲಿ 
ಯುದ್ದದ ಸನ್ನಿವೇಶವಿದ್ದು, ವೀರನ ಹಿಂದೆ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಸತಿ ಶಿಲ್ಪವಿದೆ. 
ಎರಡನೆಯ ಹಂತದಲ್ಲಿಯೂ ಯುದ್ದದ ಸನ್ನಿವೇಶವಿದೆ. ಮೂರನೆಯ ಹಂತದಲ್ಲಿ ದಂಪತಿಗಳನ್ನು 
ಪಲ್ಲಕ್ಕಿಯಲ್ಲಿ ಹೊತ್ತು ಸಾಗುವ ದೃಶ್ಯವಿದೆ. ಪಲ್ಲಕ್ಕಿಯ ಹಿಂದೆ ಛತ್ರಿ ಹಿಡಿದ ಸೇವಕರಿದ್ದಾರೆ. ಅದರ 
ಮುಂದೆ ಪ್ರಮುಖರೆಲ್ಲ ಹೊರಟಿರುವಂತೆ(ಹೆಣಕ್ಕೆ ಹೊರಟವರಂತೆ) ಕಂಡರಿಸಲಾಗಿದೆ. ಮೇಲಿನ 
ದೃಶ್ಯಗಳು ಸತಿ ಮೆರವಣಿಗೆಯ ಅಪರೂಪದ ಶಿಲ್ಲಗಳೆಂದು ಹೇಳಬಹುದು. 


ಸತಿಯ ದಾನಕಾರ್ಯ 


ಸತಿಯಾಗುವವಳು ಮೆರವಣಿಗೆಯಲ್ಲಿ ಹೋಗುತ್ತಿರುವಾಗ ಮತ್ತು ಚಿತೆ ಏರುವ ಪೂರ್ವದಲ್ಲಿ 
ತನ್ನ ಸಂಬಂಧಿಗಳಿಗೆ, ಪುರೋಹಿತರಿಗೆ, ತನ್ನ ಸುತ್ತಮುತ್ತಲಿನ ಜನರಿಗೆ ತನ್ನ ಶಕ್ತ್ಯಾನುಸಾರ 
ದಾನಕೊಡುತ್ತಿದ್ದುದು ಸಾಮಾನ್ಯವಾಗಿತ್ತು. ದಾನವು ಹಣ, ಭೂಮಿ, ವಸ್ತುಗಳ ರೂಪದಲ್ಲಿರಬಹುದಾಗಿತ್ತಲ್ಲದೆ 
ಸತಿಯು ತಾನು ಹಿಡಿದ ಕಳಸ, ಕನ್ನಡಿ, ಲಿಂಬೆಹಣ್ಣು ಮೊದಲ್ಗೊಂಡು, ತಾನು ಧರಿಸಿದ ಆಭರಣಗಳನ್ನೆಲ್ಲಾ 
ಹಂಚುತ್ತಿದ್ದಳು. ಬಳ್ಳಿಗಾವೆಯ ವೀರಮಾಸಿಕಲ್ಲೊಂದರಲ್ಲಿ ಸತಿಯಾಗುವವಳು ತನ್ನ ಸಖಿಯರಿಗೆ 
ಬಾಗೀನ ಕೊಟ್ಟ ಅಪರೂಪದ ಶಿಲ್ಪವಿದೆ" ದೇಕಬ್ಬೆ ಸತಿಹೋಗುವ ಪೂರ್ವದಲ್ಲಿ ದೇವರ ನಂದಾದೀವಿಗೆಗೆ, 
ನೈವೇದ್ಯಕ್ಕೆ ಭೂಮಿ, ಗದ್ದೆಗಳನ್ನು ದಾನ ನೀಡಿದ ಬಗ್ಗೆ ಬೆಳತೂರು ಶಾಸನವು ಉಲ್ಲೇಖಿಸುವುದನ್ನು 
ಇಲ್ಲಿ ಸರಿಸಬಹುದು. ವಿದೇಶಿ ಪವಾಸಿಯಾದ ಇಬ್ನ ಬತೂತ ಯುದ್ದದಲ್ಲಿ ಮಡಿದವನೊಬ್ಬನ 
ಮೂವರು ಪತ್ನಿಯರು ಸಹಗಮನ ಕಾಲಕ್ಕೆ ತಮ್ಮ ಮೈಮೇಲೆ ಇದ್ದ ಬಟ್ಟೆಬರೆಗಳನ್ನು, ಒಡವೆಗಳನ್ನು 
ಹಂಚಿದ ವಿಷಯವನ್ನು ತಿಳಿಸುತ್ತಾನೆ.” ಮೇಲಿನ ಪ್ರಮುಖ ವಿಧಿಗಳೊಂದಿಗೆ ಇತರೆ ಕೆಲವು 
ಸಂಪು್ರದಾಯಗಳಿದ್ದವು. ಸತಿಯಾಗುವವಳು ಚಿತೆ ಏರುವ ಪೂರ್ವದಲ್ಲಿ ಮಾನಸಿಕವಾಗಿ ದೃಢ 
ಮನಸ್ಕಳಾಗಿರುವುದು ಮುಖ್ಯವಾಗುತ್ತಿತ್ತು. ಸತಿ ಹೋಗುವವಳು ಆ ನಿರ್ಧಾರ ತೆಗೆದುಕೊಂಡ ನಂತರ 
ಅವಳ ಮಾತುಕತೆ, ಅವಳು ತನ್ನ ಬಂಧುಗಳೊಂದಿಗೆ ವ್ಯವಹರಿಸುವ ರೀತಿ ವಿಶಿಷ್ಟವಾಗಿರುತ್ತಿತ್ತು. 
ಒಮ್ಮೆ ತೆಗೆದುಕೊಂಡ ಈ ನಿರ್ಧಾರದಿಂದ ಹಿಂದೆ ಸರಿಯುವುದು ಕೇಡೆಂದು ಬಗೆಯಲಾಗುತ್ತಿತ್ತು. 
ಹಾಗಾಗಿ ಪುರೋಹಿತರು, ಬಂಧುಗಳು ಹಾಗೂ ಹಿರಿಯರು ಅವಳಿಗೆ ಮಾನಸಿಕ ಧೈರ್ಯ ತುಂಬುತ್ತಿದ್ದರು. 
ಈ ಎಲ್ಲಾ ಅಂಶಗಳು ನಿರ್ಧಾರವಾದ ಮೇಲೆ ಅವಳ ತವರು ಮನೆಯವರಿಗೆ ಸತಿ ಹೋಗುವ 
ಸುದ್ದಿಯನ್ನು ಮುಟ್ಟಿಸಲಾಗುತ್ತಿತ್ತು. ನಂತರ ಕೊಂಡದ ಸಿದ್ಧತೆ ನಡೆಯುತ್ತಿತ್ತು ಈ ವಿಷಯ ಕಾಣಿಚ್ಚಿನಂತೆ 
ಊರಿನಲ್ಲಿ ಮತ್ತು ಪಕ್ಕದ ಊರಿನಲ್ಲಿ ಹಬ್ಬುತ್ತಿತ್ತು. ಅನೇಕ ಭಾಗಗಳಿಂದ ಬಂದ ಜನರ ಸಮ್ಮುಖದಲ್ಲಿ 
ಸತಿ ಘಟನೆಯು ಸಂಭ್ರಮದಿಂದ ನಡೆಯುತಿತ್ತು. 


೨೦೧ 


ಸತಿ ಮರಣ ನಂತರದ ವಿಧಿಗಳು 


ಸತಿ ಚಿತೆಯೇರಿದ ನಂತರ ಅವಳ ಬಂಧುವರ್ಗದವರು ಅವಳ ಸ್ಮರಣೆಗಾಗಿ ಸತಿಕಲ್ಲನ್ನು 
ನೆಡುತ್ತಿದ್ದರು. ಸತಿಕಲ್ಲುಗಳ ಪೂಜೆಗಾಗಿ ದಾನ-ದತ್ತಿಗಳನ್ನು ಬಿಡುತ್ತಿದ್ದರು. ಕೆಲವು ಗ್ರಾಮಗಳಲ್ಲಿ 
ಇಂಥ ಸತಿಕಲ್ಲುಗಳಿಗಾಗಿ ದೇವಾಲಯ ನಿರ್ಮಿಸಿದ ಉದಾಹರಣೆಗಳಿವೆ. ಇನ್ನು ಕೆಲವು ಗ್ರಾಮಗಳಲ್ಲಿ 
ಸತಿಗಾಗಿ ಉತ್ತವ-ಜಾತ್ರೆಗಳು ನಡೆಯುತ್ತಿರುವುದುಂಟು. ಸತಿಯು ಕುಲದೇವತೆಯಾಗಿ, ಗಾಮದೇವತೆಯಾಗಿ, 
ಮನೆದೇವತೆಯಾಗಿರುವುದನ್ನು ಕಾಣಬಹುದು. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ 
ಅಗಸನಹಳ್ಳಿಯಲ್ಲಿರುವ ಅಗಸರು "ಮಾಸ್ತಮ್ಮಳನ್ನು ತಮ್ಮ ಕುಲದೇವತೆ ಎಂದು ಪೂಜಿಸುತ್ತಾರೆ. ಇಲ್ಲಿ 
ಸುಮಾರು ಎಂಬತ್ತು ಅಗಸರ ಮನೆಗಳಿದ್ದು ಅವರೆಲ್ಲರಿಗೂ ಮಾಸ್ತಮ್ಮ ಕುಲದೇವತೆಯಾಗಿದ್ದಾಳ. 
ಅಲ್ಲದೆ ಇದೇ ತಾಲೂಕಿನ ಅಣೂರಿನ ಹರಿಜನರಿಗೆ ಮಾಸ್ತಮ್ಮ ಕುಲದೇವತೆಯಾಗಿರುವುದು 
ಕಂಡುಬರುತ್ತದೆ. ರಾಣೇಬೆನ್ನೂರು ತಾಲೂಕಿನ ಚಳಗೇರಿಯ ಕಾಳೇಗೌಡರ ಕಣದಲ್ಲಿ ಒಂದು ಚಿಕ್ಕ 
ಮಾಸ್ತಿಗುಡಿ ಇದೆ. ಇದು ಸದರಿ ಗ್ರಾಮದ ಲಕ್ಕನಗೌಡ್ರ ಮನೆತನದವರ ಕುಲದೇವತೆಯಾಗಿದ್ದು, 
ಅವರು ಅದಕ್ಕೆ ವಿಶೇಷವಾಗಿ ನಡೆದುಕೊಳ್ಳುತ್ತಾರೆ. ಬ್ಯಾಡಗಿ ತಾಲೂಕಿನ ಅಗಸನಹಳ್ಳಿಯ ಮಲ್ಲನಗೌಡರು 
ಮಾಸ್ತ್ಯೈಮ್ಮ ತಮ್ಮ ವಂಶಸ್ಥಳೆಂದು ಮತ್ತು ಅವಳೇ ತಮ್ಮ ಮನೆದೇವತೆ ಎಂದು ಹೇಳುತ್ತಾರೆ. 


೪.೫ ಸತಿ ಹರಕೆ, ನಂಬಿಕೆ ಮತ್ತು ಜಾತ್ರೆ-ಉತ್ಸವಗಳು 


ಸಾಮಾನ್ಯವಾಗಿ ಹಾವೇರಿ ಜಿಲ್ಲೆಯ ಬಹುಪಾಲು ಮಾಸ್ತಿಕಲ್ಲುಗಳು ಪೂಜಿಸಲ್ಪಡುತ್ತಿವೆ. ಅನೇಕ 
ಗಾಮಗಳಲ್ಲಿ ದನಗಳು ಕರುವನ್ನು ಹಾಕಿದರೆ ಅದರ ಮೊದಲು ಕರೆದ ಹಾಲನ್ನು ಮಾಸ್ತಿಕಲ್ಲುಗಳ 
ಮೇಲೆ ಹಾಕುವ ಪರಿಪಾಠವನ್ನು ಕ್ಷೇತಕಾರ್ಯದಲ್ಲಿ ಕಂಡುಕೊಂಡಿದ್ದೇನೆ. ಬ್ಯಾಡಗಿ ತಾಲೂಕು 
ತಡಸ, ಮಾಸಣಗಿ ಮತ್ತು ಅಗಸನಹಳ್ಳಿಯ ಮಾಸ್ತೈಮನಿಗೆ ಪ್ರತಿದಿನ ಪೂಜೆ ನೆರವೇರುತ್ತದೆ. ಶಿಗ್ಗಾಂವ 
ತಾಲೂಕಿನ ಕುಂದೂರು ಮತ್ತು ಹಾನಗಲ್ಲು ತಾಲೂಕಿನ ಅವಲಗಿರಿಕೊಪ್ಪದ ಮಾಸ್ಕೆಮನಿಗೆ 
ಹಟ್ಟಿಹಬ್ಬದಂದು(ದೀಪಾವಳಿ) ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಸಾಮಾನ್ಯವಾಗಿ ಮಾಸ್ತೈಮನಿಗೆ 
ಹೂವು. ಹಣ್ಣು ಕಾಯಿ-ಕರ್ಪೂರ, ಕುಂಕುಮ ಅರ್ಪಿಸಿದರೆ, ಅಗಸನಹಳ್ಳಿಯ(ಬ್ಯಾಡಗಿ) ಮಾಸ್ತೈಮನಿಗೆ 
ಕುರಿ-ಕೋಳಿ ರಕ್ಷಬಲಿ ಅರ್ಪಿಸಲಾಗುವುದು. ಅಲ್ಲದೆ ಬೇಡಿಕೊಂಡವರು ದೀಟನಮಸ್ವಾರ ಹಾಕುವ 
ಪರಿಪಾಠವಿದೆ. ಇದೇ ತಾಲೂಕಿನ ಸಿಡೇನೂರು ಗ್ರಾಮದ ಮಾಸ್ತೆಮನಿಗೆ ಹರಕೆಯಾಗಿ ಸೀರೆಯನ್ನು 
ಅರ್ಪಿಸಲಾಗುವುದು. ಹಾನಗಲ್ಲು ತಾಲೂಕಿನ ಅವಲಗಿರಿಕೊಪ್ಪದ ಮಾಸ್ತೆಮ್ಮನಿಗೆ ಹರಕೆ 
ಕಟ್ಟಿಕೊಳ್ಳುವುದರಿಂದ ಬಂಜೆತನ ನಿವಾರಣೆಯಾಗಿ ಮಕ್ಕಳಾಗುವವೆಂದು ಅಲ್ಲಿಯ ಪೂಜಾರಿ ಅಕ್ಕಮ್ಮ 
ಚಲವಾದಿ ಹೇಳುತ್ತಾರೆ. ರಾಣೇಬೆನ್ನೂರು ತಾಲೂಕಿನ ಹೊಳೆಆನ್ವೇರಿಯಲ್ಲಿ ಒಂದು ಚಿಕ್ಕ ಮಾಸ್ತಿಗುಡಿ 
ಇದ್ದು, ಮಕ್ಕಳು ತುಂಬಾ ಅಳುತ್ತಿದ್ದರೆ ಈ ಮಾಸ್ತೆಮ್ಮನಿಗೆ ನಡೆದುಕೊಂಡರೆ ಶಾಂತಿಯಾಗುತ್ತದೆ 
ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಇದೇ ತಾಲೂಕಿನ ಮಾಕನೂರಿನಲ್ಲಿ ಮಾಸ್ತಿಗುಡಿಯೊಂದಿದ್ದು, 
ಈ ಮಾಸ್ಸೆಮ್ಮ ಮಕ್ಕಳಿಗೆ ಬರುವ ಕಾಯಿಲೆಗಳಾದ ದಡಾರದಮ್ಮ ಸಿಡುಮಮ್ಮ ತಟ್ಟಮ್ಮ ಗೊಬ್ಬರದಮ್ಮ 
ಮುಂತಾದವುಗಳಿಂದ ರಕ್ಷಿಸುವಳೆಂಬ ನಂಬಿಕೆ ಇದೆ. 


೨೦೨ 


ಹಾನಗಲ್ಲು ತಾಲೂಕಿನ ಹನುಮನಕೊಪದಲ್ಲಿ ಒಂದು ಮಾಸ್ತೈಮ್ಮನ ಗುಡಿಯಿದ್ದು, ಪ್ರತಿವರ್ಷ 
ಜನವರಿ ತಿಂಗಳಲ್ಲಿ ನಾಲ್ಕು ದಿನಗಳ ಕಾಲ ಜಾತ್ರೆ ಜರುಗುತ್ತದೆ. ಇದೇ ತಾಲೂಕಿನ ಅವಲಗಿರಿಕೊಪುದ 
ಮಾಸ್ತ್ಯೈಮ್ಮನಿಗೆ ಪ್ರತಿವರ್ಷ ಡಿಸೆಂಬರ್‌ ತಿಂಗಳಲ್ಲಿ ಜಾತ್ರೆ ಜರುಗುತ್ತದೆ. ಇಲ್ಲಿ ರಕ್ತ್ಷಬಲಿ ಪದ್ಧತಿ 
ಇರುವುದಿಲ್ಲ. ಬ್ಯಾಡಗಿ ತಾಲೂಕಿನ ಅಗಸನಹಳ್ಳಿಯಲ್ಲಿ ಭಾರತ ಹುಣ್ಣಿಮೆಯಾದ ಒಂಬತ್ತು ದಿನಕ್ಕೆ 
ಮಾಸ್ತಿ ಜಾತ್ರೆ ಜರುಗುತ್ತದೆ. ತಳಿರು ತೋರಣಗಳಿಂದ ದೇವಾಲಯವನ್ನು ಸಿಂಗರಿಸುತ್ತಾರೆ. ಹಾಡು, 
ಭಜನೆ, ಡೊಳ್ಳಿನ ಪದಗಳ ಸಡಗರವಿರುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಕುರಿ ಕೋಳಿಗಳನ್ನು ಬಲಿಕೊಡುತ್ತಾರೆ. 
ಹರಕೆ ಹೊತ್ತವರು(ಹೆಣ್ಣುಮಕ್ಕಳು) ಬೇವಿನಸೊಪ್ಪನ್ನು ಮೈಗೆಲ್ಲ ಕಟ್ಟಿಕೊಂಡು ಬೆತ್ತಲೆಯಾಗಿ 
ಮಾಸ್ತಿಗುಡಿಯವರೆಗೆ ಬಂದು ಭಕ್ತಿ ಮೆರೆಯುತ್ತಾರೆ. ಎರಡನೆಯ ದಿನದ ಕೊನೆಯಲ್ಲಿ ಮಾಸ್ಟೆಮ್ಮಳನ್ನು 
ಪಲ್ಲಕ್ಕಿಯಲ್ಲಿ ಕೂರಿಸಿ ಊರಲ್ಲೆಲ್ಲಾ ಮೆರವಣಿಗೆ ಮಾಡಿ ಗುಡಿಗೆ ತಂದು ಕೂರಿಸುತ್ತಾರೆ. ಎರಡು 
ದಿನಗಳ ಜಾತ್ರೆ ಹೀಗೆ ವಿಜೃಂಭಣೆಯಿಂದ ಮುಕ್ತಾಯವಾಗುತ್ತದೆ. ವಿಚಿತ್ರವೆಂದರೆ ಪುರುಷ ವಿಗ್ರಹವನ್ನು 
ಮಹಾಸತಿ ಎಂದು ಪೂಜಿಸುವ ಸಂಪ್ರದಾಯ ಬ್ಕಾಡಗಿ ತಾಲೂಕಿನ ಲಕಮಾಜಿಕೊಪ್ಪದಲ್ಲಿದೆ. ಹಾಗೆಯೇ 
ಇದೇ ತಾಲೂಕಿನ ತಡಸ ಗ್ರಾಮದಲ್ಲಿ ಮಾಸ್ತಿಕಲ್ಲನ್ನು ಮೈಲಾರಲಿಂಗಪ್ಪ ಎಂದು ಪೂಜಿಸುವುದನ್ನು 
ಕಾಣಬಹುದು. 
೪.೬ ಮಾಸ್ತಿಕಲ್ಲುಗಳನ್ನು ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ಹಾಕಿಸುತ್ತಿದ್ದವರು 

ಸಾಮಾನ್ಯವಾಗಿ ಮಾಸ್ತಿಕಲ್ಲುಗಳು, ದೇವಾಲಯಗಳ ಆವರಣದಲ್ಲಿ, ರಸ್ತೆಗಳ ಪಕ್ಕದಲ್ಲಿ, ಹೊಂಡಗಳ 
ಸನಿಹದಲ್ಲಿ, ಕೆರೆ ಏರಿಗಳ ಮೇಲೆ, ಮನೆಯ ಹಿತ್ತಲುಗಳಲ್ಲಿ, ಮಠಮಾನ್ಯಗಳಲ್ಲಿ ಮತ್ತು ಹೊಲಗದ್ದೆಗಳಲ್ಲಿ 
ಇರುವುದನ್ನು ಕಾಣಬಹುದು. ಇಂದು ಈ ಮಾಸ್ತಿಕಲ್ಲುಗಳಿರುವ ಸ್ಥಾನಗಳೇ ಅಂದು ಅವುಗಳನ್ನು 
ನೆಟ್ಟ ಸ್ಥಾನಗಳಾಗಿರಬಹುದು, ಇಲ್ಲವೆ ಸ್ಥಳಾಂತರಗೊಂಡಿರುವ ಸಾಧ್ಯತೆಯಿದೆ ಎಂದು ಹೇಳಬಹುದು. 
ಮಾಸ್ತಿಕಲ್ಲುಗಳನ್ನು ನಿಲ್ಲಿಸಿದ ಸಮಯದ ಬಗ್ಗೆ ಅವುಗಳಲ್ಲಿ ಕೆಲವು ಕಡೆ ಮಾಹಿತಿ ದೊರೆಯುತ್ತದೆ. 
ಮಾಸ್ತಿಕಲ್ಲುಗಳನ್ನು ಯಾರು ಹಾಕಿಸುತ್ತಿದ್ದರು ಎಂಬ ಬಗ್ಗೆ ಕೆಲವು ಮಾಸ್ತಿ ಶಾಸನಗಳಲ್ಲಿ ಮಾಹಿತಿ 
ದೊರೆಯುತ್ತದೆ. ಹೆಡಿಯಾಲ” ಗ್ರಾಮದ ಮಾಸ್ತಿಕಲ್ಲೊಂದು ಮಲಿದೇವಿಯ ಗಂಡ ಲಿಂಗದೊಳಗಾಗಲು 
ಅವಳು ತನ್ನ ಗಂಡನ ಸಮಾಧಿ ಮೂಲಕ ಸತಿ ಹೋದುದನ್ನು ತಿಳಿಸಿ, "ಮಹಾಸತಿಯ ಪ್ರತಿಮೆ 
(ಪುಧಿಷ್ಠೆ ಮಾಡಿಸಿದ ಮಗ ಮಾದೆಯನಾಯ(ಂ)ಕನು' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಈ ಮಾಸ್ತಿಕಲ್ಲಿನಲ್ಲಿ 
ಮಲಿದೇವಿಯ ಪ್ರತಿರೂಪವನ್ನು ಪ್ರತಿಷ್ಠೆಗೊಳಿಸಲು ಪ್ರಯತ್ನಿಸಿದ್ದನ್ನು ಕಾಣಬಹುದು. ಸಿಡೇನೂರುಲ 
ವೀರಮಾಸಿಕಲ್ಲಿನಲ್ಲಿ "ಮಾಸ್ತಿ ಪ್ರತಿಷ್ಠೆ" ಮಾಡಿಸಿದ ಬಗ್ಗೆ ವಿವರಣೆ ಇದೆ. ಮುತ್ತೂರು ಮಾಸ್ತಿ 
ಕಲ್ಲೊಂದು ಕಿಟಗೊಂಡ ಹನುಬರ ನನ್ನಿಯನ ಮಗ ಬೊಮ್ಮಯ ಮರಣಿಸದಾಗ ಆತನ ಹೆಂಡತಿಯಾದ 
ಕಾಮಾಯಿ ಅಗ್ನಿಕುಂಡದಲ್ಲಿ ಹಾರಿ ಸಹಗಮನ ಮಾಡಿದಳು. ಇವರ ನೆನಪಿಗಾಗಿ ಕಿಟಗೊಂಡ 
ಎಂಬುವವನು ಕಲ್ಲು ನಿಲ್ಲಿಸಿದ ಬಗ್ಗೆ ಮಾಹಿತಿ ಇದೆ. ಸಾತೇನಹಳ್ಳಿಯ"” ಮಾಸ್ತಿಕಲ್ಲೊಂದು ಮುರಾರಿ 
ಹೊನ್ನಪ್ಪನ ಮಗನಾದ ತಿಪ್ಪಣ್ಣ ಮರಣಹೊಂದಲು ಅವನ ಹೆಂಡತಿ ಖಿಯನರಾಯಿಯು ಸಹಗಮನ 
ಮಾಡಿದಳು. ಈ ಸತಿಕಲ್ಲನ್ನು ತಯಾರಿಸಿದವನು ಭಾರಂಗಿಯ ಮಲ್ಲೋಜ ಎಂಬ ಮಾಹಿತಿ ಇದೆ. 
ತಡಸ" ಗ್ರಾಮದ ಶಾಸನವೊಂದು ಸತಿಕಲ್ಲು ನಿಲ್ಲಿಸಿದ ಉಲ್ಲೇಖವನ್ನು ಹೊಂದಿದೆ. 


೨೦೩ 


೪.೭ ಮಹಾಸತಿ ಆಚರಣೆಯ ವಿಧಗಳು 


ಮಹಾಸತಿ ಆಚರಣೆಯ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಪಡೆಯಲು ಶಾಸನಗಳೇ 
ಬಹುಮುಖ್ಯ ಆಕರಗಳಾಗಿವೆ. ಶಾಸನ ಪಠ್ಯಗಳಲ್ಲಿ ಬರುವ ಪಾಠಗಳಿಂದ ಮತ್ತು ಮಾಸ್ತಿ ಸ್ನಾರಕಶಿಲ್ಲಗಳ 
ಕೂಲಂಕಷ ಅವಲೋಕನದಿಂದ ಮಹಾಸತಿ ಆಚರಣೆಯನ್ನು ಸ್ಥೂಲವಾಗಿ ಎರಡು ವಿಧಗಳಲ್ಲಿ 
ವಿಂಗಡಿಸಿ ಹೇಳಬಹುದಾಗಿದೆ. ಅವುಗಳೆಂದರೆ ಒಂದು ಸಹಗಮನ ಪದ್ಧತಿ ಮತ್ತೊಂದು ಅನುಗಮನ 
ಪದ್ಧತಿ. 


೪.೭.೧ ಸಹಗಮನ ಪದ್ಧತಿ 


ಪತಿಯ ಶವದ ಜೊತೆಯಲ್ಲಿಯೇ ಪತ್ನಿಯು ಚಿತೆಯೇರುವುದನ್ನು "ಸಹಗಮನ' ಎಂದು 
ಕರೆಯುವರು. ಬಹುಪಾಲು ಮಾಸ್ತಿಕಲ್ಲುಗಳು "ಸಹಗಮನ' ಪದವನ್ನು ಬಳಸಿರುವುದನ್ನು ಕಾಣುತ್ತೇವೆ. 
ಆದರೆ ಯಾವ ರೀತಿ ಸಹಗಮನ ಮಾಡಿದಳು ಎಂಬುದರ ಬಗ್ಗೆ ತಿಳಿಸುವುದಿಲ್ಲ. ಸಹಗಮನ, 
ಸಹಮರಣ, ಅನ್ಹಾರೋಹಣ ಎಂಬ ಶಬ್ದಗಳನ್ನು ವಿದ್ವಾಂಸರು ಇದಕ್ಕೆ ಪರ್ಯಾಯವಾಗಿ 
ಬಳಸಿರುವುದುಂಟು. ಕೆಲವು ಶಾಸನಗಳಲ್ಲಿ ಬಳಸಿರುವ "ಕೂಡೆ' "ಇಬರು ಸ್ಪರ್ಗವನೆಯಿದಿದರು', 
"ಒಡಸತ್ತು', "ಸತಿಸಂಗತಿಯಿಡಿದರು', "ಸಂಘಾತ', "ಇಬ್ಬರು ದೇವರಾಪಾದಕೆ ಸಂದಾಗಿ' ಇತ್ಯಾದಿ 
ಪದ ಮತ್ತು ವಾಕ್ಯಗಳು ಸಹಗಮನದ ಪರ್ಯಾಯ ಪದಗಳಾಗಿ ಬಳಸಿರುವುದನ್ನು ಕಾಣುತ್ತೇವೆ. 
ಆದರೆ ಶಾಸನಗಳಲ್ಲಿ ಎಲ್ಲಿಯೂ "ಅನುಗಮನ'(ಅನುಮರಣ), "ಅನ್ನಾ ರೋಹಣ'ದಂಥ ಪದಗಳನ್ನು 
ಬಳಸಿರುವುದಿಲ್ಲ. ಇದಕ್ಕೆ ಕಾರಣ ಸಹಗಮನ ಮತ್ತು ಅನುಗಮನಗಳೆರಡೂ "ಸಹಗಮನ' ಅರ್ಥದಲ್ಲಿ 
ಪ್ರಯೋಗಗೊಳ್ಳುತ್ತಿದ್ದಿರಬೇಕು. ಹಾವೇರಿ ಜಿಲ್ಲೆಯ ಯಾವೊಂದು ಮಾಸ್ತಿಕಲ್ಲುಗಳಲ್ಲಿ "ಅನುಗಮನ' 
ಪದ ಉಪಯೋಗಿಸಲ್ಲಡದಿರುವುದರಿಂದ, ಶಾಸನೋಕ್ತ ಮಾಸ್ತಿಕಲ್ಲುಗಳೆಲ್ಲವನ್ನೂ ಸಹಗಮನ 
ಘಟನೆಗಳೆಂದು ಪರಿಗಣಿಸಿ ವಿವರಿಸಲಾಗಿದೆ. ಹೆಡಿಯಾಲ" ಮಾಸ್ತಿಕಲ್ಲು ಉಲ್ಲೇಖಿಸುವ "ಸಮಾಧಿಯನು 
ಹೊಕ್ಕು' ಮತ್ತು ಕಡಕೋಳ" ಮಾಸ್ತಿಕಲ್ಲಿನ ಸಾವಂತ ಸಿರಿಯಮಗೌಡನ ಹೆಂಡತಿ ಚಂಡಿಗೌಡಿಯ 
"ಸಮಾಧಿಮರಣ” ಎಂಬ ಉಲ್ಲೇಖಗಳು ಸಹ ಸಹಗಮನವನ್ನು ತಿಳಿಸುವ ಘಟನೆಗಳೆಂದು ಹೇಳಬಹುದು. 
ಕ್ರಿಪೂ.೩೧೬ರಲ್ಲಿ ಗ್ಲೀಕರೊಡನೆ ಹೋರಾಡಿ ಕೆತ್ಕೂಸನು ಮರಣವನ್ನಪಿದಾಗ ಆತನ ಕಿರಿಯ ರಾಣಿ(ಪತ್ತಿ) 
ಸಹಗಮನ ಮಾಡುತ್ತಾಳೆ. ಇದು ಭಾರತದ ಪ್ರಥಮ ಸಹಗಮನದ ನಿದರ್ಶನವೆಂಬುದು ವಿದ್ದಾಂಸರ 
ಅಭಿಪ್ರಾಯ” ಕ್ರಿ.ಶ.ಸು.೪೫೦ರ ಕವಡಿ ಶಾಸನ ಬಹುಶಃ ಕದಂಬ ರವಿವರ್ಮನ ರಾಣಿಯ 
ಸಹಗಮನವನ್ನು ಸೂಚಿಸುತ್ತಿದ್ದು, ಕರ್ನಾಟಕದಲ್ಲಿ ಸತಿಪದ್ಧತಿಯನ್ನು ಕುರಿತ ಪ್ರಥಮ ದಾಖಲೆಯಾಗಿದೆ.” 


ಕೇವಲ ಶಾಸನಪಾಠವನ್ನು ಮಾತ್ರ ಆಧರಿಸಿ ಸಹಗಮನ” ಘಟನೆಗಳನ್ನು ನಿರ್ಧರಿಸದೇ, 
ಮಾಸ್ಟಿಕಲ್ಲುಗಳ ಶಿಲ್ಲಗಳನ್ನೂ ಸಹ ಸೂಕ್ಷ್ಮವಾಗಿ ಅವಲೋಕಿಸುವುದರ ಮೂಲಕ ಸಹಗಮನದ 
ಪ್ರಸಂಗಗಳನ್ನು ಗುರುತಿಸಲು ಸಾಧ್ಯವಿದೆ. ಬಹುತೇಕ ಮಾಸ್ತಿ ಸ್ನಾರಕಶಿಲ್ಲಗಳು ಬರಹವಿಲ್ಲದಿರುವುದರಿಂದ 
ಇಲ್ಲಿ ನಮಗೆ ಶಿಲ್ಲದ ವಿಚಾರಗಳು ಮುಖ್ಯವಾಗುತ್ತದೆ. ಸಾಮಾನ್ಯವಾಗಿ ಅನುಗಮನದ ಮಾಸ್ತಿ 
ಶಿಲಗಳಲ್ಲಿ ಮಾಸಿಗೆ ಹೆಚ್ಚಿನ ಪ್ರಾಶಸ್ತ್ಯವಿರುತ್ತದೆ. ಮಾಸ್ತಿಯನ್ನು ದೊಡ್ಡದಾಗಿ ಕಂಡರಿಸಿ ಉಳಿದವುಗಳಿಗೆ 
ಗೌಣ ಸ್ಥಾನವನ್ನು ನೀಡಲಾಗಿರುತ್ತದೆ. ಆದರೆ ಸಹಗಮನದ ಮಾಸ್ತಿಶಿಲಗಳಲ್ಲಿ ಸತಿ-ಪತಿಗಳಿಬ್ಬರಿಗೂ 


೨೦೪ 


ಸಮಾನವಾದ ಸ್ಥಾನವನ್ನು ಕಲ್ಲಿಸಲಾಗಿರುತ್ತದೆ. ಇಲ್ಲಿ ವೀರನು ಆಯುಧಪಾಣಿಯಾಗಿ ಇಲ್ಲವೆ ಹೋರಾಟದ 
ಭಂಗಿಯಲ್ಲಿ ನಿಂತಿರುತ್ತಾನೆ. ಆತನ ಪತ್ನಿಯು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ಸದಲ್ಲಿ ನಿಂತಿರುತ್ತಾಳೆ. 
ಇಂತಹ ಸ್ಮಾರಕ ಶಿಲ್ಪಗಳನ್ನು ಸಹಗಮನ ಮಾಸ್ತಿಕಲ್ಲುಗಳು ಅಥವಾ ವೀರಮಾಸಿಕಲ್ಲುಗಳು ಎಂದು 
ಕರೆಯುತ್ತಾರೆ.*” ಇಂಥ ಶಿಲ್ಪಗಳಲ್ಲಿ ಸತಿ-ಪತಿಗಳಿಬ್ಬರನ್ನೂ ಸಮಾನ ಎತ್ತರದಲ್ಲಿ ಕಂಡರಿಸಲಾಗಿದ್ದು, 
ಕೆಲವೊಮ್ಮೆ ಆಯುಧಪಾಣಿಯಾಗಿ ನಿಂತ ವೀರನ ಎರಡೂ ಬದಿಗಳಲ್ಲಿ ಇಬ್ಬರು ಸತಿಯರನ್ನು 
ಕೆತ್ತಿರುವ ವೀರಮಾಸ್ತಿಕಲ್ಲುಗಳೂ ಸಿಗುತ್ತವೆ. ರಾಣೇಬೆನ್ನೂರು ತಾಲೂಕಿನ ಇಟಗಿ” ಗ್ರಾಮದ 
ವೀರಮಾಸ್ತಿಕಲ್ಲೊಂದು “ಹರಿಕಾರ(ಹೆಸರು ತ್ರುಟಿತಗೊಂಡಿದೆ) ಸ್ಪರ್ಗಸನಾದ. ಆತನ ಮದವಳಿಗೆ 
ವೀರಮಾಸತಿ ಚಿಂಮಾಯಿ ಸಹಗಮನ” ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಚಿಂಮಾಯಿಯನ್ನು 
"ವೀರಮಾಸತಿ' ಎಂದು ಕರೆದಿರುವುದು ವಿಶೇಷವಾಗಿದ್ದು ಸದರಿ ಮಾಸ್ತಿಶಿಲದಲ್ಲಿ ಸತಿ-ಪತಿಗಳಿಬ್ಬರನ್ನೂ 
ಸಮಾನ ಸ್ಥಾನದಲ್ಲಿ ಕಂಡರಿಸಿರುವುದನ್ನು ಸ್ಮರಿಸಬಹುದು. ಸಾತೇನಹಳ್ಳಿಯ"” ಕ್ರಿಶ.೮೫೭ 
ಮಾಸ್ತಿಕಲ್ಲೊಂದು ಮುರಾರಿ ಹೊಂನಪುನ ಮಗ ತಿಪ್ಪಂಣನು ದೇವರ ಪಾದವ ಕೂಡಿದಲ್ಲಿ ಆತನ 
ಹೆಂಡತಿ ಖಿಯನರಾಯಿ ವೀರ ಮಹಾಸತಿಯಾಗಿ ಕಿಚ್ಚ ಹಾಯಿದಳು ಎಂದು ಉಲ್ಲೇಖಿಸುವಲ್ಲಿ 
ಶಾಸನ ಪಾಠದಲ್ಲಿಯೇ ವೀರಮಾಸ್ತಿ ಎಂಬ ಉಲ್ಲೇಖವನ್ನು ಕಾಣಬಹುದು. ಮಲ್ಲಿಗಾರ"” 
ಮಾಸ್ಟಿಕಲ್ಲೊಂದು ಹಾನಗಲ್ಲು ತೈಲೇಶ್ನರದೇವರ ಹಾಗೂ ಇನ್ನೊಬ್ಬ ವ್ಯಕ್ತಿಯ ವೀರಮರಣವನ್ನು 
ಉಲ್ಲೇಖಿಸುತ್ತದೆ. ಹಳೇನಿಡನೇಗಿಲು್‌” ಮಾಸ್ತಿಕಲ್ಲೊಂದು ಬೀರಗೌಡನ ಮಗ ಮಲೆಯನಾಯಕನ 
ಸ್ನರಣಾರ್ಥವಾಗಿ ನಿಲ್ಲಿಸಿದ ಕಲ್ಲು ಎಂದು ಉಲ್ಲೇಖಿಸುತ್ತದೆ. ಮೇಲಿನ ಎರಡೂ ಗ್ರಾಮಗಳಲ್ಲಿಯ 
ಮಾಸ್ತಿ ಕಲ್ಲುಗಳಲ್ಲಿ ಮರಣಹೊಂದಿದ ವೀರರ ಹೆಸರುಗಳನ್ನು ಮಾತ್ರ ತಿಳಿಸಲಾಗಿದೆ. ಇಲ್ಲಿ ಸತಿಗಿರುವಷ್ಟೇ 
ಪ್ರಾಮುಖ್ಯತೆ ವೀರನಿಗಿರುವುದನ್ನು ಗಮನಿಸಬಹುದು. ಯುದ್ಧ, ಮತ್ಯಾವುದೋ ಹೋರಾಟದಲ್ಲಿ 
ಮಡಿದ ವೀರನ ಜೊತೆಯಲ್ಲಿ ಆತನ ಪತ್ನಿ ಮರಣ ಹೊಂದಿದ್ದರಿಂದ ಸತಿ-ಪತಿಗಳಿಬ್ದರ ಶಿಲ್ಲಗಳಿಗೂ 
ಪಾಮುಖ್ಯತೆಯನ್ನು ನೀಡಲಾಗಿರುತ್ತದೆ. ಆದರೆ ಇವು ಮಾಸಿಕಲ್ಲುಗಳಾಗಿದ್ದರೂ ಸತಿಯಾದವಳ ಹೆಸರನ್ನು 
ಉಲ್ಲೇಖಿಸದಿರುವುದು ದುರದುಷ್ನಕರ. ಅಧ್ಯಯನ ಪ್ರದೇಶದಲ್ಲಿ ದೊರಕಿರುವ ಬಹುಪಾಲು ಸಹಗಮನದ 
ಮಾಸ್ತಿಕಲ್ಲುಗಳು ಶಾಸನ ರಹಿತವಾಗಿವೆ. ಹಾಗಾಗಿ ಇಂಥ ಶಿಲಗಳಲ್ಲಿಯ ಲಕ್ಷಣಗಳನ್ನು ಸೂಕ್ಷ್ಮವಾಗಿ 
ಅವಲೋಕಿಸಿ ಸಹಗಮನ ಶಿಲ್ಲಗಳೆಂಬುದನ್ನು ಮನವರಿಕೆ ಮಾಡಿಕೊಂಡು ಅಧ್ಯಯನವನ್ನು 
ಪೂರ್ಣಗೊಳಿಸಲು ಪ್ರಯತ್ನಿಸಲಾಗಿದೆ. ಇಲ್ಲಿ ಶಿಲ್ಲಿಯು ವೀರಮರಣದೊಂದಿಗೆ ಸತಿಯಾದವಳನ್ನು 
ಸಮಾನ ದೃಷ್ಟಿಯಿಂದ ಕಂಡು ಸನ್ನಿವೇಶವನ್ನು ಕಲ್ಲಿನಲ್ಲಿ ಮರು ಸೃಷ್ಟಿಸುವ ಪ್ರಯತ್ನವನ್ನು ಮಾಡಿರುತ್ತಾನೆ. 
ಪ್ರಸ್ತುತ ಹಾವೇರಿ ಜಿಲ್ಲೆಯ ಸಹಗಮನ ಸ್ಮಾರಕ ಶಿಲ್ಪಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. 
ಸಹಗಮನ ಸ್ಥಾರಕ ಶಿಲ್ಪಗಳು 

ಸಹಗಮನ ಮರಣವನ್ನು ಎರಡು ರೀತಿಯಲ್ಲಿ ವಿವೇಚಿಸಬಹುದಾಗಿದೆ. ಮೊದಲನೆಯದಾಗಿ 
"ಚಿತಾಪ್ರವೇಶ' ಎರಡನೆಯದಾಗಿ "ಸಮಾಧಿಪವೇಶ” ಎಂಬುದು. ಈ ಎರಡೂ ವಿಧಾನಗಳು ಪತಿಯ 
ಮರಣ ನಂತರ ಸಶಿಹೋಗುವವಳು ಅನುಸರಿಸುವ ಮಾರ್ಗಗಳಾಗಿವೆ. ಹಾವೇರಿ ಜಿಲ್ಲೆಯಲ್ಲಿ 
ಚಿತಾಪ್ರವೇಶದ ಸನ್ನಿವೇಶವನ್ನು ತಿಳಿಸುವ ಕೆಲವು ಮಾಸ್ತಿಕಲ್ಲುಗಳು ದೊರಕಿದ್ದರೆ, ಎರಡು ಮಾಸ್ತಿಕಲ್ಲುಗಳು 
ಸಮಾಧಿ ಪ್ರವೇಶ ಘಟನೆಗಳನ್ನು ವಿವರಿಸುತ್ತವೆ. 


೨೦೫ 


ಚಿತಾಪ್ರವೇಶ 


ಕರ್ನಾಟಕದ ಸಹಗಮನ ಕ್ರಿಯೆಯಲ್ಲಿ ಅನೇಕ ಕಡೆ ಅಗ್ನಿಪ್ರವೇಶ ನಡೆದಿರುವುದನ್ನು 
ಕಾಣಬಹುದಾಗಿದೆ. ಚಿತಾಪ್ರವೇಶ ಮಾಡುವುದನ್ನು "ಅಗ್ನಿಪ್ರವೇಶ ಮಾಡಿದಳು”, "ಕಿಚ್ಚು ಹಾರಿದಳು, 
"ಕಿಚ್ಚು ಹಾಯ್ದಳು', "ಕೊಂಡ ಹಾಯ್ದಳು' ಎಂದು ಶಾಸನಗಳಲ್ಲಿ ಉಲ್ಲೇಖಿಸಿರುವುದನ್ನು ಕಾಣಬಹುದು." 
ಮೃತನ ಪತ್ಲಿ ಸತಿಹೋಗಲು ನಿರ್ಧರಿಸಿದ ನಂತರ ಅದಕ್ಕಾಗಿ ಚಿತೆಯ ಸಿದ್ದತೆ ನಡೆಯುತ್ತಿತ್ತು. 
ಅದಕ್ಕಾಗಿ ಸತಿಯ ಮನೆಯವರು ಅನುಕೂಲವೆನಿಸಿದ ಸ್ಥಳವೊಂದನ್ನು ಗುರುತಿಸುತ್ತಿದ್ದರು. ಅನಂತರ 
ಕುಂಡ ತೆಗೆದು ಅದರಲ್ಲಿ ಕಟ್ಟಿಗೆಗಳನ್ನು ಹಾಕಿ ಚಿತೆ ತಯಾರಿಸುತ್ತಿದ್ದರು. ಇಲ್ಲವೆ ಗೊತ್ತಾದ ಸ್ಥಳದಲ್ಲಿ 
ನೆಲದ ಮೇಲೆ ಕಟ್ಟಿಗೆಗಳನ್ನು ಇಟ್ಟು ಚಿತೆಯನ್ನು ಅಣಿಗೊಳಿಸುತ್ತಿದ್ದರು. ಚಿತೆಯ ಬಳಿಗೆ ಬಂದ ಆಕೆ 
ಎಣ್ಣೆಯ ಗಡಿಗೆಯನ್ನು ತಲೆಯ ಮೇಲಿಟ್ಟುಕೊಂಡು ಚಿತೆಯನ್ನು ಪುದಕ್ಷಿಣೆ ಹಾಕಿ, ದೇವರನ್ನು 
ಪ್ರಾರ್ಥಿಸಿ ಎಣ್ಣೆಯನ್ನು ಉರಿವ ಚಿತೆಗೆ ಸುರಿದು ಅಗ್ನಿಕುಂಡಕ್ಕೆ ಧುಮುಕುತಿದ್ದಳು. ಆಕೆಯ ಮೇಲೆ 
ಎಣ್ಣೆ ತುಪ್ಪ ಮತ್ತು ಒಣ ಸೌದೆಗಳನ್ನು ಬೇರೆಯವರು ಹಾಕುತ್ತಾರೆ.” ಸತಿಯಾಗುವವಳು ಕೊಂಡದಲ್ಲಿ 
ಹಾರಿ, ಇಲ್ಲವೆ ಒಟ್ಟಿದ ಕಟ್ಟಿಗೆಗಳ ಮೇಲೆ ಕುಳಿತು ಅಗ್ನಿಗೆ ಆಹುತಿಯಾಗುತ್ತಿದ್ದಳು. ಗಂಡನೊಂದಿಗೆ 
ಅಗ್ನಿಪ್ರವೇಶ ಮಾಡಿದ ಅವಳನ್ನು ಬಂಧು ವರ್ಗದವರು ಗುಣಗಾನ ಮಾಡುತ್ತಾ, ಅಲ್ಲಿಂದ ತೆರಳುತ್ತಿದ್ದರು. 
ಒಂದು ಕಠೋರ ಮತ್ತು ಅಸಾಮಾನ್ಯವಾದ ಕಾರ್ಯಾಚರಣೆ ಸಹಜವೆಂಬಂತೆ ನಡೆದುಹೋಗುತ್ತಿದ್ದುದನ್ನು 
ಗಮನಿಸಿದರೆ ಅಂದು ಅದೊಂದು ಸಾಮಾನ್ಯ ವಿಧಿಯಾಗಿತ್ತೆಂಬುದನ್ನು ಮನಗಾಣಬಹುದು. 


ಕ್ರಿ.ಶ.೧೩೮೫ರ ಮುತ್ತೂರು” ಮಾಸಿಕಲ್ಲೊಂದು ಹನುಬರು ನಂನಿಯ ಕೀತಗೊಂಡನ ಮಗ 
ಬೊಂಮಯನು ಸಾಯಲು ಆತನ ಹೆಂಡತಿ ಕಾಮಾಯಿ "ಕಿಚ ಹಾರಿದಲ್ಲಿ' ಕೀತಗೊ೦ಡ ಅವರಿಬ್ದರ 
ಹೆಸರಿನಲ್ಲಿ "ಕಲ್ಲ ಕಟಸಿ” ನಿಲ್ಲಿಸಿರುವ ವಿಷಯ ಶಾಸನದಲ್ಲಿದೆ. ಇಲ್ಲಿ ಕಾಮಾಯಿ "ಕಿಚ್ಚ ಹಾರಿದಲ್ಲಿ' 
ಎ೦ಬ ಉಲ್ಲೇಖವು ಅವಳು ಕೊಂಡದಲ್ಲಿ ಹಾರಿ ಅಗ್ನಿಗೆ ಆಹುತಿಯಾದುದನ್ನು ತಿಳಿಸುತ್ತದೆ. ಅಲ್ಲದೆ 
ಇಲ್ಲಿಯ "ಹಾರಿದಲ್ಲಿ' ಎಂಬ ಪದ ಕೊಂಡಕ್ಕೆ ಧುಮುಕುವುದರ ಸ್ಪಷ್ಟ ನಿದರ್ಶನವನ್ನು ನೀಡುತ್ತದೆ. 
ಕ್ರಿಶ೧೪೦೬ರ ವಿಜಯನಗರ ಅರಸರ ಕಾಲಾವಧಿಯ ಸಾತೇನಹಳ್ಳಿ" ಮಹಾಸತಿ ಕಲ್ಲೊಂದು 
ಮುರಾರಿ ಹೊನ್ನಪ್ಪನ ಮಗ ತಿಪ್ಪಣ್ಣ ಮರಣಿಸಿದಾಗ ಆತನ ಪತ್ನಿ ಖಿಯನರಾಯಿ ಅಗ್ನಿಪ್ರವೇಶ 
ಮಾಡಿ ತನ್ನ ಗಂಡನೊಂದಿಗೆ ಸಹಗಮನ ಆಚರಿಸಿದ ವಿಷಯ ಶಾಸನ ಪಠ್ಯದಲ್ಲಿ ಈ ರೀತಿ 
ಬರುತ್ತದೆ. “ಮುರಾರಿ ಹೊಂನಪ್ಪನ ಮಗ ಶಿಪ್ಪಂಣನು ದೇವರ ಪಾದವ ಕೂಡಿದಲ್ಲಿ ಅವನ ಹೆಂಡತಿ 
ಖಿಯರಾಯಿ ವೀರ ಮಹಾಸತಿಯಾಗಿ ಕಿಚ್ಚ ಹಾಯಿದಳು” ಎಂದು ಹಾಗೂ ಶಿಗ್ಗಾಂವ ತಾಲೂಕಿನ 
ಕುಂದೂರು" ಗ್ರಾಮದ ಮಾಸ್ತಿಕಲ್ಲೊಂದು ಕಲಾಯಿ ಪತಿಯೊಂದಿಗೆ ಚಿತೆಯೇರಿದ ಉಲ್ಲೇಖವನ್ನು 
ಒಳಗೊಂಡಿದೆ. ಡಾ.ಬಿ.ಎಸ್‌. ಶೇಠೆಯವರು ಹಿರೇಕೆರೂರು ತಾಲೂಕಿನ ಸಿಡೇನೂರು ಮಾಸ್ತಿಕಲ್ಲನ್ನು 
ಉಲ್ಲೇಖಿಸುತ್ತಾ “ಮಹಾಸತಿ ಲಖಮಾಯಿ ಅಗ್ಗಿಪ್ರವೇಶ ಮಾಡಿ ಸುರಲೋಕ ಪ್ರಾಪ್ತೆಯಾದರು” 
ಎಂದು ತಪ್ಪಾಗಿ ತಿಳಿಸುತ್ತಾರೆ. ವಾಸ್ತವದಲ್ಲಿ ಆ ಶಾಸನವು ನಾಗೌಂಡಿಗಾಗಿ ಮಾಸ್ತಿಕಲ್ಲನ್ನು ಪ್ರತಿಷ್ಟೆ 
ಮಾಡಿದ ಬಗ್ಗೆ ಹೇಳುತ್ತದೆ. 


೨೦೬ 


ಸಮಾಧಿ ಪ್ರವೇಶ 

ಚಿತಾಪ್ರವೇಶ ಮಾಡಿ ಸತಿ ಹೋದಂತೆ ಸಮಾಧಿಪ್ರವೇಶ ಮಾಡಿ ಸಹಗಮನ ಆಚರಿಸಿದ್ದನ್ನು 
ಕಾಣಬಹುದು. ಈ ಸಮಾಧಿ ಮರಣವು ಜೈನಧರ್ಮದ ಸಮಾಧಿ ಮರಣದಿಂದ ಭಿನ್ನವೆಂಬುದನ್ನು 
ಮರೆಯುವಂತಿಲ್ಲ. ಜೈನರದು ಧಾರ್ಮಿಕ ಆತ್ಮಬಲಿದಾನವಾದರೆ ಇದು ಲೌಕಿಕ ಮರಣವಾಗಿದೆ. 
ಇವೆರಡರ ಉದ್ದೇಶ, ಕಾರಣ ಹಾಗೂ ಆಚರಿಸುವ ವಿಧಾನಗಳು ಬೇರೆ ಬೇರೆಯಾಗಿರುವುದನ್ನು 
ಗಮನಿಸಬಹುದು. ಮೃತನ ಪತ್ನಿಯು ಗಂಡನ ಸಮಾಧಿಯಲ್ಲಿ ಅವನೊಂದಿಗೆ ಹೂಳಿಸಿಕೊಂಡು 
ಸತಿಯಾಗುವುದುನ್ನು "ಸಮಾಧಿ ಪ್ರವೇಶ” ಎಂದು ಕರೆಯಲಾಗುತ್ತದೆ. ಸಮಾಧಿ ಮರಣ ಹೊಂದಿದಳು 
ಎನ್ನುವುದಕ್ಕೆ ಶಾಸನಗಳು "ಸಮಾಧಿ ಹೊಕ್ಕು”, "ಸಮಾಧಿ ಕುಳಿತು” ಎಂದು ಹೇಳುತ್ತವೆ"". ವಿದೇಶಿ 
ಪ್ರವಾಸಿಗನಾದ ಬಾರ್ಬೋಸಾ ಸಮಾಧಿಮರಣದ ಬಗ್ಗೆ ಹೇಳುತ್ತಾ "ಒಂದಾಳು ಮಟ್ಟಕ್ಕಿಂತ ಹೆಚ್ಚು 
ಆಳವಾದ ಗುಂಡಿಯನ್ನು ತೋಡಿ ಅದರೊಳಗೆ ಸತಿಯಾಗುವ ಹೆಣ್ಣನ್ನು ನಿಲ್ಲಿಸಿ ಸುತ್ತಲೂ ಮಣ್ಣು 
ನೂಕಿ ತುಳಿದು ದಮ್ಮಸ್ಸು ಮಾಡಿ ತಲೆಯ ಮೇಲೆ ದೊಡ್ಡ ಕಲ್ಲು ಹೇರಿ ಮಣ್ಣನ್ನು ಎಳೆಯುತ್ತಾರೆ. ಆಕೆ 
ನಿಧಾನವಾಗಿ ಸಾಯುತ್ತಾಳೆ. ಇಂಥ ಸಂದರ್ಭದಲ್ಲಿ ಅನೇಕ ಕರ್ಮಗಳನ್ನು ಮಾಡುತ್ತಾರೆ ಎಂದು 
ಹೇಳುತ್ತಾನೆ." 


ಸವಣೂರು ತಾಲೂಕಿನ ಕಡಕೋಳ"* ಗ್ರಾಮದ ಹನುಮಾನ್‌ ಗುಡಿ ಮುಂದೆ ಒಂದು 
ಮಾಸ್ತಿಕಲ್ಲು ಇದೆ. ಕ್ರಿಶ.೧೨೮೦ಕ್ಕೆ ಸೇರಿದ ಇದು ಸಾವಂತ ಸಿರಿಯಮಗೌಡನ ಹೆಂಡತಿ ಚಂಡಿಗೌಡಿಯ 
ಸಮಾಧಿಮರಣವನ್ನು ಉಲ್ಲೇಖಿಸುತ್ತದೆ. ಕ್ರಿಶ. ೧೪೦೪, ಮಾರ್ಚ್‌ ೧೬ರಂದು ರವಿವಾರ "ಮಲಿದೇವಿ' 
ಎಂಬುವವಳು "ಸಮಾಧಿಪವೇಶ” ಮಾಡಿ ಸತಿಹೋದಳೆಂದು ರಾಣೇಬೆನ್ನೂರು ತಾಲೂಕಿನ ಹೆಡಿಯಾಲ" 
ಮಾಸ್ತಿ ಶಾಸನ ತಿಳಿಸುತ್ತದೆ. ಶಾಸನ ಪಾಠದಲ್ಲಿ "ಹೆ....ಯಾಲದ ಯಕರು ಲಿಂಗದೊ... ದಲ್ಲಿ ಆತನ 
ಅರ್ಧಾಂಗಿ ಮಲಿದೇವಿ ನಡಸಮಾಧಿಯನು ಹೊಕ್ಕು ದೇವನೋ....ಗಾ.... ಗಿ... ಅವರ 
ಮಹಾಸತಿಯ(ಪು)ತಿಷ್ಠೆ ಮಾಡಿಸಿದ ಮಗ ಮಾದೆನಾಯ(೦)ಕನು” ಎಂದಿದೆ. ಇಲ್ಲಿ ಮಲಿದೇವಿಯ 
ಪತಿಯು ಲಿಂಗದೊಳಗಾದಲ್ಲಿ ಅವಳೂ ಗಂಡನ ಜೊತೆಯಲ್ಲಿ ಸಮಾಧಿಯನ್ನು ಹೊಕ್ಕಳೆಂದು ಶಾಸನ 
ಸೂಚಿಸುತ್ತದೆ. ಶಾಸನದಲ್ಲಿಯ "ನಡಸಮಾಧಿ' ಎನ್ನುವ ಮಾತು ವಿಶೇಷ ಆಸಕ್ತಿಯನ್ನು ಕೆರಳಿಸುತ್ತದೆ. 
ಬಹುಶಃ ಗಂಡನ ಸಮಾಧಿಯ ಮಧ್ಯದಲ್ಲಿ ಹೂಳಿಸಿಕೊಂಡು(ಹೊಕ್ಸು) ಸತಿಹೋದುದನ್ನು ಇದು 
ಸೂಚಿಸುತ್ತಿರಬೇಕು. ಅಂದರೆ ಮೃತನ ಸಮಾಧಿಯಲ್ಲಿಯೇ ಇವಳೂ ಸಮಾಧಿಗೊಂಡಳು ಎಂದು 
ಹೇಳಬಹುದು. ೫೮ ಅಂಗುಲ ಉದ್ದ ೩೦ ಅಂಗುಲ ಅಗಲದ ಶಿಲಾಫಲಕದಲ್ಲಿ ಸುಮಾರು ೫೦ 
ಅಂಗುಲ ಎತ್ತರದ ಮಲಿದೇವಿ ತನ್ನ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ವದಲ್ಲಿ ನಿಂತಿದ್ದಾಳೆ. 
ಮಾಸ್ತಿಯ ಸೀರೆಯ ನೆರಿಗೆಗಳು ಮುಂದೆ ಇಳಿಬಿದ್ದಿದ್ದು, ಅದರ ಮೂರು ಹಂತದ ಮಡಿಕೆಗಳು 
ಆಕರ್ಷಕವಾಗಿ ಕಾಣುತ್ತವೆ. ಮಲಿದೇವಿಯು ಕುಂಡಲ, ಗೀವ, ಹಾರ, ಸ್ಫಂಧ ಮೂಲ, ಬಳೆ, 
ಬಾಜುಬಂಧ, ಕಠಿಸೂತ್ರ ಮತ್ತು ವನಮಾಲಾ ಧರಿಸಿದ್ದು ತುರುಬಿಗೆ ಕೇದಿಗೆಯ ಅಲಂಕರಣೆಯನ್ನು 
ಹೊಂದಿ ಆಕರ್ಷಕವಾಗಿ ಕಾಣುತ್ತಾಳೆ. ಅವಳ ಎಡಭುಜದ ಮೇಲ್ಲಾಗದಲ್ಲಿ ತನ್ನ ಎಡಗೈಯನ್ನು 


೨೦೭ 


ಮಲಿದೇವಿ ಭುಜದ ಮೇಲೆ ಹಾಕಿ ಕುಳಿತಿರುವ ವೀರನ ಶಿಲ್ಪಗಳಿವೆ. ಬಹುಶಃ ಸಮಾಧಿಯಲ್ಲಿ ಇದೇ 
ರೀತಿ ಮೃತ ಗಂಡನನ್ನು ಕುಳಿರಿಸಿಕೊಂಡು "ಮಲಿದೇವಿ'ಯು ಮರಣಿಸಿರಬೇಕು. ಫಲಕದ ಮೇಲ್ಲಾಗದಲ್ಲ 
ಪತಿ-ಪತ್ನಿ ಮತ್ತು ಲಿಂಗವನ್ನು ಕಂಡರಿಸಲಾಗಿದೆ. ಶಾಸನ ಪಾಠದಲ್ಲಿ "ಲಿಂಗದೊ....ದಲ್ಲಿ' ಎಂಬ 
ಉಲ್ಲೇಖವನ್ನು ಇಲ್ಲಿ ಸರಿಸಬಹುದು. ಈ ವಿವರಗಳಿಂದ ಮಲಿದೇವಿಯ ಕುಟುಂಬ ಶೈವ ಧರ್ಮಕ್ಕೆ 
ಸೇರಿದ್ದಾಗಿದ್ದು, ತನ್ನ ಸಮಾಜದ ಮಾರ್ಗಕ್ಕನುಗುಣವಾಗಿ ಸಮಾಧಿಯಲ್ಲಿ ಹೂಳಿಸಿಕೊಂಡು 
ಸತಿಹೋಗಿರಬೇಕು. ಬಿ.ಎಸ್‌. ಶೇಠೆಯವರು ಇದು ಸಧ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಸತಿಯ ಸಮಾಧಿ 
ಮರಣವನ್ನು ತಿಳಿಸುವ ಮೊಟ್ಟಮೊದಲ ಶಾಸನ ಎಂದು ತಿಳಿಸಿದ್ದಾರೆ." ಕಲಕೇರಿಯ ತುರುಗೋಳ್‌ 
ವೀರಗಲ್ಲೊಂದರ ಕೆಳಹಂತದ ತುರುಗಳ ಸಾಲಿನ ಎಡಬದಿಗೆ ಸಮಾಧಿಯಲ್ಲಿ ಮಲಗಿದ ದಂಪತಿಗಳ 
ಶಿಲ್ಪಗಳಿವೆ. ಇದು ಸಮಾಧಿ ಮರಣವನ್ನು ತಿಳಿಸುವ ಶಿಲ್ಲವಾಗಿದ್ದು ೩ನೇ ಹಂತದಲ್ಲಿ ದಂಪತಿಗಳು 
ಕೈಮುಗಿದು ಕುಳಿತಿರುವುದನ್ನು ಸ್ಮರಿಸಬಹುದು. 


೪.೭.೧.೧ ಶಾಸನೋಕ್ತ ಮಾಸ್ತಿಕಲ್ಲುಗಳು 


ಮಾಸ್ತಿಕಲ್ಲಿನ ಶಾಸನಪಾಠ ಮುಖ್ಯವಾಗಿ ಸತಿಹೋದ ಘಟನೆಯನ್ನು ನಿರೂಪಿಸುವ ಮುಖ್ಯ 
ಉದ್ದೇಶವನ್ನು ಹೊಂದಿರುವಂತಿದೆ. ಕ್ರಿಶ.೧೦೫೭ರ ದೇಕಬ್ಲೆಯ ಮಾಸ್ಸಿಶಾಸನವನ್ನು ಹೊರತುಪಡಿಸಿದರೆ 
ಕರ್ನಾಟಕದ ಮಾಸ್ತಿಶಾಸನಗಳೆಲ್ಲ ತುಂಬಾ ಚಿಕ್ಕದಾಗಿ ಸತಿ ಘಟನೆಯನ್ನು ಮಾತ್ರ ನೇರವಾಗಿ 
ತಿಳಿಸುವಂತಿರುವುದು ಗಮನಿಸುವಂತದ್ದು, ಅದನ್ನು ವಿವರವಾಗಿ ಹಿಡಿದಿಡುವಲ್ಲಿ ಕೃತಿಕಾರನಿಗೆ ಆಸಕ್ತಿ 
ಇಲ್ಲದಿರುವಂತೆ ತೋರುತ್ತದೆ. ಮೃತನ ಹೆಸರು ಮತ್ತು ಸತಿಯಾದವಳ ಹೆಸರನ್ನು ಹೊರತುಪಡಿಸಿ 
ಅದಕ್ಕೆ ಕಾರಣ ಮತ್ತಿತರ ವಿಧಿ-ವಿಧಾನಗಳ ಬಗ್ಗೆ ಅವುಗಳಲ್ಲಿ ವಿವರವಾದ ಮಾಹಿತಿ ದೊರೆಯುವುದಿಲ್ಲ. 
ಹಾಗಾಗಿ ಮಾಸ್ತಿ ಶಿಲ್ಲಗಳನ್ನು ಇಲ್ಲಿ ಪೂರಕವಾಗಿ ಬಳಸಿಕೊಳ್ಳುವುದು ಸೂಕ್ತವೆನಿಸುತ್ತದೆ. ಹಾವೇರಿ 
ಜಿಲ್ಲೆಯಲ್ಲಿ ಒಟ್ಟು ಸುಮಾರು ೪೫ ಶಾಸನೋಕ್ತ ಮಾಸಿಕಲ್ಲುಗಳು ದೊರಕಿದ್ದು ಅವುಗಳಲ್ಲಿ ಕೆಲವು 
ತುಟಿತಗೊಂಡಿವೆ. 


ಬೈಲವಾಳ್‌* ಗ್ರಾಮದ ಕ್ರಿ.ಶ.ಸು. ೯-೧೦ನೆಯ ಶತಮಾನಕ್ಕೆ ಸೇರಿದ ಮಾಸ್ತಿಕಲ್ಲು ಹಾವೇರಿ 
ಜಿಲ್ಲೆಯ ಪ್ರಥಮ ಶಾಸನೋಕ್ತ ಸತಿಕಲ್ಲು ಎಂದು ಗುರುತಿಸಲಾಗಿದೆ. ಹಾಗಾಗಿ ಕರ್ನಾಟಕದ ಪ್ರಾಚೀನ 
ಕೆಲವೇ ಸತಿ ಘಟನೆಗಳಲ್ಲಿ ಇದು ಸಹ ಒಂದೆಂದು ಹೇಳಬಹುದು. ಇದು ಸ್ತೀಯೊಬ್ಬಳ ಮರಣ 
ಹಾಗೂ ಭೂದಾನದ ಉಲ್ಲೇಖವನ್ನು ಹೊಂದಿದೆ. ಕ್ರಿಶ೧೨೨೫ರ ಕಾಲಮಾನಕ್ಕೆ ಸೇರಿದ ಅಬಲೂರು" 
ಮಾಸ್ತಿಕಲ್ಲೊಂದು ಸಂಪೂರ್ಣ ತ್ರುಟಿತಗೊಂಡಿದ್ದು ಯಾದವ ಸಿಂಘಣನ ಕಾಲವನ್ನು ತಿಳಿಸುತ್ತದೆ. 
ಕ್ರಿ.ಶ.ಸು. ೧೨ನೇ ಶತಮಾನದ ಕೆಲವರಕೊಪ್ಪ" ಗ್ರಾಮದಲ್ಲಿರುವ ಮಾಸ್ತಿಕಲ್ಲೊಂದು ಕೆಲವೂರಿನ 
ಬೊಮ್ಮದೇವನ ಹೆಂಡತಿ ಬೊಮ್ಮಕ್ಕ್ಸಳ ಸಹಗಮನವಮನ್ನು ತಿಳಿಸುತ್ತದೆ. ಹಾದಿಹಳ್ಳಿಯ"" ವೀರಗಲ್ಲೊಂದು 
ಸಾರಂಗನ ಮರಣಾನಂತರ ಆತಯನ ಸತಿ ಸೋಮಾಯಿಯ ಸಹಗಮನವನ್ನು ಉಲ್ಲೇಖಿಸುತ್ತದೆ. 
ಇದೊಂದು ವೀರಗಲ್ಲಾಗಿದ್ದು ಸತಿಹೋದ ಬಗ್ಗೆ ತಿಳಿಸುವುದು ವಿಶೇಷವೆನಿಸುತ್ತದೆ. ೧೩ನೆಯ ಶತಮಾನದ 
ಹಳೇನಿಡನೇಗಿಲು್‌ ಮಾಸಿಕಲ್ಲೊಂದು ಬೀರಗವುಡನ ಮಗನಾದ ಮಲಯನಾಯಕನ ಹೆಂಡತಿ 


೨೦೮ 


ಸತಿಹೋದ ನೆನಪಿಗಾಗಿ ಕಲ್ಲನ್ನು ಸ್ಥಾಪಿಸಿದ ಮಾಹಿತಿ ತಿಳಿಸುತ್ತದೆ. ಆ ಕಕಿ ನಾ... ಮಗನಾದ 
ಚೆನ್ನಪ್ಪನು ಸ್ಪರ್ಗಸ್ಥನಾಗುತ್ತಾನೆ. ಆಗ ಅವನ ಹೆಂಡತಿ ಚಳಿಕೆಯ ನಾಗಗೌಂಡಿ ಮಹಾಸತಿಯಾಗುತ್ತಾಳೆ. 
ಚನ್ನಪ್ಪನಿಗೆ ವೀರಗಲ್ಲನ್ನು ನಾಗಗೌಂಡಿಗೆ ಮಾಸ್ತಿಗಲ್ಲನ್ನು ನಿಲ್ಲಿಸಿದ ಬಗ್ಗೆ ಸಿಡೇನೂರು"” ಶಾಸನದಲ್ಲಿ 
ಹೇಳಲಾಗಿದೆ. ಬೈರವನಪಾದ"್‌” ಗ್ರಾಮದಲ್ಲಿ ಎರಡು ಮಾಸ್ತಿಕಲ್ಲುಗಳು ದೊರಕಿದ್ದು, ಅವೆರಡೂ 
ಕ್ರಿಶ೧೩ಿಲಿ೧ರ ಕಾಲಕ್ಕೆ ಸೇರಿದವುಗಳಾಗವೆ. ಅವುಗಳಲ್ಲಿ ಒಂದು ಪಾಲೆಯನಾಯಕ ಮತ್ತು ಸಿಂಗಣರು 
ಮರಣಿಸಲಾಗಿ ಅವರ ಪತ್ನಿಯರು ಸಹಗಮನ ಮಾಡಿದ ಬಗ್ಗೆ ತಿಳಿಸುತ್ತದೆ. ಇನ್ನೊಂದು 
ವೋಬೆಯನಾಯಕನ ಹೆಂಡತಿ ಅಬೆನಾಗತಿಯ ಸಹಗಮನ ವಿವರವನ್ನು ನೀಡುತ್ತದೆ. 


ಬೋಗಾವಿಯ"* ಮಾಸಿಕಲ್ಲೊಂದು ಅದರ ವಿಷಯದಿಂದಾಗಿ ವಿಶೇಷವೆನಿಸುತ್ತದೆ. ಊರ 
ಹೊರಗಿನ ಕಲ್ಲೇಶ್ವರ ದೇವಾಲಯದ ಮುಂದೆ ಇರುವ ಇದು ಏಕಾಂತದ ರಾಮಯ್ಯನು 
ದೇವಾಲಯವೊಂದನ್ನು ಕಟ್ಟಿ ಅದರಲ್ಲಿ ರಾಮೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಭೂಮಿ, ಎಣ್ಣೆ 
ಮತ್ತು ತೆರಿಗೆ ದಾನ ನೀಡಿದ್ದನ್ನು ತಿಳಿಸುತ್ತದೆ. ಮುತ್ತೂರಿನ"್‌ ಕ್ರಿಶ.೧೩೮೨ರ ವೀರಮಾಸ್ತಿಕಲ್ಲೊಂದು 
ಬೊಮ್ಮಯನ ಮರಣ, ಆತನ ಹೆಂಡತಿ ಕಾಮಾಯಿಯ ಸಹಗಮನವನ್ನು ಉಲ್ಲೇಖಿಸುತ್ತದೆ. 
ನಿಡಗುಂದಿಯ"” ಕ್ರಿ.ಶ.ಸು.೧೪ನೇ ಶತಮಾನದ ವೀರಮಾಸಿಕಲ್ಲೊ೦ದು ಸೋಯಿಸೆಟ್ಟಿಯ ಹೆಂಡತಿ 
ಬೋಕಾಯಿಯ ಸಹಗಮನವನ್ನು ವಿವರಿಸುತ್ತದೆ. ಆಲದಕಟ್ಟಿ” ಮಾಸ್ತಿಕಲ್ಲೊಂದು ಮಾಸಮಲ್ಲಾಯಿಯ 
ಸಹಗಮನವನ್ನು ಉಲ್ಲೇಖಿಸುತ್ತದೆ. ಕ್ರಿಶ.೧೪೦೦ರ ವಿಜಯನಗರ ಹರಿಹರನ ಕಾಲಾವಧಿಯ 
ಹಂಸಭಾವಿ" ಮಾಸ್ತಿಕಲ್ಲೊಂದು "“ಶ್ರಿಮತು ಸತ್ತಲಿಗೆಯ ನಾಡಿಂಗೆ ಮುಖ್ಯರಪ್ಪ ಮುಳಗುಂದದ 
ನಿಟ್ಟಗೌಡನ ಅ... ಲಕುಂಡಿಯ.... ಗವುಡನ ಮಗ ಬುಳಪನು ಸುರಲೋಕಪ್ರಾಪ್ಪನಾದನು. ಆತನ 
ಸತಿ ಸಿರಿಯಕ್ಕ ನುಗಂದನ ವೀರಶ್ರೀಯನೆಯಿದಿ ಸುರಲೋಕ ಪ್ರಾಪ್ತರಾದರು. ಆ ಬುಳಪನ ತಮ್ಮ 
ನಾಗಪನು ಸುರಲೋಕಪ್ರತ್ತನು(ನ) ದಂ ಆತನ ಸತಿ ನಾಗಾಯಿ ಗಂಡನ ವೀರಶ್ರೀಯನೆಯಿದಿ 
ಸುರಲೋಕ ಪ್ರಾಪ್ತರಾದರು” ಎಂದು ಉಲ್ಲೇಖಿಸುತ್ತದೆ. ಇಲ್ಲಿಯ "ವೀರಶ್ರೀಯನೆಯಿದಿ' ಎಂಬ 
ಶಬ್ದವು ಇಲ್ಲಿಯವರೆಗಿನ ಯಾವುದೇ ಮಾಸ್ತಿಕಲ್ಲಿನಲ್ಲಿ ಸಹಗಮನ ಸೂಚಕವಾಗಿ ಬಳಸಲಾಗಿಲ್ಲ 
ಎಂಬುದು ವಿಶೇಷ. ಇದು ಬುಳಪನ ಹೆಂಡತಿ ಸಿರಿಯಕ್ಕ ಮತ್ತು ಬುಳಪನ ತಮ್ಮ ನಾಗಪ್ಪನ 
ಹೆಂಡತಿ ನಾಗಾಯಿ ಸಹಗಮನ ಆಚರಿಸಿದರೆಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದರೂ "ವೀರಶ್ರೀಯನೆಯಿದಿ' 
ಎ೦ಬ ಶಬ್ದದ ಪದಶಃ ಅರ್ಥವನ್ನು ಗಹಿಸುವುದು ಕಷ್ಟವೇ ಸರಿ. 


ಬಾಳೆಹಳ್ಳಿಯ್‌ರ್‌ ಕ್ರಿಶ೧೪೦೪ರ ಕಾಲಾವಧಿಯ ಮಾಸ್ತ್ಯಮ್ಮನ ಗುಡಿಯಲ್ಲಿರುವ ಮಾಸಿಕಲ್ಲೊಂದು 
"'ಮತ್ತಯ ಕವುಮಜಿಗ ಉಂಡನು ಬಾಳೆಯಹಳ್ಳಿಯಲಿ ಸ್ಪರ್ಗಸ್ಥನಾದನು ಕಲ್ಲು ಕಡೆದಾತ ನಾಗೊಜ' 
ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಕಲ್ಲು ಕಡೆದಾತ ನಾಗೋಜ ಎಂಬುದನ್ನು ಹೊರತುಪಡಿಸಿ ಉಳಿದ 
ವಿಷಯ ಸ್ಪಷ್ಟವಾಗುವುದಿಲ್ಲ. ಕ್ರಿಶ. ೧೪೦೮ರ ವರಹರ್‌ ಗ್ರಾಮದ ಮಾಸ್ತಿಯೊಂದು ಚಿಕ್ಕಸೆಟ್ಟಯ 
ಹೆಂಡತಿ ಚಿಕ್ಕಪ್ದೆಯ ಸಹಗಮನವನ್ನು ಉಲ್ಲೇಖಿಸುತ್ತದೆ. ಕ್ರಿಶ.೧೪೧೦ರ ನಿಟ್ಟೂರು” ಮಾಸಿಕಲ್ಲೊಂದು 
ನಿಟ್ಲೂರಿನ ಕೋಪಗಾವುಂಡನ ಮಗ ಮಾರಗಾವುಂಡನು ಮರಣ ಹೊಂದಲು ಆತನ ಸತಿ ಅವನೊಂದಿಗೆ 


೨೦೯ 


ಸಹಗಮನ ಆಚರಿಸಿದ ಬಗ್ಗೆ ತಿಳಿಸುತ್ತದೆ. ಕ್ರಿಶ.೧೪೩೮ರ ಹಿರೇಕೆರೂರು" ಮಾಸಿಕಲ್ಲು ಮೂಕಗೌಡ 
ಎಂಬುವವನ ಹೆಂಡತಿ ಸಹಗಮನ ಮಾಡಿದ ಬಗ್ಗೆ ಹೇಳುತ್ತದೆ. ಚಿನ್ನಮುಳಗುಂದದ"” ಕ್ರಿಶ.೧೫೨೦ರ 
ಮಾಸ್ತಿಕಲ್ಲು ಸ್ತ್ರೀಯೊಬ್ಬಳು ತನ್ನ ಪತಿಯ ಮರಣದ ನಂತರ ಸಹಗಮನ ಮಾಡಿದ ಬಗ್ಗೆ ತಿಳಿಸುತ್ತದೆ. 
ಕ್ರಿಶ೧೫೩ಿ೬ರ ವಿಜಯನಗರ ಕಾಲಾವಧಿಯ ತೋಟಗಂಟಿ" ಮಾಸ್ತಿಕಲ್ಲೊಂದು ವಿಷಯ ದೃಷ್ಟಿಯಿಂದ 
ವಿಶೇಷವೆನಿಸುತ್ತದೆ. ನರಸಪುನಾಯಕನು ತನ್ನ ಒಡೆಯ ಸಂಕಣ್ಣನಾಯಕನಿಗೆ ಒಳಿತಾಗಲೆಂದು ಮೈಲಾರನ 
ಗುಡಿಯನ್ನು ಕಟ್ಟಿ ತೋಟಗಂಟಿ ಗ್ರಾಮವನ್ನು ದತ್ತಿಯಾಗಿ ಬಿಟ್ಟ ಬಗ್ಗೆ ಹೇಳುತ್ತದೆ. 


ಕ್ರಿಶ೧೫೨೮ ಅಥವಾ ೧೫೮೮ ವಿಜಯನಗರ ಕಾಳಾವಧಿಯ ಶಿರಗಂಬಿಯ"* ಮಾಸಿಗುಡಿಯ 
ಪಕ್ಕದಲ್ಲಿರುವ ಮಾಸಿಕಲ್ಲೊಂದು ಹೊಂಗೇನ ಗಾವುಂಡನ ಮಗ ಬೊಮ್ಮಯ್ಯ್ಕನ ಹೆಂಡತಿಯಾದ 
ಮಲಿದೇವಿಯ ಸ್ಮರಣೆಗಾಗಿ ಸತಿಕಲ್ಲನ್ನು ನಿಲ್ಲಿಸಿದ ವಿವರವನ್ನು ನೀಡುತ್ತದೆ. ೧೬ನೇ ಶತಮಾನದ್ದೆಂದು 
ಗುರುತಿಸಲಾದ ದಾಸನಕೊಪ್ಪದ"” ಮಾಸ್ತಿಕಲ್ಲೊಂದು ತಿರುಮಲನಾಥ ಅಯ್ಯನ ಮರಣ ಎಂಬ 
ಉಲ್ಲೇಖವನ್ನು ಹೊಂದಿದೆ. ಮತ್ತು ಸಾವೊಜನ ಮಗನಾದ ಮಲ್ಲೋಜನಿಗೆ ತಿಮ್ಮಣ್ಣನು ಭೂಮಿಯನ್ನು 
ಉಂಬಳಿ ಬಿಟ್ಟ ಬಗ್ಗೆ ತಿಳಿಸುತ್ತದೆ. ಇದೇ ಕಾಲಾವಧಿಯ ಆಲದಕಟ್ಟಿಯ"* ಮಾಸ್ತಿಯೊಂದು 
ಆಲದಕಟ್ಟಿಯ ಗೌಡನಾದ ಮರಬಸನ ಮರಣವನ್ನು ಮಾತ್ರ ಉಲ್ಲೇಖಿಸುತ್ತದೆ. ೧೬ನೇ ಶತಮಾನದ 
ದಾಸನಕೊಪ್ಪ”*ದ ಇನ್ನೊಂದು ಮಾಸ್ತಿಕಲ್ಲು ಕಾಥರಜಿಯ್ಯ ಮತ್ತು ಆತನ ಮಗ ನಾಗಯ್ಯ ಎಂಬುವವರು 
ಮರಣಿಸಿದ ಬಗ್ಗೆ ತಿಳಿಸುತ್ತದೆ. ಇದೇ ಕಾಲಾವಧಿಯ ಹೆರೂರು"**್‌ ಗ್ರಾಮದ ಹೊರವಲಯದಲ್ಲಿರುವ 
ಸತಿ ಶಿಲದ ಮೇಲಿರುವ ಶಾಸನವು ಬೊಮ್ಮಿನಾಯಕ ಎಂಬ ಉಲ್ಲೇಖವನ್ನು ಹೊಂದಿದೆ. ಕಾಲವನ್ನು 
ಉಲ್ಲೇಖಿಸದ ಇಟಗಿಯ" ಮಾಸ್ಸಿಕಲ್ಲೊಂದು ಬೊಪ್ಪಯ್ಯನ ಮರಣ ಮತ್ತು ಆತನ ಹೆಂಡತಿ 
ಲಿಂಗಮಾಸತಿ ಚಿಮ್ಮಾಯಿಯ ಸಹಗಮನ ಎಂಬ ವಿವರವನ್ನು ಒಳಗೊಂಡಿದೆ. ಕೆಲವರಕೊಪುದ"* 
ತ್ರುಟಿತ ಮಾಸ್ತಿಕಲ್ಲೊಂದು ಬೊಮ್ಮನಗೌಡನ ಹೆಂಡತಿಯ ಸಹಗಮನವನ್ನು ಉಲ್ಲೇಖಿಸುತ್ತದೆ. 


ಬಾಳೂರಿನ"” ಮಾಸ್ತಿಕಲ್ಲು ಆ ಗ್ರಾಮವನ್ನು ಉಲ್ಲೇಖಿಸುತ್ತಿದ್ದು ಉಳಿದ ಭಾಗ ತುಟಿತಗೊಂಡಿದೆ. 
ಬೈಲವಾಳದ"” ಮಾಸ್ತಿಯೊಂದು ತುುಟಿತಗೊಂಡಿದ್ದು, ಒಬ್ಬರ ಮರಣವನ್ನು ತಿಳಿಸುತ್ತದೆ. ಸಿರಗೋಡ"* 
ಮಹಾಸತಿ ಕಲ್ಲಿನಲ್ಲಿ ಜಂಬೆನಾಯಕನು ವೀರಮರಣ ಹೊಂದಲಾಗಿ ಆತನ ಪತ್ನಿಯರಾದ ಕಾಮಪ್ಪೆ 
ಮತ್ತು ಲಕ್ಕವ್ವ ನಾಯಕಿತಿಯರು ಮರಣವನ್ನಪ್ಪಿದ ಬಗ್ಗೆ ತಿಳಿಸುತ್ತದೆ. ಅಬ್ದಲೂರಿನ"” ಎರಡು 
ಮಾಸ್ತಿಕಲ್ಲುಗಳಲ್ಲಿರುವ ಅಕ್ಷರಗಳು ಸಂಪೂರ್ಣವಾಗಿ ತ್ರುಟಿತಗೊಂಡಿರುವುದರಿಂದ ಮಾಹಿತಿ 
ದೊರೆಯುವುದಿಲ್ಲ. ರಟ್ಟಿಹಳ್ಳಿಯ"”” ತುಂಗಭದ್ರಾ ನದಿದಂಡೆಯ ಮೇಲಿರುವ ಮಂಟಪದ ಹಿಂಬದಿಯ 
ಗೋಡೆಯಲ್ಲಿರುವ ಯಾದವ ರಾಮಚಂದನ ಕಾಲದ ಮಾಸ್ತಿಯೊಂದು ಸಾಳುವೆ ಮಂಡಲೇಶ್ವರ 
ಆಚಾರರಸಪಂಡಿತ ರಟ್ಟಿಹಳ್ಳಿಯ ಮೇಲೆ ದಂಡೆತ್ತಿ ಬಂದ ವಿಚಾರವನ್ನು ತಿಳಿಸುತ್ತದೆ. ಅಕ್ಷರಗಳು 
ಸವೆದಿರುವುದರಿಂದ ಉಳಿದ ಮಾಹಿತಿ ಅಸ್ಪಷ್ಟವಾಗಿದೆ. ಶಿಲ್ಲವನ್ನು ಗಮನಿಸಿದರೆ ಮುಖ್ಯಸ್ಥನೊಬ್ಬನ 
ಹೆಂಡಂದಿರ ಮರಣ(ಸಹಗಮನ)ವನ್ನು ಅದು ಉಲ್ಲೇಖಿಸುತ್ತಿದ್ದಂತಿದೆ. ಚಿನ್ನಿಕಟ್ಟಿಯ"””“ ಮಾಸ್ತಿಕಲ್ಲೊಂದು 
ಇತ್ತೀಚಿನ ಅಕ್ಷರವನ್ನು ಹೊಂದಿದ್ದು, ಪೂಲೆಯನಾಯಕನು ಮರಣ ಹೊಂದಿದ ನಂತರ ಆತನ 


೨೧೦ 


ಮೂವರು ಸತಿಯರು ಸಹಗಮನ ಆಚರಿಸಿದ ವಿಷಯವನ್ನು ಒಳಗೊಂಡಿದೆ. ಇತ್ತೀಚಿನ ಅಕ್ಷರಗಳನ್ನು 
ಹೊಂದಿದ ಆಲದಕಟ್ಟಿಯ"”” ಮಾಸ್ತಿಕಲ್ಲೊಂದು ಆಲದಕಟ್ಟೆಯ ತಳವರ ಕನಕನ ಹೆಂಡತಿಯ 
ಸಹಗಮನವನ್ನು ಉಲ್ಲೇಖಿಸುತ್ತದೆ. ಮೇಲೆ ತಿಳಿಸಲಾದ ಬಹುಪಾಲು ಮಹಾಸತಿ ಕಲ್ಲುಗಳು ಮೃತಗಂಡನ 
ಹೆಸರು ಮತ್ತು ಮಹಾಸತಿಯಾದವಳ ಹೆಸರನ್ನು ಹೊರತುಪಡಿಸಿ ಇತರೆ ವಿಚಾರಗಳನ್ನು ತಿಳಿಸುವುದಿಲ್ಲ. 


೪.೭.೧.೨ ಪತಿಯ ಮರಣದ ಕಾರಣವನ್ನು ಅಭಿವ್ಯಕ್ತಿಸುವ ಮಾಸ್ತಿಕಲ್ಲುಗಳು 


ಮಾಸ್ತಿಕಲ್ಲುಗಳೆ ಬಹುಮುಖ್ಯ ಸಮಸ್ಯೆಯೆಂದರೆ ಅವುಗಳ ಶಾಸನಪಾಠದಲ್ಲಿ ಹೆಚ್ಚಿನ ವಿವರಣೆ 
ಇಲ್ಲದಿರುವುದು. ಬಹುಪಾಲು ಮಾಸ್ತಿಶಾಸನಗಳು ಗಂಡನ ಹೆಸರು ಮತ್ತು ಆತನ ಪತ್ನಿ ಅವನೊಂದಿಗೆ 
ಸಹಗಮನ ಆಚರಿಸಿದಳು ಎಂಬುದನ್ನು ಮಾತ್ರ ಉಲ್ಲೇಖಿಸುತ್ತವೆ. ಕೆಲವು ಶಾಸನಗಳು ಮಾತ್ರ 
ಪತಿಯ ಮರಣದ ಕಾರಣಗಳನ್ನು ವಿವರವಾಗಿ ಅಲ್ಲದಿದ್ದರೂ ಗಹಿಸುವ ಮಟ್ಟಿಗೆ ತಿಳಿಸಿರುವುದನ್ನು 
ಗಮನಿಸಬಹುದು. ಈ ನಿಟ್ಟಿನಲ್ಲಿ ಮಾಸಿಕಲ್ಲುಗಳಲ್ಲಿರುವ ಶಿಲ್ಪದ ವಿನ್ಯಾಸವನ್ನು ಸೂಕ್ಷ್ಮವಾಗಿ 
ಅವಲೋಕಿಸುವುದರ ಮೂಲಕ ಸತಿಮರಣದ ಕಾರಣವನ್ನು ನಿರ್ಧರಿಸಲು ಸಾಧ್ಯವಿದೆ. ಹಾವೇರಿ 
ಜಿಲ್ಲೆಯ ಮಹಾಸತಿ ಕಲ್ಲುಗಳಲ್ಲಿಯ ಶಾಸನಪಾಠ ಮತ್ತು ಶಿಲ್ಪಗಳನ್ನು ಅವಲೋಕಿಸಿ ಸತಿಹೋಗುವ 
ಪತಿಯ ಮರಣದ ಕಾರಣಗಳನ್ನು ಈ ರೀತಿಯಾಗಿ ವಿಂಗಡಿಸಿಕೊಂಡು ವಿವರಸಲಾಗಿದೆ. ಅವುಗಳೆಂದರೆ 
ವೀರಮರಣ, ಬೇಟೆ ಮರಣ, ಅಪಮರಣ(ಅಪಮೃತ್ಸು), ಜೈನ ಸಮಾಧಿಮರಣ, ವೇಳವಾಳಿ ಮರಣ, 
ಬಲಿದಾನ ಮರಣ ಮತ್ತು ಸಹಜ ಮರಣ. 


ವೀರಮರಣ 


ವೀರಮರಣದಲ್ಲಿ ವ್ಯಕ್ತಿಯು ಒಡೆಯನಿಗಾಗಿ, ನಾಡಿಗಾಗಿ ಶತ್ರುಗಳೊಂದಿಗೆ, ಕಳ್ಳರೊಂದಿಗೆ, 
ದುಷ್ಟರೊಂದಿಗೆ ಗೋಗಹಣದಲ್ಲಿ, ಪೇನ್ಣಯ್ಯಲ್‌ನಲ್ಲಿ ಹೋರಾಟ ಮಾಡುತ್ತಾ ಮರಣ ಹೊಂದುತ್ತಾನೆ. 
ಸತಿಹೋದವಳ ಗಂಡ ವೀರಮರಣ ಹೊಂದಿದ ಬಗ್ಗೆ ತಿಳಿಸುವ ಶಿಲ್ಪಗಳು ಹಲವು ವಿಧಗಳಲ್ಲಿ 
ದೊರಕುತ್ತವೆ. ಅವು ಮರಣದ ವಿಷಯವನ್ನು ತುಂಬ ಉನ್ನತವಾದ ರೀತಿಯಲ್ಲಿ ಅಭಿವ್ಯಕ್ತಿಸುತ್ತವೆ. 
ಈ ಬಗೆಯ ಶಿಲ್ಲಗಳಲ್ಲದೆ ಪತಿ ಆಯುಧ ಹಿಡಿದಿರುವ ಅಥವಾ ಸತಿ ಸಂಕೇತವಾದ ಎತ್ತಿದ 
ತೋಳುಗೈೆ ಕಂಬ ಆಯುಧ ಹೊಂದಿರುವ ಇತ್ಯಾದಿ ಬಗೆಯ ಶಿಲ್ಪಗಳು ಸತಿಯ ಗಂಡನ ವೀರಮರಣವನ್ನು 
ಸೂಚಿಸುತ್ತವೆ. ಕಲಕೇರಿ,” ಶಾಸನವೊಂದರಲ್ಲಿ ಬಲ್ಲುಗಿದೇವ ಡಿಂರಂಗಕಾಯ್ದನು ತನಂಮ ವೊಡೆಯರ 
ಮುಂದೆ ಕಾದಿ ಗೆಲಿದಿರಿ ಯಿದಿರ್ಚಿ ಸುರಲೋಕ ಪ್ರಾಪನಾದ ಯಾತನ ಸತಿ ಬಾನುಬಾಯಿ 
ಕಾಯ್ಕನವೊಡನೆ ಸಹಗಮನವ ಮಾಡಿ ಕೂಡಿಕೊಂಡಲು ಎಂದು ಬರುತ್ತದೆ. ದೇವಗಿರಿ ಯಾದವ 
ರಾಮದೇವನು ಆಳುತ್ತಿರುವಾಗ ಮಹಾಮಂಡಳೇಶ್ವರ ಸಾಳಿವ ಬಲ್ಲುಗಿದೇವನು ಚೆಂದಾಪುರದ ಮೇಲೆ 
ಯುದ್ದಕ್ಕೆ ಬರುತ್ತಾನೆ. ಚಂದಾಪುರದ ಕಾಮದೇವ, ಗೋವೆಯ ಹೆಮ್ಮಾಡಿದೇವ, ಚಾರಕನೂರ 
ಪಾಂಡ್ಕದೇವ ಈ ಮೂವರೊಂದಿಗೆ ಹೋರಾಡಿ ಗೆಲ್ಲುವಾಗ ಕಾಯಿಯ್ಯನೆಂಬುವವನು ವೀರಮರಣ 
ಹೊಂದುತ್ತಾನೆ. ಆಗ ಆತನ ಪತ್ನಿ ಬಾನುಬಾಯಿ ಸಹಗಮನ ಮಾಡುತ್ತಾಳೆ ಎಂದು ಹೇಳುವ ಈ 
ಶಾಸನವು ಸತಿಮರಣದ ಕಾರಣವನ್ನು ನೇರವಾಗಿ ಉಲ್ಲೇಖಿಸುತ್ತದೆ. ಇಟಗಿ" ಮಾಸ್ತಿಕಲ್ಲೊಂದು 


೨೧೧ 


"ಭಾವ... ಸ್ಪರ್ಗಸನಾದ ಆತನ ಮದುವಳಿಗೆ ವೀರಮಾಸತಿ ಚಿಂಮಾಯಿ ಸಹಗಮನ ಮಾಡಿ ಸ್ಪರ್ಗಪಾಸ್ತಿ 
ಆದಳು” ಎಂದು ತಿಳಿಸುವಲ್ಲಿ ಸತಿಹೋದವಳನ್ನು "ಮದುವಳಿಗೆ' ಎಂದು ಉಲ್ಲೇಖಿಸಿರುವುದಲ್ಲದೆ, 
ಅವಳನ್ನು "ವೀರಮಾಸತಿ' ಎಂದು ಕರೆದಿರುವುದರಿಂದ ಆಕೆಯ ಗಂಡ ವೀರಮರಣವನ್ನಪ್ಪಿದ ಸ್ಪಷ್ಟ 
ಕಾರಣ ಕಂಡುಬರುತ್ತದೆ. ಸಿರಗಗೋಡ" ವೀರಗಲ್ಲೊಂದು ಜಂಬೆನಾಯಕನು ವೀರಮರಣ ಹೊಂದಿದಾಗ 
ಆತನ ಪತ್ನಿಯರಾದ ಕಾಮವ್ವೆ ಮತ್ತು ಲಕ್ಕವೆ ನಾಯಕಿತಿಯರು ಮರಣಹೊಂದಿದ್ದನ್ನು ತಿಳಿಸುತ್ತದೆ. 


ಶಾಸನ ಪಾಠಗಳಿಗಿಂತ ಸತಿ ಸ್ಮಾರಕಶಿಲ್ಲಗಳಲ್ಲಿ ಪತಿ ಮರಣದ ಕಾರಣವನ್ನು ತಿಳಿಸುವ 
ಮಾಸ್ತಿಕಲ್ಲುಗಳು ಹೆಚ್ಚಾಗಿ ದೊರೆಯುತ್ತವೆ. ಸವಣೂರು ತಾಲೂಕಿನ ಮೆಳ್ಳಾಗಟ್ಟಿಯ ಮೂರು ಹಂತಗಳ 
ಮಾಸ್ತಿಕಲ್ಲೊಂದು ತುಂಬ ವಿಶೇಷವಾಗಿದೆ. ಇದರ ಮೊದಲ ಹಂತದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತಿ 
ಅಭಯಹಸ್ತದಲ್ಲಿರುವ ಅಲಂಕೃತಗೊಂಡ ಸ್ತ್ರೀಯನ್ನು ಕಂಡರಿಸಲಾಗಿದೆ. ಎರಡನೆಯ ಹಂತದಲ್ಲಿ 
ಕುದುರೆ ಏರಿಬಂದ ವೈರಿಯೊಂದಿಗೆ ವೀರನು ಹೋರಾಡುತ್ತಿರುವ ತ್ರುಟಿತ ಶಿಲ್ಲವಿದೆ. ಮೂರನೆಯ 
ಹಂತದಲ್ಲಿ ಲಿಂಗ ಪೂಜಿಸುವ ಅರ್ಚಕ, ನಂದಿ ಮತ್ತು ಕೈಮುಗಿದು ಕುಳಿತಿರುವ ದಂಪತಿಗಳ 
ಶಿಲ್ಪಗಳಿವೆ. ಇದು ವೀರನೊಬ್ಬ ಯುದ್ದದಲ್ಲಿ ಮರಣ ಹೊಂದಾದಾಗ ಆತನ ಪತ್ಲಿ ಸಹಗಮನ 
ಆಚರಿಸಿದ ಅಂಶವನ್ನು ತಿಳಿಸುತ್ತದೆ. ಹಾನಗಲ್ಲು ತಾಲೂಕಿನ ಸಮ್ಮಸಗಿಯ ಎರಡು ಹಂತಗಳ 
ಮಾಸ್ತಿಕಲ್ಲೊಂದು ಶಿಲ್ಲದೃಷ್ಟಿಯಿಂದ ಪ್ರಮುಖವಾಗಿದೆ. ಇದರ ಮೊದಲ ಹಂತದಲ್ಲಿ ವೀರನೊಬ್ಬ 
ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು ತನ್ನ ಬಲಗೈಯನ್ನು ಸೊಂಟದಲ್ಲಿರುವ ಕಿರುಗತ್ತಿಯ ಮೇಲಿಟ್ಟುಕೊಂಡು 
ಮುನ್ನಡೆಯುತ್ತಿದ್ದಾನೆ. ಆತನ ಮುಂದೆ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿ ನಿಂತಿರುವ 
ಮಾಸ್ತಿ ಶಿಲ್ಲವಿದೆ. ವೀರನ ಹಿಂದೆ ಯುದ್ದ ಸಾಮಗಿಗಳನ್ನು ಹಿಡಿದು ನಿಂತಿರುವ ಇಬ್ಬರು ಸೈನಿಕರಿದ್ದಾರೆ. 
ಇಲ್ಲಿ ಯುದ್ದದಲ್ಲಿ ವೀರಮರಣವನ್ನಪ್ಪಿದ ಪತಿಯೊಂದಿಗೆ ಸತಿಹೋದ ಅವನ ಪತ್ನಿಯನ್ನು ಚಿತ್ರಿಸಿರುವುದು 
ಕಂಡುಬರುತ್ತದೆ. ಮೇಲಿನ ಹಂತದಲ್ಲಿ ನಂದಿ, ಲಿಂಗ ಪೂಜಿಸುವ ಅರ್ಚಕ, ಎತ್ತರವಾದ ಪೀಠದ 
ಮೇಲೆ ಕುಳಿತಿರುವ ವೀರನಿದ್ದು, ಆತನ ಪಕ್ಕದಲ್ಲಿ ಕೈಮುಗಿದು ನಿಂತ ವೀರನ ಪತ್ನಿಯ ಶಿಲ್ಲವಿದೆ. 
ಹಿರೇಕೆರೂರು ತಾಲೂಕಿನ ಹಳೇನಿಡನೇಗಿಲು ಗ್ರಾಮದ ಮಾಸಿಕಲ್ಲೊಂದು ತುಂಬ ಸುಂದರವಾಗಿದೆ. 
ಇದರ ಕೆಳಹಂತದಲ್ಲಿ(ಚಿಕ್ಕಪಟ್ಟಿಕೆ) ಕುದುರೆ ಏರಿ ಬಂದ ಶತ್ರುಗಳೊಂದಿಗೆ ವೀರನು ಬಿಲ್ಲು-ಬಾಣ 
ಹಿಡಿದು ಹೋರಾಡುವ ದೃಶ್ಯವಿದೆ. ಎರಡನೆಯ ಹಂತದ ಮಧ್ಯದಲ್ಲಿ ಆಳೆತ್ತರದ ಬಿಲ್ಲು, ಕಿರುಗತ್ತಿಯನ್ನು 
ಹಿಡಿದು ನಿಂತಿರುವ ವೀರನು ದೊಡ್ಡ ಮೀಸೆಯನ್ನು ಹೊಂದಿದ್ದಾನೆ. ಕುಂಡಲ, ಕೆಯೂರ(ತೋಳ್ಗಂದಿ), 
ಕೊರಳ ಹಾರ, ಕಾಲಿಗೆ ಕಡಗ ಮತ್ತು ವನಮಾಲೆ ಧರಿಸಿರುವ ವೀರನು ಬೆನ್ನಿಗೆ ಬತ್ತಳಿಕೆ ಕಟ್ಟದ್ದಾನೆ. 
ಈತನ ಎಡಬಲಗಳಲ್ಲಿ ಅವನ ಇಬ್ಬರು ಪತ್ನಿಯರು ಬಲಗೈ ಮೇಲಕ್ಕೆತ್ತಿ ಅಭಯಹಸ್ಪಗಳಲ್ಲಿ ನಿಂತಿದ್ದಾರೆ. 
ತುರುಬಿಗೆ ಕೇದಿಗೆ, ಕಿವಿಗೆ ಕುಂಡಲ, ಕೊರಳಿಗೆ ಗ್ಲೀವ ಮತ್ತು ಹಾರ ಧರಿಸಿರುವ ಇವರ ಭುಜಗಳ 
ಮೇಲೆ ಸ್ಕಂದ ಮಾಲ ಇವೆ. ಕೈಬಳ, ಬಾಜುಬಂಧ ಧರಿಸಿದ ಇವರು ಲಂಗದ ಮೇಲೆ ವಸ್ತ್ರ 
ಸುತ್ತಿಕೊಂಡು ಮುಂದೆ ಗಂಟು ಹಾಕಿದ್ದಾರೆ. ವೀರ ಮತ್ತು ಸತಿಯರಿಬ್ಬರ ನಗುಮುಖ ಆಕರ್ಷಕವಾಗಿವೆ. 
ಮೇಲಿನ ಹಂತದಲ್ಲಿ ನಂದಿ, ಲಿಂಗ ಪೂಜಿಸುವ ಅರ್ಚಕ ಮತ್ತು ವೀರನೊಂದಿಗೆ ಕುಳಿತ ಸತಿಯರ 


೨೧೨ 


ಚಿಕ್ಕ ಶಿಲ್ಲಗಳಿವೆ. ಈ ಇಬ್ಬರು ಸತಿಯರಾಗಲು ಅವರ ಪತಿ ಯುದ್ಧದಲ್ಲಿ ವೀರಮರಣ ಹೊಂದಿದ 
ಕಾರಣವನ್ನು ಇದು ತಿಳಿಸುತ್ತದೆ. ಇದರ ಪಕ್ಕದಲ್ಲಿಯೇ ಇರುವ ಇನ್ನೊಂದು ಮಾಸ್ತಿಶಿಲ್ಲವೂ ತುಂಬ 
ಸುಂದರವಾಗಿದೆ. ಇದರ ಕೆಳಹಂತದಲ್ಲಿ ಕುದುರೆ ಏರಿ ಹೊರಟ ವೀರನ ಹಿಂದೆ ಒಬ್ಬ ಮತ್ತು 
ಮುಂದೆ ಒಬ್ಬ ಬಿಲ್ಲನ್ನು ಹಿಡಿದ ವೀರರಿದ್ದಾರೆ. ಎರಡನೆಯ ಹಂತದಲ್ಲಿ ಬಲಬದಿಗೆ ಬಲಗೈಯನ್ನು 
ಮೇಲಕ್ಕೆತ್ತಿ ಅಭಯಹಸ್ವದಲ್ಲಿರುವ ಸ್ತೀಯು ನಿಂಬೆಹಣ್ಣು ಮತ್ತು ಕಮಂಡಲ(ನೀರಿನ ಗಿಂಡಿ) ಹಿಡಿದು 
ನಿಂತಿದ್ದಾಳೆ. ತಲೆಗೆ ಎರಡು ಹಂತಗಳ ಕೇದಿಗೆ ಅಲಂಕರಣೆ, ಕಿವಿಗೆ ಕುಂಡಲಿ, ಕೊರಳಿಗೆ ಗೀವ 
ಮತ್ತು ಹಾರ. ಕೈಬಳೆ, ಬಾಜುಬಂಧ ಹಾಗೂ ಸೃಂಧ ಮಾಲ ಧರಿಸಿದ ಮಾಸ್ತಿ ಸೀರೆಯ ಮೇಲೆ 
ವಸ್ತವೊಂದನ್ನು ಸುತ್ತಿಕೊಂಡಿದ್ದಾಳೆ. ಇವಳ ಎಡಬದಿಗೆ ಅಲಂಕೃತಗೊಂಡ ವೀರನು ಸೊಂಟದಲ್ಲಿ 
ಕಿರುಗತ್ತಿ ಧರಿಸಿ, ಗಂಡು ಕಚ್ಚೆಯನ್ನು ಹಾಕಿ ನಿಂತಿದ್ದಾನೆ. ವೀರನ ಪಕ್ಕದಲ್ಲಿ ಇನ್ನೊಬ್ಬನ ಶಿಲವಿದ್ದು. 
ಅವನ ಪಕ್ಕದಲ್ಲಿ ಅಡಕೆ ಸಸ್ಯದ ಕಾಂಡದಂತಿರುವ ಕಂಬವನ್ನು ಕಂಢರಿಸಲಾಗಿದೆ. ಮೇಲಿನ ಹಂತದಲ್ಲಿ 
ನಂದಿ, ಲಿಂಗ ಪೂಜಿಸುವ ಅರ್ಚಕ, ಸೂರ್ಯ-ಚಂದ್ರ ಮತ್ತು ಕೈಮುಗಿದು ಕುಳಿತ ದಂಪತಿಗಳ ಚಿಕ್ಕ 
ಶಿಲ್ಪಗಳಿವೆ. ಇದು ಸಹ ಗಂಡನ ವೀರಮರಣ ಕಾರಣವನ್ನು ಸೂಚಿಸುವ ಸತಿಶಿಲ್ಪ. 


ಹಾವೇರಿ ತಾಲೂಕಿನ ಆಲದಕಟ್ಟಿಯ ಸಾಣೇಗೌಡರ ಹೊಲದಲ್ಲಿರುವ ವೀರಮಾಸ್ತಿಕಲ್ಲೊಂದು 
ಒಂದೇ ಹಂತದಲ್ಲಿದ್ದು ಫಲಕದ ಬಲಬದಿಗೆ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿ ನಿಂತ ಮಾಸ್ತಿ 
ಶಿಲ್ಪವಿದೆ. ಅವಳ ಮುಂದೆ ಕುದುರೆ ಏರಿದ ವೀರನು ಬಲಗೈಯಲ್ಲಿರುವ ಖಡ್ಗವನ್ನು ಎತ್ತಿ ಹಿಡಿದು. 
ಎಡಗೈಯಲ್ಲಿ ಲಗಾಮು ಹಿಡಿದಿದ್ದಾನೆ. ಕುದುರೆಯ ಮುಂದೆ ಸೈನಿಕನೊಬ್ಬ ಬಿಲ್ಲನ್ನು ಹಿಡಿದು 
ಹೊರಟಿದ್ದಾನೆ. ಇದು ಯುದ್ದದಲ್ಲಿ ವೀರನು ಮರಣ ಹೊಂದಿದ್ದು ಅವನ ಸತಿ ಸಹಗಮನ ಆಚರಿಸಿದ್ದನ್ನು 
ಧ್ಲನಿಸುತ್ತದೆ. ಮೇಲಿನ ಭಾಗದಲ್ಲಿ ಆಚೆ-ಈಚೆ ಸೂರ್ಯ-ಚಂದರ ಶಿಲ್ಪಗಳಿವೆ. ಹಿರೇಕೆರೂರು 
ತಾಲೂಕಿನ ಅಬಲೂರಿನ ಎರಡು ಹಂತಗಳ ವೀರಮಾಸಿಶಿಲವು ಆಕರ್ಷಕವಾಗಿದೆ. ಒಂದನೆಯ 
ಹಂತದಲ್ಲಿ ವೀರರಿಬ್ಬರು ಸಮಾನ ಅಂತರದಲ್ಲಿ ನಿಂತು ಬಿಲ್ಲು ಹಿಡಿದು ಹೋರಾಡುತ್ತಿದ್ದಾರೆ. ಎರಡನೆಯ 
ಹಂತದಲ್ಲಿ ಕೈಮುಗಿದು ಕುಳಿತ ವೀರನ ಎರಡೂ ಬದಿಗಳಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಛಯಹಸ್ವದಲ್ಲಿರುವ 
ಮಾಸ್ಟಿಯರು ಎಡಗೈಗಳಲ್ಲಿ ಕಮಂಡಲಗಳನ್ನು ಹಿಡಿದಿದ್ದಾರೆ. ಸೀರೆಯ ನೆರಿಗೆ ಮತ್ತು ಮಡಿಕೆಗಳು 
ಆಕರ್ಷಕವಾಗಿವೆ. ಯುದ್ದದಲ್ಲಿ ಮಡಿದ ವೀರನ ಪತ್ನಿಯರು ಸಹಗಮನ ಮಾಡಿದ ವಿಚಾರ ಇದರಿಂದ 
ತಿಳಿಯುತ್ತದೆ. ಹಿರೇಕೆರೂರು ತಾಲೂಕಿನ ವರಹದ ಮಾಸ್ತಿಕಲ್ಲೊಂದು ನಾಲ್ಕು ಹಂತಗಳನ್ನು ಹೊಂದಿದ್ದು, 
ಕೆಳಗಿನ ಎರಡು ಚಿಕ್ಕ ಪಟ್ಟಿಕೆಗಳಲ್ಲಿ ಹೋರಾಟದ ದೃಶ್ಯಗಳಿವೆ. ಮೂರನೆಯ ಹಂತದಲ್ಲಿ ಬಲಗೈ 
ಮೇಲಕ್ಕೆತ್ತಿ ಅಭಯಹಸದಲ್ಲಿರುವ ಮಾಸ್ತಿ ಎಡಗೈಯಲ್ಲಿ ನೀರಿನ ಗಿಂಡಿ ಹಿಡಿದಿದ್ದಾಳೆ. ಇವಳ ಎಡಬದಿಗೆ 
ಆಳೆತ್ತರದ ಬಿಲ್ಲನ್ನು ಹಿಡಿದು ನಿಂತಿರುವ ವೀರನ ಶಿಲ್ಲವಿದೆ. ತುತ್ತತುದಿಗೆ ಲಿಂಗವನ್ನು ಪೂಜಿಸುವ 
ಶೈವಮುನಿ ಮತ್ತು ಕೈಮುಗಿದು ಕುಳಿತ ದಂಪತಿಗಳ ಚಿಕ್ಕ ಶಿಲ್ಪಗಳಿವೆ. ಇದು ಸಹ ಪತಿಯ 
ವೀರಮರಣವನ್ನು ಬಿಂಬಿಸುವ ಸ್ನಾರಕ ಶಿಲ್ಲವಾಗಿದೆ. ಇದೇ ಗ್ರಾಮದ ಹೊರವಲಯದಲ್ಲಿರುವ 
ಇನ್ನೊಂದು ವೀರಮಾಸ್ತಿಕಲ್ಲು ಮೂರು ಹಂತಗಳನ್ನು ಹೊಂದಿದ್ದು ಕೆಳಗಿನ ಚಿಕ್ಕಪಟ್ಟಿಕೆಯ ಬಲಭಾಗದಲ್ಲಿ 
ಕುದುರೆ ಏರಿ ಹೊರಟ ವೀರನ ಮುಂದೆ ಸಾಲಾಗಿ ಐದು ಜನ ಸೈನಿಕರು ಬಿಲ್ಲನ್ನು ಹಿಡಿದು 


೨೧೩ 


ನಿಂತಿರುವ ಶಿಲ್ಪಗಳಿವೆ. ಎರಡನೆಯ ಹಂತದಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯು 
ಇಳಿಬಿಟ್ಟ ಎಡಗೈಯಲ್ಲಿ ನೀರಿನ ಗಿಂಡಿ ಹಿಡಿದಿದ್ದಾಳೆ. ಇವಳ ಪಕ್ಕದಲ್ಲಿ ಕೊರಳಹಾರ, ಕುಂಡಲಿ, 
ಕಟಿಸೂತ್ರ, ವನಮಾಲ, ಕೆಯೂರ ಮತ್ತು ಬಲಗಾಲಿಗೆ ಗಂಡಪೆಂಡೇರ ಧರಿಸಿ ನಿಂತಿರುವ ವೀರನು 
ತನಗಿಂತ ಎತ್ತರವಾದ ಬಲಿಷ್ಟ ಬಿಲ್ಲನ್ನು ಹಿಡಿದಿದ್ದಾನೆ. ಮೂರನೆಯ ಹಂತದಲ್ಲಿ ನಂದಿ, ಲಿಂಗ 
ಪೂಜಿಸುವ ಶೈವಮುನಿ ಮತ್ತು ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಲಗಳಿವೆ. ತುದಿಯಲ್ಲಿ 
ಕೀರ್ತಿಮುಖ ಅಲಂಕಾರ ಇದೆ. ಇದು ಸಹ ಸತಿಹೋದವಳ ಪತಿಯು ವೀರಮರಣ ಹೊಂದಿದ 
ಕಾರಣವನ್ನು ತಿಳಿಸುತ್ತದೆ. 


ಶಿಗ್ಗಾಂವಿ ತಾಲೂಕಿನ ಮಾಕಾಪುರದ ಮೂರು ಹಂತಗಳ ವೀರಗಲ್ಲಿನ ಮೊದಲ ಹಂತದಲ್ಲಿ 
ವೀರನು ಬಲಗೈಯಿಂದ ಸೊಂಟದ ಮೇಲಿರುವ ಕಿರುಗತ್ತಿಯನ್ನು ಹಿಡಿದಿದ್ದಾನೆ. ಎರಡನೆಯ ಹಂತದಲ್ಲಿ 
ಸೊಂಟದ ಮೇಲಿರುವ ಕಿರುಗತ್ತಿಯನ್ನು ಹಿಡಿದು ನಿಂತಿರುವ ವೀರನ ಎಡಬದಿಗೆ ಬಲಗೈ ಮೇಲಕ್ಕೆತ್ತಿ 
ಅಭಯಹಸ್ನದಲ್ಲಿರುವ ಮಾಸ್ಲಿಯ ಶಿಲವಿದೆ. ಮೂರನೆಯ ಹಂತದಲ್ಲಿ ನಂದಿ, ಲಿಂಗ ಪೂಜಿಸುತ್ತಿರುವ 
ಶೈವಮುನಿ ಮತ್ತು ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಲಗಳಿವೆ. ಇದು ಸತಿಹೋಗುವವಳ ಗಂಡನ 
ವೀರಮರಣವನ್ನು ತಿಳಿಸುತ್ತದೆ. ಇದರ ಸಮೀಪದಲ್ಲಿಯೇ ಇರುವ ಇನ್ನೊಂದು ವೀರಮಾಸ್ತಿಕಲ್ಲು 
ಅಪರೂಪದ ವಿಷಯವನ್ನು ತಿಳಿಸುತ್ತದೆ. ಇದರ ಮೊದಲ ಹಂತದಲ್ಲಿ ವೈರಿಸೈನಿಕನನ್ನು ಕಾಲಲ್ಲಿ 
ಮೆಟ್ಟಿ ನಿಂತಿರುವ ವೀರನು ಬಿಲ್ಲು-ಬಾಣ ಹಿಡಿದಿದ್ದು, ಬೆನ್ನಿಗೆ ಬತ್ತಳಿಕೆಯನ್ನು ಧರಿಸಿದ್ದಾನೆ. ಅವನ 
ಮುಂದೆ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ಪದಲ್ಲಿರುವ ಮಾಸ್ಟಿಯು ಅಲಂಕೃತಳಾಗಿದ್ದಾಳೆ. ಎರಡನೆಯ 
ಹಂತದಲ್ಲಿ ಬಿಲ್ಲನ್ನು ಹಿಡಿದು ನಿಂತ ವೀರನ ಹಿಂದೆ ಏಳು ತುರುಗಳನ್ನು ಸಾಲಾಗಿ ಕಂಡರಿಸಲಾಗಿದೆ. 
ಇದು ತುರುಗಾಳಗದಲ್ಲಿ ಮರಣ ಹೊಂದಿದ ವೀರನ ಹೆಂಡತಿಯು ಸಹಗಮನವನ್ನು ಮಾಡಿದ 
ವಿಷಯವಮನ್ನು ತಿಳಿಸುತ್ತದೆ. ಬ್ಯಾಡಗಿ ತಾಲೂಕಿನ ಮುತ್ತೂರಿನ ವೀರಮಾಸ್ತಿಕಲ್ಲೊಂದರ ಕೆಳಭಾಗದಲ್ಲಿ 
ಕುದುರೆ ಏರಿ ಹೊರಟ ವೀರನು ಬಲಗೈಯಲ್ಲಿ ಲಗಾಮು ಮತ್ತು ಎಡಗೈಯಲ್ಲಿ ಖಡ್ಗವನ್ನು ಎತ್ತಿ 
ಹಿಡಿದಿದ್ದಾನೆ. ಅವನ ಹಿಂದೆ ಛತ್ರಿ ಹಡಿದ ಸೇವಕನಿದ್ದಾರೆ. ಮುಂದೆ ವೀರಾಸನದಲ್ಲಿ ಬಿಲ್ಲಿಗೆ ಬಾಣ 
ಹೂಡಿ ಪಯೋಗಿಸುತ್ತಿರುವ ಇನ್ನೊಬ್ಬ ಸೈನಿಕನಿದ್ದಾನೆ. ಮಧ್ಧದಲ್ಲಿರುವ ಶಿಲ್ಪಗಳು ತುಂಬ ಸ್ಥಾರಸ್ಕಕರವಾಗಿವೆ. 
ಕೈಮುಗಿದು ಕುಳಿತ ವೀರನು ಮಧ್ಯದಲ್ಲಿದ್ದರೆ ಅವನ ಎಡಬದಿಯಲ್ಲಿರುವ ಮಾಸ್ತಿಯು ಬಲತೋಳನ್ನು 
ಬಲಬದಿಯಲ್ಲಿರುವ ಮಾಸ್ತಿಯು ಎಡತೋಳನ್ನು ಮೇಲಕ್ಕೆತ್ತಿ ಅಭಯಹಸ್ಪದಲ್ಲಿ ನಿಂತಿದ್ದಾರೆ ಮತ್ತು 
ಆ ಕೈಗಳಲ್ಲಿ ನಿಂಬೆ ಹಣ್ಣುಗಳನ್ನು ಹಿಡಿದಿದ್ದಾರೆ. ಅದಕ್ಕೂ ಮೇಲೆ ಕೈ ಮುಗಿದು ಕುಳಿತ ಮೂರು 
ಶಿಲ್ಲಗಳಿವೆ. ಯುದ್ದವೊಂದರಲ್ಲಿ ವೀರಮರಣ ಹೊಂದಿದವನ ಇಬ್ಬರು ಪತ್ನಿಯರು ಮಹಾಸತಿಯರಾದ 
ಅಂಶವನ್ನು ಇದು ತಿಳಿಸುತ್ತದೆ. 


ಹಿರೇಕೆರೂರು ತಾಲೂಕಿನ ಹಿರೇಕೊಣತಿಯ ಒಕ್ಕಮಾಸಿಕಲ್ಲಿನಲ್ಲಿ ಕಂಬದಿಂದ ಹೊರಟ 
ಮಾಸ್ಟಿತೋಳು ಅಭಯಹಸ್ಸದಲ್ಲಿದ್ದು ಕೈಬಳೆ, ಬಾಜುಬಂಧಗಳನ್ನು ಹಾಕಲಾಗಿದೆ. ಕಂಬದ ತುದಿಯಲ್ಲಿ 
ಪೂರ್ಣ ಕಳಸದ ಅಲಂಕರಣೆ ಇದೆ. ತೋಳಿನ ಕೆಳಭಾಗದಲ್ಲಿ ಆಯುಧ ಪಾಣಿಯಾದ ವೀರನು 
ಕುದುರೆ ಏರಿ ಹೊರಟಿದ್ದಾನೆ. ಅವನ ಹಿಂದೆ ದೊಡ್ಡ ಛತ್ರಿ ಹಿಡಿದ ಸೇವಕ ಮತ್ತು ಯುದ್ಧ ಸಾಮಗಿಗಳನ್ನು 


೨೧೪ 


ಹಿಡಿದ ಇನ್ನೊಬ್ಬ ನಿಂತಿದ್ದಾನೆ. ತೋಳಿನ ಬದಿಯಲ್ಲಿ ನೀರಿನಗಿಂಡಿ ಇದೆ. ತೋಳಿನ ಮೇಲ್ಲಾಗದಲ್ಲಿ 
ಶಂಖ, ಚಕ್ರಗಳನ್ನು ಕಂಡರಿಸಿರುವುದು ವಿಶೇಷವಾಗಿದ್ದು ಅಪರೂಪದ ಶಿಲ್ಪಗಳಲ್ಲಿ ಒಂದೆಂದು 
ಹೇಳಬಹುದು. ಅದಕ್ಕೂ ಮೇಲೆ ಸೂರ್ಯ-ಚಂದರ ಶಿಲ್ಪಗಳಿವೆ. ಇಲ್ಲಿ ಮಾಸ್ತಿಯಾದುದರ ಕಾರಣ 
ವೀರಮರಣ ಎಂಬುದು ಸ್ಪಷ್ಟ ಬ್ಯಾಡಗಿ ತಾಲೂಕಿನ ಕುಮ್ಮೂರಿನ ಒಕ್ಕಮಾಸ್ತಿಯಲ್ಲಿ ಕಂಬದಿಂದ 
ಹೊರಟ ತೋಳು ಅಭಯಹಸದಲ್ಲಿದೆ. ಕೈಬಳೆ, ತೊಳ್ಳಂಧಿ ಅಲಂಕರಣೆ ಇದ್ದು, ಕೈಯಲ್ಲಿ ನಿಂಬೆಹಣ್ಣು 
ಇದೆ. ತೋಳಿನ ಕೆಳಭಾಗದಲ್ಲಿ ದಂಪತಿಗಳು ಕೈಮುಗಿದು ಕುಳಿತಿರುವ ಚಿಕ್ಕ ಶಿಲ್ಲಗಳಿದ್ದರೆ ಅದಕ್ಕೂ 
ಕೆಳಗೆ ನಡುವಲ್ಲಿ ಖಡ್ಗ್ಡಧರಿಸಿರುವ ವೀರನು ಬಿಲ್ಲು-ಬಾಣ ಹಿಡಿದು ಹೊರಟಿರುವ ಶಿಲವಿದೆ. ಇಲ್ಲಿಯೂ 
ಮಾಸ್ಲಿಯಾದುದರ ಕಾರಣ ವೀರಮರಣವೆಂಬುದನ್ನು ಮನಗಾಣಬಹುದು. ಬ್ಯಾಡಗಿ ತಾಲೂಕಿನ 
ಹಿರೇಅಣಜಿಯ ಎರಡು ಒಕ್ಕೈೆ ಮಾಸ್ತಿಕಲ್ಲುಗಳ ಒಂದರಲ್ಲಿ ಕಂಬದಿಂದ ಹೊರಟ ತೋಳು 
ಅಭಯಹಸ್ನದಲ್ಲಿದ್ದು, ಕೈಯಲ್ಲಿ ನಿಂಬೆ ಹಣ್ಣು ಇದೆ. ತೋಳಿನ ಕೆಳಭಾಗದಲ್ಲಿ ಬಿಲ್ಲು-ಬಾಣ ಹಿಡಿದು 
ಹೊರಟ ವೀರನ ಶಿಲವಿದೆ. ತೋಳು ಮತ್ತು ಕಂಬದ ಮಧ್ಯೆ ಕೈಮುಗಿದು ಕುಳಿತ ದಂಪತಿಗಳ 
ಶಿಲ್ಲಗಳಿವೆ. ಇನ್ನೊಂದು ಒಕ್ಕೆ ಮಾಸ್ತಿ ಸ್ಪಲ್ಪ ವಿಶೇಷವಾಗಿದ್ದು ಕಂಬದಿಂದ ಹೊರಟ ತೋಳು 
ಅಭಯಹಸ್ನದಲ್ಲಿದೆ. ತೋಳಿನ ಕೆಳಗೆ ಭರ್ಜಿ ಹಿಡಿದ ವೀರನು ಕುದುರೆಯನ್ನೇರಿ ಹೊರಟಿರುವ 
ಮತ್ತು ಅದರ ಮೇಲೆ ಬಿಲ್ಲು-ಬಾಣ ಹಿಡಿದು ಹೊರಟಿರುವ ವೀರನ ಶಿಲ್ಪಗಳಿವೆ. ಇವುಗಳೆಲ್ಲ ಸತಿ 
ಹೋದ ಸ್ತೀಯ ಪತಿ ಯುದ್ಧದಲ್ಲಿ ವೀರಮರಣ ಹೊಂದಿದ ಕಾರಣವನ್ನು ವಿವರಿಸುತ್ತವೆ. ಇವುಗಳಲ್ಲದೆ 
ದೇವಿಹೊಸೂರು, ಚೀರನಹಳ್ಳಿ, ಹನುಮನಕೊಪ್ಪ ಮಾಗೋಡ, ಬಡಗೂರು ಮತ್ತು ಅತ್ತಿಗೇರಿಯಲ್ಲಿರುವ 
ಮಾಸ್ತಿ ಶಿಲ್ಲಗಳು ಸಹ ಪತಿಯ ವೀರಮರಣದ ಕಾರಣವಾಗಿ ಆತನ ಪತ್ನಿ ಸತಿಹೋದ ಘಟನೆಗಳನ್ನು 
ವಿವರಿಸುತ್ತವೆ. 


ಬೇಟೆ ಮರಣ 


ಬೇಟೆಗೆ ತೆರಳಿದ ಗಂಡನು, ಆ ಸಂದರ್ಭದಲ್ಲಿ ಮರಣ ಹೊಂದಿದರೆ ಆತನ ಸತಿಯು 
ಸಹಗಮನ ಆಚರಿಸಿದ ವಿಷಯವನ್ನು ತಿಳಿಸುವ ಕೆಲವು ಮಾಸ್ತಿಶಿಲ್ಲಗಳು ಅಧ್ಯಯನ ಪ್ರದೇಶದಲ್ಲಿ 
ದೊರಕಿವೆ. ಕ್ರಿಶ೧೪೪೭ರ ಕಾಲದ ವರಹ" ಗ್ರಾಮದ ವೀರಮಾಸ್ತಿ ಕಲ್ಲೊಂದು ಮಲೆಯನಾಯ 
ಮತ್ತು ಇನ್ನೊಬ್ಬ ವ್ಯಕ್ತಿ ಹುಲಿಯೊಡನೆ ಹೊರಾಡಿ ಮರಣ ಹೊಂದಿದ ನಿಮಿತ್ತವಾಗಿ ಅವರ ಪತ್ನಿಯರು 
ಸಹಗಮನ ಮಾಡಿದ ಬಗ್ಗೆ ತಿಳಿಸುತ್ತದೆ. ಇದು ಸಹಗಮನಕ್ಕೆ ಬೇಟಿಮರಣ ಕಾರಣವೆಂದು ಹೇಳುವ 
ಶಾಸನವಾಗಿದೆ. ಹಿರೇಕೆರೂರು ತಾಲೂಕಿನ ಹಳೇನಿಡನೇಗಿಲು ವೀರಮಾಸ್ತಿಕಲ್ಲೊಂದು 
ಹುಲಿಬೇಟಿಮರಣವನ್ನು ನಿರೂಪಿಸುತ್ತದೆ. ಇದರ ಮೊದಲ ಹಂತ ನೆಲದಲ್ಲಿ ಹೂತಿದ್ದು, ಗೋಚರಿಸುವ 
ಭಾಗದಲ್ಲಿ ಹುಲಿಯೊಂದು ಒಬ್ಬ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡಿದೆ. ಅವನ ಹಿಂದೆ ಇರುವ 
ವೀರನು ಬಿಲ್ಲಿಗೆ ಬಾಣವನ್ನು ಹೂಡಿ ಹುಲಿಯ ಮೇಲೆ ಪ್ರಯೋಗಿಸುತ್ತಿದ್ದಾನೆ. ಎರಡನೆಯ ಹಂತದಲ್ಲಿ 
ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ಟಿಯು ಅಲಂಕೃತಳಾಗಿದ್ದು, ಇಳಿಬಿಟ್ಟ ಎಡಗೈಯಲ್ಲಿ 
ನಿಂಬೆಹಣ್ಣು ಹಿಡಿದಿದ್ದಾಳೆ. ಇವಳ ಪಕ್ಕದಲ್ಲಿ ಆಳೆತ್ತರದ ಬಿಲ್ಲನ್ನು ನೆಲಕ್ಕೆ ಊರಿ ನಿಂತಿರುವ ವೀರನ 


೨೧೫ 


ಭಂಗಿ ಆಕರ್ಷಕವಾಗಿದೆ. ಬಾಣವನ್ನು ಹಿಡಿದ ಬಲಗೈಯನ್ನು ಸೊಂಟದ ಮೇಲೆ ಇಟ್ಟಿದ್ದಾನೆ. 
ವೀರನು ಬಲಗಾಲಿಗೆ ಗಂಡಪೆಂಡೇರ, ಕೈಗೆ ಕಡಗ ಮತ್ತು ಕೆಯೂರ, ಕೊರಳಿಗೆ ಹಾರ ಹಾಗೂ 
ವನಮಾಲೆ ಧರಿಸಿದ್ದಾನೆ. ಮೂರನೆಯ ಹಂತದಲ್ಲಿ ನಂದಿ, ಲಿಂಗ ಪೂಜಿಸುತ್ತಿರುವ ಶೈವಮುನಿ 
ಮತ್ತು ದಂಪತಿಗಳ ಶಿಲ್ಲಗಳಿವೆ. ಎರಡೂ ಕಡೆಯಿಂದ ಯಾಳಿತೋರಣ ಮೇಲ್ಮುಖವಾಗಿ ಸಾಗಿ 
ಸಿಂಹ ಲಲಾಟವನ್ನು ತಲುಪಿದೆ. ಇಡಿ ಶಿಲ್ಲವು ಹುಲಿಬೇಟೆಯಲ್ಲಿ ಮರಣಹೊಂದಿದ ವೀರನ ಪತ್ನಿ 
ಸತಿ ಆಚರಿಸಿದ ವಿಷಯವನ್ನು ತಿಳಿಸುತ್ತದೆ. 

ಹಿರೇಕೆರೂರು ತಾಲೂಕಿನ ವರಹ ಗ್ರಾಮದ ಶೇಕಪ್ಪ ನಾಗಣ್ಣನವರ ಹೊಲದಲ್ಲಿ ಒಂದು 
ಅಪರೂಪದ ಇಕ್ಕೈ ಮಾಸ್ತಿಶಿಲ್ಲ ದೊರಕಿದೆ. ಇಡೀ ಶಿಲ್ಲವು ಆನೆಗಳ ಹಾವಳಿಯಿಂದ ಜನರನ್ನು 
ಕಾಪಾಡಲು ವೀರನೊಬ್ಬ ಅವುಗಳನ್ನು ಬೇಟೆಯಾಡಲು ತೆರಳಿ, ಆ ಘಟನೆಯಲ್ಲಿ ಮರಣ ಹೊಂದಲು; 
ಆತನ ಇಬ್ಬರು ಪತ್ನಿಯರು ಸಹಗಮನ ಮಾಡಿದ ಅಂಶವನ್ನು ತಿಳಿಸುತ್ತದೆ. ಹಾನಗಲ್ಲು ತಾಲೂಕಿನ 
ಹುಡೆ(ಹುಡಾ) ಗ್ರಾಮದಲ್ಲಿ ದೊರೆತ ಎರಡು ಹಂದಿ ಬೇಟೆಯ ಶಿಲ್ಪಗಳು ಅವುಗಳಲ್ಲಿಯ ಶಿಲಗಳಿಂದ 
ವಿಶಿಷ್ಟವೆನಿಸುತ್ತವೆ. ಇಡೀ ಶಿಲ್ಲವನ್ನು ಅವಲೋಕಿಸಿದಾಗ ಹಂದಿ ಬೇಟೆಗೆ ಹೋದ ವೀರನು, ಅಲ್ಲಿಂದ 
ಮರಳುವಾಗ ತುರುಗಳನ್ನು ಅಪಹರಿಸಿದ್ದಾನೆ. ಆಗ ನಡೆದ ಯುದ್ದದಲ್ಲಿ ಆತನು ಮರಣ ಹೊಂದಲಾಗಿ 
ಅವನ ಪತ್ನಿ ಸಹಗಮನವನ್ನು ಮಾಡಿ ಮಹಾಸತಿಯಾಗುವ ಸನ್ನಿವೇಶವನ್ನು ಇದು ವಿವರಿಸುತ್ತದೆ. 
ಇದರ ಪಕ್ಕದಲ್ಲಿಯೇ ಇನ್ನೊಂದು ಹಂದಿಬೇಟೆಯ ಶಿಲ್ಪವಿದ್ದು, ಅದರ ಮೊದಲನೆಯ ಹಂತದಲ್ಲಿ 
ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದ ವೀರನು, ಬಲಗೈಯಿಂದ ಬತ್ತಳಿಕೆಯಲ್ಲಿರುವ ಬಾಣವನ್ನು ತೆಗೆಯುತ್ತಿದ್ದಾನೆ. 
ಈಗಾಗಲೇ ವೀರನು ಬಿಟ್ಟ ಬಾಣವೊಂದು ಹಂದಿಯ ಬೆನ್ನಿನಲ್ಲಿ ನಾಟಿದೆ. ವೀರನ ಮುಂದೆ ಹಂದಿಗೆ 
ಎದುರಾಗಿ ನಾಯಿಯೊಂದು ಮುನ್ನುಗ್ಗುತ್ತಿದೆ. ವೀರನ ಹಿಂದೆ ಅಲಂಕೃತಳಾದ ಮಾಸ್ತಿಯು ಬಲಗೈ 
ಮೇಲಕ್ಕೆ ತ್ತಿ ಅಭಯಹಸ್ತದಲ್ಲಿ ನಿಂತಿದ್ದಾಳೆ. ಅವಳು ಹೆಗಲ ಮೇಲೆ ವಸ್ತವನ್ನು ಹಾಕಿದ್ದಾಳೆ. ಎರಡನೆಯ 
ಹಂತದಲ್ಲಿ ಕೈಮುಗಿದು ಪೀಠದ ಮೇಲೆ ಕುಳಿತಿರುವ ದಂಪತಿಗಳ ಎಡಬಲಗಳಲ್ಲಿ ಚಾಮರಧಾರಿ 
ಅಪ್ಪರೆಯರು ನಿಂತಿದ್ದಾರೆ. ಮೂರನೆಯ ಹಂತದಲ್ಲಿ ನಂದಿ, ಲಿಂಗ ಪೂಜಿಸುತ್ತಿರುವ ಶೈವಮುನಿ 
ಮತ್ತು ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಪಗಳಿವೆ. ಹಂದಿ ಬೇಟೆಯಲ್ಲಿ ಮರಣ ಹೊಂದಿದ 
ವೀರನ ಪತ್ನಿ ಸತಿಯಾದ ವಿಷಯವನ್ನು ಇದು ತಿಳಿಸುತ್ತದೆ. 
ಜೈನ ಸಮಾಧಿಮರಣ 

ಜೈನ ಪರಂಪರೆಯಲ್ಲಿ ಪತಿಯ ಪರಣಾನಂತರ ಸತಿಯು ಚಿತಾಪ್ರವೇಶ ಮಾಡುವುದು ತತ್ವವಿರುದ್ದ. 
ಹೀಗಿದ್ದರೂ ಬಾಳೂರಿನ ಮುದ್ದುಗೌಡ ಸಲ್ಲೇಖನ ವಿಧಿಯಿಂದ ಸಮಾಧಿ ಮರಣ ಹೊಂದಲು 
ಆತನ ಸತಿ ಸಹಗಮನ ಹೊಂದಿದಳೆಂದು ಕ್ರಿಶ.೧೧೯೭ರ ಬಾಳೂರು ಶಾಸನ ತಿಳಿಸುತ್ತದೆ." 


ಎರಡು ಹಂತಗಳಲ್ಲಿರುವ ಈ ನಿಸಿದಿ ಫಲಕದ ಪ್ರಥಮ ಹಂತದಲ್ಲಿ ಎಡಬದಿಗೆ ಎತ್ತರವಾದ ಪೀಠದ 
ಮೇಲೆ ಕುಳಿತ ದಿಗಂಬರ ಜೈನಮುನಿಯು ಎಡಗೈಯಲ್ಲಿ ಪಿಂಛಿ ಹಿಡಿದಿದ್ದು, ಬಲಗೈಯನ್ನು ಮೇಲಕ್ಕೆತ್ತಿ 


೨೧೬ 


ಸಲ್ಲೇಖನ ಬೋಧಿಸುತ್ತಿದ್ದಾನೆ. ಈತನ ಮುಂದೆ ಎತ್ತರವಾದ ವ್ಯಾಸಪೀಠದ(ಶ್ರುತಪೀಠ) ಮೇಲೆ 
ತಾಳೆಗರಿ ಗಂಥವನ್ನು ಇಡಲಾಗಿದೆ. ಫಲಕದ ಬಲಬದಿಗೆ ಅಲಂಕೃತನಾದ ವ್ರತಧಾರಿಯು ಪೀಠದ 
ಮೇಲೆ ಕೈಮುಗಿದು ಕುಳಿತಿದ್ದಾನೆ. ವತಧಾರಿಯ ಬಲಕ್ಕೆ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿ 
ಆತನ ಪತ್ನಿಯು ಅಲಂಕೃತಳಾಗಿ ನಿಂತಿರುವ ಮಾಸ್ತಿಶಿಲ್ಲವಿದೆ. ಎರಡನೆಯ ಹಂತದ ಮಧ್ಯದಲ್ಲಿ 
ಎತ್ತರವಾದ ಪೀಠದ ಮೇಲೆ ಕೈಮುಗಿದು ಕುಳಿತ ಸಲ್ಲೇಖನದಿಂದ ಸಮಾಧಿ ಮರಣ ಪಡೆದವನ 
ಶಿಲ್ಪವಿದೆ. ಈತನ ಬಲಬದಿಗೆ ಖಡ್ಗಾಸನದಲ್ಲಿ ನಿಂತ ತೀರ್ಥಂಕರನ ಶಿಲ್ಲವಿದ್ದರೆ, ಎಡಬದಿಗೆ ಕೈಮುಗಿದು 
ನಿಂತಿರುವ ಸ್ತೀ(ಮಾಸ್ತಿಯಾದವಳು) ಶಿಲ್ಪವಿದೆ. ಇಡೀ ಶಿಲವು ಸಲ್ಲೇಖನ ವತ ಸ್ಪೀಕರಿಸಿ ಮರಣ 
ಹೊಂದಿದ ಮುದ್ದುಗೌಡನ ಹೆಂಡಶಿ ಸಹಗಮನವನ್ನು ಆಚರಿಸಿ ಮರಣಿಸಿರುವುದನ್ನು(ಮಾಸ್ಟಿಯಾದುದ್ದನ್ನು) 
ತಿಳಿಸುತ್ತದೆ. ಹಾನಗಲ್ಲು ತಾಲೂಕಿನ ಆಡೂರಿನ ನಿಸಿದಿಕಲ್ಲೊಂದರ ಮೊದಲ ಹಂತದಲ್ಲಿ ವ್ಯಾಸಪೀಠದ 
ಅಕ್ಕ-ಪಕ್ಕ ವ್ರತಧಾರಿ ಮತ್ತು ಸಲ್ಲೇಖನ ಬೋಧಿಸುವ ಜೈನಮುನಿಯ ಶಿಲ್ಪಗಳಿವೆ. ಎರಡನೆಯ 
ಹಂತದಲ್ಲಿ ಕೈಮುಗಿದು ವಿಮಾನದಲ್ಲಿ ಕುಳಿತ ದಂಪತಿಗಳನ್ನು ಸ್ವರ್ಗಕ್ಕೆ ಒಯ್ಯುವ ಅಪ್ಸರೆಯರ 
ದೃಶ್ಯವಿದೆ. ಮೂರನೆಯ ಹಂತದಲ್ಲಿ ತೀರ್ಥಂಕರ, ಜಿನಮುನಿ ಮತ್ತು ಸಲ್ಲೇಖನ ವತಧಾರಿಯ 
ಶಿಲ್ಲಗಳಿವೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ವ್ರತವನ್ನು ಸ್ಲೀಕರಿಸುವಾಗ ಪತಿಯೊಬ್ಬನೇ ಇದ್ದಾನೆ 
ಮತ್ತು ಮೂರನೆಯ ಹಂತದ ಸ್ಪರ್ಗದಲ್ಲಿಯೂ ಸಹ ಪತಿಯೊಬ್ಬನೇ ಇದ್ದಾನೆ. ಆದರೆ ಎರಡನೆಯ 
ಹಂತದಲ್ಲಿ ವತಧಾರಿಯೊಂದಿಗೆ ಆತನ ಪತ್ಲಿ ಇರುವ ಶಿಲ್ಲವನ್ನು ಕಾಣಬಹುದು. ಇದರ ಅರ್ಥ 
ಸಲ್ಲೇಖನ ವ್ರತಧಾರಿ ಪತಿಯೊಂದಿಗೆ ಆತನ ಪತ್ನಿ ಮರಣ ಹೊಂದಿರುವುದು ಖಚಿತ. ಆದರೆ 
ಅವಳೂ ಸಹ ಸಲ್ಲೇಖನದಿಂದ ಮರಣ ಹೊಂದಿದ್ದರೆ ಒಂದನೆಯ ಮತ್ತು ಮೂರನೆಯ ಹಂತಗಳಲ್ಲಿ 
ಅವಳ ಶಿಲ್ಪ ಇರಬೇಕಾಗಿತ್ತು ಹಾಗಾಗಿ ಅವಳು ಬೇರೆ ವಿಧಾನದಿಂದ(ಸಹಗಮನ) ಮರಣಿಸಿರುವ 
ಸಾಧ್ಯತೆ ಇದೆ ಎಂದು ಹೇಳಬಹುದು. 
ಅಪಮೃತ್ಯು 

ಅಪಮರಣ ಅಥವಾ ಅಪಮೃತ್ಯು ಎನ್ನುವುದು ಅನಿರೀಕ್ಷಿತವಾದ ಅಪಘಾತ, ವಿಷಜಂತುಗಳು 
ಅಥವಾ ಅನಿರೀಕ್ಷಿತವಾಗಿ ಪ್ರಾಣಿಗಳಿಂದ ಆಕಮಣವಾದಾಗ ಉಂಟಾಗುವ ಮರಣ ಎಂದೆನಿಸಿಕೊಳ್ಳುತ್ತದೆ. 
ಹಾನಗಲ್ಲು ತಾಲೂಕಿನ ಉಪ್ಪುಣಸಿ ಗ್ರಾಮದ ಕಲ್ಮೇಶ್ವರ ದೇವಾಲಯದ ಹಿಂದೆ ಚಿಕ್ಕಪ್ಪ ಮೈಲಾರಪ್ಪ 
ಇವರ ಕಣದಲ್ಲಿ ಒಂದು ಚಿಕ್ಕ ಮಾಸ್ತಿ ಗುಡಿ ಇದೆ. ಇದರ ಒಳಗೆ ಇರುವ ಮಾಸ್ತಿಕಲ್ಲಿನಲ್ಲಿರುವ 
ಮಾಸ್ಟಿಯು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ಪದಲ್ಲಿದ್ದಾಳೆ. ಎರಡೂ ಕೈಗಳಲ್ಲಿ ನಿಂಬೆಹಣ್ಣನ್ನು 
ಹಿಡಿದಿರುವ ಮಾಸ್ತಿಯು ಅಲಂಕೃತಳಾಗಿದ್ದಾಳೆ. ಮಾಸ್ತಿಯ ಮೇಲಕ್ಕೆತ್ತಿದ ಬಲಗೈ ಕೆಳಭಾಗದಲ್ಲಿ 
ನಾಗಶಿಲ್ಲವಿರುವುದು ವಿಶೇಷ. ಮಾಸ್ತಿಯ ಗಂಡನು ಸರ್ಪಕಡಿತದಿಂದ ಮರಣ ಹೊಂದಿದ್ದು, ಅವನ 
ಅಪಮರಣದ ನಂತರ ಆತನ ಪತ್ನಿಯು ಸತಿಹೋದದನ್ನು ಈ ಶಿಲ್ಲವು ಸೂಚಿಸುತ್ತದೆ. ಶಿಲ್ಪ ದೃಷ್ಟಿಯಿಂದ 
ಇದು ಅಷ್ಟೇನು ಆಕರ್ಷಕವಾಗಿ ತೋರುವುದಿಲ್ಲ. 


೨೧೭ 


“ವೇಲವಾಳಿ” ಮತ್ತು ಬಲಿದಾನ ಮರಣ 


ಗಂತನ ವೇಟವಾಳಿ ಮತ್ತು ಬಲಿದಾನ ಮರಣವೂ ಅವನ ಹೆಂಡತಿ ಸತಿಹೋಗಲು 
ಕಾರಣವಿರಬಹುದು. ಬೆನಕನಕೊಂಡದ" ಶಾಸನವೊಂದು “ಮುಳಗುಂದದ ನರಲೋಕವೀರ ಜಗದಾಳ 
ಬೊಮಿದೇವ ಜಂಗುಳಿಮಂನೆಯರಗಂಡಗೆ ಎಕಟಗ ಚಟಯನಾಯಕನು ತಂನ ಹೆಂಡತಿಸಹಿತ 
ಯಿಬರುಂ ವೊಡೆಯಂಗೆ ಕೊಬ್ಬಬಾಸೆಗೆ ತಲೆಗೊಟ್ಟರು” ಎಂದಿದೆ. ಈ ಶಾಸನಫಲಕದ ಹೊರಭಾಗದಲ್ಲಿ 
ಅಭಯಹಸ್ತದ ತೋಳನ್ನು ಕಂಡರಿಸಲಾಗಿದೆ. ಇದನ್ನು ಗಮನಿಸಿದರೆ, ತಲೆಗೊಟ್ಟ ಚಟಿಯನ ಹೆಂಡತಿ 
ಮಾಸ್ತಿಯಾದುದರ ಸ್ಪಷ್ಟ ಕಲ್ಪನೆ ಮಾಡುತ್ತದೆ. ಹಾಗಾಗಿ ಇಲ್ಲಿ ಸತಿಯಾದುದಕ್ಕೆ ಅವಳ ಪತಿಯ 
ವೇಳೆವಾಳಿ ಮರಣವೇ ಕಾರಣವೆಂದು ಹೇಳಬಹುದು. ಶಿಗ್ಗಾಂವ ತಾಲೂಕಿನ ಕುಂದೂರ 
ಒಕ್ಕೈಮಾಸ್ತಿಯೊಂದರಲ್ಲಿ ಕಂಬದಿಂದ ಹೊರಟ ತೋಳಿನ ಕೆಳಗೆ ವೀರನ ಚಿತ್ರವಿದ್ದು ಅವನ ಎರಡೂ 
ಬದಿಗಳಲ್ಲಿ ಕಿರುಗತ್ತಿಗಳನ್ನು ಕಂಡರಿಸಲಾಗಿದೆ. ಹಾನಗಲ್ಲು ತಾಲೂಕಿನ ಹಿರೇಬಾಸೂರಿನ 
ಒಕ್ಕೈಮಾಸಿಕಲ್ಲೊಂದರಲ್ಲಿ ಕಂಬದಿಂದ ಹೊರಟ ಮಾಸ್ತಿತಶೋಳು ಅಭಯಹಸ್ಪದಲ್ಲಿದೆ. ಕಂಬ ಮತ್ತು 
ತೋಳಿನ ಮಧ್ಯೆ ಕೈಮುಗಿದು ಕುಳಿತ ವೀರನ ಚಿಕ್ಕಶಿಲ್ಲವಿದ್ದು, ಅವನ ಪಕ್ಕದಲ್ಲಿ ಕಿರುಗತ್ತಿಯನ್ನು 
ಕಂಡರಿಸಲಾಗಿದೆ. ಅಲ್ಲದೆ ರಟ್ಟಿಹಳ್ಳಿ ತಾಲೂಕಿನ ಧೂಪದಹಳ್ಳಿಯ ಮಾಸಿಕಲ್ಲೊಂದರ ಎತ್ತಿದ 
ಬಲಗೈತೋಳಿನ ಕೆಳಗೆ ಕೈಮುಗಿದು ಕುಳಿತ ವೀರನ ಶಿಲ್ಲವಿದ್ದು ಇವನ ಪಕ್ಕದಲ್ಲಿ ಖಡ್ಗವನ್ನು 
ಕಂಡರಿಸಲಾಗಿದೆ. ಮೇಲಿನ ಶಿಲಗಳಲ್ಲಿ ವೀರನು ಆಯುಧಗಳನ್ನು ಹಿಡಿದಿರದೆ ಅವರ ಪಕ್ಕದಲ್ಲಿ 
ಅವುಗಳನ್ನು ಕಂಡರಿಸಲಾಗಿದೆ. ಹಾಗಾಗಿ ಇದು ವೀರಮರಣವನ್ನು ಸೂಚಿಸದೆ ಬಲಿದಾನ ಮರಣವನ್ನು 
ಸಾಂಕೇತಿಸುತ್ತದೆ. ಆದ್ದರಿಂದ ಮೇಲಿನ ಮೂರೂ ಮಾಸ್ತಿ ಘಟನೆಗಳಿಗೆ ಅವರ ಗಂಡಂದಿರ ಬಲಿದಾನ 
ಮರಣ ಕಾರಣವೆಂದು ಹೇಳಬಹುದು. 


ಪತಿಯ ಬಲಿದಾನ ಮರಣದಿಂದಾಗಿ ಸತಿಹೋದ ನಿದರ್ಶನವನ್ನು ನೀಡುವ ಮಾಸ್ತಿ ಶಿಲಪೊಂದು 
ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರಿನಲ್ಲಿ ದೊರಕಿದೆ. ಇದರ ಮೊದಲ ಹಂತದಲ್ಲಿ ಪೀಠದ ಮೇಲೆ 
ಕೈಮುಗಿದು ಕುಳಿತ ವ್ಯಕ್ತಿಯ ಬಲಕ್ಕೆ ಮೇಲ್ಮುಖವಾಗಿ ಖಡ್ಗವನ್ನು ಕಂಡರಿಸಲಾಗಿದೆ. ಆತನ ಎಡಕ್ಕೆ 
ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯ ಶಿಲ್ಲವಿದೆ. ಇಲ್ಲಿ ಆತ್ಮಬಲಿದಾನಗೈದ ಕುರುಹುವಾಗಿ 
ಖಡ್ಗವನ್ನು ಕಂಡರಿಸಿದ್ದು ಆ ಕಾರಣಕ್ತಾಗಿ ಆತನ ಪತ್ನಿ ಸತಿ ಹೋದ ವಿಷಯವನ್ನು ಇದು ತಿಳಿಸುತ್ತದೆ. 
ಎರಡನೆಯ ಹಂತದಲ್ಲಿ ವೀರನನ್ನು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಮೂರನೆಯ ಹಂತದಲ್ಲಿ ನಂದಿ, 
ಲಿಂಗ ಪೂಜಿಸುವ ಶೈವಮುನಿ ಹಾಗೂ ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಪಗಳಿವೆ. ಬ್ಯಾಡಗಿ 
ತಾಲೂಕಿನ ಶಿಡೇನೂರು ಗಾಮದಲ್ಲಿ ಎರಡು ಆತ್ಮಬಲಿದಾನದ ಮಾಸ್ತಿಕಲ್ಲುಗಳು ದೊರಕಿವೆ. ಅವುಗಳಲ್ಲಿ 
ಮೊದಲನೆಯದು ಮುಕ್ಕೈ ಮಾಸ್ತಿಶಿಲವಾಗಿದ್ದು, ಇದರ ಮಧ್ಯದಲ್ಲಿ ಕೈ ಮುಗಿದು ಕುಳಿತಿರುವ 
ವೀರನು ಅಲಂಕೃತನಾಗಿದ್ದು ಕುಂಡಲಿ, ಕೊರಳ ಹಾರ, ಜನಿವಾರ, ಕೈಕಡಗ, ಕೆಯೂರ್‌, 
ಗಂಡಪೆಂಡೇರಗಳನ್ನು ಧರಿಸಿದ್ದಾನೆ. ಈತನ ಬಲಬದಿಯಲ್ಲಿ ಎರಡು ಕಂಬಗಳಿಂದ ಎರಡು ಮಾಸ್ತಿ 
ತೋಳುಗಳು ಮತ್ತು ಎಡಬದಿಯಲ್ಲಿ ಒಂದು ಕಂಬದಿಂದ ಒಂದು ಮಾಸ್ತಿತೋಳು ಅಭಯಹಸದಲ್ಲಿರುವಂತೆ 


೨೧೮ 


ಕಂಡರಿಸಿದ್ದಾರೆ. ಮೇಲಿನ ಚಿಕ್ಕ ಪಟ್ಟಿಕೆಯಲ್ಲಿ ನಂದಿ, ಲಿಂಗ ಪೂಜಿಸುತ್ತಿರುವ ಶೈವಮುನಿ ಹಾಗೂ 
ಕೈಮುಗಿದು ಕುಳಿತಿರುವ ವೀರ ಮತ್ತು ಆತನ ಮೂವರು ಪತ್ನಿಯರ ಶಿಲಗಳಿವೆ. ಬಹುಶಃ ಈತ 
ಲೆಂಕನಾಗಿದ್ದು ತನ್ನ ಒಡೆಯನಿಗಾಗಿ ಆತ್ಮಬಲಿಯಾಗಿರುವ ಸಾಧ್ಯತೆ ಇದೆ. ಆ ಕಾರಣಕ್ಟಾಗಿ ಆತನ 
ಮೂವರು ಪತ್ನಿಯರು ಸಹಗಮನವನ್ನು ಮಾಡಿದ್ದಾರೆ. ಇದನ್ನೇ ಹೋಲುವ ಇನ್ನೊಂದು ಶಿಲ್ಪ 
ಇದೇ ಗ್ರಾಮದಲ್ಲಿ ದೊರಕಿದ್ದು, ತ್ರುಟಿತಗೊಂಡಿದೆ. ಗಂಡಪೆಂಡೇರ ಮತ್ತಿತರ ಆಭರಣಗಳನ್ನು ಧರಿಸಿದ 
ವೀರನ ಎಡಕ್ಕೆ ಕಮಂಡಲವಿದೆ ಹಾಗೂ ಕಂಬದಿಂದ ಹೊರಟತೋಳು ಅಭಯಹಸ್ವದಲ್ಲದೆ. ಇದು 
ಸಹ ಆತ್ಮಬಲಿದಾನ ಮಾಡಿದ ಗಂಡನ ಪತಶ್ಲಿ ಸತಿಹೋದದನ್ನು ಸೂಚಿಸುತ್ತದೆ. ರಾಣೆಬೆನ್ನೂರು 
ತಾಲೂಕಿನ ಜೋಯಿಸರಹರಳಹಳ್ಳಿಯ ಮಾಸಿಶಿಲವೊಂದು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸದಲ್ಲಿದೆ. 
ಮಾಸ್ಟಿಯು ಬಲಗೈಯಲ್ಲಿ ನಿಂಬೆಹಃಬ್ಣ ಮತ್ತು ಇಳಿಬಿಟ್ಟ ಎಡಗೈಯಲ್ಲಿ ನೀರಿನಗಿಂಡಿ ಹಿಡಿದಿದ್ದಾಳ. 
ಮಾಸ್ಟಿಯ ಬಲತೋಳಿನ ಕೆಳಭಾಗದಲ್ಲಿ ರುಂಡ ಮಾತ್ರವಿರುವ(ಪುರುಷನ) ಶಿಲ್ಪವಿದೆ. ಈ ಶಿಲ್ಪವು 
ಪತಿಯು ಪ್ರಮುಖ ಉದ್ದೇಶಕ್ಕಾಗಿ "ಶಿರಬಲಿ” ಯಾಗಿದ್ದು(ಧಾರ್ಮಿಕ ಕಾರಣಕ್ಕಾಗಿ) ಆತನ ಹೆಂಡತಿ 
ಸತಿಹೋದ ವಿಷಯವನ್ನು ತಿಳಿಸುತ್ತದೆ. ಹೀಗೆ ಪತಿಯ ಆತ್ಮಬಲಿದಾನದ ಕಾರಣವಾಗಿ ಸತಿಹೋದ 
ಹಲವಾರು ಘಟನೆಗಳನ್ನು ಹಾವೇರಿ ಜಿಲ್ಲೆಯಲ್ಲಿನ ಮಾಸ್ತಿಶಾಸನಗಳು ನಿರೂಪಿಸುತ್ತವೆ. 


ಸಹಜಮರಣ 


ಪತಿ ಸಹಜಮರಣ ಹೊಂದಿದಾಗಲೂ ಅವನ ಪತ್ನಿ ಸತಿಹೋದ ಘಟನೆಗಳನ್ನು ಬಿಂಬಿಸುವ 
ಅನೇಕ ಮಾಸ್ತಿಶಿಲ್ಲಗಳು ಕಂಡುಬರುತ್ತವೆ. ಪತಿ ಸಹಜ ಮರಣಹೊಂದಿದ್ದರೆ ಅವನ ಶಿಲ್ಲವನ್ನು 
ಚಿಕ್ಕದಾಗಿಯೂ ಸತಿ ಹೋದ ಪತ್ನಿಯ(ಮಾಸಿ) ಶಿಲ್ಲವನ್ನು ದೊಡ್ಡದಾಗಿಯೂ ಚಿತ್ರಿಸಲಾಗಿರುತ್ತದೆ 
ಎಂದು ಡಾ.ಬಿ.ಎಸ್‌. ಶೇಠೆಯವರು ಅಭಿಪ್ರಾಯ ಪಡುತ್ತಾರೆ. ಇವರ ಅಭಿಪ್ರಾಯ 
ಸಮಂಜಸವಾದುದಲ್ಲವೆಂದು ತೋರುತ್ತದೆ. ಏಕೆಂದರೆ ಹೀಗೆ ಚಿಕ್ಕದಾಗಿ ಕಂಡರಿಸಿರುವ ವೀರನು 
ಒಂದು ವೇಳ ಆಯುಧಪಾಣಿಯಾಗಿದ್ದರೆ ಅದು ವೀರಮರಣವನ್ನು ಸೂಚಿಸುತ್ತದೆ. ಹಾವೇರಿ ಜಿಲ್ಲೆಯ 
ಕದರಮಂಡಲಗಿಯಲ್ಲಿರುವ ಮಾಸ್ಲಿಯ ಬಲತೋಳಿನ ಕೆಳಭಾಗದಲ್ಲಿ ಚಿಕ್ಕದಾಗಿ ಕಂಡರಿಸಿರುವ ವೀರನು 
ಕೈಯಲ್ಲಿ ಬಿಲ್ಲನ್ನು ಹಿಡಿದು ಸೊಂಟದಲ್ಲಿ ಖಡ್ಗ ಧರಿಸಿದ್ದಾನೆ. ಅದೇ ರೀತಿ ಮಾಸಣಿಗೆಯಲ್ಲಿ ದೊರೆತ 
ಮಾಸಿಶಿಲದ ಎತ್ತಿದ ಬಲಗೈ ಕೆಳಭಾಗದಲ್ಲಿ ಚಿಕ್ಕದಾಗಿ ಕಂಡರಿಸಿರುವ ವೀರನು ಬಿಲ್ಲು-ಬಾಣ ಹಿಡಿದು 
ನಿಂತಿದ್ದಾನೆ. ಹೀಗೆ ಇನ್ನೂ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಹಾಗಾಗಿ ಸತಿಯನ್ನು 
ದೊಡ್ಡದಾಗಿ, ಪತಿಯನ್ನು ಚಿಕ್ಕದಾಗಿ ಅವಳ ಪಕ್ಕದಲ್ಲಿಯೋ, ಎತ್ತಿದ ತೋಳಿನ ಮೇಲೆಯೋ, ಅವಳ 
ಮುಖದ ಪಕ್ಕದಲ್ಲಿಯೋ ಕೈಮುಗಿದು ಕುಳಿತಿತುವಂತೆ ಕಂಡರಿಸಿದರೆ ಮಾತ್ರ ಅದನ್ನು ಸಹಜಮರಣವೆಂದು 
ಪರಿಗಣಿಸುವ ಸಾಧ್ಯತೆ ಇಲ್ಲಿ ಕೈಮುಗಿದು ಕುಳಿತ ವೀರ ಹಾಗೂ ಆಯುಧಪಾಣಿಯಾಗಿ ನಿಂತಿರುವ 
ವೀರನ ಶಿಲ್ಪಗಳನ್ನು ಗೌಣವಾಗಿ ಕಂಢರಿಸಿರುವುದು ಆತನನ್ನು ನೆನಪಿಸುವ ಉದ್ದೇಶದಿಂದಾಗಿದ್ದು, 
ಆತನು ಈಗಾಗಲೇ ಸ್ಪರ್ಗಸ್ಥನಾಗಿರುವುದನ್ನು ಸೂಚಿಸುತ್ತವೆ. ಹಾಗಾಗಿ ಇವುಗಳನ್ನು ಅನುಗಮನ 
ಮರಣದಲ್ಲಿ ವಿವರಿಸಲಾಗಿದೆ. ಮಾಸ್ತಿಯ ಪಕ್ಕದಲ್ಲಿ ಅವಳ ಸಮಾನವಾಗಿ ಕೈಮುಗಿದು ನಿಂತಿರುವ 


೨೧೯ 


ಅಥವಾ ಕುಳಿತಿರುವ(ಮರಣದ ಕಾರಣಗಳನ್ನು ಸೂಚಿಸುವ ಯಾವುದೇ ಸಂಕೇತಗಳಿಲ್ಲದೆ) ಪತಿಯ 
ಮರಣವನ್ನೂ ಸಹಜಮರಣವೆಂದು ಪರಿಗಣಿಸಲಾಗಿದೆ. ಅಲ್ಲದೇ ಮಾಸ್ತಿಶಿಲ್ಲದಲ್ಲಿ ಗೌಣವಾಗಿ 
ಕಂಢರಿಸಿರುವ ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಲಗಳನ್ನು ಸಹಜಮರಣವೆಂದು ನಿರೂಪಿಸಲಾಗಿದೆ. 


ಹಿರೇಕೆರೂರು ತಾಲೂಕಿನ ವರಹದಲ್ಲಿ ದೊರೆತ ಮಾಸ್ತಿಶಿಲ್ಲವೊಂದರಲ್ಲಿ ತನ್ನ ಬಲಗೈಯನ್ನು 
ಮೇಲಕ್ಕೆತ್ತಿ ಅಭಯಹಸ್ಪದಲ್ಲಿರುವ ಮಾಸ್ತಿಯು, ಇಳಿಬಿಟ್ಟ ಎಡಗೈಯಲ್ಲಿ ನೀರಿನ ಗಿಂಡಿ ಹಿಡಿದಿದ್ದಾಳೆ. 
ಪ್ರಸನ್ನ ಮುಖಭಾವ ಹೊಂದಿದ ಮಾಸ್ತಿಯ ತುರುಬಿಗೆ ಕೇದಿಗೆಯ ಅಲಂಕರಣೆ ಇದೆ. ಕುಂಡಲಿ, 
ಗೀವ, ಉಪಗೀವ, ಹಾರ, ಬಾಜುಬಂಧ, ಕೈಬಳೆ, ಸ್ಫಂಧ ಮೂಲ ಅಂಲಕರಣೆಯಿಂದ ಮಾಸ್ತಿ 
ಶೊಭಿಸುತ್ತಿದ್ದಾಳೆ. ಇವಳ ಪಕ್ಕದಲ್ಲಿ ಕೈಮುಗಿದು ನಿಂತಿರುವ ವೀರನು ಅಲಂಕೃತನಾಗಿದ್ದಾನೆ. ತಲೆಯ 
ಪಕ್ಕದಲ್ಲಿ ಕಟ್ಟಿರುವ ಅವನ ತುರುಬು ಆಕರ್ಷಿಸುತ್ತದೆ. ವೀರ ಮತ್ತು ಸತಿಯನ್ನು ಸಮಾನ ಎತ್ತರದಲ್ಲಿ 
ಕಂಡರಿಸಲಾಗಿದ್ದು, ಮೇಲ್ಭಾಗದಲ್ಲಿ ಕೈಮುಗಿದು ಕುಳಿತ ದಂಪತಿಗಳ ಚಿಕ್ಕ ಶಿಲ್ಲಗಳಿವೆ. ಇಡೀ ಫಲಕದಲ್ಲಿ 
ಪತಿಯ ಮರಣದ ಕಾರಣವನ್ನು ಸೂಚಿಸುವ ಯಾವುದೇ ಸಂಕೇತಗಳಿಲ್ಲ. ಹಾಗಾಗಿ ಇದು ಪತಿಯ 
ಸಹಜಮರಣವನ್ನು ಸೂಚಿಸುತ್ತದೆ. ಹಿರೇಕೆರೂರು ತಾಲೂಕಿನ ದೂದಿಹಳ್ಳಿಯ ಮಾಸ್ತಿಶಿಲ್ಲದಲ್ಲಿ 
ಬಲಗೈಮೇಲಕ್ಕೆ ತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯ ಪಕ್ಕದಲ್ಲಿ ಕೈಮುಗಿದು ಕುಳಿತಿರುವ ಪತಿಯ 
ಶಿಲ್ಪವಿದೆ. ಹಿರೇಕೆರೂರು ತಾಲೂಕಿನ ಚನ್ನಳ್ಳಿಯ ಮಾಸ್ತಿಕಲ್ಲಿನಲ್ಲಿಯೂ ಸಹ ಬಲಗೈಯನ್ನು ಮೇಲಕ್ಕೆತ್ತಿ 
ಅಭಯಹಸ್ನದಲ್ಲಿರುವ ಮಾಸ್ತಿ, ಎಡಗೈಯಲ್ಲಿ ತತ್ರಾಣಿ (ನೀರಿನ ಗಿಂಡಿ) ಹಿಡಿದಿದ್ದು, ಅವಳ ಪಕ್ಕದಲ್ಲಿ 
ಪೀಠದ ಮೇಲೆ ಕೈಮುಗಿದು ಕುಳಿತಿರುವ ಅವಳ ಪತಿಯ ಶಿಲ್ಪವಿದೆ. ಇವುಗಳು ಪತಿಯ ಸಹಜ 
ಮರಣವನ್ನು ಸೂಚಿಸುವ ಶಿಲ್ಲಗಳಾಗಿವೆ. 


ಪತಿಯು ಸಹಜಮರಣ ಹೊಂದಿದ ನಂತರ ಆತನ ಪತ್ನಿಯು ಸತಿಹೋದ ಘಟನೆಯನ್ನು 
ವಿವರಿಸುವ ಮೂರು ಹಂತಗಳ ಮಾಸ್ತಿಕಲ್ಲೊಂದು ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರಿನಲ್ಲಿ 
ಕಂಡುಬರುತ್ತದೆ. ಇದರ ಮೊದಲನೆಯ ಹಂತದಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ನದಲ್ಲಿರುವ 
ಮಾಸ್ತಿಯ ಪಕ್ಕದಲ್ಲಿ ಇನ್ನೊಬ್ಬ ಸ್ತೀ(ಸೇವಕಿ) ನಿಂತಿದ್ದಾಳೆ. ಮಾಸ್ಲಿಯ ಬಲಬದಿಗೆ ಕೈಮುಗಿದು ಕುಳಿತ 
ಗಂಡನ ಶಿಲ್ಲವಿದೆ.(ಕೆಳಭಾಗ ನೆಲದಲ್ಲಿ ಹೂತಿದೆ) ಎರಡನೆಯ ಹಂತದಲ್ಲಿ ಕೈಮುಗಿದು ವಿಮಾನದಲ್ಲಿ 
ಕುಳಿತ ದಂಪತಿಗಳನ್ನು ವಾದ್ಯಮೇಳದವರೊಂದಿಗೆ ಸ್ಪರ್ಗಕ್ಕೆ ಒಯ್ಯುತ್ತಿರುವ ಅಪ್ಪರೆಯರ ಶಿಲ್ಪಗಳಿವೆ. 
ಮೂರನೆಯ ಹಂತದಲ್ಲಿ ಲಿಂಗ ಪೂಜಿಸುವ ಶೈವಮುನಿ, ನಂದಿ, ಮತ್ತು ಕೈಮುಗಿದು ಕುಳಿತ 
ಮಾಸ್ಟಿಯರ ಶಿಲ್ಲಗಳಿವೆ. ಇದೇ ಹಂತದ ಮೇಲ್ಲಾಗದಲ್ಲಿ ತುತ್ತೂರಿ ಊದುತ್ತಿರುವವ ಮತ್ತು ಇಳಿಬಿಟ್ಟ 
ನಗಾರಿಯನ್ನು ಬಾರಿಸುತ್ತಿರುವವನ ಶಿಲ್ಲಗಳಿವೆ. ಮೇಲ್ಭಾಗದಲ್ಲಿ ದ್ರಾವಿಡ ಶಿಖರ ಅಲಂಕಾರ ಮತ್ತು 
ಸೂರ್ಯ, ಚೆಂದರಿದ್ದಾರೆ. ಇದು ಪತಿಯ ಸಹಜಮರಣ ಕಾರಣದಿಂದ ಸತಿಹೋದ ಮಾಸ್ತಿಘಟನೆಯನ್ನು 
ವಿವರಿಸುವ ಒಂದು ವಿಶೇಷ ಶಿಲವೆಂದು ಹೇಳಬಹುದು. 


ಹಿರೇಕೆರೂರು ತಾಲೂಕಿನ ಬುರಡಿಕಟ್ಟಿಯ ಮಾಸ್ತಿಕಲ್ಲೊಂದರ ಮಾಸ್ತಿಯು ಬಲಗೈಯನ್ನು 
ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿದ್ದು, ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ. ಅಲಂಕೃತಳಾದ 
ಮಾಸ್ತಿಯ ಪಕ್ಕದಲ್ಲಿ ಕೈಮುಗಿದು ಕುಳಿತ ಆಕೆಯ ಪತಿಯ ಶಿಲ್ಪವಿದೆ. ವಿಶೇಷವೆಂದರೆ ಈ ದಂಪತಿಗಳಿಬ್ಬರೂ 


೨೨೦ 


ಕೊರಳಲ್ಲಿ ಲಿಂಗಧರಿಸಿರುವುದು. ರಟ್ಟಿಹಳ್ಳಿ ತಾಲೂಕಿನ ಗುಂಡಗಟ್ಟಿಯ ಮಾಸ್ತಿಯು ಬಲಗೈಯನ್ನು 
ಮೇಲಕ್ಕೆತ್ತಿ ಅಭಯಹಸ್ವದಲ್ಲಿದ್ದು, ಎಡಗೈಯಲ್ಲಿ ಕಮಂಡಲ ಹಿಡಿದಿದ್ದಾಳ. ಅಲಂಕೃತಳಾದ ಮಾಸ್ತಿಯ 
ಬಲಬದಿಗೆ ಪೀಠದ ಮೇಲೆ ಕೈಮುಗಿದು ಕುಳಿತ ಅವಳ ಪತಿಯ ಶಿಲ್ಪವಿದೆ. ಇದೇ ತಾಲೂಕಿನ 
ಹುಲ್ಲತ್ತಿಯ ಎರಡು ಮಾಸ್ತಿಶಿಲ್ಲಗಳಲ್ಲಿಯ ಮಾಸ್ಸಿಯರು ಅಲಂಕೃತರಾಗಿದ್ದು ಅವರ ಪಕ್ಕದಲ್ಲಿ ಕುಳಿತ 
ಅವರ ಗಂಡಂದಿರ ಶಿಲ್ಪಗಳಿವೆ. ಇವು ಪತಿಯ ಸಹಜ ಮರಣದಿಂದ ಅವರ ಪತ್ನಿಯರು ಸತಿಹೋದ 
ಅಂಶವನ್ನು ನಿರೂಪಿಸುತ್ತವೆ. ಸದರಿ ತಾಲೂಕಿನ ಮಕರಿಯಲ್ಲಿ ಬಲಗೈ ಎತ್ತಿ ಅಭಯಹಸ್ನದಲ್ಲಿರುವ 
ಮಾಸ್ಟಿಯ ಶಿಲವಿದೆ. ಎಡಗೈಯಲ್ಲಿ ಕಮಂಡಲ ಹಿಡಿದಿರುವ ಇವಳ ಬಲಬದಿಗೆ ಕಿರೀಟ ಧರಿಸಿ 
ಕೈಮುಗಿದು ನಿಂತಿರುವ ಅವಳ ಪತಿಯ ಶಿಲ್ಪವಿದೆ. ಇದರ ಪಕ್ಕದಲ್ಲಿಯೇ ಇನ್ನೊಂದು ಮಾಸ್ತಿ 
ಶಿಲ್ಪವಿದ್ದು, ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಸತಿಯ ಪಕ್ಕದಲ್ಲಿ ಕೈಮುಗಿದು ನಿಂತಿರುವ 
ಶಿಲ್ಪವಿದೆ. ಬಲಗೈಯನ್ನು ಮೇಲಕ್ಕೆ ಎತ್ತಿ ಅಭಯಹಸ್ತದಲ್ಲಿರುವ ಮಾಸ್ಟಿಯು ಇಳಿಬಿಟ್ಟ ಎಡಗೈಯಲ್ಲಿ 
ಲಿಂಬೆಹಣ್ಣಿನೊಂದಿಗೆ ಕನ್ನಡಿಯನ್ನು ಹಿಡಿದಿರುವ ಮಾಸ್ತಿಯ ಶಿಲ್ಲವೊಂದು ರಟ್ಟಿಹಳ್ಳಿ ತಾಲೂಕಿನ 
ಮಾವಿನತೋಪು ಗ್ರಾಮದಲ್ಲಿದೆ. ಅಲಂಕೃತಳಾದ ಈ ಮಾಸ್ತಿಯ ಬಲಬದಿಗೆ ಕೈಮುಗಿದುನಿಂತಿರುವ 
ಅವಳ ಪತಿಯ ಶಿಲ್ಪವಿದೆ. ರಟ್ಟಿಹಳ್ಳಿ ತಾಲೂಕಿನ ಹಳ್ಳೂರಿನಲ್ಲಿ ದೊರೆತ ಮಾಸ್ತಿಯ ಪಕ್ಕದಲ್ಲಿರುವ 
ಅವಳ ಪತಿಯ ಕೈಮುಗಿದು ನಿಂತಿರುವ ಶಿಲ್ಲವನ್ನು ಅವಳಿಗಿಂತ ಸ್ವಲ್ಪ ಎತ್ತರವಾಗಿ ಕಂಡರಿಸಲಾಗಿದೆ. 
ರಟ್ಟಿಹಳ್ಳಿ ತಾಲೂಕಿನ ಹಿರೇಮಾದಾಪುರದ ಮಾಸ್ತಿಯು ಬಲಗೈ ಮೇಲಕ್ಕೆತ್ತಿ ಅಭಯಹಸ್ನದಲ್ಲಿದ್ದು. 
ನಿಂಬೆಹಣ್ಣನ್ನು ಹಿಡಿದಿದ್ದಾಳೆ. ಅಲಂಕೃತಳಾಗಿರುವ ಇವಳ ಎಡಬದಿಗೆ ಕೈಮುಗಿದು ನಿಂತಿರುವ ಆಕೆಯ 
ಪತಿಯ ಶಿಲ್ಪವಿದೆ. ಹಿರೇಕೆರೂರು ತಾಲೂಕಿನ ಅರಿಕಟ್ಟಿಯ ಮಾಸಿಕಲ್ಲೊಂದರ ಸತಿ ಅಭಯಹಸ್ವದಲ್ಲಿರುವ 
ಬಲಗೈಯಲ್ಲಿ ನಿಂಬೆಹಣ್ಣನ್ನು ಹಿಡಿದಿದ್ದು, ಎಡಗೈಯಲ್ಲಿ ಕಮಂಡಲ ಹಿಡಿದಿದ್ದಾಳೆ. ತಲೆಗೆ ಕೇದಿಗೆ, 
ಕಿವಿಗೆ ಕುಂಡಲಿ, ಕೊರಳಿಗೆ ಹಾರ, ಕೈಬಳೆ ಮತ್ತು ತೋಳಿಗೆ ಬಾಜುಬಂಧ ಧರಿಸಿರುವ ಇವಳು 
ಲಿಂಗಧಾರಣೆ ಮಾಡಿದ್ದಾಳೆ. ಮಾಸ್ಲಿಯ ಬಲಬದಿಗೆ ಕೈಮುಗಿದು ನಿಂತಿರುವ ಅವಳ ಪತಿಯೂ ಸಹ 
ಲಿಂಗಧಾರಣ ಮಾಡಿದ್ದಾನೆ. ಮೇಲಿನ ಸತಿಕಲ್ಲುಗಳಲ್ಲಿ ಸತಿಹೋದ ಮಾಸ್ತಿಯ ಪಕ್ಕದಲ್ಲಿ ನಿಂತಿರುವ 
ಹಾಗೂ ಕುಳಿತಿರುವ ಅವರ ಗಂಡಂದಿರು ಯಾವುದೇ ಆಯುಧ ಹಿಡಿದಿಲ್ಲದಿರುವುದರಿಂದ ಅವು 
ಅವರ ಸಹಜ ಮರಣವನ್ನು ಸೂಚಿಸುತ್ತವೆ ಎಂದು ಹೇಳಬಹುದು. 


ವರಾಹ ಗ್ರಾಮದಲ್ಲಿ ದೊರೆತ ಇನ್ನೊಂದು ಮಾಸ್ತಿಕಲ್ಲು ಅತ್ಯಂತ ಆಕರ್ಷಕವಾಗಿದೆ. ಮಾಸ್ತಿಯ 
ಮೇಲಕ್ಕೆತ್ತಿ ಹರಸುತ್ತಿರುವ ಹಸ್ತದಲ್ಲಿ ಪುಷ್ಠವಿದೆ ಮತ್ತು ಇಳಿಬಿಟ್ಟ ಎಡಗೈಯಲ್ಲಿ ಕಮಂಡಲವಿದೆ. 
ಮಾಸ್ತಿಯು ತುರುಬಿಗೆ ಮಣಿಸರ ಮತ್ತು ಕೇದಿಗೆಯನ್ನು ಮುಡಿದಿದ್ದಾಳೆ. ಕುಂಡಲ, ಹಾರ, ಬಳೆ, 
ಬಾಜುಬಂಧ, ಕಠಿಸೂತ್ರ ಮತ್ತು ಕಾಲ್ಲಡಗ ಧರಿಸಿರುವ ಮಾಸ್ಟಿಯ ಸೀರೆಯ ನೆರಿಗೆ ಮತ್ತು ಮಡಿಕೆಗಳು 
ಗಮನಸೆಳೆಯುತ್ತವೆ. ತೆಳ್ಳನೆಯ ಬಳುಕುವ ಸೊಂಟ ಮತ್ತು ಮಂದಹಾಸ ಈ ಶಿಲ್ಲದ ವಿಶೇಷ 
ಆಕರ್ಷಣೆ. ಮೇಲೆ ಕೈಮುಗಿದು ಕುಳಿತಿರುವ ದಂಪತಿಗಳು, ನಂದಿ, ಅರ್ಚಕ ಮತ್ತು ಲಿಂಗುವಿನ 
ಶಿಲ್ಲಗಳಿವೆ. ಹಿರೇಕೆರೂರು ತಾಲೂಕಿನ ಹಿರೇಭೂದಿಹಾಳ ಗ್ರಾಮದ ತುಂಬುವ ಹೊಂಡದ ಏರಿಯ 


೨೨೧ 


ಮೇಲೆ ಮೂರು ಮಾಸ್ತಿಕಲ್ಲುಗಳಿವೆ. ಅವುಗಳಲ್ಲಿ ಸುಮಾರು ನಾಲ್ಕು ಆಡಿ ಎತ್ತರದ ಮಾಸ್ತಿಯ 
ಶಿಲವೊಂದು ತುಂಬ ಕಲಾತ್ಮಕವಾಗಿದೆ. ಬಲಗೈ ಮೇಲಕ್ಕೆತ್ತಿ ಹರಸುತ್ತಿರುವ ಮಾಸ್ತಿಯು ನಿಂಬೆಹಣ್ಣನ್ನು 
ಹಿಡಿದಿದ್ದಾಳೆ. ಇಳಿಬಿಟ್ಟ ಎಡಗೈಯಲ್ಲಿ ಕಮಲದ ಮೊಗ್ಗು ಮತ್ತು ಕನ್ನಡಿಯನ್ನು ಹಿಡಿದ್ದಾಳೆ. ತಲೆಗೆ 
ಎರಡು ಹಂತದ ಕೇದಿಗೆಯನ್ನು ಮುಡಿದಿದ್ದಾಳೆ. ಮಾಸ್ತಿಯು ಕುಂಡಲ, ಗೀವ, ಉಪಗ್ರೀವ, ಹಾರ, 
ಜನಿವಾರ, ಸ್ವಂಧ ಮಾಲ, ಉಂಗುರ, ಬಳೆ, ಬಾಜುಬಂಧ ಧರಿಸಿದ್ದು, ಸೀರೆಯ ಮೇಲೆ ಇನ್ನೊಂದು 
ವಸ್ತವನ್ನು ಸುತ್ತಿ ಮುಂದೆ ಗಂಟು ಹಾಕಿರುವ ರೀತಿ ಗಮನಸೆಳೆಯುತ್ತದೆ. ಮಾಸ್ತಿಯ ಬಲತೋಳಿನ 
ಕೆಳಗೆ ಕುಂಭದಿಂದ ಹೊರಟ ಬಾಳೆಗಿಡದ ಗೊನೆ ಬಾಗಿದಂತೆ ಕಂಡರಿಸಲಾಗಿದೆ. ಮಾಸ್ತಿಯ ಎಡತೋಳಿನ 
ಪಕ್ಕಕ್ಕೆ ಗಿಳಿ ಮತ್ತು ಬಳ್ಳಿಯ ಅಲಂಕರಣೆಯಿದ್ದು, ಅದರ ಮೇಲ್ಭಾಗದಲ್ಲಿ ಕೈಮುಗಿದು ಕುಳಿತಿರುವ 
ಚಿಕ್ಕ ದಂಪತಿಗಳ ಶಿಲಗಳಿವೆ. ಇದರ ಪಕ್ಕದಲ್ಲಿಯೇ ಇರುವ ಮಾಸ್ಲಿಯು ಎತ್ತಿದ ಬಲಗೈಯಲ್ಲಿ 
ಲಿಂಬೆಹಣ್ಣನ್ನು ತೋರುಬೆರಳಿನಿಂದ ಹಿಡಿದಿದ್ದಾಳೆ. ಇಳಿಬಿಟ್ಟ ಎಡಕ್ಕೆಯಲ್ಲಿ ಕಮಂಡಲವಿದೆ. ಕೇದಿಗೆ 
ಮುಡಿದು ಆಭರಣಗಳಿಂದ ಅಲಂಕೃತಳಾದ ಮಾಸ್ತಿಯ ಬಲತೋಳಿನ ಕೆಳಗೆ ಕೈಮುಗಿದು ಕುಳಿತ 
ದಂಪತಿಗಳ ಚಿಕ್ಕ ಶಿಲಗಳಿವೆ. ಮಾಸ್ತಿಯ ಮುಖದ ಎಡಪಕ್ಕದಲ್ಲಿ ಕನ್ನಡಿಯನ್ನು ಕಂಡರಿಸಲಾಗಿದೆ. 
ಮಾಸ್ಸಿಯ ನಾಭಿಯನ್ನು ಸಹ ಕಂಡರಿಸಿರುವುದನ್ನು ಗಮನಿಸಿದರೆ ಶಿಲಯ ಚಾಕಚಕ್ಕತೆ ಮತ್ತು 
ಸೂಕ್ಷ್ಮತೆಯ ಅರಿವಾಗುತ್ತದೆ. ಮಾಸ್ತಿಯು ತೊಟ್ಟ ಮೂರು ಹಂತಗಳಿರುವ ಲಂಗ ಮತ್ತು ಅದರ 
ನೆರಿಗೆಗಳು ಗಮನ ಸೆಳೆಯುತ್ತವೆ. ಇಲ್ಲಿ ಶಿಲ್ಲಿಯು ಮಾಸ್ತಿಗೆ ಸೀರೆಯನ್ನು ಕಂಡರಿಸದೆ ಲಂಗವನ್ನು 
ಕೆತ್ತಲು ಕಾರಣವಿರುವಂತೆ ತೋರುತ್ತದೆ. ಮಾಸ್ಲಿಯ ಅಂಗಸೌಷ್ಠವ ಮತ್ತು ಮುಖದ ಭಾವವನ್ನು 
ಗಮನಿಸಿದರೆ ಅವಳಿನ್ನೂ ಚಿಕ್ಕವಯಸ್ಸಿನವಳಾಗಿರುವುದನ್ನು ಶಿಲ್ಪ ಲಕ್ಷಣದಿಂದ ಗುರುತಿಸಬಹುದಾಗಿದೆ. 
ಹಾಗಾಗಿಯೇ ಶಿಲ್ಲಯು ಮಾಸ್ಟಿಗೆ ಲಂಗವನ್ನು ಕಂಡರಿಸಿ ಅವಳಿನ್ನೂ ಚಿಕ್ಕವಳು ಎಂಬುದನ್ನು 
ಸೂಚೈವಾಗಿ ನಿರೂಪಿಸಿದಂತಿದೆ. ಇದೇ ರೀತಿಯ ಶಿಲ್ಲಲಕ್ಷಣಗಳನ್ನು ಹೊಂದಿದ ಇನ್ನೊಂದು ಮಾಸ್ಲಿಯ 
ಶಿಲವು ಇದರ ಸಮೀಪದಲ್ಲಿಯೇ ಕಂಡುಬರುತ್ತದೆ. 


ಬ್ಯಾಡಗಿ ತಾಲೂಕಿನ ಧೂಳಿಕೊಪ್ಪ ಗ್ರಾಮದಲ್ಲಿರುವ ಮಾಸಿಕಲ್ಲೊಂದು ವಿಶಿಷ್ಟ ಕುಸುರಿ ಕೆಲಸದಿಂದ 
ಮಾಡಲ್ಪಟ್ಟಿದೆ. ಬಲಗೈ ಮೇಲಕ್ಕೆತ್ತಿ ಹರಸುತ್ತಿರುವ ಮಾಸ್ತಿಯು ಎಡಕ್ಕೆಯಲ್ಲಿ ಕನ್ನಡಿ ಹಿಡಿದಿದ್ದಾಳೆ. 
ಬಲಕ್ಕೆ ತುರುಬನ್ನು ಕಟ್ಟಿರುವ ಮಾಸ್ತಿಯು ಕೇದಿಗೆ ಮುಡಿದಿದ್ದಾಳೆ. ಹಣೆಗೆ ಮಣಿಸರ, ಕಿವಿಗೆ 
ಕುಂಡಲ, ಕೊರಳಿಗೆ ಗೀವ ಮತ್ತು ಹಾರಗಳು, ಭುಜಕ್ಕೆ ಸೃಂಧಮಾಲ, ಬಾಜುಬಂಧ, ಬಳೆ, 
ಉಂಗುರ ಮುಂತಾದ ಆಭರಣಗಳನ್ನು ಧರಿಸಿರುವ ಮಾಸ್ತಿಯು ಸೀರೆಯ ಮೇಲೆ ವಸ್ತವನ್ನು ಸುತ್ತಿ 
ಮುಂದೆ ಗಂಟು ಹಾಕಿರುವ ರೀತಿ ಗಮನಸೆಳೆಯುತ್ತದೆ. ಮಾಸ್ತಿಯ ಎತ್ತಿದ ಬಲತೋಳಿನ ಕೆಳಗೆ 
ಕಮಲದ ಹೂವಿನ ಮೇಲೆ ಪರ್ಯಂಕಾಸನದಲ್ಲಿ ಕೈಮುಗಿದು ಕುಳಿತಿರುವ ದಂಪತಿಗಳ ತುರುಬುಗಳು 
ವಿಶಿಷ್ಠವಾಗಿವೆ. ಇದೇ ರೀತಿ ಕೈಮುಗಿದು ಕುಳಿತಿರುವ ದಂಪತಿಗಳ ಚಿಕ್ಕ ಶಿಲ್ಲಗಳು ಮಾಸ್ತಿಯ 
ಎಡಭುಜದ ಪಕ್ಕದಲ್ಲಿವೆ. ಇದರ ಮೇಲ್ಲಾಗದಲ್ಲಿ ನಂದಿ ಮತ್ತು ಲಿಂಗುವನ್ನು ಹಿಡಿದು ಕುಳಿತಿರುವ 
ಚಿಕ್ಕ ಶಿಲ್ಲಗಳಿವೆ. ಫಲಕದ ತುದಿಯನ್ನು ಕಮಲದ ಮೊಗ್ಗಿನಂತೆ ಕಂಡರಿಸಲಾಗಿದೆ. ಇದೇ ಗಾಮದಲ್ಲಿರುವ 


೨೨೨ 


ಇನ್ನೊಂದು ಮಾಸ್ತಿಕಲ್ಲಿನಲ್ಲಿರುವ ಮಾಸ್ತಿಯು ಎತ್ತಿದ ಬಲಕ್ಕೆಯಲ್ಲಿ ತೋರುಬೆರಳು ಮತ್ತು ಮಧ್ಯಬೆರಳಿನಿಂದ 
ನಿಂಬೆಹಣ್ಣನ್ನು ಒತ್ತಿಹಿಡಿದ ರೀತಿ ಗಮನಸೆಳೆಯುತ್ತದೆ. ಮಾಸ್ತಿಯ ಬಲಭುಜದ ಮೇಲೆ ಅರಳಿದ 
ಹೂವನ್ನು ಕಂಡರಿಸಿದ್ದಾರೆ. ಮಾಸ್ಥಿಯು ಕಾಲಂದುಗೆ ಮತ್ತು ಪಾದಜಲಕ್‌ ಧರಿಸಿದ್ದಾಳೆ. ಮೇಲಿನ 
ಧೂಳಿಕೊಪುದ ಮೊದಲ ಮಾಸ್ತಿಕಲ್ಲಿನಲ್ಲಿರುವ ಎಲ್ಲಾ ಲಕ್ಷಣಗಳನ್ನು ಹೊಂದಿರುವ ಮಾಸ್ತಿಕಲೊಂದು 
ಇದೇ ತಾಲೂಕಿನ ಮುತ್ತೂರಿನಲ್ಲಿ ದೊರಕಿರುವುದು ವಿಶೇಷ. ಮುತ್ತೂರಿನ ಮಾಸ್ತಿಕಲ್ಲು ನಾಲ್ಕುವರೆ 
ಅಡಿ ಎತ್ತರವಾಗಿದ್ದು ಮಾಸ್ತಿಯು ಬಲಗೈ ಅಭಯಹಸ್ನದಲ್ಲಿದೆ. ಮಾಸ್ಲಿಯ ಮುಡಿದ ಕೇದಿಗೆಯು 
ಪ್ರಭಾವಳಿಯಂತೆ ತೋರುತ್ತದೆ. ಮಾಸಿಯ ಬಲತೋಳಿನ ಕೆಳಭಾಗದಲ್ಲಿ ಬಿಲ್ಲು-ಬಾಣ ಹಿಡಿದು 
ನಿಂತಿರುವ ವೀರನ ಚಿಕ್ಕ ಶಿಲ್ಲವಿದೆ. ಸದರಿ ತಾಲೂಕಿನ ಹಳೆಶಿಡೇನೂರು ಗ್ರಾಮದ ವೀರಭದ್ರ 
ದೇವಾಲಯದ ಅವಶೇಷಗಳಲ್ಲಿ ಇಟ್ಟಿರುವ ಮಾಸಿಶಿಲವು ನೀಲಿಛಾಯೆಯ ಬಳಪದ ಕಲ್ಲಿನಿಂದ 
ಕೆತ್ತಲಾಗಿದೆ. ಎತ್ತಿದ ಬಲಗೈ ಹಸ್ತದಲ್ಲಿ ಹೂವಿನಲ್ಲಿ ನಿಂಬೆಹಣ್ಣನ್ನು ಹಿಡಿದ ಮಾಸ್ತಿಯು ಇಳಿಬಿಟ್ಟ 
ಎಡಕ್ಕೆಯಲ್ಲಿ ಕನ್ನಡಿ ಹಿಡಿದಿದ್ದಾಳೆ. ಅಲಂಕೃತ ಮಾಸ್ಟಿಯ ಎಡಭುಜದ ಮೇಲೆ ಕೈಮುಗಿದು ಕುಳಿತ 
ದಂಪತಿಗಳ ಶಿಲ್ಲಗಳಿವೆ. ಅದರ ಮೇಲೆ ನಂದಿ ಮತ್ತು ಲಿಂಗವನ್ನು ಪೂಜಿಸುತ್ತಿರುವ ಅರ್ಚಕನ ಚಿಕ್ಕ 
ಶಿಲ್ಪಗಳಿವೆ. ಮಾಸ್ತಿಯ ಬಲತೋಳಿನ ಕೆಳಗೆ ಕಂಬದ ಮೇಲೆ ಕಮಂಡಲವನ್ನು ಕಂಡರಿಸಲಾಗಿದೆ. 
ಇದೇ ರೀತಿಯ ಶಿಲ್ಲಲಕ್ಷಣಗಳಿರುವ ಇನ್ನೊಂದು ಮಾಸ್ತಿಕಲ್ಲು ಈ ಗ್ರಾಮದ ಹೊಸಪ್ಪಾಟಿನಲ್ಲಿದೆ. 


೪.೭.೧.೩ ವೀರಗಲ್ಲುಗಳಲ್ಲಿ ಗೌಣವಾಗಿರುವ ಮಾಸ್ತಿಯ ಶಿಲ್ಪ(ಸತಿಯ ಶಿಲ್ಪ) 


ವೀರಗಲ್ಲುಗಳಲ್ಲಿ ವೀರನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿರುವುದು ಸಹಜ. ಇದರ 
ಮೊದಲ ಹಂತದಲ್ಲಿ ಹೋರಾಟದ ಸನ್ನಿವೇಶ, ಎರಡನೆಯ ಹಂತದಲ್ಲಿ ಅಪ್ಪರೆಯರು ವೀರನನ್ನು 
ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಯವನ್ನು ಮತ್ತು ಮೂರನೆಯ ಹಂತದಲ್ಲಿ ವೀರನು ದೇವಲೋಕವನ್ನು 
ಪಡೆದ ರೀತಿಯಲ್ಲಿ ಕಂಡರಿಸಲಾಗಿರುತ್ತದೆ. ಇಂಥ ವೀರಗಲ್ಲುಗಳಲ್ಲಿ ವೀರನ ಹಿಂದೆ ತನ್ನನ್ನು ಸಾವಿಗೆ 
ಅರ್ಪಿಸಿಕೊಂಡ ವೀರನ ಪತ್ನಿಯ ಶಿಲ್ಪವೂ ಉನ್ನತಮಟ್ಟದಲ್ಲಿ ಅಭಿವ್ಯಕ್ತಿಗೊಂಡಿರುವುದನ್ನು 
ಕಂಡುಕೊಳ್ಳಬಹುದಾಗಿದೆ. ವೀರಗಲ್ಲುಗಳಲ್ಲಿ ಮಾಸ್ತಿಯ ಶಿಲ್ಲವು ಮೊದಲ ಹಂತದಲ್ಲಿ ಶತ್ರುಗಳೂಂದಿಗೆ 
ಹೋರಾಡುತ್ತಿರುವ ವೀರನ ಹಿಂಬದಿಯಲ್ಲಿರಬಹುದು, ಎರಡನೆಯ ಹಂತದಲ್ಲಿ ಸ್ಪರ್ಗಕ್ಕೆ ಕೊಂಡೊಯ್ಯ 
ವೀರನ ಪಕ್ಕದಲ್ಲಿರಬಹುದು. ಇಲ್ಲವೆ ಮೂರನೆಯ ಹಂತದಲ್ಲಿ ಸ್ಪರ್ಗದಲ್ಲಿರುವ ವೀರನ ಪಕ್ಕದಲ್ಲಿರಬಹುದು. 
ಕೆಲವು ವೇಳೆ ನಾಲ್ಕು ಹಂತಗಳಿದ್ದ ಸತಿ ಮೆರವಣಿಗೆ ಮತ್ತು ಅಗ್ನಿಪವೇಶದ ದೃಶ್ಯಗಳನ್ನು ಚಿತ್ರಿಸಿರಬಹುದು. 
ಇನ್ನೂ ಕೆಲವು ಸಂದರ್ಭಗಳಲ್ಲಿ ವೀರನ ಪಲ್ಲಕ್ಕಿ ಮೆರವಣಿಗೆಯ ಹಿಂದೆ ಮಾಸ್ತಿಯನ್ನು 
ಕಂಡರಿಸಿರಬಹುದು. ಹಾಗಾಗಿ ಇಂಥ ಸ್ಥಾರಕಶಿಲ್ಲಗಳಲ್ಲಿ ನಿರ್ದಿಷ್ಟವಾದ ಕ್ರಮವನ್ನು ಅನುಸರಿಸಿರುವಂತೆ 
ತೋರುವುದಿಲ್ಲ. ಈ ಶಿಲ್ಲಗಳು ವೀರನನ್ನೇ ಹೆಚ್ಚು ಮುಖ್ಯವಾಗಿಟ್ಟುಕೊಂಡು ರಚನೆಗೊಂಡಂತೆ ತೋರುತ್ತವೆ. 
ಇಂಥ ಶಿಲ್ಪಗಳಲ್ಲಿ ಸತಿಯ ಸ್ಥಾನವು ಗೌಣವಾಗಿದ್ದು, ಯುದ್ದದಲ್ಲಿ ಮಡಿದ ವೀರನೊಂದಿಗೆ ಆತನ 
ಪತ್ನಿ ಸಹಗಮನ ಆಚರಿಸಿದ ಅಂಶವನ್ನು ಸಂಕೇತಿಸುತ್ತವೆ. ಎರಡರಿಂದ ಐದು ಹಂತಗಳವರೆಗಿನ 
ಇಂಥ ಶಿಲ್ಪಗಳು ದೊರೆಯುತ್ತವೆಯಾದರೂ, ಅವುಗಳಲ್ಲಿ ಅಭಿವ್ಯಕ್ತಗೊಳ್ಳುವ ವಿಷಯ ಮಾತ್ರ ಮೂರು 
ಹಂತಗಳದ್ದೇ ಆಗಿರುತ್ತದೆ. 


೨೨೩ 


ಬ್ಯಾಡಗಿ ತಾಲೂಕಿನ ತಿಮಕಾಪೂರ ಗ್ರಾಮದಲ್ಲಿ ಎರಡು ಅತ್ಯಂತ ಆಕರ್ಷಕ ವೀರಗಲ್ಲುಗಳು 
ದೊರಕಿದ್ದು, ಅವುಗಳಲ್ಲಿ ಗೌಣವೆನ್ನುವಂತೆ ಮಾಸ್ತಿಯೂ ಇದ್ದಾಳೆ. ಇಲ್ಲಿಯ ಮೊದಲ ವೀರಗಲ್ಲಿನ 
ಪ್ರಥಮ ಹಂತದಲ್ಲಿ ಬೆನ್ನಿಗೆ ಬತ್ತಳಿಕೆ ಧರಿಸಿ ಕೈಯಲ್ಲಿ ಬಿಲ್ಲು-ಬಾಣ ಹಿಡಿದಿರುವ ವೀರನು. ಕತ್ತಿ- 
ಗುರಾಣಿ ಹಿಡಿದ ಶತ್ರು ಸೈನಿಕರೊಡನೆ ಹೋರಾಡುತ್ತಿದ್ದಾನೆ. ವೀರನ ಹಿಂದೆ ಅಲಂಕೃತಳಾಗಿರುವ 
ಆತನ ಸತಿಯು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿ ನಿಂತಿದ್ದಾಳೆ. ದ್ವಿತೀಯ ಹಂತದಲ್ಲಿ 
ವೀರನು ಬಲಿಷ್ಠವಾದ ಎತ್ತರದ ಕುದುರೆ ಏರಿ ಶತ್ರುಗಳೊಡನೆ ಹೋರಾಡುತ್ತಿದ್ದಾನೆ. ವೀರನ ಕುದುರೆಯ 
ಹಿಂದೆ ಸೇವಕರಿದ್ದಾರೆ. ತೃತೀಯ ಹಂತದಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತ ದಂಪತಿಗಳನ್ನು ಹೊತ್ತು ಸಾಗುತ್ತಿರುವ 
ದೃಶ್ಯವಿದೆ. ಪಲ್ಲಕ್ಕಿಯ ಮುಂದೆ ಗಣ್ಯರು ಹೊರಟಿದ್ದರೆ, ಅದರ ಹಿಂದೆ ಚವರಿ ಮತ್ತು ಛತ್ರಿಯನ್ನು 
ಹಿಡಿದಿರುವ ಸೇವಕರಿದ್ದಾರೆ. ಇದರ ಚತುರ್ಥ ಹಂತದಲ್ಲಿ ನಂದಿ, ಲಿಂಗ ಪೂಜಿಸುತ್ತಿರುವ ಶೈವಮುನಿ 
ಮತ್ತು ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಪಗಳಿವೆ. ಇದೇ ಗ್ರಾಮದಲ್ಲಿ ದೊರೆತ ಇನ್ನೊಂದು 
ವೀರಗಲ್ಲಿನ ಮೊದಲ ಹಂತದಲ್ಲಿ ವೀರಾಸನದಲ್ಲಿರುವ ವೀರನು ಕೈಯಲ್ಲಿ ಬಿಲ್ಲು-ಬಾಣ ಹಿಡಿದು 
ವೈರಿಯೊಂದಿಗೆ ಹೋರಾಡುತ್ತಿದ್ದಾನೆ. ಇವನ ಹಿಂದೆ ಛತ್ರಿ ಕಮಂಡಲ ಮತ್ತು ಯುದ್ದ ಸಾಮಾಗಿಗಳನ್ನು 
ಹಿಡಿದ ಸೇವಕರಿದ್ದಾರೆ. ಎರಡನೆಯ ಹಂತದ ಎಡಬದಿಗೆ ಪಲ್ಲಕ್ಕಿಯಲ್ಲಿ ಕುಳಿತ ವೀರನನ್ನು ಇಬ್ದರು 
ಹೊತ್ತು ಸಾಗುತ್ತಿರುವ ದೃಶ್ಯವಿದೆ. ಇದೇ ಹಂತದ ಬಲಬದಿಗೆ ಬಲಗೈಗಳನ್ನು ಮೇಲಕ್ಕೆತ್ತಿ ಅಭಯಹಸ್ಪದಲ್ಲಿ 
ನಿಂತಿರುವ ಮೂವರು ಮಾಸ್ಸಿಯರ ಶಿಲ್ಪಗಳಿವೆ. ಮೂರನೆಯ ಹಂತದಲ್ಲಿ ವೀರನು ಕುದುರೆ ಏರಿ 
ಶತ್ರುಗಳೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಕುದುರೆಯು ವೈರಿ ಸೈನಿಕನನ್ನು ಕಾಲಲ್ಲಿ ತುಳಿದು 
ಮುನ್ನುಗುತ್ತಿದೆ. ವೀರನ ಕುದುರೆಯ ಹಿಂದೆ ಛತ್ರಿ ಮತ್ತು ಯುದ್ದ ಸಾಮಗಿಗಳನ್ನು ಹಿಡಿದ ಸೇವಕರಿದ್ದಾರೆ. 
ಮೂರನೆಯ ಹಂತ ತುುಟಿತವಾಗಿದ್ದು, ನಂದಿ, ಲಿಂಗ ಪೂಜಿಸುತ್ತಿರುವ ಶೈವಮುನಿ ಮತ್ತು ಕೈಮುಗಿದು 
ಕುಳಿತ ವೀರ ಹಾಗೂ ಆತನ ಮೂವರು ಪತ್ನಿಯರ ಶಿಲ್ಪಗಳಿವೆ. ಮೇಲಿನ ಈ ಎರಡೂ ಶಿಲ್ಪಗಳಲ್ಲಿ 
ವೀರನಿಗೆ ಹೆಚ್ಚು ಪ್ರಾಶಸ್ತ್ಯವಿದ್ದು ಸತಿಯನ್ನು ಗೌಣವಾಗಿ ಚಿತ್ರಿಸಲಾಗಿದೆ. ಈ ವೀರಗಲ್ಲುಗಳನ್ನು 
ದುಂಡನೆಯ ಕಂಬವನ್ನು ಉದ್ದಕ್ಕೆ ಸೀಳಿ ರಚಿಸಿರುವುದರಿಂದ ಅರ್ಧವೃತ್ತಾಕಾರದಲ್ಲಿ ಆಕರ್ಶಕವಾಗಿ 


ಕಾಣುತ್ತವೆ. 


ಮೇಲಿನ ವೀರಗಲ್ಲುಗಳಂತೆಯೇ ತುಂಬ ಆಕರ್ಷಕವಾಗಿರುವ ಮತ್ತು ಅರ್ಥ 
ವರ್ತುಲಾಕಾರದಲ್ಲಿರುವ ವೀರಮಾಸಿಕಲ್ಲೊಂದು ಹಾನಗಲ್ಲು ತಾಲೂಕಿನ ಹಿರೇಬಾಸೂರಿನಲ್ಲಿ ದೊರಕಿದೆ. 
ಇದರ ಒಂದನೆಯ ಹಂತ ಕಿರಿದಾಗಿದ್ದು ವೀರನು ಶತ್ತುಪಕ್ಷದ ಕುದುರೆಯನ್ನು ಖಡ್ಗದಿಂದ ತಿವಿದಿದ್ದಾನೆ. 
ಕುದುರೆ ಮೇಲಿರುವವನೂ ಸಹ ವೀರನ ಮೇಲೆ ತನ್ನ ಈಟಿಯಿಂದ ಪ್ರಹಾರ ಮಾಡಿದ್ದಾನೆ. ಖಡ್ಗ- 
ಗುರಾಣಿ ಮತ್ತು ಬಿಲ್ಲು-ಬಾಣ ಹಿಡಿದ ಅನೇಕ ಸೈನಿಕರಿದ್ದಾರೆ. ಎರಡನೆಯ ಹಂತದಲ್ಲಿ ಬೆನ್ನಿಗೆ 
ಬತ್ತಳಿಕೆ ಕಟ್ಟಿಕೊಂಡಿರುವ ವೀರನು ಕೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದಾನೆ ಹಾಗೂ ಬಲಗೈಯಲ್ಲಿರುವ 
ಖಡ್ಗದಿಂದ ವೈರಿ ಸೈನಿಕನಿಗೆ ತಿವದಿದ್ದಾನೆ. ವೀರನ ಹೊಡೆತಕ್ಕೆ ವೈರಿಯು ಹಿಂದಕ್ಕೆ ಬೀಳುತ್ತಿದ್ದಾನೆ. 


೨೨೪ 


ಇಲ್ಲಿ ವೀರನು ಧರಿಸಿರುವ ಉಡುಪು ಮತ್ತು ಆಭರಣಗಳು ತುಂಬ ಕಲಾತ್ಮಕವಾಗಿವೆ. ವೀರನ ಹಿಂದೆ 
ನಿಂತಿರುವ ಮಾಸ್ತಿಯು ಎಡಗೈಯಲ್ಲಿ ಕಮಲದ ಮೊಗ್ಗನ್ನು ಹಿಡಿದು, ಬಲಗೈಯನ್ನು ಹರಸುವ 
ರೀತಿಯಲ್ಲಿ ಮೇಲೆ ಎತ್ತಿದ್ದಾಳೆ. ತಲೆಗೆ ಕೇದಿಗೆ, ಕೊರಳಿಗೆ ಗೀವ, ಭುಜಕ್ಕೆ ಸ್ಫಂಧ ಮೂಲ, ಕೈಬಳೆ, 
ಬಾಜುಬಂಧ ಧರಿಸಿದ ಮಾಸ್ತಿಯು ಸೀರೆಯ ಮೇಲೆ ವಸ್ತವೊಂದನ್ನು ಸುತ್ತಿ ಮುಂದೆ ಗಂಟು 
ಹಾಕಿದ್ದಾಳೆ. ಅವಳ ಕೈಬೆರಳುಗಳನ್ನು ಶಿಲ್ಲಿಯು ನೀಳವಾಗಿ, ಅಗತ್ಯಕ್ಕಿಂತ ತುಸು ಹೆಚ್ಚಾಗಿಯೇ ಕೆತ್ತಿದ್ದಾನೆ. 
ಮೇಲಿನ ಹಂತದಲ್ಲಿ ದಂಪತಿಗಳಿಬ್ಬರು, ಕೈಮುಗಿದು ಕುಳಿತ ಚಿಕ್ಕ ಶಿಲ್ಲಗಳಿದ್ದು, ಎಡಬಲಗಳಲ್ಲಿ 
ಅರಳಿದ ಹೂಗಳನ್ನು ಕಂಡರಿಸಲಾಗಿದೆ. ಈ ಶಿಲ್ಲವನ್ನು ಉಲ್ಲೇಖಿಸುತ್ತಾ ಡಾ.ಡಿ.ವಿ. 
ಪರಮಶಿವಮೂರ್ತಿಯವರು ಈ ರೀತಿಯ ಶಿಲ್ಲವುಳ್ಳ ವೀರಮಾಸ್ತಿಕಲ್ಲುಗಳು ಅತ್ಯಂತ ವಿರಳ, ಇದೊಂದೇ 
ಎಂದರೂ ತಪ್ಪಾಗಲಾರದು ಎಂದು ತಿಳಿಸುತ್ತಾರೆ." ಅವರ ಅಭಿಪ್ರಾಯವನ್ನು ಅಲ್ಲಗಳೆಯಲು ಈ 
ಮೊದಲು ವಿವರಿಸಿದ ತಿಮಕಾಪುರದ, ಇದೇ ರೀತಿಯಲ್ಲಿರುವ ಎರಡು ಶಿಲ್ಲಗಳನ್ನು ಉದಾಹರಣೆ 
ನೀಡಬಹುದು. 


ಹಾನಗಲ್ಲು ತಾಲೂಕಿನ ಹೊಸಳ್ಳಿಯ ಮಾಸ್ತಿಶಿಲದ ಕೆಳಹಂತದಲ್ಲಿ ವೀರರಿಬ್ಬರು ಪರಸ್ಪರ 
ಅಭಿಮುಖವಾಗಿ ನಿಂತು ಬಿಲ್ಲಿಗೆ ಬಾಣಗಳನ್ನು ಹೂಡಿ ಪ್ರಯೋಗಿಸುತ್ತಿದ್ದಾರೆ. ಬಲಬದಿಯ ವೀರನ 
ಹಿಂದೆ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ಟಿಯು ನಿಂತಿದ್ದಾಳೆ. ಇದರ ಎರಡನೆಯ 
ಹಂತದಲ್ಲಿ ಮಂಟಪದಲ್ಲಿರುವ ಲಿಂಗವನ್ನು ಪೂಜಿಸುತ್ತಿರುವ ಅರ್ಚಕ, ಇದರ ಎಡಕ್ಕೆ ನಂದಿ ಮತ್ತು 
ಬಲಕ್ಕೆ ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಲಗಳಿವೆ. ಹಾನಗಲ್ಲು ತಾಲೂಕಿನ ಮೂಡೂರಿನ 
ಮಾಸಿಯೊಂದರ ಮೊದಲನೆಯ ಹಂತ ನೆಲದಲ್ಲಿ ಹೂತಿದೆ. ಎರಡನೆಯ ಹಂತದಲ್ಲಿ ವೀರನನ್ನು 
ತಮ್ಮ ತೋಳುಗಳಿಂದ ಬಳಸಿದ ಅಪ್ಪರೆಯರು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಮೂರನೆಯ ಹಂತದ 
ಎಡಕ್ಕೆ ಲಿಂಗ, ಶೈವಮುನಿ, ನಂದಿ ಶಿಲ್ಲಗಳಿದ್ದರೆ, ಬಲಬದಿಯಲ್ಲಿ ಕೈಮುಗಿದು ಕುಳಿತ ವೀರನ 
ಎಡಬಲಗಳಲ್ಲಿ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯರ ಶಿಲ್ಪಗಳಿವೆ. ಇಲ್ಲಿ 
ಮೂರನೆಯ ಹಂತದಲ್ಲಿ ಮಾಸ್ತಿಯರನ್ನು ಕಂಡರಿಸಿರುವುದು ವಿಶೇಷವೆನಿಸುತ್ತದೆ. ಶಿಗ್ಗಾಂವಿ ತಾಲೂಕಿನ 
ನಾರಾಯಣಪುರದ ವೀರಮಾಸ್ತಿ ಕಲ್ಲೊಂದರ ಮೊದಲ ಹಂತದಲ್ಲಿ ಎತ್ತರವಾದ ಪೀಠದ ಮೇಲೆ 
ವೀರನು ಬಿಲ್ಲು-ಬಾಣ ಹಿಡಿದು ಹೋರಾಡುತ್ತಿದ್ದಾನೆ. ವೀರನ ಹಿಂದೆ ಒಬ್ಬ ಕುದುರೆ ಸವಾರ ಮತ್ತು 
ಇಬ್ಬರು ಬಿಲ್ಲುದಾರಿಯರಿದ್ದಾರೆ. ವೈರಿ ಪೆಡೆಯಲ್ಲಿ ಬಿಲ್ಲು ಹಿಡಿದ ಮೂವರು ಮತ್ತು ಒಬ್ಬ ಕುದುರೆ 
ಸವಾರ ಇದ್ದಾರೆ. ಇಲ್ಲಿಯ ಎರಡೂ ಕುದುರೆಗಳು ಅಲಂಕೃತಗೊಂಡಿವೆ. ಎರಡನೆಯ ಹಂತದಲ್ಲಿ 
ಕೈಮುಗಿದು ಕುಳಿತ ವೀರನ ಎಡಬಲಗಳಲ್ಲಿ ತಮ್ಮ ಬಲಗೈಗಳನ್ನು ಮೇಲಕ್ಕೆತ್ತಿ ಹರಸುತ್ತಿರುವ 
ಮಾಸ್ಟಿಯರಿದ್ದಾರೆ. ಇವರ ಪಕ್ಕದಲ್ಲಿ ಚೌರಿ ಹಿಡಿದು ನಿಂತಿರುವ ಅಪ್ಪರೆಯರಿದ್ದಾರೆ. ಮೂರನೆಯ 
ಹಂತದಲ್ಲಿ ಲಿಂಗ ಮತ್ತು ವೀರನೊಂದಿಗೆ ಕೈಮುಗಿದು ಕುಳಿತ ಆತನ ಪತ್ನಿಯರಿದ್ದಾರೆ. ಮೇಲಿನ 
ವೀರಮಾಸ್ತಿ ಕಲ್ಲುಗಳಲ್ಲಿ ಸತಿಹೋದವಳನ್ನು ನಾಮಕಾವಸ್ಥೆಯಾಗಿ ಚಿತ್ತಿಸಿರುವುದನ್ನು ಕಾಣಬಹುದು. 


೨೨೫ 


ಶಿಗ್ಗಾಂವಿಯ ಒಂದೇ ಹಂತದ ವೀರಮಾಸ್ತಿ ಕಲ್ಲಿನಲ್ಲಿ ಎಡಗೈಯಲ್ಲಿ ಖಡ್ಗ, ಬಲಗೈಯಲ್ಲಿ 
ಗುರಾಣಿಯನ್ನು ಹಿಡಿದು ನಿಂತಿರುವ ವೀರನ ಶಿಲವನ್ನು ದೊಡ್ಡದಾಗಿ ಕಂಡರಿಸಲಾಗಿದೆ. ಅಲಂಕೃತನಾಗಿ 
ನಿಂತಿರುವ ವೀರನ ಎಡಭುಜದ ಪಕ್ಕಕ್ಕೆ ಚಿಕ್ಕವಾಗಿ ಬಲಗೈ ಮೇಲಕ್ಕೆತ್ತಿ ಹರಸುವಂತಿರುವ ಮಾಸ್ಟಿಯನ್ನು 
ಕಂಡರಿಸಲಾಗಿದೆ. ಸವಣೂರು ತಾಲೂಕಿನ ಗುಂಡೂರಿನ ವೀರಮಾಸಿಕಲ್ಲೊಂದರ ಕೆಳಹಂತದಲ್ಲಿ 
ಖಡ್ಗಗುರಾಣಿ ಹಿಡಿದು ಹೊರಾಡುವ ಸೈನಿಕರ ಹಿಂದೆ ಕುದುರೆ ಏರಿ ಮುನ್ನುಗ್ಗುತ್ತಿರುವ ಇಬ್ದರು 
ಸೈನಿಕರ ಶಿಲ್ಪಗಳಿವೆ. ಇದೇ ಹಂತದಲ್ಲಿ ಮೇಲೆ ಬಿಲ್ಲುಗಳನ್ನು ಹಿಡಿದು ನಿಂತಿರುವ ಇಬ್ಬರು ವೀರರಿದ್ದಾರೆ. 
ಎರಡನೆಯ ಹಂತದಲ್ಲಿ ಬಿಲ್ಲನ್ನು ಹಿಡಿದು ನಿಂತ ವೀರನು ಮಧ್ಯದಲ್ಲಿದ್ದರೆ ಆತನ ಎಡಕ್ಕೆ ಬಲಗೈ 
ಮೇಲಕ್ಕೆತ್ತಿ ಎಡಗೈಯನ್ನು ಇನ್ನೊಬ್ಬ ಸ್ತೀಯ ಹೆಗಲ ಮೇಲೆ ಹಾಕಿಕೊಂಡು ನಿಂತ ಮಾಸ್ತಿಯ 
ಶಿಲ್ಪವಿದೆ. ಅವಳ ಪಕ್ಕದ ಸ್ತ್ರೀ ಎಡಗೈಯಲ್ಲಿ ಕಮಂಡಲ ಹಿಡಿದು, ಬಲಗೈಯನ್ನು ಮಾಸ್ತಿಯ ಹೆಗಲ 
ಮೇಲೆ ಹಾಕಿದ್ದಾಳೆ. ವೀರನ ಬಲಬದಿಗೆ ಕೈಮುಗಿದು ನಿಂತ ಸ್ತೀ ಶಿಲ್ಲವಿದ್ದು ಅವಳ ಪಕ್ಕದಲ್ಲಿ ಬಲಗೈ 
ಮೇಲಕ್ಕೆತ್ತಿ ನಿಂಬೆಹಣ್ಣನ್ನು ಹಿಡಿದು. ಎಡಗೈಯಲ್ಲಿ ಕಮಂಡಲ ಹಿಡಿದ ಮಾಸ್ತಿಯ ಶಿಲ್ಪವಿದೆ. ಮೂರನೆಯ 
ಹಂತದಲ್ಲಿ ನಂದಿ, ಲಿಂಗವನ್ನು ಪೂಜಿಸುವ ಶೈವಮುನಿ ಮತ್ತು ಕೈಮುಗಿದು ಕುಳಿತ ದಂಪತಿಗಳಿಬ್ದರ 
ಶಿಲ್ಪಗಳಿವೆ. ಇದರ ಎರಡನೆಯ ಹಂತದಲ್ಲಿ ನಾಲ್ಕು ಜನ ಮಾಸ್ತಿಯರನ್ನು ಕಂಡರಿಸಲಾಗಿದ್ದು. 
ಮೇಲಿನ ಹಂತದಲ್ಲಿ ಒಬ್ಬಳೇ ಇರುವುದು ಒಂದಕ್ಕೊಂದು ತಾಳೆ ಹೊಂದುವುದಿಲ್ಲ. ಹಾನಗಲ್ಲು 
ತಾಲೂಕಿನ ಹನುಮನಕೊಪ್ಪುದ ವೀರಮಾಸ್ತಿ ಕಲ್ಲಿನ ಕೆಳಹಂತದಲ್ಲಿ ವೀರರಿಬ್ದರು ಬಿಲ್ಲನ್ನು ಹಿಡಿದು 
ಹೋರಾಡುತ್ತಿದ್ದಾರೆ. ಎರಡನೆಯ ಹಂತದಲ್ಲಿ ಬಿಲ್ಲು-ಬಾಣ ಹಿಡಿದು ನಿಂತಿರುವ ವೀರನ ಹಿಂದೆ 
(ಬಲಕ್ಳೆಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯು, ಎಡಗೈಯಲ್ಲಿನ ಕನ್ನಡಿಯಲ್ಲಿ ತನ್ನ 
ಮುಖವನ್ನು ನೋಡುತ್ತಾ ನಿಂತಿರುವ ವೈಯಾರದ ಭಂಗಿ ತುಂಬ ಆಕರ್ಷಕವಾಗಿದೆ. ವೀರನ ಎಡಕ್ಕೆ 
ಬಲಗೈ ಮೇಲಕ್ಕೆತ್ತಿ ಎಡಗೈಯಲ್ಲಿ ಕಮಂಡಲ ಹಿಡಿದಿರುವ ಮಾಸ್ತಿ ಶಿಲ್ಲವಿದೆ. ಮೂರನೆಯ ಹಂತದಲ್ಲಿ 
ನಂದಿ, ಶೈವಮುನಿ ಮತ್ತು ಕೈಮುಗಿದು ಕುಳಿತಿರುವ ವೀರ ಹಾಗೂ ಆತನ ಇಬ್ದರು ಪತ್ನಿಯರ 
ಶಿಲ್ಲಗಳಿವೆ. ಮೇಲಿನ ಹಂತದಲ್ಲಿ ಒಂದು ಬದಿಗೆ ಹೋರಿ, ಇನ್ನೊಂದು ಬದಿಗೆ ಕರುವಿಗೆ ಹಾಲುಣಿಸುವ 
ಹಸುವಿನ ಶಿಲ್ಲಗಳಿದ್ದು, ಅದಕ್ಕೂ ಮೇಲೆ ಸಿಂಹ ಲಲಾಟವಿದೆ. ಶಿಗ್ಗಾಂವಿ ತಾಲೂಕಿನ ಮಾಕಾಪುರದ 
ವೀರಮಾಸ್ತಿ ಕಲ್ಲೊಂದರ ಕೆಳಹಂತದಲ್ಲಿ ಕುದುರೆ ಏರಿಬಂದ ವೈರಿಗಳೊಂದಿಗೆ ಬಿಲ್ಲು-ಬಾಣ ಹಿಡಿದು 
ಹೋರಾಡುತ್ತಿರುವ ವೀರನ ಶಿಲ್ಪವಿದೆ. ವೀರನ ಹಿಂದೆ ಚಿಕ್ಕದಾಗಿ ಬಲಗೈ ಮೇಲಕ್ಕೆತ್ತಿ ನಿಂತ ಮಾಸ್ತಿಯನ್ನು 
ಕಂಡರಿಸಲಾಗಿದೆ. ಎರಡನೆಯ ಹಂತದಲ್ಲಿ ಇಬ್ಬರು ವೀರರು ನೆಲಕ್ಕೆ ಆಳೆತ್ತರದ ಬಿಲ್ಲುಗಳನ್ನು ಊರಿ 
ನಿಂತಿದ್ದಾರೆ. ಎಡಗಡೆ ನಿಂತ ವೀರನ ಹಿಂದೆ ಸಾಲಾಗಿ ಆರು ತುರುಗಳನ್ನು ಕಂಡರಿಸಲಾಗಿದೆ. 
ಮೂರನೆಯ ಹಂತ ತ್ರುಟಿತವಾಗಿದ್ದು, ಲಿಂಗ, ಶೈವಮುನಿ, ನಂದಿ ಮತ್ತು ವೀರನ ಶಿಲ್ಪಗಳಿವೆ. ಇಡೀ 
ಶಿಲ್ಲವು ತುರುಗಳನ್ನು ಕಾಪಾಡಲು ಹೋರಾಡಿ ಮಡಿದ ವೀರನ ಪತ್ನಿ ಸತಿಯಾದುದನ್ನು ತಿಳಿಸುತ್ತದೆ. 
ಮೇಲಿನ ಎಲ್ಲಾ ವೀರಮಾಸ್ತಿ ಕಲ್ಲುಗಳಲ್ಲಿ ವೀರನಿಗೆ ಹೆಚ್ಚು ಪ್ರಾಶಸ್ತ್ಯವಿರುವದನ್ನು ಸಹಜವಾಗಿ 
ಗುರುತಿಸಬಹುದು. 


೨೨೬ 


ಮಾಸ್ತಿಯ ಚಿತಾಪ್ರವೇಶದ ಘಟನೆಗಳನ್ನು ನಿರೂಪಿಸುವ ಹಾನಗಲ್ಲು ತಾಲೂಕಿನ ಕಲಿಕೇರಿಯ 
ಎರಡು ವೀರಗಲ್ಲುಗಳನ್ನು ಇಲ್ಲಿ ವಿವರಿಸುವುದು ಸೂಕ್ತವೆನಿಸುತ್ತದೆ. ಇಲ್ಲಿಯ ಒಂದನೆಯ ವೀರಗಲ್ಲಿನ 
ಕೆಳಹಂತದಲ್ಲಿ ಹೋರಾಟದ ದೃಶ್ಯವಿದೆ. ಎರಡನೆಯ ಹಂತದಲ್ಲಿ ಕುದುರೆ ಮೇಲೆ ಮೆರವಣಿಗೆ 
ಹೊರಟ ಮಾಸ್ತಿಯನ್ನು ಮೃದಂಗ, ತಮಟಿ, ತುತ್ತೂರಿ ಹಿಡಿದ ವಾದ್ಯಮೇಳದವರು ಅಗ್ಗಿಕುಂಡವರೆಗೆ 
ಕೊಂಡೊಯ್ಯುತ್ತಿದ್ದಾರೆ. ಹಾಗೂ ಅಗ್ನಿಕುಂಡದಲ್ಲಿ ಧುಮುಕಿರುವ ಮಾಸಿಶಿಲ್ಲ ಎಡಬದಿಯಲ್ಲಿದೆ. 
ಎರಡನೆಯ ಹಂತ ಸ್ಪರ್ಗಕ್ಕೆ ದಂಪತಿಗಳನ್ನು ಕೊಂಡೊಯ್ಯುವ ಮತ್ತು ಸ್ಪರ್ಗದಲ್ಲಿರುವ ದಂಪತಿಗಳ 
ಶಿಲ್ಪಗಳು ಮೂರನೆಯ ಹಂತಗಳಲ್ಲಿವೆ. ಇದರ ಸಮೀಪದಲ್ಲಿಯೇ ಇರುವ, ಇನ್ನೊಂದು ವೀರಗಲ್ಲಿನ 
ಮೊದಲ ಹಂತದಲ್ಲಿ ಯುದ್ದದ ದೃಶ್ಯವಿದ್ದರೆ, ಎರಡನೆಯ ಹಂತದಲ್ಲಿ ದಂಪತಿಗಳನ್ನು ಅಪ್ಸರೆಯರು 
ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಮೂರನೆಯ ಹಂತದಲ್ಲಿ ವಾದ್ಯಮೇಳದವರು ಕುದುರೆ ಮೇಲೆ ಕುಳಿತ 
ಮಾಸ್ಲಿಯನ್ನು ಮೆರವಣಿಗೆಯಲ್ಲಿ ಕರೆದೊಯ್ಯುತ್ತಿದ್ದಾರೆ. ಈ ಹಂತದ ಎಡಬದಿಯಲ್ಲಿ ಕೈಮುಗಿದು 
ಕೊಂಡದಲ್ಲಿ ಹಾರಿರುವ ಮಾಸ್ತಿಯ ಶಿಲ್ಪವಿದೆ. ತ್ರುಟಿತ ನಾಲ್ಕನೆಯ ಹಂತದಲ್ಲಿ ನಂದಿ, ಶಂಖ 
ಊದುತ್ತಿರುವವನು, ಲಿಂಗವನ್ನು ಪೂಜಿಸುವ ಶೈವಮುನಿ ಹಾಗೂ ತುುಟಿತ ದಂಪತಿಗಳ ಶಿಲ್ಪಗಳಿವೆ. 
ಈ ಮೇಲಿನ ಎರಡು ಶಿಲ್ಪಗಳಲ್ಲಿ ಮಾಸ್ತಿಯ ಮೆರವಣಿಗೆಯನ್ನು ನಿರೂಪಿಸುವ ಶಿಲ್ಲಗಳಿದ್ದರೂ 


ವೀರನಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿರುವುದನ್ನು ಗಮನಿಸಬಹುದು. 
೪.೭.೧.೪ ಸತಿ-ಪತಿ ಸ್ಥಾನ ಸಮಾನವುಳ್ಳ ಸತಿಕಲ್ಲುಗಳು(ವೀರಮಾಸ್ತಿ ಕಲ್ಲುಗಳು) 
ಮಾಸ್ತಿಕಲ್ಲುಗಳೆಂದರೆ ಸಾಮಾನ್ಯವಾಗಿ ಸತಿಹೋದ ಸ್ತೀ ಸ್ಮರಣೆಗಾಗಿ ಬಲಗೈಯನ್ನು ಮೇಲಕ್ಕೆತ್ತಿ 


ಆ 


ಹರಸುತ್ತಿರುವಂತೆ ಶಿಲೆಯಲ್ಲಿ ಕೆತ್ತಿರುತ್ತಾರೆ. ಈ ಘಟನೆಗೆ ಸಂಬಂಧಿಸಿದ ಇನ್ನಿತರ ಶಿಲ್ಪಗಳನ್ನು ಕೆಲವು 
ಶಿಲ್ಲಗಳಲ್ಲಿ ಕೆತ್ತಿರುವುದುಂಟು. ಸತಿಯಾಗುವ ಮುಖ್ಯ ಕಾರಣ ಅವಳ ಪತಿಯ ಮರಣ, ಹಾಗಾಗಿ 
ಮರಣ ಹೊಂದಿದ ಪತಿಯನ್ನು ಸತಿಹೋದ ಅವನ ಪತ್ನಿಯ ಸಮಾನ ಎತ್ತರದಲ್ಲಿ ಇಬ್ಬರಿಗೂ 
ಪ್ರಾಶಸ್ತ್ಯವನ್ನು ನೀಡಿ ಕಂಡರಿಸಲಾಯಿತು. ಈ ರೀತಿಯ ಶಿಲ್ಪಗಳು ಅಧ್ಯಯನ ಪುದೇಶದಲ್ಲಿ, ವಿಶೇಷವಾಗಿ 
ಹಿರೇಕೆರೂರ ತಾಲೂಕಿನ ಪರಿಸರದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇವುಗಳನ್ನು ವಿದ್ದಾಂಸರು 
ವೀರಮಾಸ್ತಿಕಲ್ಲುಗಳೆಂದು ಸಹ ಕರೆದಿದ್ದಾರೆ. ಸಾಮಾನ್ಯವಾಗಿ ಇಂಥ ಶಿಲ್ಪಗಳಲ್ಲಿ ವೀರನೊಂದಿಗೆ ಒಬ್ಬ 
ಮಾಸ್ಟಿಯು ನಿಂತಿರುವಂತೆ ಇಲ್ಲವೆ ವೀರನ ಎಡಬಲಗಳಲ್ಲಿ ಇಬ್ಬರು ಮಾಸ್ತಿಯರು ನಿಂತಿರುವಂತೆ 
ಕಂಡರಿಸಲಾಗಿರುತ್ತದೆ. ಈ ರೀತಿಯ ಶಿಲ್ಲಗಳು ಒಂದೇ ಹಂತದಲ್ಲಿರುವುದು ಹೆಚ್ಚು. ಕೆಲವು ಎರಡು 
ಹಂತಗಳನ್ನು ಹೊಂದಿದ್ದು, ಮೇಲಿನ ಹಂತ ತುಂಬ ಕಿರಿದಾಗಿರುತ್ತದೆ. ಅಧ್ಯಯನ ಪ್ರದೇಶದಲ್ಲಿ 
ಎರಡು ಹಂತಗಳನ್ನು ಹೊಂದಿದ ಹದಿನಾರು ವೀರಮಾಸ್ತಿ ಶಿಲಗಳು ದೊರಕಿವೆ. ಒಂದು ಹಂತದಲ್ಲಿರುವ 
೩೧ ವೀರಮಾಸ್ತಿಕಲ್ಲುಗಳಿದ್ದು, ಅವುಗಳಲ್ಲಿ ವೀರನ ಎಡಭಾಗದಲ್ಲಿ ಸತಿಯನ್ನು ಕಂಡರಿಸುವ ೧೯ 
ಶಿಲಗಳು, ಮತ್ತು ವೀರನ ಬಲಭಾಗದಲ್ಲಿ ಸತಿಯನ್ನು ಕಂಡರಿಸುವ ೧೬ ಸ್ಮಾರಕಶಿಲ್ಲಗಳು ಕಂಡುಬರುತ್ತವೆ. 
ಇದನ್ನು ಗಮನಿಸದರೆ ವೀರನ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಸತಿಯನ್ನು ಚಿತ್ತಿಸಬೇಕೆಂಬ 
ನಿಯಮವಿದ್ದಂತೆ ತೋರುವುದಿಲ್ಲ. ಅಲ್ಲದೆ ವೀರನ ಎರಡೂ ಬದಿಯಲ್ಲಿ ಇಬ್ಬರು ಮಾಸ್ತಿಯರಿರುವ 


೨೨೬ 


ಐದು ವೀರಮಾಸ್ತಿಕಲ್ಲುಗಳು ಕಂಡುಬರುತ್ತವೆ. ಪ್ರಸ್ತುತ ಅಧ್ಯಾಯದಲ್ಲಿ ಸತಿ-ಪತಿ ಸ್ಥಾನ ಸಮಾನವುಳ್ಳ 
ಒಂದು ಹಂತದ ವೀರಮಾಸ್ತಿಕಲ್ಲುಗಳು, ಎರಡು ಹಂತಗಳ ವೀರಮಾಸ್ಸಿಕಲ್ಲುಗಳು ಮತ್ತು ಇಬ್ಬರು 
ಮಾಸ್ಟಿಯರಿರುವ ವೀರ ಮಾಸ್ತಿಕಲ್ಲುಗಳು ಎಂದು ವಿಭಾಗಿಸಿಕೊಂಡು ವಿವರಿಸಲಾಗಿದೆ. ಈ ಎಲ್ಲಾ 
ಸ್ಮಾರಕ ಶಿಲ್ಪಗಳು ಸಹಗಮನ ಮರಣವನ್ನು ಸೂಚಿಸುತ್ತವೆ. 


ಸತಿಪತಿ ಸ್ನಾನ ಸಮಾನವುಳ್ಳ ಒಂದು ಹಂತದ ಸತಿಕಲ್ಲುಗಳು 


ಹಿರೇಕೆರೂರ ತಾಲೂಕಿನ ಹಳೇವಿರಾಪೂರ ಗ್ರಾಮದಲ್ಲಿ ಇಂಥ ಮೂರು ವೀರಮಾಸಿಕಲ್ಲುಗಳು 
ದೊರಕಿವೆ. ಇದರಲ್ಲಿಯ ಮೊದಲನೆಯ ಶಾಸನಶಿಲ್ಲದಲ್ಲಿ ಮಾಸ್ತಿಯು ಬಲಗೈಯನ್ನು ಮೇಲಕ್ಕೆತ್ತಿ 
ಹರಸುತ್ತಿರುವಂತೆ ಕಂಡರಿಸಲಾಗಿದೆ. ಮಾಸ್ತಿಯ ಎಡಗೈಯಲ್ಲಿ ಕಮಂಡಲವಿದೆ. ಮಾಸಿಯು ಕುಂಡಲ, 
ಕೇದಿಗೆ, ಹಾರ, ಕೈಬಳೆಗಳನ್ನು ಧರಿಸಿದ್ದಾಳೆ. ಸೀರೆಯ ನೆರಿಗೆಗಳು ಮುಂದೆ ಇಳಿಬಿದ್ದಿದ್ದು, ಅದರ 
ಮಡಿಕೆಗಳು ಗೋಚರಿಸುತ್ತವೆ. ಮಾಸ್ತಿಯ ಬಲಬದಿಯಲ್ಲಿ ಬೆನ್ನಿಗೆ ಬತ್ತಳಿಕೆ ಹೊಂದಿರುವ ವೀರನು 
ಒಂದು ಕೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದರೆ, ಇನ್ನೊಂದು ಕೈಯನ್ನು ಸೊಂಟದಲ್ಲಿರುವ ಖಡ್ಮದ ಮೇಲಿರಿಸಿದ್ದಾನೆ. 
ಅಲಂಕೃತನಾದ ವೀರನು ಗಂಡುಗಚ್ಚೆಯನ್ನು ಧರಿಸಿದ್ದಾನೆ. ಮೇಲ್ಲಾಗದಲ್ಲಿ ಚಿಕ್ಕ ಮನುಷ್ಯ ಆಕೃತಿಯಿದ್ದು, 
ಪಕ್ಕದಲ್ಲಿ ಸೂರ್ಯಚಂದ್ರರ ಶಿಲ್ಪಗಳಿವೆ. ಇದೇ ಗ್ರಾಮದಲ್ಲಿರುವ ಇನ್ನೆರಡು ಶಿಲ್ಪಗಳಲ್ಲಿ ಮಾಸ್ತಿಯ 
ಪಕ್ಕದಲ್ಲಿ ನಿಂತಿರುವ ವೀರನ ಶಿಲ್ಪಗಳಿವೆ. ಹಿರೇಕೆರೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿರುವ 
ಮಾಸಿಕಲ್ಲಿನಲ್ಲಿರುವ ಮಾಸ್ಟಿಯು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯದಲ್ಲಿದ್ದು, ಅದರಲ್ಲಿ ಮಾದಲದ 
ಹಣ್ಣನ್ನು ಹಿಡಿದಿದ್ದಾಳೆ. ಅಲಂಕೃತಳಾದ ಮಾಸ್ನಿಯ ಸೀರೆಯ ನೆರಿಗೆಗಳು ಮೂರು ಹಂತಗಳಲ್ಲಿ 
ಇಳಿಬಿದ್ದಂತೆ ತೋರುತ್ತವೆ. ಮಾಸ್ತಿಯ ಎಡಬದಿಗೆ ಆಳೆತ್ತರದ ಬಿಲ್ಲನ್ನು ಮತ್ತು ಸೊಂಟದಲ್ಲಿರುವ 
ಖಡ್ಗವನ್ನು ಹಿಡಿದು ನಿಂತಿರುವ ವೀರನು ಅಲಂಕೃತನಾಗಿದ್ದಾನೆ. ವೀರನು ತುರುಬನ್ನು ಕಟ್ಟಿಕೊಂಡಿರುವ 
ರೀತಿ ವಿಶೇಷವಾಗಿದೆ. ಸದರಿ ತಾಲೂಕಿನ ಆಲದಕಟ್ಟೆಯ ಮಾಸ್ತಿಕಲ್ಲಿನ ಮಾಸ್ತಿಯು ಬಲಕೈಯಲ್ಲಿ 
ನಿಂಬೆಹಣ್ಣನ್ನು ಹಿಡಿದು ಮೆಲಕ್ಕೆತ್ತಿ ಹರಸುತ್ತಿದ್ದಾಳೆ. ಮಾಸ್ತಿಯ ಬಲಕ್ಕೆ ಖಡ್ಗ ಹಿಡಿದು ನಿಂತಿರುವ 
ವೀರನು, ಸೊಂಟದಲ್ಲಿ ಭಾಕು ಧರಿಸಿದ್ದಾನೆ. ವೀರ ಮತ್ತು ಮಾಸ್ಲಿಯ ಮಧ್ಯದಲ್ಲಿ ಕಮಲದ ಹೂವನ್ನು 
ಮತ್ತು ಅದರ ಎಡಬಲಗಳಲ್ಲಿ ಕಮಲದ ಎಲೆಗಳನ್ನು ಕಂಡರಿಸಿರುವುದು ವಿಶೇಷವೆನಿಸುತ್ತದೆ. ಅದೇ 
ತಾಲೂಕಿನ ಚನ್ನಳ್ಳಿಯ ಮಾಸ್ತಿ ಗುಡಿಯೊಳಗಿರುವ ಮಾಸ್ಥಿಕಲ್ಲಿನಲ್ಲಿರುವ ವೀರನು ಬೆನ್ನಿಗೆ ಬತ್ತಳಿಕೆ 
ಕಟ್ಟಿಕೊಂಡಿದ್ದು, ಕೈಯಲ್ಲಿ ಬಿಲ್ಲು-ಬಾಣ ಹಿಡಿದಿದ್ದಾನೆ. ಇವನ ಪಕ್ಕದಲ್ಲಿರುವ ಮಾಸ್ತಿಯು ಕೈಮುಗಿದು 
ನಿಂತಿರುವುದು ವಿಶೇಷ. ಇವರ ಮೇಲೆ, ಪಕ್ಕದಲ್ಲಿ ಮತ್ತು ಕೆಳಗೆ ಇರುವ ಚಿಕ್ಕ ನಾಲ್ಕು ಶಿಲ್ಪಗಳು 
ಏನನ್ನು ಸೂಚಿಸುತ್ತವೆ ಎಂಬುದು ಪ್ರಶ್ನೆಯಾಗಿದೆ. 


ಹಿರೇಕೆರೂರು ತಾಲೂಕಿನ ಹಾದ್ರಿಹಳ್ಳಿಯ ವೀರಮಾಸ್ತಿ ಶಿಲ್ಪ ಉಳಿದವುಗಳಿಗಿಂತ ಸ್ಪಲ್ಪ 
ವಿಭಿನ್ನವಾಗಿದೆ. ಅಲಂಕೃತನಾದ ವೀರನು ಬಲಗೈಯಲ್ಲಿ ಕಿರುಗತ್ತಿಯನ್ನು ಹಿಡಿದಿದ್ದು, ತನ್ನ ಎಡಗೈಯಿಂದ 
ಸತಿಯ ಭುಜವನ್ನು ಬಳಸಿ ನಿಂತಿದ್ದಾನೆ. ವೀರನ ಬಿಲ್ಲನ್ನು ಮಾಸ್ಲಿಯ ಪಕ್ಕದಲ್ಲಿ ಕಂಡರಿಸಲಾಗಿದೆ. 
ಇಲ್ಲಿರುವ ಮಾಸ್ತಿಯು ಬಲಗೈಯನ್ನು ಮೇಲಕ್ಕೆತ್ತದೆ ಇಳಿಬಿಟ್ಟಿರುವುದು ಕಂಡುಬರುತ್ತದೆ. ಬಲಗೈಯಲ್ಲಿ 


೨೨೮ 


ನಿಂಬೆಹಣ್ಣನ್ನು, ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದು ನಿಂತಿರುವ ಮಾಸ್ತಿಯು ಗೀವ, ಉಪಗ್ರೀವ, 
ಕುಂಡಲ, ಬಳೆ, ಬಾಜುಬಂಧ, ವನಮಾಲಗಳನ್ನು ಧರಿಸಿದ್ದಾಳೆ. ತಲೆಗೆ ಕೇದಿಗೆ ಅಲಂಕಾರ ಇದೆ. 
ಸದರಿ ತಾಲೂಕಿನ ದೂದಿಹಳ್ಳಿಯ ವೀರಮಾಸಿಕಲ್ಲಿನಲ್ಲಿರುವ ಮಾಸ್ತಿಯು ಬಲಗೈಯನ್ನು ಮೇಲಕ್ಕೆತ್ತಿ 
ಹರಸುವಂತಿದೆ. ಇಳಿಬಿಟ್ಟ ಎಡಗೈಯಲ್ಲಿ ಕಮಂಡಲ ಹಿಡಿದಿದ್ದಾಳೆ. ತುರುಬಿಗೆ ಕೇದಿಗೆಯನ್ನು ಮುಡಿದ 
ಸತಿಯು ಕುಂಡಲ, ಹಾರ, ಬಳೆ, ಬಾಜುಬಂಧ ಧರಿಸಿದ್ದಾಳೆ. ಇವಳ ಎಡಬದಿಗೆ ತನಗಿಂತ ಎತ್ತರವಾದ 
ಬಿಲ್ಲನ್ನು ಭುಜಕ್ಕೆ ಹಾಕಿಕೊಂಡು ನಿಂತಿರುವ ವೀರನು ಬೆನ್ನಿಗೆ ಬತ್ತಳಿಕೆ ಕಟ್ಟಿಕೊಂಡಿದ್ದಾನೆ. ವೀರನು 
ಅಲಂಕೃತನಾಗಿದ್ದು ಆತನ ತುರುಬು ಆಕರ್ಷಕವಾಗಿದೆ. ಇಂಥ ಇನ್ನೇರಡು ಶಿಲ್ಲಗಳು ಎತ್ತಿನಹಳ್ಳಿ 
ಮತ್ತು ಗುಂಡಗಟ್ಟಿಯಲ್ಲಿ ಕಂಡುಬರುತ್ತವೆ. 


ರಟ್ಟಿಹಳ್ಳಿ ತಾಲೂಕಿನ ತೋಟಗಂಟಿ ಗ್ರಾಮದ ತ್ರುಟಿತ ವೀರಮಾಸ್ತಿಕಲ್ಲಿನಲ್ಲಿ ಮಾಸ್ತಿಯು 
ನಿಂಬೆಹಣ್ಣನ್ನು ಹಿಡಿದ ಬಲಗೈಯನ್ನು ಮೇಲಕ್ಕೆತ್ತಿರುವ ರೀತಿ ವಿಭಿನ್ನವಾಗಿದೆ. ಎಡಗೈಯಲ್ಲಿ ನೀರಿನಗಿಂಡಿ 
ಹಿಡಿದಿದ್ದಾಳೆ. ಅವಳು ಉಟ್ಟ ಸೀರೆಯ ಮಡಿಕೆಗಳು ಎರಡೂ ಬದಿಗಳಲ್ಲಿ ಸುಂದರವಾಗಿ ಕಾಣುತ್ತವೆ. 
ಇವಳ ಬಲಬದಿಯಲ್ಲಿರುವ ವೀರನು ಬಲಗೈಯಲ್ಲಿರುವ ಖಡ್ಗವನ್ನು ಭುಜದ ಮೇಲೆ ಹೊತ್ತು 
ನಿಂತಿದ್ದಾನೆ. ಫಲಕದ ಮೇಲ್ಲಾಗದಲ್ಲಿ ಅರಳಿದ ಹೂವನ್ನು ಕಂಡರಿಸಲಾಗಿದೆ. ಬೈರನಪಾದದಲ್ಲಿ 
ಒಂದು ವೀರಮಾಸ್ಥಿಕಲ್ಲು ಕಂಡುಬರುತ್ತದೆ. ರಾಣೇಬೆನ್ನೂರು ತಾಲೂಕಿನ ಲಿಂಗದಹಳ್ಳಿಯ 
ಮಾಸ್ತಿಕಲ್ಲೊಂದರಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯು, ಎಡಗೈಯಲ್ಲಿ ಕನ್ನಡಿ 
ಹಿಡಿದಿದ್ದಾಳೆ. ಇವಳ ಪಕ್ಕದಲ್ಲಿ ಹೆಗಲಿಗೆ ಬಿಲ್ಲನ್ನು ಹಾಕಿಕೊಂಡು ಇಂತಿರುವ ವೀರನಿದ್ದಾನೆ. ಇವರಿಬ್ಬರ 
ಮಧ್ಯದಲ್ಲಿ ಚಿಕ್ಕದೊಂದು ಶಿಲ್ಲವಿದೆ. ರಾಣೆಬೆನ್ನೂರು ತಾಲೂಕಿನ ಚಳಗೇರಿಯ ಮಾಸಿಗುಡಿಯೊಳಗಿರುವ 
ವೀರನು ಬಲಗೈಯಲ್ಲಿರುವ ಖಡ್ಗವನ್ನು ಹೆಗಲ ಮೇಲೆ ಹೊತ್ತು ನಿಂತಿದ್ದಾನೆ. ಕೊರಳಲ್ಲಿ ಲಿಂಗ 
ಧರಿಸಿರುವ ಈತನು ಸೊಂಟಕ್ಕೆ ವಸ್ತವನ್ನು ಬಿಗಿದಿದ್ದಾನೆ. ಇವನ ಎಡಬದಿಗೆ ಬಲಗೈಯನ್ನು ಮೇಲಕ್ಕೆತ್ತಿ 
ಅಭಯಹಸ್ವದಲ್ಲಿರುವ ಮಾಸ್ಟಿಯು ಅಲಂಕೃತಳಾಗಿದ್ದಾಳೆ. ಜೋಯಿಸರಹರಳಹಳ್ಳಿಯ ಮಾಸಿಗುಡಿಯಲ್ಲಿಯೂ 
ಒಂದು ವೀರ ಮಾಸ್ತಿಯ ಶಿಲ್ಪವಿದೆ. 


ಹಾನಗಲ್ಲು ತಾಲ್ಲೂಕಿನ ನೆಲ್ಲಿಕೊಪ್ಪ ಗಾಮದಿಂದ ಒಂದು ಕಿ.ಮೀ. ದೂರದಲ್ಲಿ ರಸ್ತೆಪಕ್ಕದಲ್ಲಿ 
ಮಾಸ್ತಿಕಲ್ಲೊಂದಿದೆ. ಇದರಲ್ಲಿರುವ ಮಾಸ್ತಿಯು ಬಲಗೈಯನ್ನು ಮೇಲಕ್ಕೆತ್ತದೆ ಇಳಿಬಿಟ್ಟಿದ್ದು ಅದರಲ್ಲಿ 
ನಿಂಬೆಹಣ್ಣನ್ನು ಹಿಡಿದಿದ್ದಾಳೆ. ಎಡಗೈಯಲ್ಲಿರುವ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುತ್ತಿರುವ 
ಮಾಸಿಯ ಮಂದಹಾಸದ ವದನ ಆಕರ್ಷಕವಾಗಿದೆ. ಇವಳ ಮುಂದೆ ಕೈಯಲ್ಲಿ ಬಿಲ್ಲು-ಬಾಣ 
ಹಿಡಿದು ಸಾಗುತ್ತಿರುವ ವೀರನು ಬೆನ್ನಿಗೆ ಬತ್ತಳಿಕೆ ಕಟ್ಟಕೊಂಡಿದ್ದಾನೆ. ಇದೇ ತಾಲೂಕಿನ ಗಾಜಿಪುರ 
ಗ್ರಾಮದ ಹೊರವಲಯದಲ್ಲಿರುವ ವೀರಮಾಸ್ತಿಕಲ್ಲಿನಲ್ಲಿ ವೀರನು ಬಿಲ್ಲುಬಾಣ ಹಿಡಿದು ಹೊರಟಿದ್ದಾನೆ. 
ಇವನ ಹಿಂದೆ ಎರಡು ಕೈಗಳನ್ನು ಮೇಲಕ್ಕೆತ್ತಿ ನಿಂತಿರುವ ಮಾಸಿಶಿಲ್ಲವಿದೆ. ಮಾಸ್ತಿಯು ಮೊಣಕಾಲವರೆಗೆ 


ಲಂಗ ಧರಿಸಿದ್ದು ಬಾಲ ಮಾಸಿಯಂತೆ ತೋರುತ್ತಾಳೆ. ವೀರನ ಎತ್ತರಕ್ಕೆ ಮಾಸ್ಸಿಯನ್ನು ಕಂಡರಿಸಲು 


ರೀ 


ಮಾಸ್ತಿಯ ಕೆಳಗೆ ವೇದಿಕೆಯನ್ನು ನಿರ್ಮಿಸಿಕೊಂಡಿರುವುದು ಅವಳು ವೀರನಿಗಿಂತ ಚಿಕ್ಕವಳಂದು 
ತೋರಿಸುವುದಕ್ತಾಗಿಯೇ ಎನ್ನುವಂತೆ ಕಂಡುಬರುತ್ತದೆ. ಅಂದಿನ ಕಾಲದಲ್ಲಿ ಬಾಲ್ಯವಿವಾಹ ಪದ್ಧತಿ 
ಜಾರಿಯಲ್ಲಿದ್ದು ಗಂಡನ ನಂತರ ಅಪ್ರಾಪ್ತ ಬಾಲಕಿಯರು ಸಹ ಸತಿಹೋದ ಅಂಶವನ್ನು ಇದು 
ಧ್ಲನಿಸುತ್ತದೆ. 

ಬ್ಯಾಡಗಿ ತಾಲೂಕಿನ ಕುಮ್ಮೂರು ಗಾಮದ ಭೀಮಪ್ಪ ಉಪ್ಪಾರ ಅವರ ಮನೆ ಹಿಂಭಾಗದಲ್ಲಿರುವ 
ಒಂದು ವೀರಮಾಸ್ತಿಕಲ್ಲು ನೀಲಿಛಾಯೆಯ ಬಳಪದ ಕಲ್ಲಿನಲ್ಲಿ ಕೆತ್ತಿದ್ದು, ಕಲಾತ್ಮಕವಾಗಿದೆ. ಬಲಗೈ 
ಮೇಲಕ್ಕೆತ್ತಿ ಅಭಯಹಸ್ಪದಲ್ಲಿರುವ ಮಾಸ್ತಿಯು ಕುಂಡಲ, ಗೀವ, ಹಾರ, ಕೈಬಳ, ಬಾಜುಬಂಧ 
ಧರಿಸಿದ್ದಾಳೆ. ಸಿಂಹಕಠಿಯ ಮಾಸ್ತಿಯು ಸೀರೆಯ ಮೇಲೆ ವಸ್ತವನ್ನು ಸುತ್ತಿ ಮುಂದೆ ಗಂಟು ಹಾಕಿದ್ದಾಳೆ. 
ಇವಳ ಎಡಕ್ಕೆ ಹೆಗಲಿಗೆ ಬಿಲ್ಲನ್ನು ಹಾಕಿ. ಬಲಗೈಯಲ್ಲಿ ಬಾಣವನ್ನು ಹಿಡಿದ ವೀರನು ಗೋಪಾಲಾಸನದಲ್ಲಿ 
ನಿಂತಿದ್ದಾನೆ. ಕಾಲ್ಲಡಗ, ಕೈಕಡಗ, ಕೆಯೂರ್‌, ಕುಂಡಲ, ಕಠಿಸೂತ್ರ ಧರಿಸಿರುವ ಈತನು ಬೆನ್ನಿಗೆ 
ಬತ್ತಳಿಕೆ ಕಟ್ಟಿದ್ದಾನೆ. ಅಣೂರಲ್ಲಿ ಸಹ ಒಂದು ವೀರಮಾಸ್ತಿ ಶಿಲ್ಪವಿದೆ. ಶಿಗ್ಗಾಂವ ತಾಲೂಕಿನ 
ಹುಲಸೋಗಿಯಲ್ಲಿ ಎರಡು ವೀರಮಾಸ್ತಿ ಕಲ್ಲುಗಳು ಸಿಕ್ಕಿದ್ದು ಒಂದರಲ್ಲಿ ಮಾಸ್ತಿಯು ಬಲಗೈ ಮೇಲಕ್ಕೆತ್ತಿ 
ಅಭಯದಲ್ಲಿದ್ದರೆ, ಎಡಗೈ ವಾರ್ಧಮುದ್ರೆಯಲ್ಲಿರುವುದು ವಿಶೇಷ. ಇವಳ ಎಡಕ್ಕೆ ಬಿಲ್ಲು ಮತ್ತು ಖಡ್ಗ 
ಹಿಡಿದು ನಿಂತ ವೀರನಿದ್ದಾನೆ. ಇನ್ನೊಂದರಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ಲಿಯ 
ಬಲಕ್ಕೆ ಬಿಲ್ಲುಬಾಣ ಹಿಡಿದು ನಿಂತ ವೀರನ ಶಿಲ್ಪವಿದೆ. ಸದರಿ ತಾಲೂಕಿನ ಕುನ್ನೂರಿನ ವೀರಮಾಸ್ತಿಯಲ್ಲಿ 
ಎರಡು ಕಾಲುಗಳ ಮಧ್ಯೆ ಖಡ್ಗವನ್ನು ನೆಲಕ್ಕೆ ಊರಿ ನಿಂತಿರುವ ವೀರನು ಅಲಂಕೃತನಾಗಿದ್ದಾನೆ. 
ಈತನ ಪಕ್ಕದಲ್ಲಿ ಆರತಿ ಹಿಡಿದು ನಿಂತಿರುವ ಮಾಸ್ತಿ ಇರುವುದು ಗಮನ ಸೆಳೆಯುತ್ತದೆ. ಇದು 


ಮಧ್ಯದಲ್ಲಿ ಒಡೆದಿದೆ. ಇಂಥ ಒಂದು ವೀರಮಾಸ್ತಿ ಬಿಸಳ್ಳಿಯಲ್ಲಿ ಸಿಕ್ಕಿದೆ. 


ಸವಣೂರು ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಒಂದು ವಿಶಿಷ್ಟ ದೊಡ್ಡ ವೀರಮಾಸ್ತಿಕಲ್ಲು 
ಇದೆ. ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯು ಬಲಗೈಯಲ್ಲಿ ನಿಂಬೆಹಣ್ಣನ್ನು ಹಿಡಿದಿದ್ದರೆ, 
ಎಡಗೈಯಲ್ಲಿ ದಾಕ್ಷಿ ಗೊಂಚಲಿನಂತಹ ವಸ್ತುವನ್ನು ಹಿಡಿದಿರುವುದು ವಿಶೇಷವಾಗಿದೆ. ಪೈಟಲಂಗ(ಲಂಗ 
ದಾವಣಿ)ದಂತ ವಸ್ತ್ರ ಧರಿಸಿದ್ದಾಳ. ಮಾಸ್ತಿಯ ತಲೆಯ ಎಡಬದಿಯಲ್ಲಿರುವ ತುರುಬು ಆಕರ್ಷಕವಾಗಿದೆ. 
ಬಳೆ, ಬಾಜುಬಂಧ, ಹಾರ, ಕಡಗ, ಕುಂಡಲಗಳನ್ನು ಧರಿಸಿದ್ದಾಳೆ. ಇವಳ ಬಲಪಕ್ಕದಲ್ಲಿರುವ ವೀರನು 
ಬಲಗೈಯಲ್ಲಿ ಬಾಣ ಹಿಡಿದು ಎಡಗೈಯಿಂದ ಸತಿಯ ಸೊಂಟವನ್ನು ಬಳಸಿ ಹಿಡಿದಿದ್ದಾನೆ. ವೀರನು 
ಸೊಂಟದಲ್ಲಿ ಕಿರುಗತ್ತಿ ಮತ್ತು ಬೆನ್ನಿಗೆ ಬತ್ತಳಿಕೆಯನ್ನು ಕಟ್ಟಿಕೊಂಡಿದ್ದಾನೆ. ವೀರನು ಕುಂಡಲ, ಹಾರ, 
ಕೆಯೂರ್‌ (ತೋಳಿಗೆ), ಕೈಕಡಗ, ಕಠಿಸೂತ್ರ ಧರಿಸಿದ್ದು, ಕಾಲಿಗೆ ಗಂಡಪೆಂಡೇರ ಮತ್ತು ಪಾದಜಲಕ್‌ 
ಹಾಕಿದ್ದಾನೆ. ಈತನ ಎರಡೂ ಕಾಲುಗಳ ಮಧ್ಯೆ ಅರಳಿದ ಹೂವಿನ ಕೆತ್ತನೆಯಿದ್ದು, ಅವನ ಹಿಂದೆ 
ಎಲೆಯ ಆಕಾರವಿದೆ. ಮಾಸ್ತಿ ಮತ್ತು ವೀರನ ಮಧ್ಯೆ ಬಿಲ್ಲನ್ನು ಕಂಡರಿಸಲಾಗಿದೆ. ಮರಣದಲ್ಲಿಯೂ 
ದಂಪತಿಗಳ ಅನ್ಕೊನ್ಯತೆಯನ್ನು ಶಿಲ್ಪಿ ಮನೋಜ್ಯವಾಗಿ ಈ ವೀರಮಾಸಿಕಲ್ಲಿನಲ್ಲಿ ಚಿತ್ರಿಸಿದ್ದಾನೆ. 


೨೩೦ 


ಸತಿ ಪತಿ ಸ್ಥಾನ ಸಮಾನವುಳ್ಳ ಎರಡು ಹಂತಗಳ ಸತಿಗಲ್ಲುಗಳು 


Kk 
ಈ ರೀತಿಯ ಸ್ಥಾರಕಶಿಲ್ಲಗಳಲ್ಲಿ ಮೊದಲನೆಯ ಹಂತವು ದೊಡ್ಡದಾಗಿದ್ದು, ಎರಡನೆಯ 


ಹಂತ(ಸ್ಪರ್ಗವನ್ನು ನಿರೂಪಿಸುವ) ಕಿರಿದಾದ ಪಟ್ಟಿಕೆಯಿಂದ ಕೂಡಿರುತ್ತದೆ. ಇಂಥ ಸುಮಾರು ೧೮ 
ಸ್ನಾರಕಶಿಲ್ಲಗಳು ಪ್ರಸ್ತುತ ಅಧ್ಯಯನ ಪದೇಶದಲ್ಲಿ ದೊರಕಿವೆ. ಹಿರೇಕೆರೂರ ತಾಲೂಕಿನ ಹಳೆನಿಡನೇಗಿಲು 
ಗ್ರಾಮದ ವೀರಮಾಸ್ತಿ ಕಲ್ಲೊಂದರಲ್ಲಿ ಸತಿಯು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿದ್ದಾಳೆ. 
ಇಳಿಬಿಟ್ಟ ಎಡಗೈಯಲ್ಲಿ ನೀರಿನ ಗಿಂಡಿ ಹಿಡಿದಿದ್ದಾಳೆ. ಮೊಣಕಾಲಿಂದ ಸ್ವಲ್ಪ ಕೆಳಭಾಗದವರೆಗೆ 
ಇಳಿಬಿದ್ದಿರುವ ಮಾಸ್ತಿಯ ಲಂಗದ ನೆರಿಗೆಗಳು ಸುತ್ತಲೂ ಗೋಚಿರಿಸುತ್ತವೆ. ಕುಂಡಲ, ಗೀವ, ಸ್ಕಂಧ 
ಮಾಲ, ಬಾಜುಬಂಧ, ಬಳೆಗಳ ಅಲಂಕರಣೆ ಇರುವ ಮಾಸ್ತಿಯು ತಲೆಗೆ ಕೇದಿಗೆ ಮುಡಿದಿದ್ದಾಳೆ. 
ಮಾಸ್ತಿಯ ಎಡಬದಿಯಲ್ಲಿ ಆಳೆತ್ತರದ ಬಿಲ್ಲನ್ನು ಹೆಗಲಿಗೆ ಏರಿಸಿಕೊಂಡು ನಿಂತಿರುವ ವೀರನು 
ಕುಂಡಲ, ಹಾರ, ಸ್ಥನ ಸೂತ್ರ ವನಮಾಲ. ಕೈಗೆ ಕಡಗ ಮತ್ತು ಕೆಯೂರ ಧರಿಸಿದ್ದು, ಬಲಗಾಲಿಗೆ 
ಗಂಡಪೆಂಡೇರ ಹಾಕಿದ್ದಾನೆ. ಎರಡನೆಯ ಹಂತದಲ್ಲಿ ನಂದಿ, ಲಿಂಗು ಪೂಜಿಸುತ್ತಿರುವ ಅರ್ಚಕ 
ಮತ್ತು ಕೈಮುಗಿದು ಕುಳಿತ ದಂಪತಿಗಳಿದ್ದಾರೆ. ಎಲ್ಲಕ್ಕೂ ಮೇಲೆ ಕೀರ್ತಿಮುಖದ ಅಲಂಕರಣೆಯಿದೆ. 
ಇದರ ಪಕ್ಕದಲ್ಲಿಯೇ ಇರುವ ಇನ್ನೊಂದು ವೀರಮಾಸ್ತಿಕಲ್ಲಿನಲ್ಲಿ ಬಲಕ್ಕೆ ಮೇಲಕ್ಕೆತ್ತಿ ಹರಸುವಂತೆ 
ಇರುವ ಮಾಸ್ತಿಯು ಅಲಂಕೃತಳಾಗಿದ್ದಾಳೆ. ಮಾಸ್ತಿಯ ಎಡಬದಿಗೆ ಬಿಲ್ಲು-ಬಾಣ ಹಿಡಿದು ನಿಂತಿರುವ 
ವೀರನು ಬೆನ್ನಿಗೆ ಬತ್ತಳಿಕೆ ಕಟ್ಟಿಕೊಂಡಿದ್ದಾನೆ. ಮೇಲಿನ ಹಂತದಲ್ಲಿ ಲಿಂಗವನ್ನು ಪೂಜಿಸುತ್ತಿರುವ 
ಅರ್ಚಕ, ನಂದಿ, ದಂಪತಿಗಳ ಶಿಲ್ಲಗಳಿವೆ. ಮೇಲ್ಲಾಗದಲ್ಲಿ ಕೀರ್ತಿಮುಖ ಅಲಂಕರಣೆ ಇದೆ. ಇದೇ 
ತಾಲೂಕಿನ ವರಹ ಗ್ರಾಮದಲ್ಲಿರುವ ವೀರಮಾಸ್ತಿಕಲ್ಲೊಂದರಲ್ಲಿ ಮಾಸ್ತಿಯು ಬಲಗೈಯಲ್ಲಿ ನಿಂಬೆಹಣ್ಣನ್ನು 
ಹಿಡಿದು ಮೇಲಕ್ಕೆತ್ತಿ ಹರಸುತ್ತಿದ್ದಾಳೆ, ಎಡಗೈಯಲ್ಲಿ ನೀರಿನ ಗಿಂಡಿ ಹಿಡಿದಿದ್ದಾಳ. ಮಾಸ್ತಿಯು ಕೊರಳಿಗೆ 
ಧರಿಸಿರುವ ಆಭರಣ(ಗೀವ) ಆಕರ್ಷಕವಾಗಿದೆ. ಇವಳ ಎಡಬದಿಗೆ ತನಗಿಂತ ಎತ್ತರವಾದ ಬಿಲ್ಲನ್ನು 
ಎಡಗೈಯಲ್ಲಿ ಹಿಡಿದ ವೀರನು, ಬಲಗೈಯಲ್ಲಿ ಬಾಣವನ್ನು ಹಿಡಿದು ಸೊಂಟದ ಮೇಲೆ ಕೈಯಿಟ್ಟು 
ನಿಂತಿದ್ದಾನೆ. ನಡುವಲ್ಲಿ ಕಠಾರಿ ಇಟ್ಟುಕೊಂಡಿದ್ದಾನೆ ಮತ್ತು ಬೆನ್ನಿಗೆ ಬತ್ತಳಿಕೆ ಇದೆ. ಕುಂಡಲ, ಹಾರ, 
ವನಮಾಲ ಧರಿಸಿದ ವೀರನ ತುರುಬು ಆಕರ್ಷಕವಾಗಿದೆ. ಮೇಲಿನ ಕಿರುಪಟ್ಟಿಕೆಯಲ್ಲಿ ಲಿಂಗು 
ಪೂಜಿಸುತ್ತಿರುವ ಅರ್ಚಕ, ನಂದಿ ಮತ್ತು ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಪಗಳಿವೆ. 
ಬಲಗೈಯನ್ನು ಮೇಲಕ್ಕೆತ್ತಿ ಕಮಲವನ್ನು ಹಿಡಿದು ನಿಂತಿರುವ ಮಾಸ್ತಿಯ ಪಕ್ಕದಲ್ಲಿ; 
ಸೊಂಬದಲ್ಲಿರುವ ಖಡ್ಗವನ್ನು ಹಿಡಿದು ನಿಂತಿರುವ ವೀರನಿದ್ದಾನೆ. ಎರಡನೆಯ ಹಂತದಲ್ಲಿ ನಂದಿ, 
ಲಿಂಗ, ಅರ್ಚಕರ ಶಿಲ್ಲಗಳಿವೆ. ಮಾಸ್ತಿ ಸೇರಿದಂತೆ ಅರ್ಧಭಾಗ ಮರದಲ್ಲಿ ಸಿಕ್ಕಿಕೊಂಡಿರುವ ಈ 
ವೀರಮಾಸ್ತಿಕಲ್ಲು ಹಿರೇಕೆರೂರಿನ ಸರಕಾರಿ ಶಾಲಾ ಆವರಣದಲ್ಲಿದೆ. ಹಿರೇಕೆರೂರು ತಾಲೂಕಿನ 
ಆಲದಕಟ್ಟಿಯಲ್ಲಿ ಇಂಥ ಮೂರು ವೀರಮಾಸ್ತಿಕಲ್ಲುಗಳು ದೊರೆತಿವೆ. ಮಾದೇಗೌಡ ಪಾಟೀಲರ 
ಅಡಿಕೆ ತೋಟದಲ್ಲಿರುವ ಮಾಸಿಕಲ್ಲಿನಲ್ಲಿ ಮಾಸ್ತಿಯು ನಿಂಬೆಹಣ್ಣು ಹಿಡಿದ ಬಲಗೈಯನ್ನು ಮೇಲಕ್ಕೆತ್ತಿ 
ಹರಸುತ್ತಿದ್ದಾಳೆ. ಬಾಚಿರುವ ತಲೆಕೂದಲು, ಅದಕ್ಕೆ ಮುಡಿದ ಕೇದಿಗೆ ಮನಸೆಳೆಯುತ್ತದೆ. ಮಾಸ್ತಿಯು 


೨೩೧ 


ಗ್ಲೀವ, ಹಾರ, ಕುಂಡಲ, ಬಳೆ, ಬಾಜುಬಂಧ, ಕಠಿಸೂತ್ರ ಧರಿಸಿದ್ದು, ಲಂಗವು ಗಂಟಿಯ ಆಕೃತಿಯಲ್ಲಿದೆ. 
ಎಡಗೈಯಲ್ಲಿ ಕಮಂಡಲ ಹಿಡಿದಿರುವ ಮಾಸ್ತಿಯ ಬಲಕ್ಕೆ ಎಡಗೈಯಲ್ಲಿ ಬಿಲ್ಲು ಮತ್ತು ಬಲಗೈಯಲ್ಲಿರುವ 
ಖಡ್ಗವನ್ನು ಹೆಗಲ ಮೇಲೆ ಹೊತ್ತು ನಿಂತಿರುವ ವೀರನ ಶಿಲ್ಪವಿದೆ. ಅಲಂಕೃತನಾದ ವೀರನ 
ಸೊಂಟದಲ್ಲಿರುವ ಕಠಾರಿಯ ಒರೆ ಗಮನಸೆಳೆಯುತ್ತದೆ. ಮೇಲಿನ ಹಂತದಲ್ಲಿ ದ್ರಾವಿಡ ಶಿಖರ, 
ಸೂರ್ಯ-ಚಂದರ ಉಬ್ಬುಕೆತ್ತನೆಯಿದೆ. ಇದೇ ಗ್ರಾಮದ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 
ಒಂದು ವೀರಮಾಸ್ತಿ ಶಿಲ್ಲವಿದೆ. ನಿಂಬೆಹಣ್ಣನ್ನು ಹಿಡಿದ ಮಾಸ್ಲಿಯ ಕೈ ಅಭಯಹಸ್ವದಲ್ಲಿದ್ದು, ಎಡಗೈಯಲ್ಲಿ 
ಕಮಂಡಲ ಹಿಡಿದಿದ್ದಾಳೆ. ಮಾಸ್ತಿಯ ಬಲಬದಿಗಿರುವ ವೀರನು ಬಲಗೈಯಲ್ಲಿ ಖಡ್ಗವನ್ನು, ಎಡಗೈಯಲ್ಲಿ 
ಪಿಡಿಕುತ್ತನ್ನು(ಕೈಯಲ್ಲಿ ಹಿಡಿದು ಚುಚ್ಚುವ ಆಯುಧ) ಹಿಡಿದು ನಿಂತಿದ್ದಾನೆ. ಕೊರಳಲ್ಲಿ ತಾಯತ, 
ನಡುವಲ್ಲಿ ಕಠಾರಿ ಧರಿಸಿರುವ ವೀರನು ಅಲಂಕೃತನಾಗಿದ್ದಾನೆ. ವೀರ ಮತ್ತು ಮಾಸ್ತಿಯರ ಮಧ್ಯದ 
ಮೇಲ್ಸಾಗದಲ್ಲಿ ಕಮಲದ ಮೊಗ್ಗು ಎಲೆಗಳೊಂದಿಗಿರುವ ಚಿತ್ರವಿದೆ. ಮಾಸ್ತಿಯ ಎಡಭುಜದ ಮೇಲೆ 
ಚಿಕ್ಕ ಮಗುವಿನ ಶಿಲ್ಪವಿದೆ. ಮೇಲಿನ ಹಂತದಲ್ಲಿ ದ್ರಾವಿಡ ಶಿಖರದ ಎಡಬಲಗಳಲ್ಲಿ ಸೂರ್ಯ- 
ಚಂದರನ್ನು ಕಂಡರಿಸಲಾಗಿದೆ. ಇದೇ ರೀತಿಯ ಲಕ್ಷಣಗಳನ್ನುಳ್ಳ ಇನ್ನೊಂದು ವೀರಮಾಸ್ತಿಕಲ್ಲು 
ಇದರ ಸಮೀಪದಲ್ಲಿಯೇ ಇದೆ. ಮಾಸ್ತಿಯು ಕೊರಳಿಗೆ ಲಿಂಗುವನ್ನು ಕಟ್ಟದ್ದಾಳೆ. ಮಾಸ್ತಿ ಮತ್ತು 
ವೀರನ ಎಡಬಲಗಳಲ್ಲಿ ಅರಳಿದ ಹೂಗಳ ಕಂಡರಣೆ ಇದರಲ್ಲಿ ಕಂಡುಬರುತ್ತದೆ. ಮೇಲಿನ ಹಂತದಲ್ಲಿ 
ಲಿಂಗು ಮತ್ತು ಸೂರ್ಯ-ಚಂದ್ರರ ಮೇಲ್ಲಾಗದಲ್ಲಿ ಸುರಳಿ ಬಳ್ಳಿಯ ಅಲಂಕರಣೆ ಇದೆ. ಇದನ್ನು 
ಬಿಟ್ಟರೆ ಮೇಲಿನ ವೀರಮಾಸ್ತಿ ಕಲ್ಲಿನಂತೆಯೇ ಲಕ್ಷಣವನ್ನು ಒಳಗೊಂಡಿದೆ. 


ರಟ್ಟಿಹಳ್ಳಿ ತಾಲೂಕಿನ ಖಂಡೇಬಾಗೂರು ಗಾಮದಲ್ಲಿರುವ ವೀರಮಾಸಿಕಲ್ಲಿನಲ್ಲಿ ಬಲಗೈ ಮೇಲಕ್ಕೆತ್ತಿ 
ಹರಸುತ್ತಿರುವ ಮಾಸ್ಲಿಯ ಎಡಬದಿಗೆ ಕೈಮುಗಿದು ನಿಂತಿರುವ ಚಿಕ್ಕ ಶಿಲ್ಲ್ಪವಿದ್ದು, ಅವಳ ಬಲಬದಿಯಲ್ಲಿ 
ಬಿಲ್ಲು-ಬಾಣ ಹಿಡಿದು ನಿಂತಿರುವ ವೀರನ ಶಿಲಿವಿದೆ. ಮೇಲಿನ ಹಂತದಲ್ಲಿ ಲಿಂಗ, ನಂದಿ, ಕೈಮುಗಿದು 
ಕುಳಿತ ವೀರ ಮತ್ತು ಆತನ ಇಬ್ಬರು ಪತ್ನಿಯರ ಶಿಲ್ಪಗಳಿವೆ. ಇದರ ಸಮೀಪದಲ್ಲಿಯೇ ಇರುವ 
ಇನ್ನೊಂದು ಫಲಕದಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯ ಬಲಬದಿಗೆ ಬೆನ್ನಿಗೆ 
ಬತ್ತಳಿಕೆಯನ್ನು ಕಟ್ಟಿ, ಕೈಯಲ್ಲಿ ಬಿಲ್ಲು-ಬಾಣ ಹಿಡಿದು ನಿಂತಿರುವ ವೀರನ ಶಿಲ್ಪವಿದೆ. ಎರಡನೆಯ 
ಹಂತದಲ್ಲಿ ಪೀಠದ ಮೇಲೆ ಕೈಮುಗಿದು ಕುಳಿತ ಶಿಲ್ಪವಿದ್ದು, ಮೇಲ್ಲಾಗಗದಲ್ಲಿ ಲಿಂಗ ಮತ್ತು ಸೂರ್ಯ- 
ಚೆಂದರನ್ನು ಕಂಡರಿಸಲಾಗಿದೆ. ಬೈರಿನಪಾದ ಗಾಮದಲ್ಲಿ ಇಂಥ ಒಂದು ವೀರಮಾಸ್ತಿಕಲ್ಲು ಕಂಡುಬರುತ್ತದೆ. 
ರಾಣೇಬೆನ್ನೂರು ತಾಲೂಕಿನ ಚಳಗೇರಿ ಗ್ರಾಮದ ರಂಗಮಂಟಪದ ಕಟ್ಟೆಯ ಮೇಲಿರುವ ವೀರಮಾಸ್ತಿಯು 
ಶಿಲ್ಪ ದೃಷ್ಟಿಯಿಂದ ಗಮನ ಸೆಳೆಯುತ್ತದೆ. ಸೊಂಟದಲ್ಲಿರುವ ಕಿರುಗತ್ತಿಯನ್ನು ತನ್ನ ಬಲಗೈಯಿಂದ 
ಹಿಡಿದಿರುವ ವೀರನು, ಎಡಗೈಯಿಂದ ಸತಿ ಭುಜವನ್ನು ಬಳಸಿ ನಿಂತಿದ್ದಾನೆ. ಎಡಗೈಯಲ್ಲಿ 
ಜಂಬೀರಹಣ್ಣನ್ನು ಹಿಡಿದಿರುವ ಮಾಸ್ತಿಯು ಬಲಗೈಯಿಂದ ತನ್ನ ಪತಿಯ ಭುಜವನ್ನು ಬಳಸಿ 
ನಿಂತಿದ್ದಾಳೆ. ಸಾವಿನಲ್ಲಿಯೂ ಪತಿ-ಪತ್ನಿಯರ ಅನ್ಯೊನ್ಯತೆಯನ್ನು ಶಿಲ್ಲವು ಪ್ರತಿಬಿಂಬಿಸುತ್ತದೆ. ತ್ರುಟಿತ 
ಎರಡನೆಯ ಹಂತದಲ್ಲಿ ನಂದಿ, ಲಿಂಗ, ಅರ್ಚಕೆ, ಕೈಮುಗಿದು ಕುಳಿತ ವೀರ ಮತ್ತು ಸೂರ್ಯ- 


೨೩೨ 


ಚಂದ್ರರ ಅಸ್ಪಷ್ಟ ಚಿತ್ರಗಳಿವೆ. ಇದೇ ರೀತಿ ಪರಸ್ಪರರು ತಮ್ಮ ಕೈಗಳಿಂದ ಭುಜಗಳನ್ನು ಬಳಸಿ 
ನಿಂತಿರುವ ವೀರಮಾಸ್ತಿ ಶಿಲ್ಪ ಇದೇ ಗ್ರಾಮದ ಶಿಭಾರದ ಹಿಂದೆ ಇರುವ ಬೇವಿನ ಕಟ್ಟೆಯ ಮೇಲೆಯಿದೆ. 
ಇದೇ ತಾಲೂಕಿನ ಜೋಯಿಸರಹರಳಹಳ್ಳಿಯ ವೀರಮಾಸಿಕಲ್ಲಿನ ಮಾಸ್ತಿಯು ಬಲಗೈಯಲ್ಲಿ ಲಿಂಬೆಹಣ್ಣನ್ನು 
ಹಿಡಿದು ಅಭಯಹಸ್ವದಲ್ಲಿದ್ದಾಳೆ. ಇಳಿಬಿಟ್ಟ ಎಡಗೈಯಲ್ಲಿ ಕನ್ನಡಿ ಹಿಡಿದಿದ್ದಾಳೆ. ಮಾಸ್ತಿಯು ಕುಂಡಲ, 
ಹಾರ, ಬಳೆ, ಬಾಜುಬಂಧ ಮತ್ತು ಎಲ್ಲಾ ಬೆರಳುಗಳಿಗೆ ಉಂಗುರ ಧರಿಸಿದ್ದು, ತಲೆಗೆ ಮುಡಿದ 
ಕೇದಿಗೆ ಆಕರ್ಷಕವಾಗಿದೆ. ಇವಳ ಎಡಗೈ ಕೆಳಗೆ ತತ್ರಾಕಿಯನ್ನು ಕಂಡರಿಸಲಾಗಿದೆ. ಮಾಸ್ತಿಯ 
ಬಲಕ್ಕೆ ಗಂಡುಗಚ್ಚೆ ಹಾಕಿರುವ ವೀರನು ಕೈಯಲ್ಲಿ ಖಡ್ಗ-ಗುರಾಣಿ ಹಿಡಿದು ನಿಂತಿದ್ದಾನೆ. ಎಡನೆಯ 
ಹಂತದಲ್ಲಿ ಲಿಂಗು, ನಂದಿ ಮತ್ತು ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಪಗಳಿವೆ. 


ಶಿಗ್ಗಾಂವ ತಾಲೂಕಿನ ಅಂದಲಗಿ ಗ್ರಾಮದ ಮಾಸ್ತಿಕಲ್ಲೊಂದರ ಮಾಸ್ತಿಯು ಎತ್ತಿದ ಎಡಗೈಯಲ್ಲಿ 
ಕಳಸವನ್ನು ಹಿಡಿದಿದ್ದಾಳೆ. ಇಳಿಬಿಟ್ಟ ಬಲಗೈ ವಾರ್ಧಮುದೆಯಲ್ಲಿದೆ. ಮಾಸ್ತಿಯು ಕುಂಡಲ, ಗೀವ, 
ಉಪಗೀವ, ಬಳೆ, ಬಾಜುಬಂಧ, ಕಠಿಸೂತ್ರ ಧರಿಸಿದ್ದು, ತಲೆಯ ತುರುಬು ಮತ್ತು ಅದಕ್ಕೆ ಮುಡಿದ 
ಕೇದಿಗೆ ಗಮನಸೆಳೆಯುತ್ತದೆ. ಇವಳ ಬಲಬದಿಗೆ ಕೈಮುಗಿದು ನಿಂತ ವೀರನು ಸೊಂಟದಲ್ಲಿ ಕಿರುಗತ್ತಿ 
ಧರಿಸಿದ್ದಾನೆ. ಈತನ ಹಿಂದೆ ಬಿಲ್ಲನ್ನು ಕಂಢರಿಸಲಾಗಿದೆ. ಎರಡನೆಯ ಹಂತದಲ್ಲಿ ಲಿಂಗ ಪೂಜಿಸುವ 
ಅರ್ಚಕ ಮತ್ತು ಕೈಮುಗಿದು ಕುಳಿತ ದಂಪತಿಗಳಿದ್ದಾರೆ. ಇದರ ಮೇಲಿರುವ ಇನ್ನೊಂದು ಪಟ್ಟಿಕೆಯಲ್ಲಿ 
ನಂದಿ, ಕರುವಿಗೆ ಹಾಲುಣಿಸುತ್ತಿರುವ ಹಸು ಮತ್ತು ಸಿಂಹ ಲಲಾಟದ ಅಲಂಕರಣೆಯಿದೆ. ಶಿಗ್ಗಾಂವ 
ಪಟ್ಟಣದ ಹಳೆಪೇಟೆಯ ಪಾದದಕಟ್ಟೆ ಸಮೀಪ ಒಂದು ವೀರಮಾಸ್ತಿ ಶಿಲ್ಲವಿದೆ. ಬಲಗೈ ಮೇಲಕ್ಕೆತ್ತಿ 
ಹರಸುತ್ತಿರುವ ಮಾಸಿಯು ಎಡಗೈಯಲ್ಲಿ ಕನ್ನಡಿ ಹಡಿದಿದ್ದಾಳೆ. ಅಲಂಕೃತ ಮಾಸ್ತಿಯು ಓರೆಯಾಗಿ 
ನಿಂತ ಭಂಗಿ ಆಕರ್ಷಿಸುತ್ತದೆ. ಮಾಸ್ತಿಯ ಬಲಬದಿಗೆ ಬಲಗೈಯಲ್ಲಿ ಗುರಾಣಿ, ಎಡಗೈಯಲ್ಲಿ 
ಕುಡುಗೋಲಿನಂತಹ(ಕಡಿತಲೆ) ಆಯುಧ ಹಿಡಿದು ಹೊರಟಿರುವ ವೀರನ ಶಿಲವಿದೆ. ಮೇಲಿನ 
ಪಟ್ಟಿಕೆಯಲ್ಲಿ ಲಿಂಗ, ಅರ್ಚಕ, ನಂದಿ ಮತ್ತು ಸೂರ್ಯ-ಚಂದ್ರರ ಅಸ್ಪಷ್ಟ ಚಿತ್ರಗಳ ಕೆತ್ತನೆಯಿದೆ. 
ಸತಿ ಪತಿ ಸ್ಥಾನ ಸಮಾನವುಳ್ಳ ಇಬ್ಬರು ಸತಿಯರಿರುವ ಮಾಸ್ತಿ ಕಲ್ಲುಗಳು 

ಕೆಲವು ವೀರಮಾಸ್ತಿ ಕಲ್ಲುಗಳಲ್ಲಿ ವೀರನು ಮಧ್ಯದಲ್ಲಿ ನಿಂತಿದ್ದು, ಆತನ ಎಡಬಲಗಳಲ್ಲಿ 
ಇಬ್ಬರು ಸತಿಯರು ನಿಂತಿರುವಂತೆ ದೊಡ್ಡದಾಗಿ ಕಂಡರಿಸಿರುತ್ತಾರೆ. ಇಂಥ ಒಂದರಿಂದ ಮೂರು 
ಹಂತಗಳವರೆಗೆ ಇರುವ ಹತ್ತು ವೀರಮಾಸ್ತಿ ಕಲ್ಲುಗಳು ಅಧ್ಯಯನ ಪ್ರದೇಶದಲ್ಲಿ ಕಂಡುಬಂದಿವೆ. 
ಇವುಗಳನ್ನು ಸಹಗಮನ ವೀರಮಾಸ್ತಿ ಕಲ್ಲುಗಳೆಂದು ಪರಿಗಣಿಸಿ ವಿವರಿಸಲಾಗಿದೆ. ಹಿರೇಕೆರೂರ 
ತಾಲೂಕಿನ ಹಳೆನಿಡನೇಗಿಲು ಗಾಮದ ಮಾಸ್ತಿಕಲ್ಲೊಂದರ ಮಧ್ಯದಲ್ಲಿ ಆಳೆತ್ತರದ ಬಿಲ್ಲನ್ನು ಹಿಡಿದಿರುವ 
ವೀರನು, ಬಲಗೈಯಲ್ಲಿ ಬಾಣವನ್ನು ಹಿಡಿದು ನಿಂತಿದ್ದಾನೆ. ಅಲಂಕೃತಗೊಂಡ ವೀರನ ಎಡಬದಿಗೆ 
ಕೈಮುಗಿದು ನಿಂತಿರುವ ಮಾಸ್ತಿಯ ಶಿಲ್ಲವಿದ್ದರೆ, ಬಲಬದಿಗೆ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ವದಲ್ಲಿರುವ 
ಇನ್ನೊಬ್ಬ ಮಾಸ್ತಿಯಿದ್ದಾಳೆ. ಇವಳ ಎತ್ತಿದ ತೋಳಿನ ಕೆಳಗೆ ಬಿಲ್ಲು-ಬಾಣ ಹಿಡಿದಿರುವ ಇನ್ನೊಂದು 
ಶಿಲ್ಲವಿದ್ದು, ಅದನ್ನು ಕಂಡರಿಸಿರುವ ಉದ್ದೇಶದ ಬಗ್ಗೆ ಗೊಂದಲ ಉಂಟಾಗುತ್ತದೆ. ಎರಡನೆಯ 


೨೩೩ 


ಹಂತದಲ್ಲಿ ಮೂರು ಪ್ರತ್ಯೇಕ ವಿಮಾನಗಳಲ್ಲಿ ಧ್ಯಾನಾಸಕ್ಷರಾಗಿ ಕುಳಿತ ವೀರ ಮತ್ತು ಆತನ ಪತ್ನಿಯರ 
ಶಿಲ್ಪಗಳಿವೆ. ಪ್ರತಿಯೊಂದು ವಿಮಾನದ ಪಕ್ಕದಲ್ಲಿ ಇಬ್ಬಿಬ್ಬರಂತೆ ಆರು ಜನ ಅಪ್ಪರೆಯರು ವಿಮಾನಗಳನ್ನು 
ಹಿಡಿದು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಮೂರನೆಯ ಹಂತದಲ್ಲಿ ಲಿಂಗುವನ್ನು ಪೂಜಿಸುವ ಅರ್ಚಕನ 
ಎಡಬದಿಗೆ ವೀರ ಮತ್ತು ಆತನ ಇಬ್ಬರು ಪತ್ನಿಯರು ಕೈಮುಗಿದು ಕುಳಿತಿದ್ದಾರೆ. ಲಿಂಗದ ಬಲಬದಿಗೆ 
ಇನ್ನೊಂದು ಕೈಮುಗಿದು ಕುಳಿತ ಶಿಲ್ಲವಿದ್ದು ಅದರ ಪಕ್ಕದಲ್ಲಿ ನಂದಿ ಮತ್ತು ಕರುವಿಗೆ ಹಾಲುಣಿಸುವ 
ಹಸುವಿನ ಶಿಲ್ಪಗಳಿವೆ. ಇದರ ಸಮೀಪದಲ್ಲಿಯೇ ಇನ್ನೊಂದು ವೀರಮಾಸಿಕಲ್ಲಿದ್ದು, ಅದರ ಮಧ್ಯದಲ್ಲಿ 
ಆಳೆತ್ತರದ ಬಿಲ್ಲನ್ನು ಎಡಗೈಯಿಂದ ಹಿಡಿದು ನಿಂತಿರುವ ವೀರನು ತನ್ನ ಬಲಗೈಯನ್ನು ಸೊಂಟದ 
ಮೇಲಿರಿಸಿದ್ದಾನೆ. ಬೆನ್ನಿಗೆ ಬತ್ತಳಿಕೆ ಕಟ್ಟಿರುವ ವೀರನು, ಕುಂಡಲ, ಹಾರ, ವನಮಾಲ, ಕೆಯೂರ, 
ಕಠಿಸೂತ್ರ ಹಾಗೂ ಕಾಲು ಮತ್ತು ಕೈಗಳಿಗೆ ಕಡಗಗಳನ್ನು ಧರಿಸಿದ್ದಾನೆ. ವೀರನ ಎಡಬಲಗಳಲ್ಲಿ 
ಬಲಗೈಗಳನ್ನು ಮೇಲಕ್ಕೆತ್ತಿ ಅಭಛಯಹಸ್ವದಲ್ಲಿ ನಿಂತಿರುವ ಮಾಸ್ತಿಯರು ಅಲಂಕೃತರಾಗಿದ್ದಾರೆ. ಮೇಲಿನ 
ಹಂತದಲ್ಲಿ ನಂದಿ, ಲಿಂಗ ಪೂಜಿಸುತ್ತಿರುವ ಅರ್ಚಿಕ ಮತ್ತು ವೀರನೊಂದಿಗೆ ಕೈಮುಗಿದು ಕುಳಿತಿರುವ 
ಆತನ ಪತ್ನಿಯರ ಶಿಲ್ಪಗಳಿವೆ. 


ಹಿರೇಕೆರೂರು ತಾಲೂಕಿನ ಹಳೆವೀರಾಪುರದ ವೀರಮಾಸಿಕಲ್ಲಿನಲ್ಲಿ ವೀರನು ಒಂದು ಕೈಯಲ್ಲಿ 
ಬಿಲ್ಲು ಇನ್ನೊಂದು ಕೈಯಲ್ಲಿ ಕಠಾರಿ ಹಿಡಿದು ನಿಂತಿದ್ದು, ಬೆನ್ನಿಗೆ ಬತ್ತಳಿಕೆ ಕಟ್ಟಿಕೊಂಡಿದ್ದಾನೆ. 
ಕುಂಡಲ, ಹಾರ, ಕೆಯೂರ, ಕಡಗ ಧರಿಸಿರುವ ವೀರನ ತುರುಬಿನ ಅಲಂಕರಣೆ ವಿಶೇಷವಾಗಿದೆ. 
ವೀರನ ಎಡಬಲಗಳಲ್ಲಿ ಬಲಕ್ಕೆಗಳನ್ನು ಮೇಲಕ್ಕೆತ್ತಿ ಹರಸುತ್ತಿರುವ ಮಾಸ್ತಿಯರು ತಮ್ಮ ಎಡಕ್ಕೆಗಳಲ್ಲಿ 
ಕಮಂಡಲಗಳನ್ನು ಹಿಡಿದಿದ್ದಾರೆ. ಅಲಂಕೃತಗೊಂಡ ಮಾಸ್ತಿಯರ ವಸ್ತ್ರವಿನ್ಯಾಸ ಆಕರ್ಷಕವಾಗಿದ್ದು, 
ತುರುಬಿಗೆ ಮಾಡಿಕೊಂಡ ಮಣಿಸರ ಮತ್ತು ಕೇದಿಗೆ ಅಲಂಕರಣೆ ಗಮನ ಸೆಳೆಯುತ್ತದೆ. ಎರಡನೆಯ 
ಹಂತದಲ್ಲಿ ಲಿಂಗು ಪೂಜಿಸುವ ಅರ್ಚಕ, ನಂದಿ ಮತ್ತು ಕೈಮುಗಿದು ಕುಳಿತಿರುವ ವೀರ ಹಾಗೂ 
ಆತನ ಪತ್ನಿಯರ ಶಿಲ್ಪಗಳಿವೆ. ಹಾನಗಲ್ಲು ತಾಲೂಕಿನ ಬಾಳಂಬೀಡು ಗ್ರಾಮದಲ್ಲಿರುವ ಒಂದು 
ವೀರಮಾಸ್ತಿಕಲ್ಲಿನ ಮಧ್ಯದಲ್ಲಿ ಬಿಲ್ಲು ಮತ್ತು ಬಾಣ ಹಿಡಿದು ನಿಂತಿರುವ ವೀರನು ಬೆನ್ನಿಗೆ ಬತ್ತಳಿಕೆ 
ಕಟ್ಟಿಕೊಂಡಿದ್ದಾನೆ. ಆಭರಣಗಳಿಂದ ಅಲಂಕೃತನಾದ ವೀರನ ಕಚ್ಚೆಯ ಮಡಿಕೆಗಳು ತೊಡೆಯ 
ಮೇಲೆ ಕಾಣುತ್ತಿದ್ದು, ಅದರ ಕುಚ್ಚಿ ಮಧ್ಯದಲ್ಲಿ ಇಳಿಬಿದ್ದಿದೆ. ನಡುವಲ್ಲಿ ಕಿರುಗತ್ತಿಯನ್ನು ಇಟ್ಟುಕೊಂಡಿರುವ 
ವೀರನು ಕಾಲಿಗೆ ಕಡಗ ಮತ್ತು ಪಾದಜಲಕ್‌ ಧರಿಸಿದ್ದಾನೆ. ವೀರನ ಮೀಸೆ ಮತ್ತು ತುರುಬನ್ನು ಕಟ್ಟಿದ 
ರೀತಿ ಗಮನ ಸೆಳೆಯುತ್ತದೆ. ವೀರನ ಎಡಬಲಗಳಲ್ಲಿ ತಮ್ಮ ಬಲಕ್ಕೆಗಳನ್ನು ಮೇಲಕ್ಕೆತ್ತಿ ಅಭಯಹಸದಲ್ಲಿರುವ 
ಮಾಸ್ಟಿಯರು, ಇಳಿಬಿಟ್ಟ ಎಡಕ್ಕೆಗಳಲ್ಲಿ ನಿಂಬೆಹಣ್ಣುಗಳನ್ನು ಹಿಡಿದಿದ್ದಾರೆ. ಮಾಸ್ತಿಯರು ಕುಂಡಲ, 
ಗೀವ, ಹಾರ, ಬಳೆ, ಬಾಜುಬಂಧಗಳನ್ನು ಧರಿಸಿದ್ದು, ತಲೆಗೆ ಮಾಡಿಕೊಂಡ ಅಲಂಕರಣೆ ಮತ್ತು 
ಮುಡಿದ ಕೇದಿಗೆ ಗಮನಸೆಳೆಯುತ್ತದೆ. ಹಾನಗಲ್ಲು ತಾಲೂಕಿನ ಯಳವಟ್ಟಿಯ ರಾಮತೀರ್ಥ ದೇವಾಲಯದ 
ಆವರಣದಲ್ಲಿರುವ ವೀರಮಾಸಿಕಲ್ಲಿನಲ್ಲಿ ವೀರನು ಕೈಮುಗಿದು ನಿಂತಿದ್ದಾನೆ. ಆತನ ಹಿಂಭಾಗದಲ್ಲಿ 
ಬಿಲ್ಲು ಮತ್ತು ಬತ್ತಳಿಕೆಯನ್ನು ಕಂಡರಿಸಲಾಗಿದೆ. ವೀರನ ಎಡಬಲಗಳಲ್ಲಿ ತಮ್ಮ ಬಲಗೈಗಳಲ್ಲಿ ನಿಂಬೆಹಣ್ಣನ್ನು 


೨೩೪ 


ಹಿಡಿದು ಅಭಯಹಸ್ತದಲ್ಲಿರುವ ಮಾಸ್ತಿಯರು ಇಳಿಬಿಟ್ಟ ಎಡಕ್ಕಗಳಲ್ಲಿ ಕನ್ನಡಿ ಹಿಡಿದಿದ್ದಾರೆ. ಸದರಿ 
ತಾಲೂಕಿನ ಶಿರಗೋಡದ ವೀರಮಾಸಿಕಲ್ಲು ನಾಲ್ಕು ಭಾಗಗಳಾಗಿ ಒಡೆದಿದೆ. ಬಿಲ್ಲು ಹಿಡಿದು ನಿಂತಿರುವ 
ವೀರನು ಬಲಗೈಯನ್ನು ಸೊಂಟದಲ್ಲಿರುವ ಕಿರುಗತ್ತಿಯ ಮೇಲಿರಿಸಿದ್ದಾನೆ. ಈತನ ಎರಡೂ ಪಕ್ಕದಲ್ಲಿ 
ನಿಂತಿರುವ ಮಾಸ್ತಿಯರು ಅಲಂಕೃತರಾಗಿದ್ದು ಶಿಲ್ಪ ತ್ರುಟಿತಗೊಂಡಿರುವುದರಿಂದ ಹೆಚ್ಚಿನ ಲಕ್ಷಣಗಳು 
ಕಾಣಸಿಗುವುದಿಲ್ಲ. 


ಹಾವೇರಿ ತಾಲೂಕು ಹಾವನೂರು ಗ್ರಾಮದ ಮಾಸಿಗುಡಿಯ ಗರ್ಭಗುಡಿಯಲ್ಲಿರುವ 
ವೀರಮಾಸಿಕಲ್ಲೊಂದರಲ್ಲಿ ವೀರನು ಬಲಗೈಯಲ್ಲಿ ಖಡವನ್ನು ಹಿಡಿದು ನಿಂತಿರುವ ಶಿಲ್ಪ ತುಟಿತಗೊಂಡಿದೆ. 
ವೀರನ ಎಡಬಲಗಳಲ್ಲಿ ತಮ್ಮ ಬಲಕ್ಕೆಗಳನ್ನು ಎತ್ತಿ ಅಭಯಹಸ್ಪದಲ್ಲಿರುವ ಮಾಸ್ತಿಯರು ಎಡಕ್ಕೆಗಳಲ್ಲಿ 
ಕಳಸಗಳನ್ನು ಹಿಡಿದಿರುವುದು ವಿಶೇಷವಾಗಿದೆ. ರಟ್ಟಿಹಳ್ಳಿ ತಾಲೂಕಿನ ಭೈರವನಪಾದದ 
ವೀರಮಾಸ್ತಿಕಲ್ಲೊಂದರಲ್ಲಿ ವೀರನು ಬಲಗೈಯಲ್ಲಿರುವ ಖಡ್ಗವನ್ನು ಎತ್ತಿ ಹಿಡಿದಿದ್ದಾನೆ. ಈತನ 
ಎಡಬಲಗಳಲ್ಲಿ ನಿಂತಿರುವ ಮಾಸ್ತಿಯರು ತಮ್ಮ ಬಲಕ್ಕೆಗಳನ್ನು ಎತ್ತಿ ಅಭಯಹಸ್ವದಲ್ಲಿ ಹರಸುತ್ತಿದ್ದಾರೆ. 
ಮಾಸ್ಟಿಯರು ಬಲ ಪಾದವನ್ನು ಮುಮ್ಮುಖವಾಗಿ, ಎಡಪಾದವನ್ನು ಓರೆಯಾಗಿ ಇಟ್ಟು ನಿಂತಿರುವ 
ಭಂಗಿ ಗಮನಸೆಳೆಯುತ್ತದೆ. ಮೇಲಿನ ಪಟ್ಟಿಕೆಯಲ್ಲಿ ಸೂರ್ಯ ಚಂದರನ್ನು ಕಂಡರಿಸಲಾಗಿದೆ. ಹಿರೇಕೆರೂರ 
ತಾಲೂಕಿನ ಚಿಕ್ಕಬೂದಿಹಾಳ ಗ್ರಾಮದಲ್ಲಿರುವ ಮಾಸ್ತಿಕಲ್ಲು ಶಿಲ್ಲದ ದೃಷ್ಟಿಯಿಂದ ವಿಶಿಷ್ಟವಾಗಿದೆ. 
ಇಬ್ಬರು ಮಾಸ್ತಿಯರಿರುವ ಮಾಸ್ತಿಕಲ್ಲುಗಳಲ್ಲಿ ಸಾಮಾನ್ಯವಾಗಿ ಮಾಸ್ತಿಯರು ವೀರನ 
ಎಡಬಲಗಳಲ್ಲಿರುವುದನ್ನು ಕಾಣುತ್ತೇವೆ. ಆದರೆ ಈ ಫಲಕದ ಬಲಬದಿಯಲ್ಲಿ ನಿಂತ ವೀರನ ಎಡಕ್ಕೆ 
ಬಲಗೈ ಮೇಲಕ್ಕೆತ್ತಿ ನಿಂತ ಮಾಸ್ಲಿಯು ಅಲಂಕೃತಳಾಗಿದ್ದಾಳೆ. ಈ ಮಾಸ್ಲಿಯ ಎಡಬದಿಗೆ ಕೈಮುಗಿದು 
ನಿಂತಿರುವ ಇನ್ನೊಬ್ಬ ಮಾಸ್ತಿಯ ಶಿಲ್ಪವಿದೆ. ಈ ಇಬ್ಬರು ಮಾಸ್ತಿಯರು ಕೊರಳಲ್ಲಿ ಲಿಂಗು ಧರಿಸಿರುವುದನ್ನು 
ಕಾಣಬಹುದು. 


೪.೭.೨ ಅನುಗಮನ ಸತಿಪದತಿ 


ಧಿ 
ಗಂಡ ದೂರದ ಸ್ಥಳದಲ್ಲಿ ಮಡಿದರೆ ಅವನ ಪ್ರಿಯವಸ್ತುವನ್ನು ಹಿಡಿದು ಚಿತೆಯೇರುವುದು 


ಅನುಗಮನ. ಗಂಡ ಯಾವುದೇ ರೀತಿಯಿಂದ ಸತ್ತಿರಲಿ ಹೆಂಡತಿ ಜಿತೆಯೇರಬೇಕೆಂಬುದು ಇಲ್ಲಿಯ 
ನಿಯತಿ." ಅನುಗಮನ ಅಥವಾ ಅನುಮರಣ ಎಂಬ ಪದವು ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವುದಿಲ್ಲ. 
ಅಪರಾರ್ಕನು ಅನುಗಮನವನ್ನು ಆಚರಿಸುವ ವಿಧಾನದ ಬಗ್ಗೆ ತಿಳಿಸಿದರೆ, ಬಾಣನು ತನ್ನ ಕಾದಂಬರಿಯಲ್ಲಿ 
ಅನುಗಮನ ಪದ್ಧತಿಯನ್ನು ತಿರಸ್ಕರಿಸಿರುವುದನ್ನು ನೋಡುತ್ತೇವೆ. ಪದ್ಗಪುರಾಣ ಮತ್ತು ಗಾಥಾಸಪ್ಪಶಶಿಗಳಲ್ಲಿ 
ಈ ಪದ ಉಲ್ಲೇಖಗೊಂಡಿರುವುದನ್ನು ಕಾಣಬಹುದು." ಡಾ.ಬಿ.ಎಸ್‌.ಶೇಠೆ ಅವರು 
ಅನುಗಮನವೆಂಬುದು ದೂರದಲ್ಲಲ್ಲೋೂ ಮಡಿದ ಗಂಡನ ಸುದ್ದಿಯನ್ನು ತಿಳಿದು ಆತನ ಪತ್ನಿ 
ಅವನದೆಂದು ಇರುವ ಯಾವುದಾದರೂ ವಸ್ತುವಿನೊಂದಿಗೆ, ಒಂದು ವೇಳೆ ಅದೂ ದೊರಕದಿದ್ದಾಗ 
ತಾನೊಬ್ಬಳೇ ಸಮಾಧಿಪುವೇಶ ಅಥವಾ ಅಗ್ನಿಪ್ರವೇಶ ಮಾಡುವ ವಿಧಾನವಾಗಿದೆ. ಕಾರಣಾಂತರಗಳಿಂದ 
ಗಂಡನ ಶವದೊಂದಿಗೆ ಸತಿಹೋಗದೆ ಅವನ ಶವಸಂಸ್ಕಾರ ಮಾಡಿಬಂದ ಪತ್ನಿ ಕೆಲವು ದಿನಗಳ 


೨೩೫ 


ನಂತರ ಸತಿ ಹೋದ ಘಟನೆಗಳನ್ನು ಇದೇ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬಹುದು ಎಂದು ಹೇಳುತ್ತಾ 
ದೂರದ ಊರಿನಲ್ಲಿ ಗಂಡ ಮಡಿದ ಕಾರಣಕ್ಕಾಗಿ ಅಲ್ಲದೆ ಅನುಗಮನಕ್ಕೆ ಇತರೆ ಕಾರಣಗಳೂ 
ಇದ್ದವು ಎಂದು ಹೇಳುತ್ತಾರೆ.” ಅನುಗಮನ ಪದ್ಧತಿಯನ್ನು ತಿಳಿಸುವ ಕರ್ಣಾಟಕದ ಪ್ರಮುಖ 
ಶಾಸನವೊಂದು ಹೆಗ್ಗಡೆದೇವನಕೋಟಿ ತಾಲೂಕು ಬೆಳತೂರಿನಲ್ಲಿ ದೊರೆತಿದೆ. ಕ್ರಿ.ಶ.೧೦೫೭ರ 
ಕಾಲಾವಧಿಯ ಈ ಶಾಸನವನ್ನು ವಿವರಿಸುತ್ತಾ ಕನ್ನಡದಲ್ಲಿ ಇಷ್ಟು ವಿಸ್ತಾರವಾಗಿ ಅನುಗಮನವನ್ನು 
ವರ್ಣಿಸಿರುವ ಶಾಸನ ಮತ್ತೊಂದಿಲ್ಲ ಎಂದು ಡಾ.ಎಂ. ಚಿದಾನಂದಮೂರ್ತಿ ಅವರು 


ಅಭಿಪ್ರಾಯಪಟದ್ದಾರೆ.” 
ಊ೪ 


ಅನುಗಮನದ ಉಲ್ಲೇಖವನ್ನು ಒಳಗೊಂಡ ಶಾಸನಗಳಾವೂ ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ 
ದೊರೆಯುವುದಿಲ್ಲ. ಆದರೆ ಇಲ್ಲಿಯ ಹಲವು ಶಾಸನರಹಿತ ಸ್ನಾರಕಶಿಲ್ಲಗಳು ಅನುಗಮನ ಮರಣವನ್ನು 
ನಿರೂಪಿಸುವ ಶಿಲ್ಪಗಳನ್ನು ಹೊಂದಿವೆ. ಇಂಥ ಮಾಸ್ತಿಶಿಲ್ಲಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ, 
ಅರ್ಥೈಸುವುದರ ಮೂಲಕ ಅನುಗಮನ ಪದ್ಧತಿಯ ಕುರುಹುಗಳನ್ನು ಗುರುತಿಸಬೇಕಾಗಿದೆ. ಇಲ್ಲಿ 
ಶಿಲ್ಲಗಳಲ್ಲಿರುವ ಲಕ್ಷಣಗಳೇ ಮುಖ್ಯವಾಗುತ್ತವೆ. ದುರದೃಷ್ಟವೆಂದರೆ ಮಾಸ್ತಿಕಲ್ಲುಗಳು ಸತಿಹೋದ 
ವಿಧಿ-ವಿಧಾನಗಳ ಬಗ್ಗೆ ಪರಿಪೂರ್ಣವಾದ ವಿವರಗಳನ್ನು ಹೊಂದಿಲ್ಲದಿರುವುದು. ಇತರ 
ಮಾಸ್ತಿಕಲ್ಲುಗಳಂತೆಯೇ ಸತಿಯನ್ನು ಅನುಗಮನದಲ್ಲಿಯ ಶಿಲ್ಪಗಳಲ್ಲಿ ಕಂಡರಿಸಲಾಗಿರುತ್ತದೆಯಾದರೂ, 
ಇಲ್ಲಿ ಸತಿಗೆ ಪ್ರಾಧಾನ್ಯತೆ ಹೆಚ್ಚಿರುತ್ತದೆ. ಸತಿಹೋದವಳನ್ನು ಪ್ರಮುಖವಾಗಿ ಬಿಂಬಿಸುವ ಇಂಥ 
ಶಿಲ್ಪಗಳಲ್ಲಿ ಪತಿಯ ಮರಣದ ಕಾರಣ ಇತ್ಯಾದಿ ಅಂಶಗಳಿಗೆ ನಗಣ್ಯ ಸ್ಥಾನವನ್ನು ನೀಡಲಾಗಿರುತ್ತದೆ. 
ಇಲ್ಲಿ ಪತಿಯ ಮರಣಕ್ಕೆ ಸಂಬಂಧಿಸಿದ ಅಂಶಗಳಿದ್ದರೂ ಅವು ಗೌಣವಾಗಿರುತ್ತವೆ ಎಂದು ಹೇಳಬಹುದು, 
ವೀರಗಲ್ಲುಗಳಲ್ಲಿ ಇರುವಂತೆ ಹೋರಾಟದ ದೃಶ್ಯ, ಸ್ಪರಾರೋಹಣದ ಸನ್ನಿವೇಶ ಮತ್ತು ಸ್ಪರ್ಗದ 
ಪರಿಕಲ್ಲನೆ ಅನುಗಮನ ಮಾಸ್ತಿಶಿಲ್ಲಗಳಲ್ಲಿ ಇರುವುದಿಲ್ಲ. ಇದ್ದರೂ ಅವುಗಳನ್ನು ಶಿಲ್ಪ ಸೂಚ್ಯವಾಗಿ 
ಚಿತ್ತಿಸಿದಂತಿದೆ. ಇದಕ್ಕೆ ಕಾರಣ ಸತಿ ಹೋದವಳ ಪ್ರಾಶಿನಿಧಿಕ ರೂಪವೊಂದನ್ನು ಕಲ್ಲಿನಲ್ಲಿ ಮೂಡಿಸಿದರೆ 
ಸಾಕು ಎನ್ನುವ ಜನರ ಭಾವನೆ ಮತ್ತು ಅದನ್ನು ಕೆತ್ತುವ ಶಿಲ್ಲಿಗೆ ಸತಿಯನ್ನು ಮಾತ್ರ ಸ್ಮಾರಕದಲ್ಲಿ 
ಕೆತ್ತನೆಯ ಮೂಲಕ ದಾಖಲಿಸುವ ಮಿತಿಯೂ ಇದ್ದಿರುವ ಸಾಧ್ಯತೆಯಿದೆ. ಹಾಗಾಗಿ ಸತಿಘಟನೆಯ 
ಅಪೂರ್ವವಾದ ಇತರೆ ಆಯಾಮಗಳ ಅಭಿವ್ಯಕ್ತಿ ಮಾಸ್ತಿಕಲ್ಲುಗಳಲ್ಲಿ ಮೂಡಿಬರದೇ ಹೋದವು. 
ಭಾರತೀಯ ಸಮಾಜದಲ್ಲಿ ಸ್ತೀಯರಿಗಿದ್ದ ಗೌಣಸ್ಥಾನವು ಇದಕ್ಕೆ ಕಾರಣವಿರಬಹುದೆಂಬ ಅಭಿಪ್ರಾಯ 
ಬಿ.ಎಸ್‌. ಶೇಠೆ ಅವರದಾಗಿದೆ." 


ಅನುಗಮನ ಸ್ಮಾರಕಶಿಲ್ಲಗಳು 


ಅನುಗಮನ ಪದ್ಧತಿಯನ್ನು ಶಿಲ್ಲಗಳಿಂದಲೂ ಗುರುತಿಸಲು ಸಾಧ್ಯವಿದೆ. ಇಲ್ಲಿ ಸ್ವತಂತ್ರ 


ಮಾಸಿಶಿಲ್ಲಗಳು, ಮಾಸ್ತಿಶಿಲದಲ್ಲಿ ಗೌಣವಾಗಿರುವ ಪತಿಯಶಿಲ್ಲ, ಇಬ್ಬರು ಅಥವಾ ಮೂವರು ಮಾಸಿಯರ 


ಪೂರ್ಣಶಿಲ್ಲಗಳನ್ನು ವಿಶ್ಲೇಷಿಸಲಾಗಿದೆ. 


೨೩೬ 


೪.೭.೨.೧ ಸ್ಪತಂತ್ರ ಮಾನಿ ಸ್ನಾರಕಶಿಲಗಳು 
ವ ಲಂ ವಿ [J ಬ 


ಸ್ವತಂತ್ರ ಮಾಸಿಶಿಲಗಳಂದರೆ ಕೇವಲ ಸತಿಹೋದ ಸ್ತ್ರೀಯನ್ನು ಮಾತ್ರ ಕಂಢರಿಸಿದ ಶಿಲಾಫಲಕಗಳು. 
ಇಲ್ಲಿ ಕೇವಲ ಸತಿ ಘಟನೆಯನ್ನು ಮಾತ್ರ ಸಾರುವ ಉದ್ದೇಶವನ್ನು ಹೊಂದಲಾಗಿರುತ್ತದೆ. ಅಂದರೆ 
ಇಂಥ ಶಿಲ್ಪಗಳಲ್ಲಿ ಸತಿಹೋದವಳ ಗಂಡನಿಗೆ ಸಂಬಂಧಿಸಿದ ಯಾವುದೇ ಚಿತ್ರಣವನ್ನು 
ಕಂಡರಿಸಲಾಗಿರುವುದಿಲ್ಲ. ಸಾಮಾನ್ಯವಾಗಿ ಇತರೆ ಮಾಸ್ತಿ ಶಿಲ್ಲಗಳಲ್ಲಿ ಇರುವಂತೆ ಇಲ್ಲಿಯೂ ಬಲಗೈ 
ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವಂತೆ ಮಾಸ್ತಿಯನ್ನು ಚಿತ್ರಿಸಲಾಗಿರುತ್ತದೆ. ಅಧ್ಯಯನ ಪ್ರದೇಶದಲ್ಲಿ 
ಇಂಥ ಹಲವು ಶಿಲ್ಪಗಳು ದೊರೆತಿವೆ. ಹಿರೇಕೆರೂರ ತಾಲೂಕಿನ ಸುತ್ತಕೋಟಿಯ ಮಾಸ್ತಿಕಲ್ಲೊಂದರಲ್ಲಿ 
ಮಾಸ್ತಿಯು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿ ನಿಂತಿದ್ದಾಳೆ. ಎಡಗೈಯಲ್ಲಿ ಮಾದಲದ 
ಹಣ್ಣನ್ನು ಹಿಡಿದಿದ್ದಾಳೆ. ತುರುಬಿಗೆ ಕೇದಿಗೆಯನ್ನು ಮುಡಿದಿದ್ದಾಳ. ಕುಂಡಲ, ಗ್ರೀವ, ಹಾರ, ಸ್ಕಂದ 
ಮಾಲ, ಬಳೆ, ಬಾಜುಬಂಧ ಧರಿಸಿರುವ ಮಾಸ್ಲಿಯ ಸೀರೆಯ ನೆರಿಗೆಗಳು ಮುಂದೆ ಇಳಿಬಿದ್ದಿವೆ. 
ಸೀರೆಯ ಮಡಿಕೆಗಳ ಹಿಂದೆ ಸೆರಗಿನ ಕುಚ್ಚ ಇಳಿಬಿದ್ದಂತೆ ಕಂಡರಿಸಲಾಗಿದೆ. ಮಾಸ್ತಿಯು ಕಾಲ್ಲಡಗ 
ಧರಿಸಿದ್ದು, ಅವಳ ಭುಜಗಳ ಮೇಲೆ ಹೂಗಳನ್ನು ಕಂಡರಿಸಲಾಗಿದೆ. ಸದರಿ ತಾಲೂಕಿನ 
ಹಿರೇಬೂದಿಹಾಳದ ಮಾಸ್ಟಿಯು ಮೇಲಕ್ಕೆತ್ತಿ ಹರಸುತ್ತಿರುವ ಕೈಯಲ್ಲಿ ಮಾದಲದ ಹಣ್ಣನ್ನು ಹಿಡಿದಿದ್ದಾಳೆ. 
ಎಡಗೈಯಲ್ಲಿ ದೊಡ್ಡದಾದ ಕಮಂಡಲವನ್ನು ಹಿಡಿದಿರುತ್ತಾಳೆ. ತಲೆಯ ಬಲಬದಿಗೆ ತುರುಬನ್ನು ಕಟ್ಟಿ 
ಹಿಂಬದಿಯಲ್ಲಿ ಕೇದಿಗೆ ಮುಡಿದಿದ್ದಾಳೆ. ಕುಂಡಲ, ಗೀವ, ಉಪಗ್ಗೀವ, ಹಾರ, ವನಮಾಲ, ಬಾಜುಬಂಧ, 
ಬಳೆ, ಉಂಗುರಗಳನ್ನು ಧರಿಸಿರುವ ಮಾಸಿಯ ಸೀರೆಯ ನೆರಿಗೆಗಳು ಗೋಚರಿಸುತ್ತವೆ. ಮಾಸ್ತಿಯ 
ಎಡಭುಜದ ಮೇಲ್ಲಾಗದಲ್ಲಿ ದೊಡ್ಡದಾದ ಕನ್ನಡಿಯನ್ನು ಕಂಡರಿಸಿದ್ದು, ಮೇಲ್ಲಾಗದಲ್ಲಿ ಸೂರ್ಯಚಂದರ 
ಉಬ್ಬುಶಿಲ್ಲಗಳಿವೆ. ಮಾಸ್ತಿಯ ಕೊರಳು ಮತ್ತು ತೆಳುವಾದ ನಡುವಿನ ಎಡಬಲಗಳಲ್ಲಿ ರಂದಗಳನ್ನು 
ಮಾಡಲಾಗಿದೆ. ಮಾಸ್ತಿಗೆ ಮಾಲೆ ಹಾಕಲು, ಸೀರೆ ಉಡಿಸಲು ಉಡಿಅಕ್ಕಿ ತುಂಬಲು 
ಅನುಕೂಲವಾಗಲೆಂದು ಈ ರೀತಿ ರಂದ್ರಗಳನ್ನು ಮಾಡಿರುವ ಸಾಧ್ಯತೆಯಿದೆ. ಇದೇ ತಾಲೂಕಿನ 
ಶಿರಗಂಬಿಯ ಮಾಸ್ತಿಯು ಬಲಗೈ ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಚಿತ್ರಣವಿದೆ. ಅಲಂಕೃತಳಾದ 
ಮಾಸ್ತಿಯ ಸೀರೆಯ ನೆರಿಗೆಗಳು ಮೂರು ಹಂತದಲ್ಲಿ ಮುಂದೆ ಇಳಿಬಿದ್ದಿರುವುದು ಗಮನಸೆಳೆಯುತ್ತದೆ. 
ಆಲದಕಟ್ಟಿ, ಚಿಕ್ಕಮತ್ತೂರು, ದೀವಿಗೆಹಳ್ಳಿ, ಅಬಲೂರು ಮತ್ತು ಆಲದಗೇರಿ ಗ್ರಾಮಗಳಲ್ಲಿ ಇಂಥ 
ಸ್ಪತಂತ್ರ ಮಾಸ್ತಿಶಿಲ್ಲಗಳು ಕಂಡುಬರುತ್ತವೆ. ಹಿರೇಕೆರೂರು ತಾಲೂಕಿನ ಹಳೇನಿಡನೇಗಿಲು ಗ್ರಾಮದ 
ಮಾಸ್ತಿಕಲ್ಲೊಂದರ ಮಾಸ್ಟಿಯು ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿದ್ದಾಳ. ಅಲಂಕೃತಳಾಗಿರುವ 
ಮಾಸ್ತಿಯು ಇಳಿಬಿಟ್ಟ ಎಡಗೈಯಲ್ಲಿ ಲಿಂಬೆಹಣ್ಣನ್ನು ಹಿಡಿದಿದ್ದಾಳೆ. ಇವಳ ಬಲತೋಳಿನ ಕೆಳಭಾಗದಲ್ಲಿ 
ವೀರನು ಕೈಮುಗಿದು ಕುಳಿತಿರುವಂತೆ ಚಿಕ್ಕದಾಗಿ ಕಂಡರಿಸಲಾಗಿದೆ. ಇದು ಸತಿಹೋದ ಸ್ತ್ರೀಯ ಪತಿ 
ಸಹಜಮರಣ ಹೊಂದಿರುವುದನ್ನು ಸೂಚಿಸುತ್ತದೆ. 


೨೩೭ 


ಬ್ಯಾಡಗಿ ತಾಲೂಕಿನ ಹಿರೇಹಳ್ಳಿ ಗ್ರಾಮದ ಮಾಸ್ತಿಕಲ್ಲೊಂದರ ಮಾಸ್ತಿಯು ಬಲಗೈ ಮೇಲಕ್ಕೆತ್ತಿ 
ಹರಸುತ್ತಿದ್ದು, ಇಳಿಬಿಟ್ಟ ಎಡಕ್ಕೆಯಲ್ಲಿ ಲಿಂಬೆಹಣ್ಣನ್ನು ಹಿಡಿದಿದ್ದಾಳೆ. ಎರಡೂ ಕೈಗಳ ಹತ್ತು ಬೆರಳುಗಳಿಗೂ 
ಉಂಗುರ ಧರಿಸಿದ್ದು, ಕುಂಡಲ, ಗ್ಲೀವ, ಹಾರ, ಸ್ಫಂದ ಮಾಲ, ಬಳೆ, ಬಾಜುಬಂಧೆಗಳ ಅಲಂಕರಣೆಯಿದೆ. 
ಮಾಸ್ಟಿಯ ತಲೆಯ ಹಿಂಭಾಗದಲ್ಲಿರುವ ಕೇದಿಗೆ ಅಲಂಕರಣೆ ಅತ್ಯಂತ ಆಕರ್ಷಕವಾಗಿದ್ದು, ಉಟ್ಟಿರುವ 
ಸೀರೆಯು ಆಚೆ-ಈಚೆ ಹರಡಿಕೊಂಡಂತೆ ಕಂಡರಿಸಲಾಗಿದೆ. ಸದರಿ ತಾಲೂಕಿನ ಚಿನ್ನಿಕಟ್ಟಿಯ ಮಾಸ್ತಿಯು 
ಸಹ ಅಲಂಕೃತಳಾಗಿದ್ದು ಬಲಗೈ ಹರಸುವಂತೆ ಮೇಲೆ ಎತ್ತಿದ್ದಾಳೆ. ಇದೇ ತಾಲೂಕಿನ ನಾಗಲಾಪುರ 
ಗ್ರಾಮದ ದೇವಕ್ಕ ಹೊಸಮನಿ ಇವರ ಹೊಲದಲ್ಲಿರುವ ಮಾಸ್ತಿಯ ಹಸನ್ನುಖದ ಪ್ರಸನ್ನ ಭಾವ 
ಶಿಲ್ಲಿಯ ಚಾತುರ್ಯವನ್ನು ಬಿಂಬಿಸುತ್ತದೆ. ಮಾಸ್ತಿಯು ತುರುಬಿಗೆ ಕೇದಿಗೆ ಮುಡಿದಿದ್ದು, ಕಿವಿಗೆ 
ದೊಡ್ಡ ಕುಂಡಲ, ಕೊರಳಿಗೆ ಗೀವ, ಉಪಗ್ರೀವ, ಹಾರಗಳನ್ನು ಹಾಕಿದ್ದಾಳೆ. ಬಲಗೈ ಹರಸುವಂತೆ 
ಮೇಲಕ್ಕೆತ್ತಿದ್ದು, ಕೈಗಳಿಗೆ ಬಳೆ ಮತ್ತು ಬಾಜುಬಂಧ ಧರಿಸಿರುತ್ತಾಳೆ. ಇದೇ ತಾಲೂಕಿನ ಮುತ್ತೂರು 
ಮಾಸ್ಟಿಯು ಬಲಗೈಯಲ್ಲಿ ನಿಂಬೆಹಣ್ಣನ್ನು ಹಿಡಿದು ಅಭಯಹಸ್ವದಲ್ಲಿದ್ದಾಳೆ. ಅಲಂಕೃತ ಮಾಸ್ತಿಯ 
ಸೀರೆಯ ನೆರಿಗೆಗಳು ಮತ್ತು ಮಡಿಕೆಗಳು ಗಮನ ಸೆಳೆಯುತ್ತವೆ. ಮಾಸ್ತಿಯ ಬಲಗೈ ತೋಳಿಗೆ 
ಬಾಜುಬಂಧದೊಂದಿಗೆ ವಂಕಿ(ಆಭರಣ) ಧರಿಸಿರುವುದು ವಿಶೇಷವಾಗಿದೆ. ಬ್ಯಾಡಗಿ ತಾಲೂಕಿನ 
ಕಾಟೇನಹಳ್ಳಿಯ ಚಿಕ್ಕ ಮಾಸ್ತಿಗುಡಿ(ದಮತೆವ್ನನ ಗುಡಿ)ಯೊಳಗಿರುವ ಮಾಸ್ತಿಯು ಬಲಗೈಯಲ್ಲಿ 
ನಿಂಬೆಹಣ್ಣನ್ನು ಹಿಡಿದು ಹರಸುವಂತೆ ಮತ್ತು ಮೇಲಕ್ಕೆತ್ತಿದ ಎಡಗೈಯಲ್ಲಿ ಕನ್ನಡಿಯನ್ನು ಹಿಡಿದಿದ್ದಾಳೆ. 
ಕುಂಡಲ, ಹಾರ, ಬಳೆ, ಬಾಜುಬಂಧ, ಕಠಿಸೂತ್ರ ಮಣಿಸರ, ಧರಿಸಿದ ಮಾಸ್ತಿಯ ಸೀರೆಯು 
ಪಾದದ ಬಳಿ ಕಮಲದಂತೆ ಅರಳಿದ ಹಾಗೆ ಕಂಡರಿಸಿದ್ದಾರೆ. ಮಾಸ್ಲಿಯು ಹೆಗಲ ಮೇಲೆ ಮೇಲು 
ವಸ್ತವನ್ನು ಹಾಕಿದ್ದಾಳೆ. ಇದೇ ತಾಲೂಕಿನ ಚಿಕ್ಕಅಣಜಿ ಹಾಳೂರಿನಲ್ಲಿರುವ ಮಾಸ್ತಿಯು ಬಲಗೈ 
ಮೇಲಕ್ಕೆತ್ತಿ ಅಭಯಹಸ್ಪದಲ್ಲಿದ್ದು, ಬಲಗೈ ತೋಳಿಗೆ ಬಾಜುಬಂಧದೊಂದಿಗೆ ವಂಕಿಯನ್ನು ಧರಿಸಿರುತ್ತಾಳೆ. 
ಉಳಿದಂತೆ ಸಾಮಾನ್ಯ ಆಭರಣಗಳನ್ನು ಧರಿಸಿರುತ್ತಾಳೆ. ಸಾಮಾನ್ಯವಾಗಿ ಮಾಸ್ತಿಯ ತಲೆಗೆ ಇರುವ 
ಕೇದಿಗೆಯ ಅಲಂಕರಣೆ ಈ ಶಿಲ್ಪದಲ್ಲಿ ಕಂಡುಬರುವುದಿಲ್ಲ. ಇವುಗಳಲ್ಲದೆ ಕೆರವಡಿ, ಚಿನ್ನಿಕಟ್ಟಿ, 
ಹಿರೇಅಣಜಿಗಳಲ್ಲಿ ಈ ರೀತಿಯ ಮಾಸ್ತಿಕಲ್ಲುಗಳು ಕಂಡುಬರುತ್ತವೆ. 


ಹಾನಗಲ್ಲು ತಾಲೂಕಿನ ಕಾಡಶೆಟ್ಟಿಹಳ್ಳಿಯಲ್ಲಿರುವ ಮಾಸಿಕಲ್ಲಿನ ಸತಿ ಶಿಲ್ಲವು ಸುಮಾರು ೫೦ 
ಅಂಗುಲ ಎತ್ತರವಾಗಿದೆ. ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ಟಿಯು ಎಡಗೈಯನ್ನು 
ಇಳಿಬಿಟ್ಟಿದ್ದಾಳೆ. ತುರುಬಿಗೆ ಕಿರಿದಾದ ಕೇದಿಗೆ ಮುಡಿದಿರುವ ಮಾಸಿಯು ಕಿವಿಗೆ ದೊಡ್ಡ ಕುಂಡಲಗಳನ್ನು 
ಧರಿಸಿದ್ದಾಳೆ. ಕೊರಳಿಗೆ ಗೀವ, ಉಪಗ್ರೀವ, ಹಾರ, ಭುಜಕ್ಕೆ ಸೃಂಧೆಮಾಲ, ಕೈಗೆ ಬಳೆ ಮತ್ತು 
ಬಾಜುಬಂಧ ಧರಿಸಿದ್ದಾಳೆ. ಸೀರೆಯ ಮೇಲೆ ಸೊಂಟಕ್ಕೆ ಕಟ್ಟಿದ ವಸ್ತದ ಕುಚ್ಛಗಳು ಹಿಂದೆ ಇಳಿಬಿದ್ದಿವೆ. 
ಪಾದಗಳಿಗೆ ಕಾಲಂದುಗೆ ಹಾಕಿರುವ ಮಾಸ್ತಿಯ ಸೀರೆಯ ನೆರಿಗೆಗಳು ಪಾದದವರೆಗೆ ಇಳಿಬಿದ್ದಿವೆ. 
ಇದೇ ತಾಲೂಕಿನ ಅಕ್ಕಿವಳ್ಳಿಯ ಮಾಸಿಶಿಲ್ಲವನ್ನು ಅನಾನುಭವಿ ಶಿಲ್ಲಿಯೊಬ್ಬ ಕೆತ್ತಿದಂತಿದೆ. ಸುಮಾರು 
೫.೫ ಅಡಿ ಎತ್ತರವಿರುವ ಈ ಶಿಲ್ಲವು ಕುರೂಪಿಯಂತೆ ತೋರುತ್ತದೆ. ಸದರಿ ತಾಲೂಕಿನ 


೨೩೮ 


ಎತ್ತಿನಹಳ್ಳಿ(ಎಂ.ಎ.) ಅಗಸಿಬಾಗಿಲಿನ ರಸ್ತೆ ಮಧ್ಯೆ ಇರುವ ಮಾಸ್ತಿಯು ಅಭಯಹಸ್ವದಲ್ಲಿದ್ದು 
ಅಲಂಕೃತಳಾಗಿದ್ದಾಳೆ. ಗ್ರಾಮಸ್ಥರು ಇದನ್ನು ಮೊಲೆಯಮ್ಮನ ಕಲ್ಲು ಎಂದು ಕರೆಯುತ್ತಾರೆ. 
ಕರೆಕ್ಕಾತನಹಳ್ಳಿಯಲ್ಲಿರುವ ಮಾಸ್ತಿಯು ಸಹ ಅಲಂಕೃತಳಾಗಿದ್ದು ಬಲಗೈ ಮೇಲಕ್ಕೆತ್ತಿ ಹರಸುತ್ತಿದ್ದಾಳೆ. 

ರಟ್ಟಿಹಳ್ಳಿ ತಾಲೂಕಿನ ಗಂಗಾಯಿಕೊಪ್ಪ ಗಾಮದ ಚನ್ನಬಸಪ್ಪ ಎಚ್‌.ಜಿ. ಅವರ ಹೊಲದಲ್ಲಿರುವ 
ಎರಡು ಮಾಸ್ತಿಶಿಲ್ಲಗಳು ಒಂದೇ ರೀತಿ ಶಿಲ್ಪ ವಿನ್ಯಾಸವನ್ನು ಹೊಂದಿರುವುದನ್ನು ಕಾಣಬಹುದು. 
ಬಲಗೈ ಎತ್ತಿ ಅಭಯಹಸ್ವದಲ್ಲಿರುವ ಮಾಸ್ತಿಯರು ನಿಂಬೆಹಣ್ಣನ್ನು ಹಿಡಿದಿದ್ದಾರೆ. ಇಳಿಬಿಟ್ಟ ಇಬ್ಬರ 
ಕೈಗಳಲ್ಲಿಯೂ ನೀರಿನ ಗಿಂಡಿಗಳಿವೆ. ಎಡಕ್ಕೆ ತುರುಬು ಕಟ್ಟಿರುವ ಮಾಸ್ಟಿಯರು ಕೇದಿಗೆಯನ್ನು 
ಮುಡಿದಿದ್ದಾರೆ. ಇಬ್ಬರೂ ಕುಂಡಲ, ಗ್ರೀವ, ಹಾರ, ವನಮಾಲ ಮತ್ತು ಸೊಂಟಕ್ಕೆ ಆಭರಣಗಳನ್ನು 
ಧರಿಸಿರುತ್ತಾರೆ. ಇಬ್ಬರು ಬಲಗೈಯಲ್ಲಿ ಮೂರು ಬಳೆಗಳನ್ನು ಎಡಗೈಯಲ್ಲಿ ನಾಲ್ಕು ಬಳೆಗಳನ್ನು 
ಹಾಕಿದ್ದಾರೆ. ಅಲ್ಲದೆ ಇಬ್ಬರೂ ಎಡತೋಳುಗಳಿಗೆ ಬಾಜುಬಂಧ ಮತ್ತು ಬಲತೋಳುಗಳಿಗೆ ವಂಕಿ 
ಧರಿಸಿರುತ್ತಾರೆ. ಎರಡೂ ಮಾಸ್ತಿಕಲ್ಲುಗಳಿಗೆ ಮೇಲ್ಲಾಗದಲ್ಲಿ ಸಿಂಹ ಲಲಾಟಗಳಿವೆ. ಈ ಎರಡೂ 
ಶಿಲ್ಲಗಳು ಅಕ್ಕ-ಪಕ್ಕದಲ್ಲಿದ್ದು ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿವೆ. ಇವು ಒಬ್ಬನೇ ಶಿಲ್ಲಿಯಿಂದ ಕೆತ್ತಲ್ಲಟ್ಟಿರುವ 
ಸಾಧ್ಯತೆಯಿದೆ. ಇದೇ ತಾಲೂಕಿನ ತಡಕನಳ್ಳಿಯ ಮಾಸಿಕಲ್ಲಿನಲ್ಲಿರುವ ಸತಿಯು ಬಲಗೈ ಮೇಲಕ್ಕೆತ್ತಿ 
ಹರಸುತ್ತಿರುವಂತೆ ನಿಂತಿದ್ದಾಳೆ. ಬಲಗೈಯಲ್ಲಿ ನಿಂಬೆಹಣ್ಣು ಮತ್ತು ಇಳಿಬಿಟ್ಟ ಎಡಕ್ಕಯಲ್ಲಿ ಕಮಂಡಲ 
ಹಿಡಿದಿದ್ದಾಳೆ. ತಲೆಗೆ ಮುಡಿದ ಕೇದಿಗೆ ಆಕರ್ಷಕವಾಗಿದ್ದು, ವಿವಿಧ ಆಭರಣಗಳನ್ನು ಧರಿಸಿದ್ದಾಳೆ. 
ಇದೇ ರೀತಿಯ ಶಿಲ್ಲವೊಂದು ಹಿರೇಮತ್ತೂರಿನಲ್ಲಿ ಕಂಡುಬಂದಿದೆ. ಸುಮಾರು ಐದು ವರ್ಷಗಳ 
ಹಿಂದೆಯಷ್ಟೇ ಪ್ರಶಿಷ್ಠಾಏಸಿದ ಹೊಸ ಮಾಸ್ತಿಕಲ್ಲೊಂದು ಸತಗಿಹಳ್ಳಿಯಲ್ಲಿದೆ. 

ಶಿಗ್ಗಾಂವಿ ತಾಲೂಕಿನ ಚಿಕ್ಕಮಣಕಟ್ಟಿ ಗ್ರಾಮದ ಮಾಸ್ಟಿಕಲ್ಲೊಂದರ ಮಾಸ್ತಿಯು ಅಲಂಕೃತಳಾಗಿ 
ಬಲಗೈಯನ್ನು ಎತ್ತಿ ಹರಸುತ್ತಿರುವಂತಿದೆ. ಈ ಶಿಲ್ಪಕ್ಕೆ ಬಣ್ಣ ಹಚ್ಚಲಾಗಿದೆ. ಗ್ರಾಮದಲ್ಲಿ ಯಾವುದೇ 
ಆಚೆರಣೆ ಇದ್ದರೂ ಈ ಮಾಸಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಹಾವೇರಿಯ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿರುವ 
ಶ್ರೀ ಹಕ್ಕಲು ಮರಿಯಮ್ಮ ದೇವಿ ಗುಡಿಯ ಆವರಣದಲ್ಲಿ ಒಂದು ಮಾಸ್ತಿಯಿದೆ. ಮಾಸ್ತಿಯು ಎತ್ತಿದ 
ಬಲಗೈಯಲ್ಲಿ ಏನನ್ನೋ ಹಿಡಿದಿದ್ದು ಎಡಕ್ಕೆಯಲ್ಲಿ ನೀರಿನ ಗಿಂಡಿಯಿದೆ. ರಾಣೇಬೆನ್ನೂರು ತಾಲೂಕಿನ 
ಮುದೇನೂರು ಗ್ರಾಮದಲ್ಲಿ ಬಲಗೈ ಎತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯ ಶಿಲ್ಲವಿದ್ದು ಅದಕ್ಕೆ ಬಣ್ಣ 
ಹಚ್ಚಲಾಗಿದೆ. 


೪.೭.೨.೨ ಮಾಸ್ತಿಶಿಲ್ಲದಲ್ಲಿ ಗೌಣವಾಗಿರುವ ಪತಿಯ ಶಿಲ್ಪ 


ಈ ರೀತಿಯ ಶಿಲ್ಲಗಳಲ್ಲಿ ಮಾಸ್ತಿಯನ್ನು ದೊಡ್ಡದಾಗಿ ಕಂಡರಿಸಲಾಗಿರುತ್ತದೆ ಮತ್ತು ಅವಳ 
ಪತಿಯನ್ನು ಚಿಕ್ಕದಾಗಿ ಆಕೆಯ ಬಲತೋಳಿನ ಕೆಳ ಭಾಗದಲ್ಲೋ ಭುಜದ ಮೇಲ್ಲಾಗದಲ್ಲೋ, 
ಆಯುಧ ಪಾಣಿಯಾಗಿರುವಂತೆ ಕೆತ್ತಲಾಗಿರುತ್ತದೆ. ಕೆಲವೊಂದು ಬಾರಿ ದೊಡ್ಡ ಮಾಸ್ಲಿಯ ಪಕ್ಕದಲ್ಲಿ 
ಅಥವಾ ಮೇಲ್ಲಾಗದಲ್ಲಿ ಕೈಮುಗಿದು ಕುಳಿತ ರೀತಿಯಲ್ಲಿ ಅವಳ ಪತಿಯನ್ನು ಚಿತ್ರಿಸಲಾಗಿರುತ್ತದೆ. 


೨೩೯ 


ಹೀಗೆ ಕೈಮುಗಿದು ಸತಿಹೋದವಳ ಪಕ್ಕದಲ್ಲಿ ಕುಳಿತ ಪತಿಯ ಶಿಲ್ಲವು ಆತನ ಸಹಜಮರಣವನ್ನು 
ಸೂಚಿಸುತ್ತದೆ ಎಂದು ಬಿ.ಎಸ್‌. ಶೇಠೆ ಅವರು ಅಭಿಪ್ರಾಯಪಡುತ್ತಾರೆ." ಅದು ಪತಿಯ ಸಹಜ 
ಮರಣವನ್ನು ಸೂಚಿಸದೇ ಆತನು ಹೋರಾಟದಲ್ಲಿ ಮಡಿದಿದ್ದರೂ ಈಗಾಗಲೇ ಸ್ಪರ್ಗಪ್ರಾಪ್ತಿ ಪಡದಿದ್ದನೆಂಬ 
ಅರ್ಥದಲ್ಲಿ ಈ ರೀತಿ ಕಂಡರಿಸಿರುವ ಸಾಧ್ಯತೆಯಿದೆ. ಇಲ್ಲಿ ಗಂಡನ ಮರಣದ ನಂತರ ಹೆಂಡತಿ ಸತಿ 
ಆಚರಣೆ ಮಾಡಿದ್ದರಿಂದ ಆತನನ್ನು ನೆನಪಿಸುವ ಉದ್ದೇಶದಿಂದ ಹೀಗೆ ಸಾಂಕೇತಿಕವಾಗಿ ಕೈಮುಗಿದು 
ಕುಳಿತಿರುವಂತೆ ಅವನನ್ನು ಚಿತ್ರಿಸಿರುವ ಸಾಧ್ಯತೆಯಿದೆ.” 


ಹಿರೇಕೆರೂರು ತಾಲೂಕಿನ ವರಹ ಗ್ರಾಮದ ಶೇಖಪ್ರ ನಾಗಣ್ಣನವರ ಹೊಲದಲ್ಲಿ ಸುಮಾರು 
೫ ಅಡಿ ಎತ್ತರವಿರುವ ಒಂದು ಮಾಸ್ತಿಕಲ್ಲು ಇದೆ. ಈ ಮಾಸ್ತಿಯು ಬಲಕ್ಕಯಲ್ಲಿ ನಿಂಬೆಹಣ್ಣನ್ನು 
ಹಿಡಿದು ಮೇಲಕ್ಕೆತ್ತಿ ಹರಸುತ್ತಿದ್ದಾಳೆ. ಅಲಂಕೃತಳಾದ ಮಾಸ್ಲಿಯ ಬಲತೋಳಿನ ಮೇಲೆ ಕೈಮುಗಿದು 
ಕುಳಿತ ಅವಳ ಪತಿಯ ಚಿಕ್ಕ ಶಿಲ್ಪವಿದೆ. ಮಾಸ್ತಿಯ ತಲೆಯ ಮೇಲೆ ಶಿಖರ ಅಲಂಕರಣೆಯಿದ್ದು 
ಅದಕ್ಕೂ ಮೇಲೆ ಸೂರ್ಯ-ಚಂದರ ಉಬ್ಬು ಕೆತ್ತನೆಯಿದೆ. ಸದರಿ ತಾಲೂಕಿನ ಕಾರಗಿ ಗ್ರಾಮದ 
ಪರಮೇಶಪ್ಪ ಕಾರಿಗೇರ ಇವರ ಹೊಲದಲ್ಲಿ ಮೂರು ಮಾಸ್ತಿಕಲ್ಲುಗಳಿವೆ. ಮೊದಲನೆಯ ಫಲಕದಲ್ಲಿ 
ಮಾಸ್ತಿಯು ಮೇಲಕ್ಕೆತ್ತಿದ ಬಲಗೈಯಲ್ಲಿ ನಿಂಬೆಹಣ್ಣನ್ನು ಮತ್ತು ಇಳಿಬಿಟ್ಟ ಎಡಗೈಯಲ್ಲಿ ಕಮಂಡಲವನ್ನು 
ಹಿಡಿದಿದ್ದಾಳೆ. ಅಲಂಕೃತಳಾದ ಮಾಸ್ತಿಯ ಬಲಭುಜದ ಮೇಲ್ಭಾಗದಲ್ಲಿ ಅಸ್ಪಷ್ಟ ಚಿಕ್ಕ ಶಿಲ್ಪವಿದೆ. 
ಮೇಲಕ್ಕೆತ್ತಿದ ಬಲಗೈ ಕೆಳಭಾಗದಲ್ಲಿ ಕುದುರೆ ಏರಿ ಹೊರಟ ವೀರನ ಶಿಲ್ಲವಿದ್ದು ಆತನ ಹಿಂದೆ 
ಸೇವಕನೊಬ್ಬ ಛತ್ರಿ ಹಿಡಿದಿದ್ದಾನೆ. ಇದರ ಪಕ್ಕದಲ್ಲಿರುವ ಮಾಸಿಶಿಲ್ಲ ಅತ್ಯಂತ ಸುಂದರವಾಗಿದೆ. 
ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಮಾಸ್ತಿಯು ಎಡಗೈಯಲ್ಲಿ ಕಮಂಡಲ ಹಿಡಿದಿದ್ದಾಳೆ. 
ಕೇದಿಗೆ ಮುಡಿದಿರುವ ಮಾಸ್ತಿಯು ಕುಂಡಲ, ಗ್ರೀವ, ಉಪಗೀವ, ಬಾಜುಬಂಧ, ಬಳೆ, ಉಂಗುರ 
ಧರಿಸಿದ್ದಾಳೆ. ಅವಳ ಸೀರೆಯ ನೆರಿಗೆಗಳು ಮತ್ತು ಮಡಿಕೆಗಳ ಕೆತ್ತನೆ ಸುಂದರವಾಗಿದೆ. ಮಾಸ್ತಿಯ 
ಬಲತೋಳಿನ ಕೆಳಗೆ ಬಿಲ್ಲು-ಬಾಣ ಹಿಡಿದು ಹೊರಟಿರುವ ವೀರನ ಶಿಲ್ಲವಿದ್ದು, ಅದರ ಕೆಳಗೆ 
ಖಡ್ಗವನ್ನು ಹಿಡಿದು ಹೊರಟಿರುವ ಇನ್ನೊಬ್ಬ ವೀರನ ಚಿಕ್ಕ ಶಿಲ್ಪವಿದೆ. ಮಾಸ್ತಿಯ ಎಡಭುಜದ 
ಪಕ್ಕದಲ್ಲಿ ಕೈಮುಗಿದು ಕುಳಿತ ಸ್ತೀ ಶಿಲ್ಪ ಚಿಕ್ಕದಾಗಿದೆ. ಇಲ್ಲಿರುವ ಇಬ್ಬರು ವೀರರ ಶಿಲ್ಲಗಳು ಆತನು 
ಬೇರೆ ಬೇರೆ ಯುದ್ದಗಳಲ್ಲಿ ಹೋರಾಡಿರುವುದನ್ನು ಸೂಚಿಸುತ್ತದೆ. ಇದರ ಸಮೀಪದಲ್ಲಿಯೇ ಇನ್ನೊಂದು 
ಮಾಸ್ತಿಯಿದ್ದು, ಅದರಲ್ಲಿ ವೀರನು ಕೈಮುಗಿದು ಕುಳಿತಿರುವ ಚಿಕ್ಕ ಶಿಲ್ಪವನ್ನು ಮೇಲ್ಲಾಗದಲ್ಲಿ ಕೆತ್ತಲಾಗಿದೆ. 


ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರಿನ ವಿಶ್ವನಾಥ ದೇವಾಲಯದ ಮುಂದೆ ಐದು ಅಡಿ 
ಎತ್ತರದ ಮಾಸಿಶಿಲವೊಂದಿದೆ. ಬಲಗೈ ಮೇಲಕ್ಕೆತ್ತಿ ಅಭಯಹಸ್ಪದಲ್ಲಿರುವ ಮಾಸಿಯು ತಲೆಯ 
ಹಿಂದೆ ಕಟ್ಟಿದ ತುರುಬು ಆಕರ್ಷಿಸುತ್ತದೆ. ಮಾಸ್ತಿಯು ಎಡಕ್ಕೆಯನ್ನು ಇಳಿಬಿಟ್ಟಿದ್ದು, ಬೆರಳುಗಳಿಂದ 
ನೀರಿನ ಗಿಂಡಿ ಹಿಡಿದಿರುವ ರೀತಿ ಗಮನಸೆಳೆಯುತ್ತದೆ. ವಿವಿಧ ಆಭರಣಗಳಿಂದ ಅಲಂಕೃತಳಾದ 
ಮಾಸ್ತಿಯ ಬಲ ತೋಳಿನ ಕೆಳಗೆ ಎಡಗೈಯಲ್ಲಿ ಬಿಲ್ಲು ಹಿಡಿದು, ಬಲಗೈಯನ್ನು ಸೊಂಟದ ಮೇಲಿರುವ 
ಕಿರುಗತ್ತಿಯ ಮೇಲಿರಿಸಿ ಗೋಪಾಲಾಸನದಲ್ಲಿ ನಿಂತಿರುವ ವೀರನ ಚಿಕ್ಕ ಶಿಲ್ಪವಿದೆ. ಅವಳ ಭುಜದ 


೨೪೦ 


ಮೇಲೆ ಕೈಮುಗಿದು ಕುಳಿತ ವೀರನ ಇನ್ನೊಂದು ಚಿಕ್ಕ ಶಿಲ್ಪವಿದೆ. ಯುದ್ಧದಲ್ಲಿ ಹೋರಾಡುತ್ತಾ 
ಮರಣವನ್ನಪ್ಪಿದ ವೀರನು ಈಗಾಗಲೇ ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆದಿರುವ ಅಂಶವನ್ನು ಈ ಎರಡು 
ಚಿಕ್ಕ ಶಿಲ್ಪಗಳು ಸೂಚಿಸುತ್ತಿದ್ದು, ಅವನ ಮರಣದ ನಂತರ ಸತಿ ಹೋದ ಆತನ ಪತ್ನಿಯನ್ನು ದೊಡ್ಡ 
ಮಾಸ್ತಿಶಿಲ್ಪ ತಿಳಿಸುತ್ತದೆ. ಇಂಥ ಇನ್ನೊಂದು ಮಾಸಿಕಲ್ಲು ಇದೇ ಗ್ರಾಮದ ಪಂಚಾಯ್ತಿ ಕಛೇರಿಯ 
ಮುಂಭಾಗದಲ್ಲಿದೆ. ಇದೇ ತಾಲೂಕಿನ ಗೊಡಚಿಕೊಂಡದ ಮಾಸ್ಸಿಯು ಸರ್ವಾಲಂಕರಣ ಭೂಷಿತಳಾಗಿದ್ದು, 
ಬಲಗೈಯನ್ನು ಎತ್ತಿ ಹರಸುತ್ತಿದ್ದಾಳ. ಎಡಗೈಯಲ್ಲಿ ಕಮಂಡಲ ಹಿಡಿದಿದ್ದಾಳೆ. ಮಾಸ್ತಿಯ ಬಲ 
ತೋಳಿನ ಕೆಳ ಭಾಗದಲ್ಲಿ ಬಿಲ್ಲು-ಬಾಣ ಹಿಡಿದು ಹೋರಾಡುತ್ತಿರುವ ಎರಡು ಚಿಕ್ಕ ಶಿಲ್ಲಗಳಿವೆ. ಸದರಿ 
ತಾಲೂಕಿನ ದಮ್ಮಲ್ಲಿಯ ಮಾಸ್ತಿಯು ಬಲಗೈ ಎತ್ತಿ ಹರಸುತ್ತಿದ್ದು, ಇಳಿಬಿಟ್ಟಿರುವ ಎಡಕ್ಕೆಯಲ್ಲಿ ಕಮಂಡಲ 
ಹಿಡಿದಿದ್ದಾಳೆ. ಮಾಸ್ತಿಯು ಅಲಂಕೃತಳಾಗಿದ್ದು ಅವಳ ಬಲತೋಳ ಕೆಳಗೆ ಕೈಮುಗಿದು ಕುಳಿತಿರುವ 
ಚಿಕ್ಕ ಶಿಲವಿದೆ. ಹಿರೇಕೆರೂರು ತಾಲೂಕಿನ ನೂಲಗೇರಿಯ ಮಾಸ್ನಿಯು ಮೇಲಕ್ಕೆತ್ತಿದ ಬಲಗೈಯ 
ತೋರುಬೆರಳಿನಿಂದ ನಿಂಬೆಹಣ್ಣನ್ನು ಒತ್ತಿಿಡಿದಿರುವುದು ಗಮನಸೆಳೆಯುತ್ತದೆ. ತುರುಬಿಗೆ ಕೇದಿಗೆಯನ್ನು 
ಮುಡಿದ ಮಾಸ್ತಿಯು ಕೊರಳಿಗೆ ಧರಿಸಿದ ಐದು ಎಳೆಗಳ ಹಾರ ಆಕರ್ಷಕವಾಗಿದೆ. ಮಾಸ್ತಿಯ 
ಬಲತೋಳಿನ ಕೆಳಗೆ ಕೈಮುಗಿದು ಕುಳಿತ ವೀರನ ಚಿಕ್ಕ ಶಿಲ್ಲವಿದ್ದು ಆತನ ಬಲಬದಿಗೆ ಮೇಲ್ಮುಖವಾಗಿ 
ಖಡ್ಗವನ್ನು ಕಂಡರಿಸಿರುವುದು ವಿಶೇಷವಾಗಿದೆ. ಕೈಮುಗಿದು ಕುಳಿತ ವೀರನು ಈಗಾಗಲೇ ಸ್ಪರ್ಗದಲ್ಲಿ 
ಸ್ಥಾನ ಪಡೆದಿರುವುದನ್ನು ಮತ್ತು ಆತನ ಪಕ್ಕದಲ್ಲಿರುವ ಖಡ್ಗವು ಸತಿಹೋದ ಅವನ ಪತ್ನಿಯು 
ಪತಿಯ ನೆನಪಿಗಾಗಿ ಖಡ್ಗವನ್ನು ಹಿಡಿದು ಚಿತೆಯೇರಿದ ಅಂಶವನ್ನು ಧ್ವನಿಸುತ್ತದೆ. ಇದರ ಪಕ್ಕದಲ್ಲಿಯೇ 
ಇರುವ ಇನ್ನೊಂದು ಮಾಸ್ತಿಕಲ್ಲಿನ ಮಾಸ್ತಿಯ ಎತ್ತಿದ ಬಲಗೈ ತೋಳಿನ ಕೆಳಭಾಗದಲ್ಲಿ; ಕೈಯಲ್ಲಿ 
ಬಿಲ್ಲು-ಬಾಣ ಹಿಡಿದು ಬೆನ್ನಿಗೆ ಬತ್ತಳಿಕೆಯನ್ನು ಕಟ್ಟಿಕೊಂಡು ಮುನ್ನುಗ್ಗುತ್ತಿರುವ ವೀರನ ಚಿಕ್ಕ ಶಿಲ್ಪವಿದೆ. 
ಮಾಸ್ಲಿಯ ಎಡಭುಜದ ಪಕ್ಕದಲ್ಲಿ ಕೈಮುಗಿದು ಕುಳಿತ ವೀರನ ಚಿಕ್ಕದಾದ ಶಿಲ್ಪವಿದೆ. 


ಹಿರೇಕೆರೂರು ತಾಲೂಕಿನ ಕಳಗೊಂಡದ ಮಾಸಿಕಲ್ಲಿನ ಮಾಸ್ತಿಯು ಎತ್ತಿದ ಬಲಗೈಯಲ್ಲಿ 
ನಿಂಬೆಹಣ್ಣನ್ನು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದು ನಿಂತಿದ್ದಾಳೆ. ಅಲಂಕೃತಳಾದ ಮಾಸ್ತಿಯ 
ಬಲತೋಳಿನ ಕೆಳಗೆ ಬಿಲ್ಲು-ಬಾಣ ಹಿಡಿದು ನಿಂತ ವೀರನು ಸೊಂಟದಲ್ಲಿ ಕಿರುಗತ್ತಿ ಧರಿಸಿದ್ದಾನೆ. 
ಮಾಸಿಯ ಎಡಭುಜದ ಮೇಲೆ ಕೈಮುಗಿದು ಕುಳಿತ ವೀರನ ಚಿಕ್ಕ ಶಿಲವಿದೆ. ಸದರಿ ತಾಲೂಕಿನ 
ಬೋಗಾವಿ ಮಾಸ್ತಿಕಲ್ಲಿನ ಶಿಲವು ಉಳಿದವುಗಳಿಗಿಂತ ಸ್ಪಲ್ಪ ವಿಶಿಷ್ಟವಾಗಿದೆ. ಅದೇನೆಂದರೆ ಅಲಂಕೃತಳಾದ 
ಮಾಸ್ಟಿಯ ಎತ್ತಿದ ಬಲತೋಳುಗೈಯ ಕೆಳಗೆ ಬಿಲ್ಲನ್ನು ಹಿಡಿದು ನಿಂತಿರುವ ವೀರನ ಚಿಕ್ಕ ಶಿಲ್ಲವಿದ್ದು. 
ಆತನ ಪಕ್ಕದಲ್ಲಿ ಎಡಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ವದಲ್ಲಿರುವ ಮಾಸ್ತಿಯು ಬಲಕೈಯಲ್ಲಿ ಕಮಂಡಲ 
ಹಿಡಿದು ನಿಂತ ಇನ್ನೊಂದು ಚಿಕ್ಕ ಶಿಲ್ಲ್ಪವಿರುವುದು. ಸಾಮಾನ್ಯವಾಗಿ ಆಯುಧ ಪಾಣಿಯಾದ ವೀರ, 
ಕೈಮುಗಿದು ಕುಳಿತ ವೀರ, ಇಲ್ಲವೆ ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಪಗಳನ್ನು ಇಂಥಲ್ಲಿ ಕೆತ್ತಿರುವುದನ್ನು 
ಕಾಣುತ್ತೇವೆ. ಹಾಗಾಗಿ ಇದೊಂದು ವಿಶಿಷ್ಟ ಶಿಲವೆಂದು ಹೇಳಬಹುದು. ಇವುಗಳಲ್ಲದೆ ಆಲದಕಟ್ಟಿ, 
ಹಿರೇಮತ್ತೂರು, ಬಾಳಂಬೀಡು, ಹಳನಿಡ್ನೇಗಿಲ, ಕಾಲ್ಪೆಹಳ್ಳಿ ಮತ್ತು ದೂದಿಹಳ್ಳಿಗಳಲ್ಲಿ ವೀರನ ಶಿಲ್ಪವನ್ನು 
ಗೌಣವಾಗಿ ಕೆತ್ತಿರುವ ಮಾಸಿಕಲ್ಲುಗಳು ಕಂಡುಬರುತ್ತವೆ. 


೨೪೧ 


ಹಾನಗಲ್ಲು ತಾಲೂಕಿನ ಹೆರೂರು ಗ್ರಾಮದ ಶಿಭಾರಕಟ್ಟೆಯ ಸಮೀಪದಲ್ಲಿರುವ ಮಾಸಿಕಲ್ಲಿನಲ್ಲಿರುವ 
ಮಾಸ್ಟಿಯು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸದಲ್ಲಿದ್ದು, ಇಳಿಬಿಟ್ಟ ಎಡಕ್ಕೆಯಲ್ಲಿ ನಿಂಬೆಹಣ್ಣನ್ನು 
ಹಿಡಿದಿದ್ದಾಳೆ. ಮಾಸ್ತಿಯು ತುರುಬು ಕಟ್ಟಿರುವ ರೀತಿ ಮತ್ತು ಸೀರೆಯ ಮಡಿಕೆಗಳು ಗಮನಸೆಳೆಯುತ್ತವೆ. 
ಅಲಂಕೃತಳಾದ ಮಾಸ್ಟಿಯ ಬಲತೋಳಿನ ಕೆಳಗೆ ಸೊಂಟದಲ್ಲಿರುವ ಕಿರುಗತ್ತಿಗಳನ್ನು ತಮ್ಮ ಬಲಕೈಗಳಿಂದ 
ಹಿಡಿದು ನಿಂತಿರುವ ಇಬ್ಬರು ವೀರರ ಚಿಕ್ಕಶಿಲ್ಲಗಳಿವೆ. ಹೀಗೆ ಇಬ್ಬರು ವೀರರನ್ನು ಮಾಸ್ಲಿಯ ಜೊತೆಯಲ್ಲಿ 
ಗೌಣವಾಗಿ ಚಿತ್ರಿಸಿರುವ ಉದ್ದೇಶವನ್ನು ವಿಶ್ಲೇಷಿಸುವುದು ಕಷ್ಟಕರವಾಗಿದೆ. ಇದೇ ತಾಲೂಕಿನ ಹಾವಣಗಿ 
ಕಾಳಮ(ಈಶ್ತರ) ದೇವಾಲಯದ ಮುಂದೆ ಇರುವ ಮಾಸ್ತಿಕಲ್ಲು ಸುಮಾರು ಐದುವರೆ ಅಡಿ ಎತ್ತರವಾಗಿದೆ. 
ಮೇಲಕ್ಕೆತ್ತಿದ ಬಲಗೈ ಹಸ್ತದಲ್ಲಿ ಪುಷ್ಟವನ್ನು ಕೆತ್ತಲಾಗಿದೆ. ಎಡಕ್ಕೆಯಲ್ಲಿ ಕಮಂಡಲವಿದೆ. ಕುಂಡಲ, 
ಗ್ಲೀವ, ಉಪಗೀವ, ಹಾರ, ಸ್ಥಂದಮಾಲ, ಬಾಜುಬಂಧ, ಕೈಬಳ, ಕಂಕಣ, ಕಾಲಂದುಗೆ, ಪಾದಜಲಕ್‌ಗಳ 
ಅಲಂಕರಣೆ ಮಾಡಿಕೊಂಡ ಮಾಸ್ತಿಯ ಸೀರೆಯ ಮುಂದೆ ಇಳಿಬಿದ್ದ ಕುಚ್ಚ ಮತ್ತು ಪಕ್ಕದಲ್ಲಿರುವ 
ಸೀರೆಯ ಮಡಿಕೆಗಳು ಗಮನ ಸೆಳೆಯುತ್ತವೆ. ಮಾಸಿಯ ಬಲಭುಜದ ಮೇಲೆ ಕೈಮುಗಿದು ಕುಳಿತ 
ವೀರನ ಚಿಕ್ಕ ಶಿಲ್ಲವಿದೆ. ಸುಮಾರು ಆರುವರೆ ಅಡಿ ಎತ್ತರವಿರುವ ಮಾಸ್ತಿಕಲ್ಲೊಂದು ಹಾನಗಲ್ಲು 
ತಾಲೂಕಿನ ಮಕರವಳ್ಳಿ ಗಾಮದಲ್ಲಿದೆ. ಮಾಸ್ಲಿಯ ಬಲಗೈ ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿದ್ದರೆ, ಇಳಿಬಿಟ್ಟ 
ಕೈಯಲ್ಲಿ ಕಮಂಡಲವಿದೆ. ಅಲಂಕೃತಳಾಗಿರುವ ಮಾಸ್ಲಿಯ ಬಲಭುಜದ ಮೇಲೆ ವೀರನ ಕೈಮುಗಿದು 
ಕುಳಿತ ಚಿಕ್ಕ ಶಿಲ್ಪವಿದೆ. ಮಾಸ್ತಿಯ ಮೇಲ್ಭಾಗದಲ್ಲಿ ಶಂಖ, ಚೆಕ್ರಗಳನ್ನು ಕಂಡಿಸಲಾಗಿದ್ದು, ಹಾವೇರಿ 
ಭಾಗದಲ್ಲಿ ಹೀಗೆ ವೈಷ್ಣವ ಸಂಪ್ರದಾಯದ ಮಾಸ್ಟಿಗಳು ವಿರಳವೆಂದೇ ಹೇಳಬಹುದು. ಬ್ಯಾಡಗಿ 
ತಾಲೂಕಿನ ಮಾಸಣಗಿಯ ಮಾಸ್ತಿಗುಡಿಯಲ್ಲಿರುವ ಸುಮಾರು ಐದು ಅಡಿಗಿಂತ ಎತ್ತರವಾದ ಮಾಸಿಶಿಲವು 
ತುಂಬಾ ಆಕರ್ಷಕವಾಗಿದೆ. ವಿವಿಧ ಆಭರಣಗಳಿಂದ ಅಲಂಕೃತಳಾದ ಮಾಸ್ಸಿಯ ಕೊರಳಹಾರಗಳು 
ಮತ್ತು ಲಂಗದ ಮೇಲಿರುವ ಕಠಿಸೂತ್ರ ಗಮನಸೆಳೆಯುತ್ತವೆ. ಮಾಸ್ಲಿಯ ಬಲತೋಳಿನ ಕೆಳಗೆ ಚಿಕ್ಕದಾಗಿ 
ವೀರನೊಬ್ಬ ಬಿಲ್ಲು-ಬಾಣ ಹಿಡಿದು ನಿಂತಿರುವಂತೆ ಕೆತ್ತಲಾಗಿದೆ. ಮಾಸ್ತಿಯು ಇಳಿಬಿಟ್ಟಿರುವ ಎಡಗೈಯಲ್ಲಿ 
ಮಾದಲದ ಹಣ್ಣನ್ನು ಹಿಡಿದಿದ್ದಾಳೆ. 


ಬ್ಯಾಡಗಿ ತಾಲೂಕಿನ ಬಡಮಲ್ಲಿ ಗ್ರಾಮದ ಮಾಸಿಶಿಲವೊಂದು ನೀಲಿಛಾಯೆಯ ಬಳಪದ 
ಕಲ್ಲಿನಿಂದ ಮಾಡಲ್ಪಟ್ಟಿದ್ದು, ಅತ್ಯಂತ ವಿಶಿಷ್ಟ ಕಲಾಕೃತಿಯಾಗಿದೆ. ಅಭಯಹಸದಲ್ಲಿರುವ ಮಾಸ್ತಿಯ 
ಬೆರಳುಗಳನ್ನು ಅಗತ್ಯಕ್ಕಿಂತ ಉದ್ದವಾಗಿ ಕಂಡರಿಸಿದಂತಿದೆ. ಅಲಂಕೃತಳಾಗಿರುವ ಮಾಸ್ತಿಯು ಇಳಿಬಿಟ್ಟ 
ಎಡಕ್ಕೆಯಲ್ಲಿ ಕಮಲದ ಮೊಗ್ಗು ಮತ್ತು ಕನ್ನಡಿಯನ್ನು ಹಿಡಿದಿದ್ದಾಳೆ. ಸೀರೆಯ ಮೇಲೆ ಸುತ್ತಿದ 
ವಸ್ತವನ್ನು ಮುಂದೆ ಗಂಟುಹಾಕಿದ್ದಾಳೆ. ಮಾಸ್ತಿಯ ಬಲತೋಳಿನ ಕೆಳಗೆ ಬಿಲ್ಲು ಹಿಡಿದು, ಬೆನ್ನಿಗೆ 
ಬತ್ತಳಿಕೆಯನ್ನು ಕಟ್ಟಿರುವ ವೀರನು ಗೋಪಾಲಾಸನದಲ್ಲಿ(ತಳುಕು ಕಾಲಿನಲ್ಲಿ) ನಿಂತಿದ್ದು ತನ್ನ ಬಲಗೈಯಿಂದ 
ಪತ್ನಿಯ ಕೈಯನ್ನು ಮತ್ತು ಎಡಗೈಯಿಂದ ಅವಳ ಸೊಂಟವನ್ನು ಬಳಸಿ ನಿಂತಿರುವ ಭಂಗಿ 
ಮನೋಜ್ಞವಾಗಿದೆ. ಈ ಶಿಲ್ಲಗಳು ಸೂಚಿಸುವ ಒಳಾರ್ಥಗಳನ್ನು ಗ್ರಹಿಸುವುದು ಕಷ್ಟ. ಇದರ ಮೇಲೆ 
ಎರಡು ಗಿಳಿಗಳು ಕೊಕ್ಕುಗಳನ್ನು ಕೂಡಿಸಿ ಕುಳಿತಿರುವಂತೆ ಕಂಡರಿಸಲಾಗಿದೆ. ಮಾಸ್ತಿಯ ಎಡತೋಳಿನ 
ಪಕ್ಕದಲ್ಲಿ ಕಂಬದ ಮೇಲೆ ಕಮಂಡಲವಿದೆ. ಇದರ ಮೇಲಿನ ಶಿಲ್ಪಗಳು ಅಸ್ಪಷ್ಟವಾಗಿವೆ. 


A) 


ಶಿಗ್ಗಾಂವಿ ತಾಲೂಕಿನ ಶ್ಥಾಡಂಬಿಯ ಮಾಸ್ತಿಕಲ್ಲೊಂದು ನಾಲ್ಕುವರೆ ಅಡಿ ಎತ್ತರವಿದ್ದು ಮಾಸ್ತಿಯು 
ಬಲಗೈ ಮೇಲಕ್ಕೆತ್ತಿ ಹರಸುವಂತಿದ್ದಾಳೆ. ಇಳಿಬಿಟ್ಟ ಎಡಕ್ಕೈಯಲ್ಲಿ ಕಳಸ ಹಿಡಿದಿರುತ್ತಾಳೆ. ಅಲಂಕೃತಳಾದ 
ಮಾಸ್ಟಿಯ ಎಡಪಕ್ಕದಲ್ಲಿ ಅವಳ ಅರ್ಧದಷ್ಟು ಎತ್ತರಕ್ಕೆ ವೀರನ ಕೆತ್ತನೆಯಿದೆ. ಗಂಡುಗಚ್ಚೆ ಹಾಕಿರುವ 
ವೀರನು ಆಭರಣಗಳನ್ನು ಧರಿಸಿದ್ದು, ಬಲಕೈಯಲ್ಲಿ ಕಠಾರಿ ಹಿಡಿದಿದ್ದಾನೆ. ಇದೇ ತಾಲೂಕಿನ ಮಾಕಾಪುರ 
ಗ್ರಾಮದ ಮಾಸ್ತಿಕಲ್ಲೊಂದರ ಮಾಸ್ತಿಯು ಬಲಗೈ ಎತ್ತಿ ಹರಸುತ್ತಿದ್ದಾಳೆ. ಎಡಗೈಯಲ್ಲಿ ನಿಂಬೆಹಣ್ಣನ್ನು 
ಹಿಡಿದಿದ್ದಾಳೆ. ಅಲಂಕೃತಳಾದ ಮಾಸ್ತಿಯ ಬಲಬದಿಗೆ ಎಡಗೈಯಲ್ಲಿ ಬಿಲ್ಲು. ಬಲಗೈಯಿಂದ 
ಸೊಂಟದಲ್ಲಿರುವ ಕಿರುಗತ್ತಿಯನ್ನು ಹಿಡಿದು ನಿಂತ ವೀರನನ್ನು ಮಾಸ್ತಿಯ ಅರ್ಧದಷ್ಟು ಎತ್ತರಕ್ಕೆ 
ಕಂಡರಿಸಲಾಗಿದೆ. ಮಾಸ್ತಿಯ ಮೇಲೆ ಎಡಬಲಗಳಲ್ಲಿ ಸೂರ್ಯ-ಚಂದ್ರನ ಉಬ್ಬುಶಿಲ್ಲಗಳಿವೆ. ಮೇಲೆ 
ನಂದಿ, ಲಿಂಗುವನ್ನು ಪೂಜಿಸುವ ಅರ್ಚಕನ ಶಿಲ್ಪಗಳಿವೆ. ಸದರಿ ತಾಲೂಕಿನ ಚಂದಾಪುರದ 
ಮಾಸ್ತಿಕಲ್ಲಿನಲ್ಲಿರುವ ಮಾಸ್ತಿಯು ನಿಂಬೆಹಣ್ಣನ್ನು ಹಿಡಿದ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸದಲ್ಲಿದ್ದಾಳೆ. 
ಎಡಕ್ಕೆಲ್ಲಿ ಕನ್ನಡಿ ಹಿಡಿದು ಮುಖದ ಮುಂದೆ ಹಿಡಿದುಕೊಂಡಿದ್ದಾಳೆ. ಮಾಸ್ತಿಯ ಬಲತೋಳಿನ ಕೆಳಗೆ 
ಆಳೆತ್ತರದ ಬಿಲ್ಲು-ಬಾಣ ಹಿಡಿದು ನಿಂತಿರುವ ವೀರನು ಆಭರಣಗಳನ್ನು ಧರಿಸಿದ್ದಾನೆ. ಮೇಲ್ಲಾಗದಲ್ಲಿ 
ನಂದಿ, ಲಿಂಗುಪೂಜಿಸುವ ಅರ್ಚಕ, ಕೈಮುಗಿದು ಕುಳಿತಿರುವ ದಂಪತಿಗಳು ಮತ್ತು ಸೂರ್ಯ- 
ಚಂದನ ಚಿಕ್ಕ ಶಿಲ್ಲಗಳಿವೆ. ಮೇಲಿನ ಮಾಸ್ತಿಕಲ್ಲುಗಳಲ್ಲಿ ಮಾಸ್ತಿಯನ್ನು ದೊಡ್ಡದಾಗಿ ಕಂಡರಿಸಿದ್ದು, 
ಅವಳ ಪತಿಯನ್ನು ಚಿಕ್ಕದಾಗಿ ಚಿತ್ರಿಸಲಾಗಿರುವುದನ್ನು ಕಾಣುತ್ತೇವೆ. ಇಲ್ಲಿ ಸತಿಹೋದ ಸ್ತ್ರೀಯನ್ನು 
ದೊಡ್ಡದಾಗಿ ಬಿಂಬಿಸಿರಲು ಕಾರಣವೇನೆಂದರೆ ಅವಳ ಪತಿ ಈಗಾಗಲೇ ಮರಣಿಸಿದ್ದು ಅದು ಈ 
ಶಿಲ್ಲದಲ್ಲಿ ನೆಪಮಾತ್ರಕ್ಕೆ ಸೀಮಿತ ಹಾಗೂ ಆತನು ಪ್ರಸ್ತುತ ಘಟನೆಯ ಭಾಗವಾಗಿರದಿರುವುದನ್ನು 


ಅಬರು ಅಥವಾ ಮೂವರು ಮಾಸ್ಟಿಯರ ಪೂರ್ಣಶಿಲ್ಲಗಳು ಇತರರೊಂದಿಗೆ 


ಬ 


ಯುದ್ಧ ಮತ್ತಿತರ ಕಾರಣಗಳಿಂದ ಮರಣ ಹೊಂದಿದ, ಪತಿಯೊಂದಿಗೆ ಸಹಗಮನ 
ಮಾಡಲಾಗದೇ, ಕೆಲದಿನಗಳ ನಂತರ ಸತಿ ಆಚರಿಸಿದ ಕೆಲವು ಘಟನೆಗಳನ್ನು ಈಗಾಗಲೇ ಚರ್ಚಿಸಲಾಗಿದೆ. 
ಒಂದು ವೇಳೆ ಮರಣಹೊಂದಿದ ವ್ಯಕ್ತಿಗೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಪತ್ನಿಯರಿದ್ದು 
ಅವರು ಅನುಮರಣ ಹೊಂದಿದ್ದರೆ ಇಬ್ಬರು ಮಾಸ್ತಿಯರನ್ನು ಒಂದೇ ಫಲಕದಲ್ಲಿ ಪ್ರತ್ಯೇಕವಾಗಿ 
ಬಲಗೈ ಮೇಲಕ್ಕೆತ್ತಿ ಹರಸುತ್ತಿರುವಂತೆ ಕೆತ್ತಲಾಗಿರುತ್ತದೆ. ಇಲ್ಲವೆ ಮಾಸ್ತಿಯರಿಗೆ ಹೆಚ್ಚಿನ ಪಾಶಸ್ತ್ಯವನ್ನು 
ನೀಡಿ ಇತರೆ ಶಿಲ್ಪಗಳನ್ನು ಘಟನೆಗೆ ಪೂರಕವಾಗಿ ಕೆತ್ತನೆಯಲ್ಲಿ ಮೂಡಿಸಿರುವುದನ್ನು ಕಾಣಬಹುದಾಗಿದೆ. 
ಇಬ್ಬರು ಅಥವಾ ಮೂವರು ಸತಿಯರನ್ನು ಒಂದೇ ಫಲಕದಲ್ಲಿ ಪ್ರತ್ಯೇಕವಾಗಿ ಕಂಡರಿಸಿ ಅದೇ 
ಫಲಕದಲ್ಲಿ ಯುದ್ಧ ಮತ್ತಿತರ ದೃಶ್ಯಗಳನ್ನು ಚಿತ್ರಿಸಲಾಗಿದ್ದರೆ ಅದನ್ನು ಅನುಮರಣವೆಂದು 
ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಅದು ಸಹಗಮನವಾಗಿದ್ದರೆ ವೀರನೊಂದಿಗೆ ಆತನ 
ಸಮಾನಾಂತರವಾಗಿ ಸತಿಯನ್ನು ಕೆತ್ತಲಾಗುತ್ತಿತ್ತು. ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ಇಂಥ ಕೆಲವು 
ಮಾಸ್ತಿಕಲ್ಲುಗಳು ಕಂಡುಬರುತ್ತವೆ. ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನ ಸತಿಹೋದ ಅನುಗಮನ 
ಘಟನೆಯನ್ನು ಉಲ್ಲೇಖಿಸುವ ಶಾಸನಗಳು ಅತಿ ಕಡಿಮೆ. ಆದರೆ ಶಿಲ್ಪಗಳನ್ನು ಆಧರಿಸಿ ಇಂಥ 
ಅನುಮರಣಗಳ ಮಾಸ್ತಿಕಲ್ಲುಗಳನ್ನು ಗುರುತಿಸಬಹುದಾಗಿದೆ. 


೨೪೩ 


ರಾಣೇಬೆನ್ನೂರು ತಾಲೂಕಿನ ಮಾಕನೂರು ಗಾಮದಲ್ಲಿರುವ ಮಾಸ್ತಿಕಲ್ಲೊಂದು ಬೆಣಚುಕಲ್ಲಿನಿಂದ 
ಮಾಡಲ್ಪಟ್ಟಿದ್ದು, ಇದಕ್ಕಾಗಿಯೇ ಸಧ್ಯದಲ್ಲಿ ಒಂದು ಚಿಕ್ಕ ದೇವಾಲಯವನ್ನು ನಿರ್ಮಿಸಲಾಗುತ್ತಿದೆ. 
ಒಂದೇ ಹಂತದಲ್ಲಿರುವ ಈ ಶಿಲಾಫಲಕದಲ್ಲಿ ಇಬ್ಬರು ಮಾಸ್ತಿಯರು ಮತ್ತು ಮಧ್ಯದಲ್ಲಿ ಕೈಮುಗಿದು 
ಕುಳಿತಿರುವ ಇನ್ನೊಂದು ಚಿಕ್ಕ ಶಿಲ್ಪವಿದೆ. ಸುಮಾರು ಐದು ಅಡಿ ಎತ್ತರವಿರುವ ಮಾಸ್ತಿಯರು 
ನಿಂಬೆಹೇಬ್ದಗಳನ್ನು ಹಿಡಿದಿರುವ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ಪದಲ್ಲಿದ್ದಾರೆ. ತಲೆಗೆ ಕೇದಿಗೆಯನ್ನು 
ಮುಡಿದಿರುವ ಮಾಸ್ಟಿಯರು ಕಿವಿಗಳಿಗೆ ಕುಂಡಲಗಳನ್ನು ಧರಿಸಿದ್ದಾರೆ. ಮಾಸ್ಲಿಯರಿಬ್ಬರೂ ಎಡಕ್ಕೆಗಳನ್ನು 
ಕೆಳಗೆ ಇಳಿಬಿಟ್ಟಿದ್ದಾರೆ. ಮಾಸ್ತಿಯರಿಬ್ಬರೂ ಸೀರೆಯನ್ನು ಧರಿಸಿದ್ದಾರೆ. ಮಧ್ಯದಲ್ಲಿ ಪೀಠದ ಮೇಲೆ 
ಕೈಮುಗಿದು ಕುಳಿತ ಇನ್ನೊಬ್ಬ ಸ್ಕೀ ಇದ್ದಾಳೆ. ಗಾಮಕ್ಕೆ ಯಾವುದೇ ದೇವತೆಯ ಪವೇಶವಾಗಬೇಕಾದರೂ 
ಇವರ ಪರವಾನಿಗೆ ಬೇಕಾಗಿದ್ದು, ವಿಶೇಷವಾಗಿ ಮಕ್ಕಳಿಗೆ ಬರುವ ದಡಾರದಮ್ಮ ಸಿಡುಮಮ್ಮ 
ಗೊಬ್ಬರದಮ್ಮ ಎಂಬ ಖಾಯಿಲೆಗಳಿಂದ ಅವರನ್ನು ಕಾಪಾಡುವ ಹೊಣೆ ಈ ಮಾಸ್ತ್ಯಮ್ಮನವರದು 
ಎಂದು ಸ್ಥಳೀಯ ಚಂದಪ್ಪ ತಿಮ್ಮಲಾಪುರ ಹೇಳುತ್ತಾರೆ. ಇದೇ ತಾಲೂಕಿನ ಹೊಳೆಆನ್ವೇರಿ ಗ್ರಾಮದ 
ಕೊಂಡಜ್ಜಿ ಶೇಕ್ರಪಜ್ಞನವರ ಮನೆಯ ಹಿಂಬದಿಯಲ್ಲಿ ಪುಟ್ಟ ಗುಡಿಯೊಂದಿದ್ದು ಅದರಲ್ಲಿ ಇಬ್ಬರು 
ಮಾಸ್ಟಿಯರಿರುವ ಶಿಲ್ಪವಿದೆ. ಸಮಾನ ಎತ್ತರದಲ್ಲಿರುವ ಈ ಮಾಸಿಯರು ಬಲಗೈಗಳನ್ನು ಮೇಲಕ್ಕೆತ್ತಿ 
ಅಭಯಹಸ್ನದಲ್ಲಿದ್ದಾರೆ. ತಲೆಗೆ ಕೇದಿಗೆಯನ್ನು ಮುಡಿದಿರುವ ಮಾಸ್ತಿಯರು ಇಳಿಬಿಟ್ಟ ಎಡಕ್ಕೆಗಳಲ್ಲಿ 
ಏನನ್ನೋ ಹಿಡಿದಿದ್ದಾರೆ. ಶೀಲ್ಪಗಳು ಸವೆದಿರುವುದರಿಂದ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. 


ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಗ್ರಾಮದ ಕಾಂತೇಶ ದೇವಾಲಯದ ಮುಂದೆ ಇಬ್ದರು 
ಮಾಸ್ಟಿಯರ ಸ್ವತಂತ್ರ ಶಿಲವೊಂದಿದೆ. ನೀಲಿಛಾಯೆಯ ಬಳಪದ ಕಲ್ಲಿನಲ್ಲಿ ಕೆತ್ತಿರುವ ಶಿಲ್ಲವು ಕಲಾತ್ಮಕವಾಗಿದೆ. 
ಫಲಕದ ಎಡಭಾಗದಲ್ಲಿರುವ ಮಾಸ್ತಿಯು ನಿಂಬೆಹಣ್ಣನ್ನು ಹಿಡಿದ ಬಲಗೈಯನ್ನು ಮೇಲಕ್ಕೆತ್ತಿ 
ಅಭಯಹಸ್ತದದಲ್ಲಿದ್ದಾಳೆ. ಇಳಿಬಿಟ್ಟಿರುವ ಎಡಕ್ಕೆಯಲ್ಲಿ ಕನ್ನಡಿಯನ್ನು ಹಿಡಿದಿರುತ್ತಾಳೆ. ಬಲಬದಿಗೆ 
ತುರುಬು ಕಟ್ಟಿರುವ ಮಾಸ್ತಿಯು ಕೇದಿಗೆ ಮುಡಿದಿದ್ದಾಳೆ. ಮಾಸ್ತಿಯು ಕುಂಡಲ, ಗೀವ, ಹಾರ, 
ಸ್ಫಂದಮಾಲ, ಬಳೆ, ಬಾಜುಬಂಧ ಮತ್ತು ಕಾಲಿಗೆ ನೂಪುರ ಧರಿಸಿದ್ದಾಳೆ. ಅವಳು ಸೀರೆಯ ಮೇಲೆ 
ವಸ್ತವೊಂದನ್ನು ಸುತ್ತಿ ಮುಂದೆ ಗಂಟುಹಾಕಿದ್ದಾಳೆ. ಇವಳ ಬಲಬದಿಗೆ ಇವಳಿಗಿಂತ ಚಿಕ್ಕದಾಗಿ 
ಕಂಡರಿಸಿರುವ ಇನ್ನೊಂದು ಮಾಸ್ತಿಯ ಶಿಲ್ಲವಿದ್ದು, ಅವಳು ಕೈಮುಗಿದು ನಿಂತಿದ್ದಾಳೆ. ಈ ಮಾಸ್ತಿಯು 
ತಲೆಯನ್ನು ಹಿಂದಕ್ಕೆ ಬಾಚಿ ಬಲಕ್ಕೆ ತುರುಬು ಕಟ್ಟಿದ್ದಾಳ. ತಲೆಯ ಹಿಂದೆ ಕೇದಿಗೆ ಮುಡಿದಿದ್ದಾಳೆ. 
ಕುಂಡಲ, ಹಾರ, ಬಳೆ, ಬಾಜುಬಂಧ ಧರಿಸಿರುವ ಮಾಸ್ತಿಯ ಸೀರೆಯ ಮಡಿಕೆಗಳು ಗೋಚರಿಸುತ್ತವೆ. 
ಫಲಕದ ತುದಿಯನ್ನು ಕಮಲದ ಮೊಗ್ಗಿನಂತೆ ಕಂಡರಿಸಲಾಗಿದೆ. ಇಲ್ಲಿ ಒಬ್ಬ ಮಾಸ್ತಿಯನ್ನು ದೊಡ್ಡದಾಗಿ, 
ಇನ್ನೊಬ್ಬ ಮಾಸ್ತಿಯನ್ನು ಚಿಕ್ಕದಾಗಿ ಕಂಡರಿಸಿರುವ ಕಾರಣ ತಿಳಿದುಬರುವುದಿಲ್ಲ. ಬಹುಶಃ ದೊಡ್ಡದಾಗಿ 
ಕಂಡರಿಸಿದವಳು ಹಿರಿಯ ಪತ್ನಿ ಚಿಕ್ಕದಾಗಿ ಕಂಡರಿಸಿದವಳು ಕಿರಿಯ ಪತ್ನಿ ಆಗಿರಬಹುದು ಇಲ್ಲವೇ 
ಸ್ಥಳದ ಅಭಾವದಿಂದ ಎಂಬುದಾಗಿ ಊಹಿಸಬಹುದು. ಇದೇ ತಾಲೂಕಿನ ಚಿನ್ನಿಕಟ್ಟಿ ಗ್ರಾಮದ 
ಮಾಸಿಕಲ್ಲೊಂದರ ಕೆಳಹಂತದಲ್ಲಿ ಇಬ್ಬರು ಮಾಸಿಯರು ಬಲಗೈಗಳನ್ನು ಮೇಲಕ್ಕೆತ್ತಿ ಅಭಛಯಹಸ್ಸದಲ್ಲಿದ್ದಾರೆ. 


೨೪೪ 


ಇವರಿಬ್ಬರು ಬಲಕ್ಕಗಳಲ್ಲಿ ನಿಂಬೆಹೇಬ್ದಗಳನ್ನು ಹಿಡಿದಿದ್ದಾರೆ. ತಲೆಗೆ ಕೇದಿಗೆಯನ್ನು ಮುಡಿದ ಮಾಸ್ತಿಯರು 
ಕುಂಡಲ, ಹಾರ, ಬಳೆ, ಬಾಜುಬಂಧಗಳನ್ನು ಧರಿಸಿದ್ದಾರೆ. ಮಾಸ್ತಿಯರ ಎದೆಯಿಂದ ಕೆಳಗಿನ ಭಾಗ 
ನೆಲದಲ್ಲಿ ಹೂತಿದೆ. ಮೇಲೆ ಲಿಂಗು ಪೂಜಿಸುವ ಅರ್ಚಕ, ನಂದಿ ಮತ್ತು ಕೈಮುಗಿದು ಕುಳಿತ ಪತಿ- 
ಪತ್ನಿಯರ ಮೂರು ಶಿಲ್ಲಗಳಿದ್ದು, ಸತಿಯರ ಮಧ್ಯದಲ್ಲಿ ತಲೆ ಮಾತ್ರ ಗೋಚರಿಸುವ ಇನ್ನೊಂದು 
ಶಿಲವಿದೆ. ಇಲ್ಲಿಯ ಕೆಳಹಂತದಲ್ಲಿ ಮಾಸ್ತಿಯರನ್ನು ಮಾತ್ರ ಕಂಡರಿಸಿರುವುದರಿಂದ ಇದು 
ಅನುಮರಣವೆಂದು ಹೇಳಬಹುದು. ಆದರೆ ಮೇಲಿನ ಹಂತದಲ್ಲಿ ಪತಿಯೊಂದಿಗೆ ಮೂವರು 
ಸತಿಯರಿರುವಂತೆ ಕಂಡರಿಸಿರುವುದು ಗಮನ ಸೆಳೆಯುತ್ತದೆ. ಇದು ಶಾಸನ ಸಹಿತ ಮಾಸ್ತಿಕಲ್ಲಾಗಿದ್ದು 
ಪೊಲೆಯನಾಯಕನ ಮರಣ ಹಾಗೂ ಆತನ ಮೂವರು ಸತಿಯರ ಅನುಗಮನ ಮರಣವನ್ನು 
ನಿರೂಪಿಸುತ್ತದೆ. 


ಹಾವೇರಿ ತಾಲೂಕಿನ ದೇವಗಿರಿ ಗಾಮದಲ್ಲಿರುವ ಇಬ್ಬರು ಮಾಸ್ತಿಯರ ಸತಿಕಲ್ಲು ಮೂರು 
ಹಂತಗಳನ್ನು ಹೊಂದಿದೆ. ಕೆಳಗಿನ ಹಂತ ದೊಡ್ಡದಾಗಿದ್ದು, ಮಾಸ್ತಿಯರಿಬ್ಬರು ಬಲಕ್ಕೆಗಳನ್ನು ಮೇಲಕ್ಕೆತ್ತಿ 
ಅಭಯಹಸ್ನದಲ್ಲಿದ್ದಾರೆ. ಬಲಕೈಗಳಲ್ಲಿ ಮಾಸ್ತಿಯರು ತಮ್ಮ ಹೆಬ್ಬೆರಳು ಮತ್ತು ತೋರುಬೆರಳುಗಳಿಂದ 
ನಿಂಬೆಹಣ್ಣುಗಳನ್ನು ಒತ್ತಿ ಹಿಡಿದಿರುವ ರೀತಿ ಗಮನಸೆಳೆಯುತ್ತದೆ. ಮಾಸಿಯರು ತುರುಬಿಗೆ ಕೇದಿಗೆಯನ್ನು 
ಮುಡಿದಿದ್ದಾರೆ. ಕುಂಡಲ, ಹಾರ, ಬಳೆ, ಬಾಜುಬಂಧ ಧರಿಸಿರುವ ಮಾಸ್ತಿಯರ ಸೀರೆಯ ನೆರಿಗೆಗಳು 
ಮುಂದೆ ಇಳಿಬಿದ್ದಿದ್ದು ಅದರ ಮಡಿಕೆಗಳು ಗೋಚರಿಸುತ್ತವೆ. ಎರಡನೆಯ ಚಿಕ್ಕ ಪಟ್ಟಿಕೆಯಲ್ಲಿ ವೀರನನ್ನು 
ಅಪ್ಪರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಯವಿದೆ. ಅದರ ಮೇಲೆ ಇನ್ನೂ ಕಿರಿದಾಗಿರುವ ಪಟ್ಟಿಕೆಯಿದ್ದು, 
ಅಲ್ಲಿ ನಂದಿ, ಲಿಂಗು ಪೂಜಿಸುವ ಅರ್ಚಕ ಹಾಗೂ ವೀರನೊಂದಿಗೆ ಇಬ್ಬರು ಪತ್ನಿಯರು ಕೈಮುಗಿದು 
ಕುಳಿತಿರುವ ಶಿಲ್ಪಗಳನ್ನು ಕಾಣಬಹುದು. ಇಲ್ಲಿರುವ ಮೇಲಿನ ಹಂತಗಳು ಅನುಗಮನ ಮರಣದ 
ಬಗ್ಗೆ ಅನುಮಾನಹುಟ್ಟಿಸುತ್ತವೆ. ಇದೇ ತಾಲೂಕಿನ ದೇವಿಹೊಸೂರು ಗ್ರಾಮದಲ್ಲಿರುವ ಮೂವರು 
ಮಾಸ್ಟಿಯರ ಸತಿಕಲ್ಲೊಂದು ನಾಲ್ಕು ಹಂತಗಳನ್ನು ಹೊಂದಿದೆ. ಇದರ ಮೊದಲ ಹಂತದಲ್ಲಿ ವೀರನು 
ಕುದುರೆ ಏರಿ ಹೊರಟಿದ್ದಾನೆ. ಆತನ ಹಿಂದೆ ಮತ್ತು ಮುಂದೆ ಆಯುಧ ಹಿಡಿದಿರುವ ಸೈನಿಕರು 
ಯುದ್ಧಕ್ಕೆ ಹೊರಟಿರುವ ಚಿತ್ರಣವಿದೆ. ಎರಡನೆಯ ಹಂತದಲ್ಲಿ ಮೂವರು ಮಾಸ್ತಿಯರು ಬಲಕ್ಕೆಗಳನ್ನು 
ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವ ಶಿಲ್ಪಗಳಿವೆ. ಮೂವರು ಮಾಸ್ಟಿಯರು ಬಲಕ್ಕೆ ತುರುಬನ್ನು ಕಟ್ಟಿದ್ದು, 
ಕೇದಿಗೆಯನ್ನು ಮುಡಿದಿದ್ದಾರೆ. ಆಭರಣಗಳನ್ನು ಧರಿಸಿರುವ ಮಾಸ್ತಿಯರು ಹಸನ್ಮುಖರಾಗಿದ್ದಾರೆ. ಈ 
ಹಂತದ ಎಡಬದಿಯ ಮಾಸ್ಟಿಯ ಭುಜದ ಮೇಲೆ ಕೈಮುಗಿದು ಕುಳಿತ ಚಿಕ್ಕ ವೀರನ ಶಿಲ್ಪವಿದೆ. ಇದು 
ಈ ಹಿಂದೆ ಮರಣಹೊಂದಿದ ಮೂವರು ಸತಿಯರ ಗಂಡನು ಸ್ಪರ್ಗದಲ್ಲಿರುವುದನ್ನು ಸೂಚಿಸುತ್ತದೆ. 
ಮೂರನೆಯ ಹಂತದಲ್ಲಿ ಅಪ್ತರೆಯರು ವೀರನನ್ನು ಸ್ಪರ್ಗಕ್ಕೆ ಒಯ್ಯುವ ದರಶ್ಯವಿದೆ. ಮೇಲಿನ ಹಂತದಲ್ಲಿ 
ನಂದಿ, ಲಿಂಗ ಪೂಜಿಸುತ್ತಿರುವ ಅರ್ಚಕ ಮತ್ತು ಕೈಮುಗಿದು ಕುಳಿತ ವೀರನ ಶಿಲ್ಲಗಳಿವೆ. ಇದೊಂದು 
ಅನುಗಮನದ ಮಾಸಿಕಲ್ಲೆಂದು ಹೇಳಬಹುದು. 


೨೪೫ 


ಹಿರೇಕೆರೂರು ತಾಲೂಕಿನ ಹಳೇನಿಡನೇಗಿಲು ಗ್ರಾಮದಲ್ಲಿರುವ ಇಬ್ಬರು ಮಾಸ್ತಿಯರ ಸ್ಪತಂತ್ರಶಿಲ್ಲ 
ತುಂಬ ಕಲಾತ್ಮಕವಾಗಿದೆ. ಫಲಕದ ಬಲಬದಿಯಲ್ಲಿರುವ ಮಾಸ್ತಿಯು ನಿಂಬೆಹಣ್ಣನ್ನು ಹಿಡಿದ 
ಬಲಗೈಯನ್ನು ಮೇಲಕ್ಕೆತ್ತಿ ಹರಸುತ್ತಿರುವಂತಿದೆ. ಇಳಿಬಿಟ್ಟ ಎಡಕ್ಕೆಯಲ್ಲಿ ನೀರಿನ ಗಿಂಡಿ ಹಡಿದಿರುತ್ತಾಳೆ. 
ಇವಳ ಎಡಕ್ಕೆ ನಿಂತಿರುವ ಮಾಸ್ಟಿಯು ತನ್ನ ಬಲಗೈಯನ್ನು ಪಕ್ಕದಲ್ಲಿರುವ ಮಾಸ್ಟಿಯ ಭುಜದ 
ಮೇಲೆ ಇಟ್ಟಿದ್ದಾಳೆ. ಇದು ಮಾಸ್ಟಿಯರಿಬ್ಬರಲ್ಲಿನ ಅನ್ಕೊನ್ಯತೆಯನ್ನು ಬಿಂಬಿಸುತ್ತದೆ. ಮಾಸ್ತಿಯರು 
ತಲೆಯನ್ನು ಬಾಚಿ ಬಲಕ್ಕೆ ತುರುಬು ಕಟ್ಟಿರುತ್ತಾರೆ. ಮಾಸ್ತಿಯರು ಕುಂಡಲ, ಗೀವ, ಹಾರ, ಸೃಂಧಮಾಲ, 
ಬಾಜುಬಂಧ, ಬಳೆ, ಉಂಗುರ ಮುಂತಾದ ಆಭರಣಗಳನ್ನು ಧರಿಸಿದ್ದು, ಅವರು ಉಟ್ಟಿರುವ ಸೀರೆ 
ಗಮನಸೆಳೆಯುತ್ತದೆ. ಮಾಸ್ತಿಯರ ಮೊಳಕಾಲಿನಿಂದ ಕೆಳಭಾಗ ನೆಲದಲ್ಲಿ ಹೂತಿದೆ. ಇಬ್ಬರು ಮಾಸ್ತಿಯರು 
ಬಲಕೈಗಳನ್ನು ಮೇಲಕ್ಕೆತ್ತಿ ಅಭಛಯಹಸದಲ್ಲಿ ನಿಂತಿರುವ ಮಾಸ್ತಿಕಲ್ಲೊಂದು ಹಿರೇಕೆರೂರು ತಾಲೂಕಿನ 
ಹಳೆವೀರಾಪುರದಲ್ಲಿದೆ. ಇಲ್ಲಿಯ ಮಾಸ್ಟಿಯರು ಇಳಿಬಿಟ್ಟ ಎಡಕ್ಕೆಗಳಲ್ಲಿ ಕಮಂಡಲಗಳನ್ನು ಹಿಡಿದಿದ್ದಾರೆ. 
ತುರುಬಿಗೆ ಕೇದಿಗೆಯನ್ನು ಮುಡಿದಿದ್ದಾರೆ. 


ಸವಣೂರು ತಾಲೂಕಿನ ಮಂತ್ರೋಡಿ ಗಾಮದಲ್ಲಿ ಒಂದು ಅತ್ಯಂತ ಕಲಾತ್ಮಕವಾಗಿರುವ 
ಇಬ್ಬರು ಮಾಸ್ತಿಯ ಶಿಲ್ಪವಿದೆ. ಇದರ ಕೆಳಹಂತದಲ್ಲಿ ಎಡಬದಿಗಿರುವ ಮಾಸ್ಲಿಯು ಮೇಲಕ್ಕೆತ್ತಿದ 
ಬಲಕೈಯಲ್ಲಿ ನಿಂಬೆಹಣ್ಣನ್ನು ಹಿಡಿದ ರೀತಿ ಗಮನಸೆಳೆಯುತ್ತದೆ. ಬಲಬದಿಯಲ್ಲಿರುವ ಮಾಸ್ತಿಯು 
ಇಳಿಬಿಟ್ಟ ಎಡಕ್ಕೆಯಲ್ಲಿ ನಿಂಬೆಹಣ್ಣನ್ನು ಹಿಡಿದಿದ್ದಾಳೆ. ಮಾಸ್ತಿಯರು ಬಲಕ್ಕೆ ತುರುಬು ಕಟ್ಟಿದ್ದು, 
ಆಭರಣಗಳನ್ನು ಧರಿಸಿದ್ದಾರೆ. ಮಾಸ್ತಿಯರ ಶಿಲ್ಲಗಳು ತ್ರುಟಿತಗೊಂಡಿರುವುದರಿಂದ ಮಾಹಿತಿ ಅಸ್ಪಷ್ಟವಾಗಿದೆ. 
ಮಧ್ಯದ ಹಂತದಲ್ಲಿ ಅಲಂಕೃತನಾದ ವೀರನು ಬಿಲ್ಲನ್ನು ಹಿಡಿದು ವೈರಿಗಳೊಂದಿಗೆ ಹೋರಾಡುವ 
ದೃಶ್ಯವಿದೆ. ಮೇಲಿನ ಹಂತದಲ್ಲಿ ನಂದಿ, ಲಿಂಗವನ್ನು ಪೂಜಿಸುವ ಅರ್ಚಕ, ಮತ್ತು ಕೈಮುಗಿದು 
ಕುಳಿತ ವೀರನ ಶಿಲ್ಪಗಳಿವೆ. ಇಲ್ಲಿಯ ಹೋರಾಟದ ದೃಶ್ಯ ಸತಿ ಆಚರಣೆಗೆ ಪೂರಕವಾಗಿ ನೆಪ 
ಮಾತ್ರಕ್ಕೆ ಚಿತ್ರಿಸಿದ್ದಾಗಿದೆ. ಶಿಗ್ಗಾಂವಿ ತಾಲೂಕಿನ ಕಬನೂರು ಗ್ರಾಮದ ಮಾಸ್ತಿಕಲ್ಲೊಂದರ 
ಬಲಬದಿಯಲ್ಲಿರುವ ಮಾಸ್ತಿಯು ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ವದಲ್ಲಿದ್ದು, ತನ್ನ ಎಡಗೈಯನ್ನು 
ಪಕ್ಕದಲ್ಲಿರುವ ಮಾಸ್ತಿಯ ಭುಜದ ಮೇಲೆ ಇಟ್ಟಿದ್ದಾಳೆ. ಫಲಕದ ಎಡಬದಿಯಲ್ಲಿರುವ ಮಾಸ್ತಿಯು 
ಬಲಗೈ ಮೇಲಕ್ಕೆತ್ತಿ ಹರಸುತ್ತಿರುವಂತೆ ತೋರುತ್ತಿದ್ದ, ಇಳಿಬಿಟ್ಟ ಎಡಕ್ಕೆಯಲ್ಲಿ ನಿಂಬೆಹಣ್ಣನ್ನು ಹಿಡಿದಿದ್ದಾಳೆ. 
ಕೇದಿಗೆ ಮುಡಿದು, ಕಿವಿಗಳಿಗೆ ದೊಡ್ಡ ಕುಂಡಲಗಳನ್ನು ಹಾಕಿರುವ ಮಾಸ್ತಿಯರು ಜನಿವಾರ ಹಾಕಿರುತ್ತಾರೆ. 
ಇವರಿಬ್ಬರ ಮಧ್ಯದಲ್ಲಿ ಕೈಮುಗಿದು ಕುಳಿತ ವೀರನ ಚಿಕ್ಕ ಶಿಲ್ಲವದೆ. ಇದು ವೀರನು ಈಗಾಗಲೇ 
ಸ್ಪರ್ಗದಲ್ಲಿರುವುದನ್ನು ಸೂಚಿಸುತ್ತಿದ್ದು, ಆತನ ಮರಣದ ನಂತರದಲ್ಲಿ ಅವನ ಪತ್ನಿಯರು ಅನುಗಮನ 
ಮಾಡಿದ ಅಂಶವನ್ನು ಧ್ವನಿಸುತ್ತದೆ. 


೪.೮ ವಿಶೇಷ ಮಾಸ್ತಿಶಿಲ್ಲಗಳು 


ಕೆಲವೊಂದು ಮಾಸ್ತಿಕಲ್ಲುಗಳು ಅವುಗಳಲ್ಲಿರುವ ಶಿಲ್ಪಗಳಿಂದ, ಆ ಶಿಲ್ಪಗಳು ಹೊರಹೊಮ್ಮಿಸುವ 
ವಿಷಯಗಳಿಂದ ಮತ್ತು ಅವುಗಳ ಗಾತ್ರ ಮತ್ತು ಆಕಾರಗಳಿಂದ ಇತರ ಮಾಸ್ತಿಕಲ್ಲುಗಳಿಗಿಂತ ವಿಶೇಷವಾಗಿ 
ತೋರುತ್ತವೆ. ಇಲ್ಲಿ ಕೆತ್ತನೆಯ ಮೂಲಕ ಮೂಡಿಸಬೇಕಾಗಿರುವ ವಸ್ತುವಿಷಯ ಮತ್ತು ಶಿಲ್ಲಿಯ 


೨೪೬ 


ಮನೋಭಿಲಾಷೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಂಥ ಕೆಲವು ಮಾಸ್ತಿಕಲ್ಲುಗಳು ಅಧ್ಯಯನ 
ಪ್ರದೇಶದಲ್ಲಿ ದೊರಕಿದ್ದು, ಅವುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅರ್ಥೈಸಲು ಪ್ರಯತ್ನಿಸಲಾಗಿದೆ. 
ಹಾನಗಲ್ಲು ತಾಲೂಕಿನ ಮಾರನಬೀಡು ಗ್ರಾಮದಲ್ಲಿ ಹಂತಗಳ ದೃಷ್ಟಿಯಿಂದ ವಿಶಿಷ್ಠವೆನಿಸಿದ ಒಂದು 
ವೀರಮಾಸಿಕಲ್ಲು ಸಿಕ್ಕಿದೆ. ಸಾಮಾನ್ಯವಾಗಿ ಮಾಸ್ತಿಕಲ್ಲುಗಳಲ್ಲಿ ಫಲಕದ ಕೆಳಗಿನಿಂದ ಹಂತಗಳು 
ಪಾರಂಭಗೊಳ್ಳುತ್ತವೆ. ಆದರೆ ಈ ಮಾರನಬೀಡಿನ ವೀರಮಾಸಿಕಲ್ಲಿನಲ್ಲಿ ಲಂಬವಾಗಿ ಎರಡು ಭಾಗಗಳಿದ್ದು, 
ಅವು ಎರಡೆರಡು ಹಂತಗಳನ್ನು ಹೊಂದಿವೆ. ಬಲಭಾಗ ಮಾಸ್ತಿಕಲ್ಲಾದರೆ ಎಡಭಾಗ ವೀರಗಲ್ಲಾಗಿದೆ. 
ಅಲ್ಲದೆ ಇವರೆಡಕ್ಟೂ ಮೇಲೆ ಸ್ಪರ್ಗದ ಹಂತ ಮಾತ್ರ ಒಂದೆ ಇದೆ. ಇದರ ಕೆಳಭಾಗ ನೆಲದಲ್ಲಿ 
ಹೂತಿದ್ದು, ಎರಡುವರೆ ಅಡಿ ಎತ್ತರ ಮತ್ತು ಆರು ಅಡಿ ಅಗಲವನ್ನು ಹೊಂದಿದೆ. ಫಲಕದ 
ಬಲಬದಿಯಲ್ಲಿರುವ ಮಾಸ್ತಿಕಲ್ಲಿನ ಕೆಳಹಂತದಲ್ಲಿ ಆಳೆತ್ತರದ ಬಿಲ್ಲನ್ನು ಹಿಡಿದು ಬೆನ್ನಿಗೆ ಬತ್ತಳಿಕೆ 
ಕಟ್ಟಿಕೊಂಡ ವೀರನೊಬ್ಬ ಮಧ್ಯದಲ್ಲಿ ನಿಂತಿದ್ದಾನೆ. ಈತನ ಎಡಬಲಗಳಲ್ಲಿ ಬಲಕ್ಕೆಗಳನ್ನು ಮೇಲಕ್ಕೆತ್ತಿ 
ಅಭಯಹಸ್ನದಲ್ಲಿರುವ ಮಾಸ್ಲಿಯರು ಆ ಕೈಗಳಲ್ಲಿ ನಿಂಬೆಹಣ್ದುಗಳನ್ನು ಹಿಡಿದಿದ್ದಾರೆ. ತಲೆಗೆ ಕೇದಿಗೆ 
ಮುಡಿದಿರುವ ಮಾಸ್ತಿಯರು ಆಭರಣಗಳನ್ನು ಧರಿಸಿದ್ದಾರೆ. ಇದರ ಮೇಲಿನ ಹಂತದಲ್ಲಿ ಕುದುರೆ 
ಏರಿದ ವೀರನು ಬಲಗೈಯಲ್ಲಿ ಖಡ್ಗವನ್ನು ಎತ್ತಿ ಹಿಡಿದಿದ್ದಾನೆ. ಕುದುರೆಯ ಹಿಂದೆ ಸೇವಕನೊಬ್ಬ 
ವೀರನಿಗೆ ಛತ್ರಿಯನ್ನು ಹಿಡಿದಿದ್ದಾನೆ. ಕುದುರೆಯ ಮುಂದೆ ಪಲ್ಲಕ್ಕಿಯಲ್ಲಿ ಮಲಗಿರುವ ವೀರನನ್ನು 
ಇಬ್ಬರು ಹೊತ್ತೊಯ್ಯುತ್ತಿದ್ದಾರೆ. ಪಲ್ಲಕ್ಕಿಯ ಮೇಲೆ ಛತ್ರಿಯಿದೆ. ಫಲಕದ ಎಡಬದಿಯ ಕೆಳಹಂತದಲ್ಲಿ 
ಬಿಲ್ಲು-ಬಾಣ ಹಾಗೂ ಖಡ್ಗ-ಗುರಾಣಿ ಹಿಡಿದಿರುವ ಶತ್ರು ಪಡೆಯೊಂದಿಗೆ ಇಬ್ಬರು ವೀರರು ಬಿಲ್ಲು- 
ಬಾಣ ಹಿಡಿದು ಹೋರಾಡುತ್ತಿರುವ ದೃಶ್ಯವಿದೆ. ಇದರ ಮೇಲಿನ ಹಂತದಲ್ಲಿ ಕುದುರೆ ಏರಿದ ವೀರನು 
ತನ್ನ ಬಲಕೈಯಲ್ಲಿರುವ ಭರ್ಚಿಯಿಂದ ಶತ್ತುಸೈನ್ಯದ ಕುದುರೆಯ ಎದೆಗೆ ಬಲವಾಗಿ ತಿವಿದಿದ್ದಾನೆ. 
ಇದರಿಂದ ಘಾಸಿಗೊಂಡ ಕುದುರೆಯು ತನ್ನ ಮುಖವನ್ನು ಹಿಂದಕ್ಕೆ ತಿರುಗಿಸಿಕೊಂಡಿದೆ. ಇದರ 
ಪಕ್ಕದಲ್ಲಿ ಇನ್ನೊಬ್ಬ ಶತ್ರುಪಡೆಯ ಕುದುರೆಸವಾರನಿದ್ದಾನೆ. ಈ ಎರಡೂ ಹಂತಗಳಿಗೆ ಹೊಂದಿಕೊಂಡು 
ಮೇಲೆ ಕಿರಿದಾದ ಸ್ಪರ್ಗದ ಪರಿಕಲ್ಲನೆಯ ಹಂತದಲ್ಲಿ ವೀರನು ಕೈಮುಗಿದು ಮಧ್ಯದಲ್ಲಿ ಕುಳಿತಿದ್ದರೆ, 
ಆತನ ಎಡಬಲಗಳಲ್ಲಿ ಇಬ್ಬರು ಸತಿಯರು ವೀರನ ಕಡೆ ಮುಖಮಾಡಿ(ಪಾರ್ಶ್ರ ಭಂಗಿ) ಮಂಡಿಯೂರಿ, 
ಕೈಮುಗಿದು ಕುಳಿತಿದ್ದಾರೆ. ಯುದ್ದಕ್ಕೆ ಹೊರಟ ವೀರನು ಮರಣಿಸಿದ ನಂತರ ಆತನ ಸತಿಯರಿಬ್ಬರು 
ಸಹಗಮನ ಆಚರಿಸಿದ ಅಂಶವನ್ನು ಬಲಬದಿಯ ಹಂತಗಳು ನಿರೂಪಿಸಿದರೆ, ಎಡಬದಿಯ ಹಂತಗಳು 
ವೈರಿಗಳ ಕಾಲ್ದಳ ಮತ್ತು ಅಶ್ವದಳಗಳೊಂದಿಗೆ ಹೋರಾಡುತ್ತಾ ವೀರನೊಬ್ಬ ಮರಣ ಹೊಂದಿದ 
ವಿಷಯವನ್ನು ತಿಳಿಸುತ್ತದೆ. ಇಂತಹ ಇನ್ನೊಂದು ಶಿಲ್ಪ ಹಿರೇಕೆರೂರಿನಲ್ಲಿ ದೊರಕಿದ್ದು, ಗುರುತಿಸಲಾರದಷ್ಟು 
ತುಟಿತಗೊಂಡಿದೆ. 


ಹಾನಗಲ್ಲು ತಾಲೂಕಿನ ದಶರಥನಕೊಪ್ಪದಲ್ಲಿ ಒಂದು ವಿಶಿಷ್ಠ ಮಾಸ್ತಿಕಲ್ಲು ದೊರಕಿದೆ. ಮೂರು 
ಹಂತಗಳನ್ನು ಹೊಂದಿರುವ ಇದರ ಮೊದಲ ಹಂತದಲ್ಲಿ ಮಂಚದ ಮೇಲೆ ಮಲಗಿರುವ ವ್ಯಕ್ಷಿಯಿದ್ದು, 
ಆತನ ಕಾಲುಗಳ ಬಳಿ ಮಂಚದ ಕೆಳಗೆ ಕುಳಿತ ಸ್ತೀ ಶಿಲ್ಪವಿದೆ. ಮಂಚೆದ ಮೇಲೆ ಮಲಗಿರುವ 
ವ್ಯಕ್ತಿಯು ಅನಾರೋಗ್ಯ ಪೀಡಿತನಾದಂತೆ ತೋರುತ್ತದೆ. ಮೇಲಿನ ಹಂತಗಳಿಗೆ ಹೋಲಿಸಿದರೆ ಈ 
ಹಂತ ತುಂಬ ಕಿರಿದಾಗಿದೆ. ಇದರ ಮೇಲಿನ ದೊಡ್ಡ ಹಂತದಲ್ಲಿ ಮಾಸ್ತಿಯು ನಿಂಬೆಹಣ್ಣನ್ನು ಹಿಡಿದ 


೨೪೭ 


ಬಲಗೈಯನ್ನು ಮೇಲಕ್ಕೆತ್ತಿ ಹರಸುತ್ತಿದ್ದಾಳೆ. ಇಳಿಬಿಟ್ಟಿರುವ ಎಡಕ್ಕೆಯಲ್ಲಿ ಕನ್ನಡಿ ಹಿಡಿದಿದ್ದಾಳೆ. ಕೇದಿಗೆ 
ಮುಡಿದ ಮಾಸ್ತಿಯು ಹಣೆಸರ, ಕುಂಡಲ, ಹಾರ, ವನಮಾಲ, ಬಳೆ, ಬಾಜುಬಂಧಗಳನ್ನು ಧರಿಸಿದ್ದಾಳೆ. 
ಮಾಸಿಯು ಸೀರೆಯ ಮೇಲೆ ಸುತ್ತಿದ ವಸ್ತವನ್ನು ಮುಂದೆ ಗಂಟುಹಾಕಿರುವ ರೀತಿ ಗಮನಸೆಳೆಯುತ್ತದೆ. 
ಮಾಸಿಯ ಬಲಬದಿಗೆ ಸರ್ವಾಲಂಕರಣ ಭೂಷಿತನಾದ ವೀರನು ಎತ್ತರವಾದ ಪೀಠದ ಮೇಲೆ 
ಕುಳಿತಿದ್ದಾನೆ. ಮೂರನೆಯ ಹಂತದಲ್ಲಿ ನಂದಿ, ಲಿಂಗ ಪೂಜಿಸುವ ಅರ್ಚಕ ಮತ್ತು ಕೈಮುಗಿದು 
ಕುಳಿತ ದಂಪತಿಗಳ ಶಿಲ್ಪಗಳಿವೆ. ಇಡೀ ಶಿಲವು ಅನಾರೋಗ್ಯ ಪೀಡಿತನಾಗಿ ಈ ಹಿಂದೆ ಮರಣಹೊಂದಿದ 
ವ್ಯಕ್ತಿಯೊಬ್ಬನ ಪತ್ನಿಯು ಅನುಗಮನ ಮರಣಹೊಂದಿದ ವಿಷಯವನ್ನು ಇದು ನಿರೂಪಿಸುತ್ತದೆ. 
ಮಾಸ್ತಿಯ ಪಕ್ಕದಲ್ಲಿ ಕೈಮುಗಿದು ಕುಳಿತ ಪತಿಯ ಶಿಲ್ಲವು ಆತನು ಈಗಾಗಲೇ ಸ್ಪರ್ಗದಲ್ಲಿರುವುದನ್ನು 
ಸೂಚಿಸುತ್ತದೆ. ಇದೇ ತಾಲೂಕಿನ ಹೋತನಹಳ್ಳಿ ಗ್ರಾಮದ ಚಿಕ್ಕ ಮಾಸ್ತಿಗುಡಿ ಒಳಗೆ ಇರುವ ಶಿಲ್ಲವೊಂದು 
ವಿಶಿಷ್ಟವಾಗಿದೆ. ಖಡ್ಗ ಗುರಾಣಿ ಹಿಡಿದು ಹೊರಟ ವೀರನ ಹಿಂದೆ ಇಳಿಬಿಟ್ಟ ಬಲಗೈಯಲ್ಲಿ ನೀರಿನ 
ಗಿಂಡಿ ಹಿಡಿದು ಎಡಕ್ಕೆಯಲ್ಲಿ ಹೊರಳಿದ ಆಕಾರದಲ್ಲಿರುವ ಕಠಾರಿಯನ್ನು ಎತ್ತಿ ಹಿಡಿದಿರುವ ಸ್ತೀ(ಮಾಸ್ಸಿ) 
ಶಿಲವಿದೆ. ಲಂಗ ಧರಿಸಿದ ಮಾಸ್ತಿ ತುರುಬಿಗೆ ಕೇದಿಗೆ ಮುಡಿದಿದ್ದಾಳೆ. ಇವಳ ಹಿಂದೆ ಚಾಮರ ಮತ್ತು 
ಖಡ್ಗ ಹಿಡಿದು ನಿಂತ ಸೇವಕನು ಎತ್ತರವಾದ ಎರಡು ಕಲ್ಲುಗಳ ಮೇಲೆ ನಿಂತಂತೆ ಕಂಡರಿಸಲಾಗಿದೆ. 
ಆಯುಧಪಾಣಿಯಾದ ಮಾಸಿಶಿಲ್ಲ ಅಪರೂಪವಾಗಿದ್ದು ಅಂಥವುಗಳಲ್ಲಿ ಇದು ಸಹ ಒಂದು ಎಂದು 
ಹೇಳಬಹುದು. ತೆರೆದ ಗರ್ಭಗೃಹವನ್ನು ಮಾತ್ರ ಹೊಂದಿರುವ ಇದನ್ನು ಮಾಸ್ತ್ಯಮ್ಮನ ಗುಡಿ ಎಂದು 
ಸ್ಥಳೀಯರು ಕರೆಯುತ್ತಾರೆ. ಸದರಿ ತಾಲೂಕಿನ ಚೀರನಹಳ್ಳಿ ಗ್ರಾಮದ ಗದ್ದೆಯಲ್ಲಿರುವ ಮಾಸ್ತಿಯ 
ಕೆಳಹಂತ ನೆಲದಲ್ಲಿ ಹೂತಿದೆ. ಇದರ ಎರಡನೆಯ ಹಂತದಲ್ಲಿ ಫಲಕದ ಬಲಬದಿಗೆ ಮೂವರು 
ಮಾಸ್ತಿಯರು ತಮ್ಮ ಎಡಕ್ಕೆಗಳಲ್ಲಿ ಕನ್ನಡಿಗಳನ್ನು ಹಿಡಿದು ಮುಖವನ್ನು ನೋಡಿಕೊಳ್ಳುತ್ತಿದ್ದಾರೆ. 
ಎಡಭಾಗದಲ್ಲಿ ಕೈಮುಗಿದು ಕುಳಿತ ವೀರನನ್ನು ಅಪ್ಸರೆಯರು ಸ್ಪರ್ಗಕ್ಕೆ ಒಯ್ಯುತ್ತಿದ್ದಾರೆ. ಇವರ 
ಪಕ್ಕದಲ್ಲಿ ಮೃದಂಗ ಮತ್ತು ರುಲ್ಲರಿ ಬಾರಿಸುತ್ತಿರುವ ವಾದ್ಯಮೇಳದವರಿದ್ದಾರೆ. ಮೇಲಿನ ಚಿಕ್ಕ 
ಪಟ್ಟಿಕೆಯಲ್ಲಿ ಕರುವಿಗೆ ಹಾಲುಣಿಸುತ್ತಿರುವ ಹಸು, ನಂದಿ, ಲಿಂಗು ಪೂಜಿಸುತ್ತಿರುವ ಅರ್ಚಕ ಮತ್ತು 
ಕೈಮುಗಿದು ಕುಳಿತ ವೀರ ಹಾಗೂ ಆತನ ಮೂವರು ಪತ್ನಿಯರ ಚಿಕ್ಕ ಉಬ್ಬುಶಿಲ್ಲಗಳಿವೆ. 


ರಟ್ಟಿಹಳ್ಳಿ ತಾಲೂಕಿನ ರಾಮತೀರ್ಥದಲ್ಲಿ ಎರಡು ಮಾಸ್ತಿಕಲ್ಲುಗಳು ದೊರಕಿದ್ದು, ಅವುಗಳಲ್ಲಿರುವ 
ಶಿಲ್ಲಗಳು ಉಳಿದವುಗಳಿಗಿಂತ ವಿಶಿಷ್ಟವಾಗಿವೆ. ಮೊದಲ ವೀರಮಾಸಿಕಲ್ಲಿನ ಕೆಳಹಂತದಲ್ಲಿ ಬಿಲ್ಲು- 
ಬಾಣ ಹಿಡಿದು ಬೆನ್ನಿಗೆ ಬತ್ತಳಿಕೆ ಕಟ್ಟಿಕೊಂಡಿರುವ ವೀರನ ಹಿಂದೆ ಬಲಗೈ ಮೇಲಕ್ಕೆತ್ತಿ ಅಭಯಹಸದಲ್ಲಿ 
ನಿಂತಿರುವ ಮಾಸ್ತಿಯ ಶಿಲ್ಪವಿದೆ. ಇದರ ಎರಡನೆಯ ಹಂತದ ಬಲಬದಿಗೆ ಮಂಚದ ಮೇಲೆ 
ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಲಗಳಿದ್ದು, ಎಡಬದಿಗೆ ಪೀಠದ ಮೇಲೆ ಕೈಮುಗಿದು ಕುಳಿತ 
ವೀರನ ಶಿಲ್ಲವಿದೆ. ಮೇಲೆ ಲಿಂಗ ಮತ್ತು ಸೂರ್ಯ-ಚಂದ್ರ ಉಬ್ಬುಶಿಲ್ಲಗಳಿವೆ. ಇಲ್ಲಿ ಮಂಚದ 
ಮೇಲೆ ಕುಳಿತ ದಂಪತಿಗಳ ಶಿಲ್ಪ ವಿಶೇಷವಾಗಿದ್ದು, ಅದರ ಅರ್ಥನಿರೂಪಣೆ ಕಷ್ಟಸಾಧ್ಯವಾಗಿದೆ. 
ಇದರ ಪಕ್ಕದಲ್ಲಿಯೇ ಇರುವ ನಾಲ್ಕು ಹಂತಗಳ ಫಲಕದ ಕೆಳಹಂತದಲ್ಲಿ ಬಲಕ್ಕೆಗಳನ್ನು ಮೇಲಕ್ಕೆತ್ತಿ 


೨೪೮ 


ಅಭಯಹಸ್ತದಲ್ಲಿರುವ ಮೂವರು ಮಾಸ್ತಿಯರ ಶಿಲ್ಲಗಳಿವೆ. ಅವರ ಎದೆಯಿಂದ ಕೆಳಭಾಗವನ್ನು 
ಸಿಮೆಂಟ್‌ ಮಾಡಲಾಗಿದೆ. ಎರಡನೆಯ ಹಂತದಲ್ಲಿ ಕೈಮುಗಿದು ವಿಮಾನದಲ್ಲಿ ಕುಳಿತಿರುವ ವೀರನನ್ನು 
ಅಪ್ಪರೆಯರು ಸ್ಪರ್ಗಕ್ಕೆ ಒಯ್ಕುವ ದೃಶ್ಯವಿದೆ. ಮೂರನೆಯ ಹಂತದಲ್ಲಿ ಕೈಮುಗಿದು ಕುಳಿತ ವೀರ 
ಮತ್ತು ಆತನ ನಾಲ್ಕು ಜನ ಪಶ್ನಿಯರಿದ್ದಾರೆ. ಆತನ ಬಲಬದಿಯ ಪ್ರತ್ವೇಕ ಗೂಡಿನಲ್ಲಿ ಇನ್ನೊಬ್ಬ 
ಪತ್ನಿ ಕೈಮುಗಿದು ಕುಳಿತಿದ್ದಾಳೆ. ಕೆಳಹಂತ ಮೂವರು ಸತಿಹೋದದನ್ನು ಸೂಚಿಸಿದರೆ, ಪ್ರಸ್ತುತ 
ಹಂತದಲ್ಲಿ ವೀರನೊಂದಿಗೆ ಐದು ಜನ ಪತ್ನಿಯರಿರುವುದನ್ನು ಗಮನಿಸಬಹುದು. ಹಾಗಾಗಿ ಶಿಲ್ಲಿಯು 
ಕೆಳಭಾಗದಲ್ಲಿ ಮೂವರನ್ನು ಮಾತ್ರ ಕಂಡರಿಸಿರುವುದಕ್ಕೆ ಸ್ಥಳದ ಅಭಾವ ಕಾರಣವಾಗಿರಬಹುದೆಂದು 
ಹೇಳಬಹುದು. ಮೇಲಿನ ಹಂತದಲ್ಲಿ ಕರುವಿಗೆ ಹಾಲುಣಿಸುವ ಹಸು, ಲಿಂಗವನ್ನು ಪೂಜಿಸುವ 
ಅರ್ಚಕ, ನಂದಿ ಮತ್ತು ನಂದಿಯ ಹಿಂಬದಿಯಲ್ಲಿ ಕೈಮುಗಿದು ನಿಂತ ವೀರನ ಶಿಲ್ಲಗಳಿವೆ. ಇದೇ 
ತಾಲೂಕಿನ ಹಳ್ಳೂರು ಗ್ರಾಮದ ರಂಗನಾಥ ದೇವಾಲಯದ ಮುಂದೆ ಬಲಗೈ ಮೇಲಕ್ಕೆತ್ತಿ ಎಡಕ್ಕೆಯಲ್ಲಿ 
ಕಮಂಡಲ ಹಿಡಿದು ನಿಂತಿರುವ ಮಾಸ್ಟಿಯ ಪಕ್ಕದಲ್ಲಿ ತನ್ನ ಎರಡೂ ಕಾಲುಗಳ ಮಧ್ಯದಲ್ಲಿರುವ 
ಕೋಲನ್ನು ನೆಲಕ್ಕೆ ಊರಿ, ಕೈಮುಗಿದು ನಿಂತ ಪುರುಷನ ಶಿಲ್ಪವಿದೆ. ಇದೇ ಗ್ರಾಮದ ಇನ್ನೊಂದು 
ಶಿಲ್ಲದಲ್ಲಿ ಕಮಂಡಲ ಹಿಡಿದು ನಿಂತ ಸ್ತೀ ಪಕ್ಕದಲ್ಲಿ ಕೋಲನ್ನು ಊರಿ ನಿಂತಿರುವ ಪುರುಷನ 
ಶಿಲ್ಪವಿದೆ. ಈ ಶಿಲ್ಪಗಳಲ್ಲಿ ಪುರುಷರು ಹಿಡಿದಿರುವ ಕೊಲುಗಳು ಏನನ್ನು ಸೂಚಿಸುತ್ತವೆ ಎಂಬುದರ 
ಬಗ್ಗೆ ಅಸ್ಪಷ್ಟತೆಯಿದೆ. 

ರಟ್ಟಿಹಳ್ಳಿ ಗ್ರಾಮದ ಕುಮುದ್ದತಿ ನದಿ ದಂಡೆಯ ಮಂಟಪದ ಗೋಡೆಯಲ್ಲಿರುವ ಒಂದು 
ಮಾಸ್ತಿಕಲ್ಲು ಶಿಲ್ಲದೃಷ್ಠಿಯಿಂದ ವಿಶೇಷವಾಗಿದೆ. ಅತ್ಯುತ್ತಮ ಸಂಕೀರ್ಣ ಶಿಲ್ಲಗಳಿಂದ ಕೂಡಿರುವ 
ಇದರ ಕೆಳಹಂತದಲ್ಲಿ ಮೂರು ಅಗ್ಗಿಕುಂಡಗಳನ್ನು ಕಂಡರಿಸಲಾಗಿದ್ದು, ಸತಿಯರು ಕುಂಡದಲ್ಲಿ 
ಹಾರಿಕೊಳ್ಳಲು ಅನುಕೂಲವಾಗುವಂತೆ ವೇದಿಕೆಗಳನ್ನು ನಿರ್ಮಿಸಲಾಗಿದೆ. ಅವುಗಳ ಮೇಲೆ ತಮ್ಮ 
ಎರಡೂ ಕೈಗಳನ್ನು ಮೇಲಕ್ಕೆತ್ತೀತಲೆಯ ಮೇಲೆ) ಅತ್ಯಂತ ವಿನಮ್ರ ಭಾವದಿಂದ ಕುಂಡಗಳಲ್ಲಿ 
ಹಾರಲು ಸಿದ್ದರಾಗಿರುವ ಆರು ಜನ ಸತಿಯರು ನಿಂತಿದ್ದಾರೆ. ಇಲ್ಲಿ ಸತಿಯರು ಹಾರಿಕೊಳ್ಳಲು 
ಪ್ರತ್ಯೇಕ ಅಗ್ನಿಕುಂಡಗಳಿದ್ದು, ಒಂದು ಕುಂಡದಲ್ಲಿ ಇಬ್ಬರಂತೆ ಹಾರಿಕೊಳ್ಳಲು ಅನುಕೂಲತೆ ಕಲ್ಲಿಸಿದಂತೆ 
ಕೆತ್ತಲಾಗಿದೆ. ಇಲ್ಲಿಯ ಕುಂಡಗಳು, ಅವುಗಳಿಂದ ಉರಿದೇಳುತ್ತಿರುವ ಜ್ಞಾಲೆ, ಅವುಗಳಲ್ಲಿ ಹಾರಿಕೊಳ್ಳಲು 
ನಿಂತುಕೊಂಡಿರುವ ಸತಿಯರು ಈ ಎಲ್ಲ ಸೂಕ್ಷ್ಮಗಳನ್ನು ಶಿಲ್ಲಿ ಸಮರ್ಥವಾಗಿ ಚಿತ್ರಿಸಲು 
ಯಶಸ್ವಿಯಾಗಿದ್ದಾನೆ. ಈ ಶಿಲ್ಲದ ಇನ್ನೊಂದು ವಿಶೇಷತೆಯೆಂದರೆ, ವೀರನ ಆರು ಜನ ಪತ್ನಿಯರು 
ಅಗ್ನಿಕುಂಡದಲ್ಲಿ ಹಾರಲು ಸನ್ನದ್ದರಾಗಿ ನಿಂತಿದ್ದರೆ. ಇನ್ನೊಬ್ಬಳು ಈಗಾಗಲೇ ಚಿತೆಯಲ್ಲಿ ಕೈಮುಗಿದು 
ಕುಳಿತಿರುವಂತೆ ಕಂಡರಿಸಲಾಗಿದೆ. ಬಹುಶಃ ಈ ಸತಿ ಪತಿಗಿಂತ ಮೊದಲೇ ಸ್ವರ್ಗವನ್ನು ಸೇರಿ ತನ್ನ 
ಗಂಡನನ್ನು ಎದುರುಗೊಳ್ಳುತ್ತಿರಬಹುದು. ಏಕೆಂದರೆ ಮೇಲಿನ ಅಗ್ನಿಕುಂಡಗಳ ಸನ್ನಿವೇಶದ ಎಡಬದಿಗೆ 
ಪಲ್ಲಕ್ಕಿಯಲ್ಲಿ ಇಬ್ಬರು ಯಾರನ್ನೋ(ವೀರನ ಶವ) ಹೊತ್ತು ತರುವಂತೆ ಕೆತ್ತಲಾಗಿದೆ. ಎರಡನೆಯ 
ಹಂತದಲ್ಲಿ ವೀರನ ಎಡಬಲಗಳಲ್ಲಿ ಕೈಮುಗಿದು ಪರ್ಯಂಕಾಸನದಲ್ಲಿ ಕುಳಿತ ನಾಲ್ಕು ಜನ ಸ್ತೀಯರ 


೨೪೯ 


ಶಿಲ್ಲಗಳು ಮಂಟಪದಲ್ಲಿದ್ದು, ಅವರನ್ನು ಸ್ಪರ್ಗಕ್ಕೆ ಒಯ್ಯುವ ಅಪ್ಪರೆಯರಿದ್ದಾರೆ. ಇದರ ಎಡಬದಿಯಲ್ಲಿ 
ವಾದ್ಯಮೇಳದವರಿದ್ದಾರೆ. ಕೆಳಹಂತದಲ್ಲಿ ಏಳು ಜನ ಸತಿಹೋದ ಬಗ್ಗೆ ಮಾಹಿತಿಯಿದ್ದರೆ, ಇಲ್ಲಿ 
ನಾಲ್ಕು ಜನ ಸತಿಯರನ್ನು ಮಾತ್ರ ಚಿತ್ರಿಸಲಾಗಿದೆ. ಶಿಲ್ಲಿಯ ಅಚಾತುರ್ಯ ಅಥವಾ ಸ್ಥಳದ ಅಭಾವ 
ಇದಕ್ಕೆ ಕಾರಣವಿರಬಹುದೆಂದು ತೋರುತ್ತದೆ. ಮೂರನೆಯ ಹಂತದಲ್ಲಿ ನಂದಿ, ಲಿಂಗವನ್ನು 
ಪೂಜಿಸುತ್ತಿರುವ ಅರ್ಚಕ ಮತ್ತು ಕೈಮುಗಿದು ಕುಳಿತ ಶಿಲ್ಪಗಳಿವೆ. ಮೇಲ್ಲಾಗದಲ್ಲಿ ನಾಗರಶೈಲಿಯ 
ಮೂರು ಗೋಪುರಗಳನ್ನು ಚಿತ್ರಿಸಲಾಗಿದ್ದು, ಈ ರೀತಿಯ ನಾಗರಶೈಲಿಯ ಶಿಖರಗಳು ಮಾಸ್ತಿಕಲ್ಲುಗಳಲ್ಲಿ 
ಕಂಡುಬಂದಿರುವುದು ಕರ್ನಾಟಕದಲ್ಲಿ ಇದೊಂದರಲ್ಲಿ ಮಾತ್ರ ಎಂದು ಡಿ.ವಿ. ಪರಮಶಿವಮೂರ್ತಿಯವರು 


ಅಭಿಪ್ರಾಯಪಡುತಾರೆ.”” 
pe) 


ಹಾವೇರಿ ತಾಲೂಕಿನ ದೇವಗಿರಿಯ ನಾಲ್ಕು ಹಂತಗಳ ವೀರಮಾಸಿಕಲ್ಲೊಂದು ಶಿಲ್ಪ ದೃಷ್ಟಿಯಿಂದ 
ತುಂಬ ಅಪರೂಪವಾಗಿದೆ. ಇದರ ಪ್ರಥಮ ಹಂತದಲ್ಲಿ ವೀರನು ಶತ್ರು ಸೈನಿಕನ ಜುಟ್ಟನ್ನು ಹಿಡಿದು 
ತನ್ನ ಖಡ್ಗದಿಂದ ಅವನ ಎದೆಗೆ ತಿವಿದಿದ್ದಾನೆ, ವೀರನ ಹಿಂದೆ ಛತ್ರಿ ಹಿಡಿದ ಸೇವಕರಿದ್ದಾರೆ. 
ಶತ್ರುಪಡೆಯ ಕುದುರೆ ಸವಾರ ಮತ್ತು ಬಿಲ್ಲುದಾರಿ ಶತ್ರುಗಳು ವೀರನ ಮೇಲೆ ಆಕ್ರಮಣ ಮಾಡುತ್ತಿದ್ದಾರೆ. 
ದ್ವಿತೀಯ ಹಂತದಲ್ಲಿ ವೀರನು ಕೈಮುಗಿದು ಕುಳಿತಿದ್ದಾನೆ. ಆತನ ಎಡಬಲಗಳಲ್ಲಿ ಪೀಠದ ಮೇಲೆ 
ಕುಳಿತ ಇಬ್ಬರು ಮಾಸ್ಟಿಯರು ಬಲಗೈಗಳನ್ನು ಮೇಲಕ್ಕೆತ್ತಿ ಹರಸುತ್ತಿರುವಂತಿದ್ದರೆ, ಎಡಗೈಗಳನ್ನು 
ಮುಷ್ಟಿ ಹಿಡಿದಿದ್ದಾರೆ. ಅಲಂಕೃತರಾದ ಮಾಸ್ತಿಯರು ಮತ್ತು ವೀರ ವನಮಾಲಾ ಧರಿಸಿದ್ದಾರೆ. ಇವರ 
ಎಡಕ್ಕೆ ಮೃದಂಗ ಬಾರಿಸುವವನಿದ್ದಾನೆ. ಬಲಕ್ಕೆ ಕಳಸ ಹಿಡಿದು ನಿಂತಿರುವ ಸ್ತೀ ಶಿಲ್ಪವಿದೆ. ಸಾಮಾನ್ಯವಾಗಿ 
ಮಾಸ್ತಿಶಿಲ್ಲಗಳನ್ನು ನಿಂತಿರುವಂತೆ ಕಂಡರಿಸಿರುತ್ತಾರೆ. ಆದರೆ ಇಲ್ಲಿ ಮಾಸ್ತಿಯರನ್ನು ಕುಳಿತಿರುವಂತೆ 
ಕಂಡರಿಸಿರುವುದು ಅಪರೂಪವಾಗಿದೆ. ಮೂರನೆಯ ಹಂತದಲ್ಲಿ ಕೈಮುಗಿದು ವಿಮಾನದಲ್ಲಿ ಕುಳಿತ 
ವೀರನನ್ನು ಸ್ಪರ್ಗಕ್ಕೆ ಒಯ್ಕುವ ಅಪ್ಪರೆಯರಿದ್ದಾರೆ. ನಾಲ್ಕನೆಯ ಹಂತದಲ್ಲಿ ದ್ರಾವಿಡ ಶೈಲಿ ಶಿಖರವಿರುವ 
ಮಂಟಪದಲ್ಲಿ ಲಿಂಗವಿದ್ದು, ಅದನ್ನು ಪೂಜಿಸುವ ಅರ್ಚಕನಿದ್ದಾನೆ. ಮಂಟಪದ ಎಡಕ್ಕೆ ಕೈಮುಗಿದು 
ಕುಳಿತ ವೀರನಿದ್ದು, ಆತನ ಹಿಂದೆ ಮಾಸ್ತಿಯಾದವರು ಕೈಮುಗಿದು ಕುಳಿತಿದ್ದಾರೆ. ಬಲಕ್ಕೆ ನಂದಿಯಿದ್ದು 
ಮೇಲೆ ಸೂರ್ಯ ಚಂದರ ಶಿಲ್ಲಗಳಿವೆ. ಇಲ್ಲಿಯೂ ಸಹ ವೀರನಿಗೆ ಹೆಚ್ಚಿನ ಪ್ರಾಶಸ್ಮ್ಯವಿದ್ದು ಮಾಸ್ಲಿಯರನ್ನು 


ಗೌಣವಾಗಿಸಲಾಗಿದೆ. 


೪೯ ಎತ್ತಿದ ತೋಳುಗೈೆ ಕಂಬದ ಶಿಲ್ಪಗಳು 


ಕರ್ನಾಟಕದಲ್ಲಿ ಹೇರಳವಾಗಿ ಕಂಡುಬರುವ ಇಂಥ ಶಿಲ್ಪಗಳಲ್ಲಿ ಸಾಮಾನ್ಯವಾಗಿ ಕಲ್ಲಿನ 
ಎಡಭಾಗದಲ್ಲಿ ಕಂಬದ ರಚನೆಯನ್ನು ಕೆತ್ತಲಾಗಿದ್ದು, ಕಂಬದ ಮಧ್ಯಭಾಗದಿಂದ ಹೊರಟಂತೆ ಎತ್ತಿದ 
ಬಲಗೈ ತೋಳನ್ನು ಅಭಯಹಸ್ವದಲ್ಲಿರುವಂತೆ ಕಂಡರಿಸಲಾಗಿರುತ್ತದೆ. ಕಂಬದಿಂದ ಹೊರಟ ಎತ್ತಿದ 
ಕೈ ಸಾಮಾನ್ಯವಾಗಿ ಬಲಗೈಯಾಗಿರುತ್ತದೆ ಎಂಬುದನ್ನು ಲಕ್ಷಿಸಬೇಕು. ಉಂಡಿಗನಾಳು ಗ್ರಾಮದ 
ಮಾಸ್ತಿಶಿಲವೊಂದರಲ್ಲಿ ಎಡಗೈ ಮೇಲಕ್ಕೆ ತ್ತಿರುವುದನ್ನು ಹೇಳುತ್ತಾ ಇದನ್ನು ಕೆತ್ತಿದ ಶಿಲ್ಲಗೆ ವಿಶೇಷ 


ಕಾಳಜಿಯಾಗಲಿ, ಅದರ ಮಹತ್ವದ ಅರಿವಾಗಲೀ ಇದ್ದಂತಿಲ್ಲವೆನಿಸುತ್ತದೆ ಅಥವಾ ಆ ಶಿಲ್ಲಿಯು 


೨೫೦ 


ಹೊಸಬನಾಗಿರಬೇಕು ಇಲ್ಲವೇ ತರಬೇತಿ ಪಡೆಯುವವನಾಗಿರಬೇಕು ಎಂದು ಬಿ.ಎಸ್‌. ಶೇಠೆಯವರು 
ಅಭಿಪ್ರಾಯಪಟ್ಟಿದ್ದಾರೆ.” ವಿದ್ದಾಂಸರ ಅಭಿಪ್ರಾಯ ಒಪುುವಂತದ್ದಾಗಿದ್ದರೂ ಕೆಲವು ಬಾರಿ ಉದ್ದೇಶ 
ಪೂರ್ವಕವಾಗಿ ಎಡಗೈಯನ್ನು ಮೇಲಕ್ಕೆ ತ್ತಿದಂತೆ ಕಂಡರಿಸಿರುವ ಉದಾಹರಣೆಗಳು ದೊರೆಯುತ್ತವೆ. 
ಸವಣೂರು ತಾಲೂಕಿನ ಹುರಳಿಕುಪ್ತಿ ಗ್ರಾಮದಲ್ಲಿ ದೊರೆತ ಮಾಸ್ತಿಕಲ್ಲೊಂದರ ಮೊದಲ ಹಂತದಲ್ಲಿ 
ಯುದ್ದದ ದೃಶ್ಯವಿದ್ದು, ಎರಡು ಮತ್ತು ಮೂರನೆಯ ಹಂತದಲ್ಲಿ ಯುದ್ದಕ್ಕೆ ಹೊರಟಿರುವ ದೃಶ್ಯಗಳಿವೆ. 
ಇಲ್ಲಿಯ ನಾಲ್ಕನೆಯ ಹಂತ ಮಹತ್ವದ್ದಾಗಿದ್ದು, ಮಧ್ಯದಲ್ಲಿ ಕೈಮುಗಿದು ಕುಳಿತ ವೀರನ ಶಿಲ್ಪವಿದೆ. 
ಫಲಕದ ಎಡ ಮತ್ತು ಬಲ ಅಂಚಿನಲ್ಲಿ ಕಂಬಗಳಿದ್ದು, ಬಲಬದಿಯ ಕಂಬದಿಂದ ಎಡತೋಳು 
ಎತ್ತಿದಂತೆ ಎಡಬದಿಯ ಕಂಬದಿಂದ ಬಲತೋಳು ಎತ್ತಿದಂತೆ ಕೆತ್ತಿರುವುದನ್ನು ಇಲ್ಲಿ ಸ್ಮರಿಸಬಹುದು. 
ಇಂಥ ಶಿಲೆಗಳಲ್ಲಿ ಸಾಮಾನ್ಯವಾಗಿ ಕಂಬವನ್ನು ಚೌಕ ಆಕಾರದಲ್ಲಿ ಕಂಡರಿಸಿದ್ದು, ಅವುಗಳ ಅಂದವನ್ನು 
ಹೆಚ್ಚಿಸಲು ಹೂವು, ಹಾರ, ಸುರಳಿ ಬಳ್ಳಿ, ವಿನ್ಯಾಸಗಳ ಕೆತ್ತನೆಯಿದೆ. ಕಂಬದಿಂದ ತೋಳುಗ್ಯೈ ಹೊರಡುವ 
ಸ್ಥಾನ ಮುಖ್ಯವಾಗಿರುವುದರಿಂದ ಆ ಭಾಗದ ಕಂಬದಲ್ಲಿ ಅರಳಿದ ಹೂವನ್ನಾಗಲಿ ಅಥವಾ ದಂಪತಿಗಳು 
ಕೈಮುಗಿದು ಕುಳಿತ ಶಿಲ್ಲಗಳನ್ನಾಗಲೀ ಕೆತ್ತಿರುತ್ತಾರೆ. ಕಂಬದ ತುದಿಯಲ್ಲಿ ಗೋಪುರಾಕಾರವನ್ನೋ, 
ಗುಮ್ಮಟ ಆಕಾರವನ್ನೋ, ಎಲೆಯ ಆಕಾರವನ್ನೋ, ಕುಂಬದ ಆಕಾರವನ್ನೋ, ಕಳಸದ ಆಕಾರವನ್ನೋ 
ಕೆತ್ತನೆಯಲ್ಲಿ ಮೂಡಿಸಲಾಗಿದೆ. ಕಂಬದಿಂದ ಹೊರಟ ತೋಳಿನ ಕೆಳಭಾಗದಲ್ಲಿ ಆಯುಧಪಾಣಿಯಾದ 
ವೀರನನ್ನು ವೀರರಿಬ್ಬರು ಹೋರಾಡುತ್ತಿರುವ ದೃಶ್ಯವನ್ನು ಕುದುರೆ ಏರಿ ಯುದ್ಧಕ್ಕೆ ಹೊರಟ ವೀರನನ್ನು 
ಸೈನಿಕರೊಂದಿಗೆ ವೀರನು ಯುದ್ಧಕ್ಕೆ ಹೊರಟ ದೃಶ್ಯವನ್ನು, ಪಲ್ಲಕ್ಕಿಯಲ್ಲಿ ವೀರನನ್ನು 
ಹೊತ್ತೊಯ್ಯುಕ್ತಿರುವುದನ್ನು, ಕೈಮುಗಿದು ಕುಳಿತ ವೀರನನ್ನು ಕೈಮುಗಿದು ಕುಳಿತ ದಂಪತಿಗಳನ್ನು 
ಇಲ್ಲವೆ ಕಮಂಡಲವನ್ನು ಕಂಡರಿಸಿರುವುದು ಸಾಮಾನ್ಯ. ಬಲಗೈಹಸ್ತ ಮತ್ತು ಕಂಬದ ಮಧ್ಯದಲ್ಲಿರುವ 
ಸ್ಥಳದಲ್ಲಿ ಕೈಮುಗಿದು ಕುಳಿತ ವೀರ ಅಥವಾ ಕೈಮುಗಿದು ಕುಳಿತಿರುವ ದಂಪತಿಗಳನ್ನು ಕೆತ್ತಿರುವುದು 
ಸಾಮಾನ್ಯ. ಇಂಥ ಕೆಲವು ಶಿಲ್ಲಗಳ ಮೇಲ್ಲಾಗದಲ್ಲಿ ಸ್ಪರ್ಗದ ಕಲ್ಲನೆಯನ್ನು ಚಿತ್ತಿಸಿರುವುದನ್ನು 
ಮನಗಾಣಬಹುದು. ಹೀಗೆ ಎತ್ತಿದ ತೋಳುಗೈೆ ಕಂಬದ ಸ್ನಾರಕಶಿಲದಲ್ಲಿ ಒಂದು ನಿರ್ದಿಷ್ಟ ಕ್ರಮವನ್ನು 
ಅನುಸರಿಸಿರುವುದನ್ನು ಗಮನಿಸಬಹುದು. ಈ ಶಿಲ್ಪಗಳು ಕಲಾತ್ಯಕತೆಯಲ್ಲಿ ಸಾಮಾನ್ಯ ಮಟ್ಟದವುಗಳಾಗಿದ್ದು, 
ಒಂದರ ಪ್ರತಿ, ಇನ್ನೊಂದರಂತೆ ತೋರುವುದನ್ನು ಕಾಣಬಹುದಾಗಿದೆ. ಇದನ್ನು ಹೊರತುಪಡಿಸಿ 
ಇಂಥ ಕೆಲವು ಸ್ನಾರಕಶಿಲ್ಲಗಳು ಕಲಾತ್ಮಕವಾಗಿ ಮೂಡಿಬಂದಿರುವುದನ್ನು ಮರೆಯುವಂತಿಲ್ಲ. 


ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ಸುಮಾರು ೧೦೮ಕ್ಕೂ ಹೆಚ್ಚು ತೋಳುಗೈ ಕಂಬದ ಶಿಲ್ಲಗಳು 
ದೊರಕಿದ್ದು, ಅವುಗಳನ್ನು ಒಕ್ಕೆ ಮಾಸ್ತಿಶಿಲ್ಲಗಳು, ಇಕ್ಕೈ ಮಾಸ್ತಿಶಿಲಗಳು, ಬಹುಕ್ಳೆ ಮಾಸ್ತಿಶಿಲ್ಲಗಳು 
ಮತ್ತು ಮಾಸ್ತಿ ತೋಳನ್ನು ಮಾತ್ರ ಹೊಂದಿದ ಶಿಲ್ಲಗಳು ಎಂದು ವಿಭಾಗಿಸಿಕೊಂಡು ವಿವರಿಸಲಾಗಿದೆ. 
"'ವ್ಯಾಸನತೋಳು' ಎಂದು ತಪ್ಪಾಗಿ ಕರೆಯಲ್ಲಟ್ಟಿರುವ ಇಂಥ ಸ್ಮಾರಕಶಿಲ್ಲಗಳನ್ನು ಸಹಗಮನ ಕಂಬದ 
ತೋಳುಗೈ ಸ್ನಾರಕಶಿಲ್ಲಗಳು, ಅನುಗಮನ ತೋಳುಗ್ಯೈೆ ಕಂಬದ ಶಿಲ್ಲಗಳು ಎಂಬುದಾಗಿಯೂ ವಿದ್ದಾಂಸರು 
ಗುರುತಿಸಿರುವುದುನ್ನು ಇಲ್ಲಿ ಸ್ಮರಿಸಬಹುದು. 


೨೫೧ 


೧೯.೧ ಒಕ್ಕೈ ಮಾಸ್ತಿಕಲ್ಲುಗಳು 


ಒಂದು ಕಂಬದಿಂದ, ಒಂದು ಮಾಸ್ತಿಯ ತೋಳು ಹೊರಟು, ಅಭಯಹಸ್ಪದಲ್ಲಿರುವಂತೆ 
ಕೆತ್ತಲಾಗಿರುವ ಶಿಲ್ಲಗಳೇ ಒಕ್ಕೈ ಮಾಸ್ತಿಶಿಲಗಳು. ಡಾ.ಎಂ. ಚಿದಾನಂದಮೂರ್ತಿಯವರು “ಸತಿಯರು 
ಚಿತೆಯನ್ನೇರಲು ಹೋಗುವಾಗ ಕುಂಕುಮದಲ್ಲಿ ಕೈಯನ್ನು ಅದ್ದಿ ಬಾಗಿಲಿನ ಮೇಲೆ ತಮ್ಮ ಬೆರಳುಗಳನ್ನು 
ಮೂಡಿಸುತ್ತಿದ್ದರು. ಆ ಬೆರಳುಗಳನ್ನು ಅದಕ್ಕೆ ಸೇರಿದಂತೆ ತೊಳನ್ನು ಶಿಲ್ಪಿಗಳು ಕೊರೆಯುತ್ತಿದ್ದರು” 
ಎಂದು ಹೇಳಿದ್ದಾರೆ. ಅಲ್ಲದೇ ಮಹಾಸತಿಯ ಬಲಗೈ ಶುಭದ, ಸೌಭಾಗ್ಯದ, ಧನ್ಯಜೀವನದ ಸಂಕೇತ 
ಎಂದಿದ್ದಾರೆ.” ಡಾ. ಎಂ.ಎಂ. ಕಲಬುರ್ಗಿಯವರು “ಸತಿಯ ಬಲಗೈ ಮುದ್ರೆ ಕಲ್ಲಮೇಲೆ 
ತಿರುವುಮುರುವು ಆಗುತ್ತದೆ. ಆದಕಾರಣ ಹೆಣ್ಣಿನ ಎಡಗೈ ಶುಭವಾದುದರಿಂದ ಅರಿಷಿಣ ದವದಲ್ಲಿ 
ಅದ್ದಿದ ಎಡಗೈಯನ್ನು ಕಲ್ಲಮೇಲೆ ಮೂಡಿಸುತ್ತಿರಬಹುದೇ” ಎಂದಿದ್ದಾರೆ.” ಒಕ್ಕೈ ಸ್ಮಾರಕೆಶಿಲ್ಲಗಳು 
ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈವರೆಗೆ ಕೈಗೊಂಡ ಕ್ಷೇತಕಾರ್ಯದಲ್ಲಿ ಇಂಥ ೯೮ 
ಸ್ನಾರಕಶಿಲ್ಲಗಳನ್ನು ಗುರುತಿಸಲಾಗಿದೆ. ಇವುಗಳನ್ನು ಒಕ್ಕೈ ಮಾಸ್ತಿಕಲ್ಲುಗಳು ಆಯುಧಪಾಣಿ ವೀರನೊಂದಿಗೆ, 
ಒಕ್ಕೈ(ಸಹಗಮನ) ಮಾಸಿಕಲ್ಲುಗಳು ದಂಪತಿಗಳೊಂದಿಗೆ ಮತ್ತು ಒಕ್ಕೈ(ಅನುಗಮನ) ಮಾಸಿಕಲ್ಲುಗಳು 
ಕೈಮುಗಿದು ಕುಳಿತ ವೀರನೊಂದಿಗೆ ಮತ್ತು ವಿಶೇಷ ಒಕ್ಕೈ ಮಾಸ್ತಿಕಲ್ಲುಗಳು ಎಂಬುದಾಗಿ ವಿಭಾಗಿಸಿಕೊಂಡು 
ವಿವರಿಸಲಾಗಿದೆ. 


ಒಕ್ಕೈ ಮಾಸ್ತಿಕಲ್ಲು ಆಯುಧಪಾಣಿ ವೀರನೊಂದಿಗೆ 


ಕಂಬದಿಂದ ಹೊರಟ ತೋಳು ಅಭಯಹಸ್ವದಲ್ಲಿದ್ದು ಆ ತೋಳಿನ ಕೆಳಭಾಗದಲ್ಲಿ ಅಥವಾ 
ಇತರೆ ಭಾಗದಲ್ಲಿ ಆಯುಧಪಾಣಿಯಾದ ವೀರನ ಶಿಲ್ಲವಿದ್ದರೆ ಅದನ್ನು ಒಕ್ಕೆ ವೀರಮಾಸ್ತಿಕಲ್ಲು 
ಎಂದು ಕರೆಯುತ್ತಾರೆ. ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ಇಂಥ ೨೪ ಸ್ನಾರಕಶಿಲ್ಲಗಳು ಕಂಡುಬರುತ್ತವೆ. 
ಕೆಲವೊಂದು ಇಂಥ ಶಿಲ್ಪಗಳ ಮೇಲ್ಲಾಗದಲ್ಲಿ ಚಿಕ್ಕ ಪಟ್ಟಿಕೆಯ ಎರಡನೆಯ ಹಂತವಿರುತ್ತದೆ ಮತ್ತು 
ಆಯುಧಪಾಣಿ ವೀರನೊಂದಿಗೆ ಕೈಮುಗಿದು ಕುಳಿತ ದಂಪತಿಗಳ ಹಾಗೂ ಕೈಮುಗಿದು ಕುಳಿತ 
ವೀರನ ಶಿಲ್ಪಗಳೂ ಇರುವುದುಂಟು. 


ಬ್ಯಾಡಗಿ ತಾಲೂಕಿನ ಕುಮ್ಮೂರು ಗ್ರಾಮದಲ್ಲಿ ಮೂರು ಒಕ್ಕೈ ಮಾಸ್ತಿಕಲ್ಲುಗಳು ದೊರಕಿದ್ದು, 
ಅವುಗಳಲ್ಲೊಂದರ ಕಂಬದ ತುದಿ ಎಲೆಯ ಆಕಾರದಲ್ಲಿದೆ. ಇಲ್ಲಿ ತೋಳುಗೈ ಕಂಬದ ಮಧ್ಯದಿಂದ 
ಹೊರಟಿರದೆ, ಅದರ ತುದಿಯಿಂದ ಹೊರಟಿರುವುದು ವಿಶೇಷ. ಅಭಯಹಸ್ತದಲ್ಲಿರುವ ತೋಳಿಗೆ 
ಬಳೆ, ಬಾಜುಬಂಧಗಳನ್ನು ಹಾಕಲಾಗಿದೆ. ನಿಂಬೆಹಣ್ಣು ಹಿಡಿದ ಕೈ ಬೆರಳುಗಳ ಉಗುರುಗಳನ್ನು 
ಉದ್ದವಾಗಿ ಕಂಡರಿಸಲಾಗಿದೆ. ತೋಳಿನ ಕೆಳಭಾಗದಲ್ಲಿ ಕೈಮುಗಿದು ಕುಳಿತ ದಂಪತಿಗಳ ಚಿಕ್ಕ 
ಶಿಲ್ಲಗಳಿದ್ದು, ಅದರ ಕೆಳಗೆ ಸೊಂಟದಲ್ಲಿ ಕಿರುಗತ್ತಿ ಧರಿಸಿ ಬಿಲ್ಲು-ಬಾಣಗಳನ್ನು ಎತ್ತಿ ಹಿಡಿದು ಹೊರಟ 
ವೀರನ ಶಿಲ್ಪವಿದೆ. ಮೇಲ್ಲಾಗದಲ್ಲಿ ಲಿಂಗ, ಅರ್ಚಕ, ಸೂರ್ಯ-ಚಂದ್ರರ ಉಬ್ಬುಶಿಲ್ಲಗಳ ಕೆತ್ತನೆಯಿದೆ. 
ಇದರ ಸಮೀಪದಲ್ಲಿಯೇ ಇರುವ ಇನ್ನೊಂದು ಶಿಲ್ಲದಲ್ಲಿಯ ಕಂಬದ ತುದಿಯನ್ನು ತೆಂಗಿನಕಾಯಿ 
ಆಕಾರದಲ್ಲಿ ಕಂಡರಿಸಿದ್ದು ಕಂಬಕ್ಕೆ ಮಣಿಸರಗಳ ಅಲಂಕರಣೆ ಇದೆ. ಕಂಬದಿಂದ ಹೊರಟ ಬಲತೋಳು 


೨೫೨ 


ಅಭಯಹಸದಲ್ಲಿದ್ದು, ಬಳೆ ಮತ್ತು ಬಾಜುಬಂಧ ಹಾಕಲಾಗಿದೆ. ನಿಂಬೆಹಣ್ಣನ್ನು ಹಿಡಿದ ಈ ಬಲತೋಳಿನ 
ಕೆಳಗೆ ಬಿಲ್ಲನ್ನು ಹಿಡಿದು ಬತ್ತಳಿಕೆಯಿಂದ ಬಾಣವನ್ನು ಹೊರತೆಗೆಯುತ್ತಿರುವ ವೀರನ ತಲೆಯ ಮೇಲೆ 
ಛತ್ರಿಯನ್ನು ಕಂಡರಿಸಿದ್ದಾರೆ. ವೀರನ ಹಿಂದೆ ಕೈಮುಗಿದು ಕುಳಿತ ಚಿಕ್ಕ ಶಿಲ್ಪ ತಲೆಗೆ ಕೇದಿಗೆ ಮುಡಿದಂತೆ 
ಚಿತ್ರಿಸಲಾಗಿದೆ. ಕಂಬ ಮತ್ತು ತೋಳಿನ ಮಧ್ಯೆ ಲಿಂಗ ಪೂಜಿಸುವ ಅರ್ಚಕ ಮತ್ತು ಸೂರ್ಯ- 
ಚಂದನರ ಉಬ್ಬುಶಿಲ್ಲಗಳಿವೆ. ಇದೇ ಗ್ರಾಮದ ಇನ್ನೊಂದು ಒಕ್ಕೈ ಶಿಲ್ಲದ ತೋಳಿನ ಕೆಳಗೆ ಬಿಲ್ಲನ್ನು 
ಹಿಡಿದ ಶಿಲ್ಪವಿದ್ದು, ಕಂಬ ಮತ್ತು ಹಸ್ತದ ಮಧ್ಯೆ ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಪಗಳಿವೆ. ಇದೇ 
ತಾಲೂಕಿನ ಘಳಪೂಜಿಯ ಒಕ್ಕೈ ಮಾಸ್ತಿಕಲ್ಲಿನ ಬಲತೋಳಿನ ಕೆಳಗೆ ಬಿಲ್ಲು-ಬಾಣಗಳನ್ನು ಹಿಡಿದ 
ವೀರನು ಶತ್ರು ಸೈನಿಕನನ್ನು ಕಾಲಲ್ಲಿ ಮೆಟ್ಟ ನಿಂತಿದ್ದಾನೆ. ಇದೇ ತಾಲೂಕಿನ ಸೊಡಂಬಿಯ ಒಕ್ಕೈ 
ಮಾಸ್ತಿಕಲ್ಲಿನ ಕಂಬದ ತುದಿಯಲ್ಲಿ ಕುಂಬದ ಮೇಲೆ ತೆಂಗಿನಕಾಯಿ ಇಟ್ಟಂತೆ ಕಂಡರಿಸಿದ್ದಾರೆ. 
ಕಂಬದಿಂದ ಹೊರಟ ತೋಳಿನ ಕೈಯಲ್ಲಿ ನಿಂಬೆಹಣ್ಣು ಇದೆ. ತೋಳಿನ ಕೆಳಭಾಗದಲ್ಲಿ ಬಿಲ್ಲು- 
ಬಾಣಗಳನ್ನು ಹಿಡಿದಿರುವ ಇಬ್ಬರು ಶತ್ರು ಸೈನಿಕರಲ್ಲೊಬ್ಬನಿಗೆ ವೀರನು ತನ್ನ ಕತ್ತಿಯಿಂದ ಹೊಟ್ಟಿಗೆ 
ತಿವಿದಿದ್ದಾನೆ ಮತ್ತು ಎಡಗೈಯಲ್ಲಿರುವ ಬಿಲ್ಲನ್ನು ಎತ್ತಿ ಹಿಡಿದಿದ್ದಾನೆ. ತೋಳು ಮತ್ತು ಕಂಬದ ಮಧ್ಯೆ 
ಕೈಮುಗಿದು ಕುಳಿತ ದಂಪತಿಗಳ ಚಿಕ್ಕ ಶಿಲ್ಲಗಳಿದ್ದು, ಅದರ ಮೇಲೆ ಲಿಂಗು ಮತ್ತು ಅರ್ಚಕನ 
ಶಿಲ್ಪಗಳಿವೆ. ಇದೇ ಗ್ರಾಮದಲ್ಲಿ ಇಂಥ ಇನ್ನೊಂದು ಒಕ್ಕೈ ಮಾಸ್ತಿಕಲ್ಲಿದೆ. ಇಂಥ ಇನ್ನೆರಡು ಶಿಲ್ಲಗಳು 
ಹಿರೇಅಣಜಿಯಲ್ಲಿ ಸಿಕ್ಕಿವೆ. 

ಹಾನಗಲ್ಲು ತಾಲೂಕಿನ ಜಕ್ಕನಾಯಕನಕೊಪ್ಪುದ ಒಕ್ಕೈಮಾಸ್ತಿಕಲ್ಲಿನ ತೋಳಿನ ಕೆಳಭಾಗದಲ್ಲಿ 
ಕುದುರೆ ಏರಿ ಹೊರಟ ವೀರನು ಬಲಗೈಯಲ್ಲಿ ಭರ್ಚಿಯನ್ನು ಎತ್ತಿ ಹಿಡಿದಿದ್ದಾನೆ. ಕುದುರೆಯ 
ಬೆನ್ನಿಗಿರುವ ಜೀನು ಸ್ಪಷ್ಟವಾಗಿ ತೋರುತ್ತದೆ. ಇದೇ ತಾಲೂಕಿನ ಕೂಸನೂರು ಗ್ರಾಮದ ಒಕ್ಕೈಮಾಸ್ಸಿಯು 
ಎತ್ತಿದ ಬಲಗೈ ಹಸ್ತದಲ್ಲಿ ಪುಷ್ಪವನ್ನು ಹಿಡಿದಿದ್ದಾಳೆ. ತೋಳಿನ ಕೆಳಭಾಗದಲ್ಲಿ ಬಿಲ್ಲು-ಬಾಣಗಳನ್ನು 
ಹಿಡಿದು ನಿಂತ ವೀರನಿದ್ದಾನೆ. ಹಸ್ತ ಮತ್ತು ಕಂಬದ ಮಧ್ಯೆ ಕೈಮುಗಿದು ಕುಳಿತ ಚಿಕ್ಕಶಿಲ್ಪವಿದೆ. 
ಶೀಗಿಹಳ್ಳಿಯಲ್ಲಿ ಸಹ ಇಂಥ ಒಂದು ಶಿಲ್ಪವಿದೆ. ಶಿಗ್ಗಾಂವಿ ತಾಲೂಕಿನ ಬಾಡ ಗ್ರಾಮದ ಒಕ್ಕೈ 
ಮಾಸಿಕಲ್ಲಿನ ಮೇಲಕ್ಕೆತ್ತಿದ ತೋಳಿನ ಕೆಳಭಾಗದಲ್ಲಿ ಕುದುರೆ ಏರಿ ಹೊರಟ ವೀರನ ಶಿಲ್ಪವಿದ್ದು, 
ಕುದುರೆಯು ತನ್ನ ಮುಂಗಾಲುಗಳನ್ನು ಮೇಲಕ್ಕೆತ್ತಿ ಜಿಗಿಯುತ್ತಿರುವಂತಿದೆ. ಅಲ್ಲದೆ ಬಿಲ್ಲು-ಬಾಣಗಳನ್ನು 
ಹಿಡಿದಿರುವ ಮತ್ತು ಮೊಣಕಾಲೂರಿ ಕೆಳಗೆ ಬೀಳುತ್ತಿರುವಂತೆ ಇರುವ ಇನ್ನೆರಡು ಶಿಲ್ಪಗಳಿವೆ. ಇದು 
ಯುದ್ದದ ಸನ್ನಿವೇಶವನ್ನು ನಿರೂಪಿಸುತ್ತದೆ. ನಿಡಗುಂದಿ ಮತ್ತು ಗಂಜಿಗಟ್ಟಿಗಳಲ್ಲಿ ಇಂಥ ಒಕ್ಕೈ 
ಮಾಸಿಕಲ್ಲುಗಳು ದೊರಕಿವೆ. 


ಹಿರೇಕೆರೂರು ತಾಲೂಕಿನ ದಾಸನಕೊಪ್ಪದಲ್ಲಿರುವ ಒಕ್ಕೈೆ ಮಾಸ್ತಿಯ ಬಲಗೈತೋಳು ಕಂಬದಿಂದ 
ಹೊರಟಿದ್ದು, ಆ ತೋಳಿನ ಕೆಳಭಾಗದಲ್ಲಿ ಬಲಗೈಯಲ್ಲಿರುವ ಖಡ್ಗವನ್ನು ಮೇಲಕ್ಕೆತ್ತಿ ಕುದುರೆ ಏರಿ 
ಹೊರಟ ವೀರನ ಹಿಂದೆ ದೊಡ್ಡ ಛತ್ರಿಯನ್ನು ಹಿಡಿದು ನಿಂತ ಸೇವಕರಿದ್ದಾರೆ. ಹಸ್ತ ಮತ್ತು ಕಂಬದ 
ಮದ್ವೆ ಕೈಮುಗಿದು ಕುಳಿತ ವೀರನ ಚಿಕ್ಕ ಶಿಲ್ಲ್ಪವಿದ್ದರೆ, ಅದಕ್ಕೂ ಮೇಲೆ ಶಂಖ-ಚಿಕ್ರಗಳನ್ನು ಕಂಡರಿಸಲಾಗಿದೆ. 


೨೫೩ 


ಇದೇ ತಾಲೂಕಿನ ಆಪಿನಕೊಪ್ಪ ಗ್ರಾಮದ ಒಕ್ಕೈೆ ಮಾಸ್ತಿಕಲ್ಲಿನ ಅಭಯಹಸ್ತದಲ್ಲಿರುವ ತೋಳು 
ಕಂಬದಿಂದ ಹೊರಟಿದ್ದು, ಅದರ ಕೆಳಭಾಗದಲ್ಲಿ ಬಿಲ್ಲು-ಬಾಣಗಳನ್ನು ಹಿಡಿದ ವೀರನು ಕಾಲಲ್ಲಿ 
ಶತ್ರು ಸೈನಿಕನನ್ನು ಮೆಟ್ಟಿ ನಿಂತಿದ್ದಾನೆ. ಸದರಿ ತಾಲೂಕಿನ ಚಿಕ್ಕೆರೂರಿನ ಒಕ್ಕೈೆ ಮಾಸ್ತಿಯ ಕಂಬದಿಂದ 
ಹೊರಟ ತೋಳಿನ ಕೆಳಗೆ ಪರಸ್ಪರ ಅಭಿಮುಖವಾಗಿ ನಿಂತ ಇಬ್ಬರು ಬಿಲ್ಲುಗಳನ್ನು ಹಿಡಿದು ಹೋರಾಡುವ 
ದೃಶ್ಯವಿದೆ. ನಿಂಬೆಹಣ್ಣು ಹಿಡಿದ ಕೈಗೆ ಬಾಜುಬಂಧ, ಕಂಕಣ ಮತ್ತು ಕೈ ತುಂಬಾ ಬಳೆಗಳನ್ನು 
ಹಾಕಲಾಗಿದೆ. ಕೈ ಮತ್ತು ಕಂಬದ ಮಧ್ಯೆ ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಲಗಳಿದ್ದು ಮೇಲ್ಲಾಗದಲ್ಲಿ 
ಸೂರ್ಯ-ಚಂದರ ಗೀರು ಕೆತ್ತನೆಯಿದೆ. ಕೈ ಬೆರಳಿನ ಉಗುರುಗಳು ದೊಡ್ಡದಾಗಿವೆ. ಇದೇ ತಾಲೂಕಿನ 
ಕೋಡ ಗ್ರಾಮದ ಸ್ಥಳೀಯರು ಗಡಿಕಾಯೋ ಕಲ್ಲು ಎಂದು ಕರೆಯುವ ಒಕ್ಕೈ ಮಾಸ್ತಿಕಲ್ಲೊಂದರ 
ತೋಳು ಕಂಬದಿಂದ ಹೊರಟಿದ್ದು, ಆ ಭಾಗದಲ್ಲಿ ಕಂಬದ ಮೇಲೆ ಪುಷ್ಪವು ಅರಳಿದಂತೆ ಕೆತ್ತಲಾಗಿದೆ. 
ತೋಳಿನ ಕೆಳಭಾಗದಲ್ಲಿ ಬಿಲ್ಲು-ಬಾಣಗಳನ್ನು ಹಿಡಿದು. ಸೊಂಟದಲ್ಲಿ ಕಿರುಗತ್ತಿಯನ್ನು ಧರಿಸಿರುವ 
ವೀರನು ನಿಂತಿದ್ದಾನೆ. ವೀರನ ಹಿಂದೆ ಇನ್ನೊಂದು ಶಿಲ್ಲವಿದ್ದು, ನೆಲದಲ್ಲಿ ಹೂತಿದೆ. ಇದರ ಪಕ್ಕದಲ್ಲಿ 
ಇಂಥ ಇನ್ನೊಂದು ಒಕ್ಕೈ ಮಾಸ್ತಿಕಲ್ಲು ಇದೆ. ಇದೇ ತಾಲೂಕಿನ ಹಿರೇಕ್ವಾಂಶಿಯ ಒಕ್ಕೈ ಮಾಸ್ಟಿಯಲ್ಲಿ 
ಕಂಬದಿಂದ ಹೊರಟ ಮಾಸ್ತಿಯ ಬಲಗೈತೋಳು ಅಭಯಹಸ್ವದಲ್ಲಿದೆ. ತೋಳಿನ ಕೆಳಭಾಗದಲ್ಲಿ 
ಬಿಲ್ಲು-ಬಾಣ ಹಿಡಿದ ವೀರನ ಮುಂಬದಿಯಲ್ಲಿ ಇನ್ನೊಬ್ಬನು ಬಿಲ್ಲು-ಬಾಣಗಳನ್ನು ಹಿಡಿದು ನಿಂತಿದ್ದಾನೆ. 
ವರಹದಲ್ಲಿ ಇಂಥ ಒಂದು ಒಕ್ಕೈ ಮಾಸ್ತಿಕಲ್ಲು ದೊರಕಿದೆ. 


ಒಕ್ಕೈ ಮಾಸ್ತಿಕಲ್ಲುಗಳು ಕೈಮುಗಿದು ಕುಳಿತ ಸತಿ-ಪತಿಗಳೊಂದಿಗೆ 

ಇಂಥ ಒಕ್ಕೈ ಮಾಸಿಕಲ್ಲುಗಳಲ್ಲಿ ಕಂಬ ಮತ್ತು ಅಭಯಹಸ್ತದ ಮಧ್ಯದಲ್ಲಿ ಅಥವಾ ಕಂಬದ 
ಮೇಲೆ ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಲಗಳಿರುತ್ತವೆ. ಹೀಗೆ ಕೈಮುಗಿದು ಕುಳಿತ ದಂಪತಿಗಳ 
ಶಿಲ್ಲಗಳು ಸಹಗಮನ ಮರಣವನ್ನು ಸೂಚಿಸುತ್ತಿದ್ದು, ಪತಿಯೊಂದಿಗೆ ಸತಿಹೋದ ಅಂಶವನ್ನು 
ನಿರೂಪಿಸುತ್ತದೆ. ಹಿರೇಕೆರೂರ ತಾಲೂಕಿನ ಕೋಡ ಗ್ರಾಮದ ಒಕ್ಕೈ ಮಾಸ್ತಿಕಲ್ಲೊಂದರಲ್ಲಿ ಕಂಬದಿಂದ 
ಹೊರಟ ತೋಳು ಮೇಲಕ್ಕೆತ್ತಿದ್ದು, ಅಭಯಹಸ್ವದಲ್ಲಿದೆ. ಬೆರಳಿಗೆ ಉಂಗುರಗಳು, ಮುಂಗೈಗೆ ಬಳಗಳು, 
ತೋಳ್ಸಂದಿ ಹಾಗೂ ಭುಜಕ್ಕೆ ಸ್ಫಂಧಮಾಲ ಹಾಕಲಾಗಿದೆ. ನಿಂಬೆಹಣ್ಣನ್ನು ಹಿಡಿದ ಹಸ್ತಕ್ಕೆ 
ಹೊಂದಿಕೊಂಡಂತೆ ಗಿಳಿಯನ್ನು ಕಂಡರಿಸಲಾಗಿದೆ. ತೋಳಿನ ಕೆಳಭಾಗದಲ್ಲಿ ಅಲಂಕೃತರಾದ ದಂಪತಿಗಳು 
ಕೈಮುಗಿದು ಕುಳಿತಂತೆ ಕೆತ್ತಲಾಗಿದೆ. ಪ್ರಾಚೀನ ಕಾಲದಲ್ಲಿ ಮರಣಿಸಿದ ವ್ಯಕ್ತಿಯೊಂದಿಗೆ ಆತನ ಪೀತಿಯ 
ವಸ್ತುಗಳನ್ನು(ನಾಯಿ ಮತ್ತಿತರ ಪ್ರಾಣಿಗಳು) ಹೂಳಲಾಗುತ್ತಿತ್ತು ಎಂಬುದು ವಿದ್ವಾಂಸರ ಅಭಿಪ್ರಾಯ. 
ಬಹುಶಃ ಇಲ್ಲಿ ಗಿಳಿಯನ್ನು ಕಂಡರಿಸಿರುವ ಅಂಶವು ಇದನ್ನು ಸಂಕೇತಿಸುತ್ತದೆ ಎಂದು ಹೇಳಬಹುದು. 
ಇದೇ ತಾಲೂಕಿನ ದಾಸನಕೊಪುದ ಇಂಥ ಶಿಲ್ಪದಲ್ಲಿ ಕಂಬದಿಂದ ಹೊರಟ ಮಾಸ್ಟಿಯ ಬಲಗೈ 
ತೋಳು ಅಭಯಹಸ್ತದಲ್ಲಿದೆ. ಹಸ್ತ ಮತ್ತು ಕಂಬದ ಮಧ್ಯೆ ಕೈಮುಗಿದು ಕುಳಿತ ವೀರನ ಶಿಲ್ಪವಿದ್ದು, 
ಅದಕ್ಕೂ ಮೇಲೆ ಕೈಮುಗಿದು ಕುಳಿತ ಚಿಕ್ಕ ಮೂರು ಶಿಲ್ಪಗಳಿವೆ. ಇವು ವೀರನೊಂದಿಗೆ ಆತನ 
ಇಬ್ಬರು ಪತ್ನಿಯರು ಕುಳಿತ ಶಿಲ್ಲಗಳಾಗಿದ್ದು, ಕಂಬದಿಂದ ಹೊರಟ ತೋಳು ಮಾತ್ರ ಒಂದೇ ಇದೆ. 


೨೫೪ 


ತೋಳಿನ ಕೆಳಭಾಗದಲ್ಲಿ ತತ್ರಾಣಿ(ನೀರಿನ ಗಿಂಡಿ)ಯನ್ನು ಕೆತ್ತಲಾಗಿದೆ. ಇದೇ ತಾಲೂಕಿನ ನಿಡನೇಗಿಲು 
ಒಕ್ಕೈೆ ಮಾಸ್ತಿಯಲ್ಲಿ ಕಂಬದಿಂದ ಹೊರಟ ತೋಳಿನಲ್ಲಿ ನಿಂಬೆಹಣ್ಣಿದೆ. ತೋಳು ಕಂಬದಿಂದ ಹೊರಟ 
ಭಾಗದಲ್ಲಿ ಕಂಬದ ಮೇಲೆ ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಲಗಳಿದ್ದು, ಅದರ ಪಕ್ಕದಲ್ಲಿ 
ಇನ್ನೊಂದು ಚಿಕ್ಕ ಶಿಲ್ಪವಿದೆ. ಮೇಲ್ಲಾಗದಲ್ಲಿ ಲಿಂಗು ಪೂಜಿಸುವ ಅರ್ಚಕ ಮತ್ತು ನಂದಿಯ ಶಿಲ್ಲಗಳನ್ನು 
ಪ್ರತ್ವೇಕ ಹಂತದಲ್ಲಿ ಕಂಡರಿಸಲಾಗಿದೆ. ಇಂಥ ಇನ್ನೊಂದು ಶಿಲ್ಪ ಇದೇ ಗ್ರಾಮದಲ್ಲಿದೆ. ಇದೇ 
ತಾಲೂಕಿನ ವರಹ ಗಾಮದ ಒಕ್ಕೆ ಮಾಸ್ತಿಯ ಕಂಬದಿಂದ ಹೊರಟ ತೋಳಿಗೆ ಕೈಬಳೆ, ತೋಳ್ಸಂದಿ 
ಹಾಕಲಾಗಿದ್ದು, ಕಂಬದ ಮೇಲೆ ಮಂಟಪದಲ್ಲಿ ಕೈಮುಗಿದು ಕುಳಿತ ದಂಪತಿಗಳನ್ನು ಕೆತ್ತಲಾಗಿದೆ. 
ಇದೇ ಗಾಮದಲ್ಲಿ ಇಂಥ ಇನ್ನೊಂದು ಶಿಲ್ಲವಿದೆ. ನಿಟ್ಟೂರು. ಅರಳಿಕಟ್ಟಿ ಮತ್ತು ಚಿಕ್ಕಬೂದಿಹಾಳಗಳಲ್ಲಿ 
ಇದೇ ರೀತಿಯ ದಂಪತಿಗಳಿರುವ ಒಕ್ಕೈಮಾಸ್ತಿ ಕಲ್ಲುಗಳು ಸಿಕ್ಕಿವೆ. 


ಹಾನಗಲ್ಲು ತಾಲೂಕಿನ ಕ್ಯಾಸನೂರು ಒಕ್ಕೈ ಮಾಸ್ತಿ ಸ್ಪಲ್ಪ ವಿಶಿಷ್ಟವಾಗಿದೆ. ಕಂಬದಿಂದ 
ಹೊರಟ ತೊಳು ಅಭಯಹಸ್ವದಲ್ಲಿದೆ. ತೋಳಿನ ಕೆಳಭಾಗದಲ್ಲಿ ಕಂಬವಿರದೆ ಕೈಮುಗಿದು ಕುಳಿತ 
ವೀರ ಮತ್ತು ಆತನ ಇಬ್ಬರು ಪತ್ನಿಯರ ಶಿಲ್ಪಗಳಿವೆ. ಅದರ ಕೆಳಗೆ ಕುದುರೆ ಏರಿ ಹೊರಟ ವೀರನ 
ಶಿಲ್ಪವಿದೆ. ಇದೇ ತಾಲೂಕಿನ ಇನಾಂಲಕ್ಕಾಪುರದ ಇಂಥ ಶಿಲ್ಪದಲ್ಲಿ ಕಂಬದಿಂದ ಹೊರಟ ತೋಳು 
ಅಭಯಹಸ್ತದಲ್ಲಿದೆ. ಹೆಬ್ಬೆರಳು ಮತ್ತು ತೋರುಬೆರಳಿನ ಮಧ್ಯೆ ನಿಂಬೆಹಣ್ಣಿದೆ. ತೋಳಿನ ಕೆಳಭಾಗದಲ್ಲಿ 
ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಲಗಳಿವೆ. ಮೇಲ್ಭಾಗದಲ್ಲಿ ನಂದಿ, ಲಿಂಗು, ಅರ್ಚಕ ಮತ್ತು 
ಸೂರ್ಯ-ಚಂದನ ಉಬ್ಬುಶಿಲ್ಲಗಳಿವೆ. ಸದರಿ ತಾಲೂಕಿನ ಹಳೆಗೆಜ್ಜಿಹಳ್ಳಿ ಒಕ್ಕೈ ಮಾಸಿಕಲ್ಲಿನಲ್ಲಿ ಕಂಬದಿಂದ 
ಹೊರಟ ತೋಳು ಅಭಯಹಸ್ಪದಲ್ಲಿದೆ. ತೋಳಿನಿಂದ ಸ್ಪಲ್ಪ ಕೆಳಭಾಗದಲ್ಲಿ ಕೈಮುಗಿದು ಕುಳಿತ 
ದಂಪತಿಗಳ ಶಿಲ್ಪಗಳಿವೆ. ಬ್ಯಾಡಗಿ ತಾಲೂಕಿನ ಎತ್ತಿನಹಳ್ಳಿ ಎಂ.ಎ. ಗ್ರಾಮದ ಇಂಥ ಶಿಲ್ಲದ 
ಅಭಯಹಸ್ಸದಲ್ಲಿರುವ ತೋಳು ಮತ್ತು ಕಂಬದ ಮಧ್ಯದಲ್ಲಿ ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಪಗಳಿವೆ. 


ಬ್ಯಾಡಗಿ ತಾಲೂಕು ಕುಮ್ಮೂರಿನ ಶಿಲ್ಪದಲ್ಲಿ ಕಂಬದಿಂದ ಹೊರಟ ಬಲಗೈ ತೊಳು 
ಅಭಯಹಸ್ಪದಲ್ಲಿದೆ. ತೋಳಿನ ಕೆಳಭಾಗದಲ್ಲಿ ಕೈಮುಗಿದು ಕುಳಿತ ಹಸನ್ಮುಖಿ ದಂಪತಿಗಳ ಶಿಲ್ಲಗಳಿದ್ದು, 
ಅವರ ತಲೆಯ ಮೇಲ್ಲಾಗದಲ್ಲಿ ಶಿಖರದ ಅಲಂಕರಣೆ ಇದೆ. ಫಲಕದ ಮೇಲ್ಲಾಗದಲ್ಲಿ ಲಿಂಗ 
ಪೂಜಿಸುತ್ತಿರುವ ಅರ್ಚಕ, ನಂದಿ ಮತ್ತು ಸೂರ್ಯ-ಚಂದ್ರನ ಉಬ್ಬುಶಿಲ್ಲಗಳಿವೆ. ಇಲ್ಲಿಯ ಇನ್ನೊಂದು 
ಒಕ್ಕೈ ಮಾಸ್ತಿಕಲ್ಲಿನಲ್ಲಿ ಅಭಯಹಸ್ತದ ತೋಳು ಮತ್ತು ಕಂಬದ ಮಧ್ಯದಲ್ಲಿ ಪೀಠದ ಮೇಲೆ ಕೈಮುಗಿದು 
ಕುಳಿತ ದಂಪತಿಗಳ ಶಿಲ್ಪಗಳಿವೆ. ಕಂಬದ ಎಡಕ್ಕೆ ಗಿಳಿಯ ಕೆತ್ತನೆಯಿದೆ. ಮೇಲಿನ ಹಂತದಲ್ಲಿ 
ಮಂಟಪದೊಳಗಿರುವ ಲಿಂಗುವನ್ನು ಅರ್ಚಕ ಪೂಜಿಸುತ್ತಿರುವ ಶಿಲ್ಲವಿದ್ದು, ಮೇಲೆ ಸೂರ್ಯ- 
ಚಂದನ ಉಬ್ಬುಶಿಲ್ಲಗಳಿವೆ. ಇದೇ ತಾಲೂಕಿನ ಸೂಡಂಬಿಯ ಒಕ್ಕೈಮಾಸ್ತಿ ಸ್ಪಲ್ಪ ವಿಶಿಷ್ಟವಾಗಿದೆ. 
ಇಲ್ಲಿಯ ಕಂಬದ ಕೆಳಗೆ (ಕಂಬ ಹೊತ್ತಂತೆ) ಕುಳಿತಿರುವ ಎರಡು ಶಿಲ್ಲಗಳಿದ್ದು, ಕಂಬದ ಎಡಬಲಗಳಲ್ಲಿ 
ಕಂಬವನ್ನು ಹಿಡಿದು ನಿಂತಿರುವಂತೆ ಇನ್ನೆರಡು ಶಿಲ್ಲಗಳಿವೆ. ಕಂಬದಿಂದ ಹೊರಟ ತೊಳಿನ ಮೇಲ್ಬಾಗದಲ್ಲಿ 
ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಲಗಳಿವೆ. ಫಲಕದ ತುದಿಯನ್ನು ಗುಮ್ಮಟದಂತೆ ಕಂಡರಿಸಿದ್ದಾರೆ. 


೨೫೫ 


ಸದರಿ ತಾಲೂಕಿನ ಹಿರೆಹಳ್ಳಿಯ ಶಿಲ್ಪದಲ್ಲಿ ಕಂಬದಿಂದ ಹೊರಟ ಮಾಸ್ತಿಯ ಬಲತೊಳಿನ ಕೆಳಗೆ 
ಕಮಲದ ಹೂವಿನ ಮೇಲೆ ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಲಗಳಿವೆ. ಅಲ್ಲದೆ ಕಂಬದ ಮೇಲೆ 
ವೀರನೊಬ್ಬನು ಕೈಮುಗಿದು ಮಂಡಿಯೂರಿದ ಭಂಗಿಯಲ್ಲಿ ಕಂಡರಿಸಲಾಗಿದೆ. 


ಶಿಗ್ಗಾಂವ ತಾಲೂಕಿನ ಶಡಗರವಳ್ಲಿಯ ಒಕ್ಕೈಮಾಸ್ತಿಯ ಕಂಬದಿಂದ ಹೊರಟ ತೊಳಿನ ಬಲ 
ಹಸ್ತದಲ್ಲಿ ಕಮಲದ ಮೊಗ್ಗನ್ನು ಹಿಡಿದಿರುವುದು ವಿಶೇಷ, ಇದರ ಬಹುಭಾಗ ನೆಲದಲ್ಲಿ ಹೂತಿದೆ. 
ಇದೇ ತಾಲೂಕಿನ ಹಿರೇಮಲ್ಲೂರು ಶಿಲ್ಪದಲ್ಲಿ ಕಂಬದಿಂದ ಹೊರಟ ಬಲಗೈ ಅಭಯಹಸ್ವದಲ್ಲಿದ್ದು, 
ತೋಳಿನ ಕೆಳಭಾಗದಲ್ಲಿ ಕೈಮುಗಿದು ಕುಳಿತಿರುವ ದಂಪತಿಗಳ ಶಿಲ್ಪಗಳಿವೆ. ಸದರಿ ತಾಲೂಕಿನ 
ಹೊತ್ತಳ್ಳಿಯಲ್ಲಿ ಕಂಬದಿಂದ ಹೊರಟ ಬಲಗೈ ತೋಳು ಅಭಯಹಸ್ವದಲ್ಲಿದ್ದು, ಕೈಯಲ್ಲಿ ನಿಂಬೆಹಣ್ಣು 
ಇದೆ. ಕಂಬ ಮತ್ತು ಹಸ್ತದ ಮಧ್ಯದಲ್ಲಿ ಅಲಂಕೃತಳಾದ ಸ್ತ್ರೀಯೊಬ್ಬಳು ಕುಳಿತಂತೆ ಕಂಡರಿಸಲಾಗಿದೆ. 
ರಟ್ಟಿಹಳ್ಳಿ ತಾಲೂಕಿನ ನೆಸ್ಸಿ ಗ್ರಾಮದ ಒಕ್ಕೈಮಾಸ್ತಿಕಲ್ಲಿನ ಅಭಯಹಸ್ಪದಲ್ಲಿ ನಿಂಬೆಹಣ್ಣಿದ್ದು, ತೊಳಿನ 
ಮೇಲ್ಲಾಗದಲ್ಲಿ ಕೈಮುಗಿದು ಕುಳಿತ ದಂಪತಿಗಳ ಶಿಲ್ಲಗಳಿವೆ. ಮೇಲ್ಭಾಗದಲ್ಲಿ ನಂದಿ, ಲಿಂಗು ಮತ್ತು 
ಅರ್ಚಕನ ಉಬ್ಬುಶಿಲ್ಲಗಳಿವೆ. 


ಒಕ್ಕೈ ಮಾಸ್ತಿಕಲ್ಲುಗಳು ಕೈಮುಗಿದು ಕುಳಿತ ವೀರನೊಂದಿಗೆ 


ಒಕ್ಕೈೆ ಮಾಸಿಕಲ್ಲಿನ ಇಂಥ ಶಿಲ್ಲಗಳಲ್ಲಿ ಕೈಮುಗಿದು ಕುಳಿತ ವೀರನ ಶಿಲ್ಲವು ತೋಳಿನ 
ಕೆಳಭಾಗದಲ್ಲಿ ಅಥವಾ ಕಂಬ ಮತ್ತು ತೋಳಿನ ಮಧ್ಯೆ, ಇಲ್ಲವೆ ಫಲಕದ ಮೇಲ್ಭಾಗದಲ್ಲಿ ಇರುವುದನ್ನು 
ಕಾಣುತ್ತೇವೆ. ಕೈಮುಗಿದು ಕುಳಿತ ವೀರನ ಶಿಲ್ಲವು ಆತನು ಈ ಮೊದಲೇ ಮರಣ ಹೊಂದಿದ್ದು, 
ಸಧ್ಯದಲ್ಲಿ ಸ್ಪರ್ಗದಲ್ಲಿರುವುದನ್ನು ಸಂಕೇತಿಸುತ್ತದೆ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ 
ಇಂಥ ಒಕ್ಕೈೆ ಮಾಸ್ತಿಕಲ್ಲುಗಳನ್ನು ಅನುಗಮನ ಮಾಸಿಕಲ್ಲುಗಳು ಎಂದು ಹೇಳಬಹುದು. 


ಶಿಗ್ಗಾಂವ ತಾಲೂಕಿನ ಕುಂದೂರು ಗಾಮದಲ್ಲಿರುವ ಒಕ್ಕೈೆ ಮಾಸ್ತಿಕಲ್ಲಿನ ಕಂಬವನ್ನು ಸುಂದರವಾಗಿ 
ಕಂಡರಿಸಿದ್ದು, ಕಂಬದಿಂದ ಹೊರಟ ಬಲಗೈ ಅಭಯಹಸ್ವದಲ್ಲಿದೆ. ತೋಳಿನ ಕೆಳಭಾಗದಲ್ಲಿ ಕೈಮುಗಿದು 
ಕುಳಿತ ಶಿಲದ ಎಡಬಲಗಳಲ್ಲಿ ಮೇಲ್ಮುಖವಾಗಿ ಎರಡು ಕತ್ತಿಗಳಿರುವುದು ವಿಶೇಷ. ಇಲ್ಲಿಯ ಇನ್ನೊಂದು 
ಒಕ್ಕೈ ಮಾಸ್ತಿಕಲ್ಲಿನ ತೋಳಿನ ಕೆಳಗೆ ಕೈಮುಗಿದು ಕುಳಿತ ವೀರನ ಪಕ್ಕದಲ್ಲಿ ಕೆಳಮುಖವಾಗಿ ಕತ್ತಿಯ 
ಕೆತ್ತನೆಯಿದೆ. ಕೈಮುಗಿದು ಕುಳಿತ ಈ ಚಿಕ್ಕ ಶಿಲ್ಪಗಳನ್ನು ಸ್ತೀ ಶಿಲಗಳೆಂದು ಅವು ಸತಿಹೋದ 
ಶಿಲಗಳಾಗಿವೆ ಎಂದು ಹೇಳುವ ಡಾ. ಬಿ.ಎಸ್‌. ಶೇಠೇಯವರು ವೀರನೊಬ್ಬ ಯಾವುದೋ ಹೋರಾಟದಲ್ಲಿ 
ಮಡಿದಿದ್ದು ಆತನ ಪತ್ನಿ ಅವನ ಗುರುತಿನ ಕತ್ತಿಯೊಡನೆ ಸತಿಹೋಗಿದ್ದಾಳೆ ಎಂದು ಹೇಳಬಹುದು. 
ಈ ಅನುಗಮನ ಘಟನೆಯನ್ನು ಶಿಲ್ಪಿ ತನ್ನ ಪರಿಮಿತಿಯಲ್ಲಿ ಕಂಡರಿಸಲು ಪ್ರಯತ್ನಿಸಿದ್ದಾನೆ ಎಂದು 
ಅಭಿಪ್ರಾಯಪಟ್ಟಿದ್ದಾರೆ.” ಸಂಶೋಧಕರ ಅಭಿಪ್ರಾಯವನ್ನು ಒಪ್ಪಬಹುದಾದರೂ ಕೈಮುಗಿದು ಕುಳಿತ 
ಶಿಲ್ಲಗಳು ಸ್ತೀ(ಸತಿಹೋದವಳ) ಶಿಲಗಳಂದು ಹೇಳುವುದು ಕಷ್ಟ. ಏಕೆಂದರೆ ಅವು ಪುರುಷಶಿಲ್ಲಗಳಂತೆ 
ತೋರುತ್ತವೆ. ಇದೇ ಗ್ರಾಮದಲ್ಲಿ ಒಕ್ಕೈಮಾಸ್ತಿಯ ಇನ್ನೆರಡು ಶಿಲ್ಲಗಳು ಸಿಕ್ಕಿದ್ದು ಕೈಮುಗಿದು ಕುಳಿತ 
ವೀರನ ಶಿಲ್ಪಗಳನ್ನು ಹೊಂದಿವೆ. ಬಾಡ ಮತ್ತು ಶಿಗ್ಗಾಂವಿಗಳಲ್ಲಿ ಇಂಥ ಒಕ್ಕೈಮಾಸ್ಸಿಕಲ್ಲುಗಳು ದೊರಕಿವೆ. 


೨೫೬ 


ಬ್ಯಾಡಗಿ ತಾಲೂಕಿನ ಅತ್ತಿಕಟ್ಟಿ ಗ್ರಾಮದ ಬೇರೆ ಬೇರೆ ಪ್ರದೇಶದಲ್ಲಿ ಒಟ್ಟು ಆರು 
ಒಕ್ಕೈಮಾಸ್ತಿಕಲ್ಲುಗಳು ದೊರಕಿವೆ. ಇವುಗಳ ಕಂಬಗಳ ತುದಿಯಲ್ಲಿ ಎಲೆಯಂತೆ, ಕುಂಬದಂತೆ ಕಂಡರಿಸಿದ್ದು, 
ಕಂಬದ ಮೇಲೆ ಕೇದಿಗೆ ಪುಷ್ಟ ಮತ್ತು ಮಂಟಪಗಳನ್ನು ಕೆತ್ತಲಾಗಿದೆ. ಇವುಗಳನ್ನು ಕಂಬದಿಂದ 
ಹೊರಟ ತೋಳಿನ ಕೆಳಭಾಗದಲ್ಲಿ, ಕಂಬ ಮತ್ತು ತೋಳಿನ ಮಧ್ಯದಲ್ಲಿ ಕೈಮುಗಿದು ಕುಳಿತ ವೀರನ 
ಶಿಲ್ಲಗಳಿರುವುದನ್ನು ಕಾಣಬಹುದು. ಇದೇ ತಾಲೂಕಿನ ಘಳಪೂಜಿಯಲ್ಲಿ ಇಂಥ ಮೂರು ಶಿಲ್ಲಗಳು 
ಕಂಡುಬರುತ್ತವೆ. ಈ ಶಿಲಗಳಲ್ಲಿ ಕಂಬದಿಂದ ಹೊರಟ ತೋಳುಗಳು ಅಭಯಹಸ್ನಗಳಲ್ಲಿವೆ. ಇವುಗಳ 
ಕಂಬ ಮತ್ತು ಹಸ್ತದ ಮಧ್ಯದಲ್ಲಿ ಮತ್ತು ತೋಳಿನ ಕೆಳಗೆ ಕೈಮುಗಿದು ಕುಳಿತ ವೀರನ ಶಿಲ್ಲಗಳಿರುವುದನ್ನು 
ಕಾಣಬಹುದು, ಸದರಿ ತಾಲೂಕಿನ ಸೊಡಂಬಿಯ ಇಂಥ ಶಿಲ್ಲದ ಕಂಬದ ತುದಿಯನ್ನು ಹೂಜಿಯ 
ಆಕಾರದಲ್ಲಿ ಕೆತ್ತಲಾಗಿದೆ. ಇಲ್ಲಿಯ ಇನ್ನೊಂದು ಒಕ್ಕೆ ಮಾಸ್ತಿಯ ಕಂಬದ ಮೇಲೆ ಪುಷ್ಟ ಅಲಂಕರಣೆ 
ಇದ್ದು, ಎರಡನೆಯ ಹಂತದಲ್ಲಿ ನಂದಿ, ಲಿಂಗ, ಅರ್ಚಕ ಹಾಗೂ ದಂಪತಿಗಳ ಶಿಲ್ಲಗಳಿವೆ. ಹಿರೇಅಣಜಿ 
ಮತ್ತು ಚಿಕ್ಕಬಾಸೂರುಗಳಲ್ಲಿ ಇಂಥ ಒಕ್ಕೈ ಮಾಸ್ತಿಕಲ್ಲುಗಳಿವೆ. 


ಹಾನಗಲ್ಲು ತಾಲೂಕಿನ ಕೆಲವರಕೊಪ್ಪ ಗಾಮದಲ್ಲಿ ಮೂರು ಒಕ್ಕೈ ಮಾಸ್ತಿಕಲ್ಲುಗಳು ಕಂಡುಬರುತ್ತವೆ. 
ಅನಾಥವಾಗಿ ಬಿದ್ದಿರುವ ಈ ಬೃಹತ್‌ ಗಾತ್ರದ ಶಿಲಗಳಲ್ಲಿ ಕಂಬದಿಂದ ಹೊರಟ ಮಾಸ್ತಿಯ ತೋಳುಗಳು 
ಅಭಯಹಸ್ವದಲ್ಲಿವೆ. ಎರಡರಲ್ಲಿ ತೋಳಿನ ಕೆಳಭಾಗದಲ್ಲಿ ಕೈಮುಗಿದು ಕುಳಿತ ವೀರನ ಶಿಲ್ಲಗಳಿದ್ದರೆ, 
ಇನ್ನೊಂದರಲ್ಲಿ ಅಂತ ಶಿಲ್ಪ ತೋಳು ಮತ್ತು ಕಂಬದ ಮಧ್ಯದಲ್ಲಿದೆ. ಕಂಬದಿಂದ ಹೊರಟ ಬಲಗೈ 
ತೋಳಿನ ಕೆಳಭಾಗದಲ್ಲಿ ಕೈಮುಗಿದು ಕುಳಿತಿರುವ ವೀರನ ಚಿಕ್ಕ ಶಿಲ್ಪಗಳನ್ನು ಹೊಂದಿರುವ ಒಕ್ಕೈ 
ಮಾಸ್ಟಿಕಲ್ಲುಗಳು ಹೆರೂರು, ಹರನಗಿರಿ ಮತ್ತು ಕಾಡಶೆಟ್ಟಿಹಳ್ಳಿಗಳಲ್ಲಿ ದೊರೆತಿವೆ. 


ಹಿರೇಕೆರೂರು ತಾಲೂಕಿನ ಹಂಸಬಫಾವಿಯ ಶಾಸನಸಹಿತ ಒಕ್ಕೈ ಮಾಸ್ತಿಕಲ್ಲಿನಲ್ಲಿ ಕಂಬದಿಂದ 
ಹೊರಟ ತೋಳು ಇದ್ದು, ಕಂಬದ ಮೇಲೆ ಕೈಮುಗಿದು ಕುಳಿತ ವೀರನ ಶಿಲ್ಲವಿದೆ. ಇದೇ ತಾಲೂಕಿನ 
ಮಡ್ಡೂರು ಒಕ್ಕೈ ಮಾಸ್ತಿಯ ಕಂಬದಿಂದ ಹೊರಟ ತೋಳಿಗೆ ಬಳೆ, ತೋಳ್ಸಂಧಿ ಹಾಕಲಾಗಿದ್ದು, 
ಕಂಬ ಮತ್ತು ತೋಳಿನ ಮಧ್ಯೆ ಕೈಮುಗಿದು ಕುಳಿತ ವೀರನ ಶಿಲ್ಲವಿದೆ. ಸದರಿ ತಾಲೂಕಿನ ದಮ್ಮಲಳ್ಳಿಯ 
ಕಂಬದಿಂದ ಹೊರಟ ತೋಳಿನ ಕೆಳಭಾಗದಲ್ಲಿ ಕೈಮುಗಿದು ಕುಳಿತ ಶಿಲ್ಲವಿದ್ದು, ತೋಳು ಮತ್ತು 
ಕಂಬದ ಮದ್ವೆ ಅರಳಿದ ಹೂವನ್ನು ಕಂಡಿರಿಸಿದ್ದಾರೆ. ಮಾಸ್ತಿ ಕೈಯ ಐದು ಬೆರಳುಗಳಿಗೂ ಉಂಗುರಗಳಿವೆ. 
ಶಿರಗಂಬಿ ಮತ್ತು ಕಚವಿಗಳಲ್ಲಿ ಇದೇ ರೀತಿಯ ಒಕ್ಕೈ ಮಾಸ್ತಿಕಲ್ಲುಗಳು ಕಂಡುಬರುತ್ತವೆ. ಇವುಗಳನ್ನು 
ಗಮನಿಸಿದರೆ ಎಲ್ಲಾ ಶಿಲ್ಲಗಳ ಮಾಸ್ತಿ ತೋಳಿಗೆ ಕೈಬಳ ಮತ್ತು ತೋಳ್ಗಂದಿಯಿದ್ದು ಬೆರಳ ಉಗುರುಗಳನ್ನು 
ಉದ್ದವಾಗಿ ಕಂಡರಿಸಲಾಗಿದೆ. ಅಲ್ಲದೆ ಕಂಬದ ಮೇಲೆ ಪುಷ್ಟ ಮಣಿಸರ, ಕುಂಬ ಮುಂತಾದ 
ಅಲಂಕರಣೆ ಇರುವುದು ಸಾಮಾನ್ಯ. 


೪೯.೨ ಇಕ್ಕೈ ಮಾಸ್ತಿಕಲ್ಲುಗಳು 


ಎರಡು ಕಂಬಗಳಿಂದ ಹೊರಟ, ಎರಡು ತೊಳುಗಳು ಅಭಯಹಸ್ಪದಲ್ಲಿದ್ದರೆ. ಇಲ್ಲವೆ ಒಂದೇ 
ಕಂಬವಿದ್ದು ಆ ಕಂಬದಿಂದ ಎರಡು ಬಲಗೈ ತೋಳುಗಳು ಹೊರಟು ಅಭಯಹಸ್ನದಲ್ಲಿದ್ದರೆ ಅಂಥ 
ಶಿಲ್ಲಗಳನ್ನು ಇಕ್ಕೈ ಮಾಸ್ತಿಕಲ್ಲುಗಳು ಎಂದು ಕರೆಯುತ್ತಾರೆ. ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ಹನ್ನೊಂದು 


೨೫೭ 


ಇಕ್ಕೈ ಮಾಸ್ತಿಕಲ್ಲುಗಳು ದೊರಕಿವೆ. ಇವುಗಳಲ್ಲಿ ತುಂಬ ವಿಶಿಷ್ಠವಾದ ಮೂರು ಮಾಸ್ತಿಕಲ್ಲುಗಳಿದ್ದು, 
ಅವುಗಳನ್ನು ಮೊದಲು ವಿಶ್ಲೇಷಿಸುವುದು ಉಚಿತವೆಂದೆನಿಸುತ್ತದೆ. ಸವಣೂರು ತಾಲೂಕಿನ ಹುರಳಿಕುಪ್ಪಿ 
ಗ್ರಾಮದಲ್ಲಿರುವ ಇಕ್ಕೈ ಮಾಸ್ತಿಕಲ್ಲೊಂದು ನಾಲ್ಕು ಹಂತಗಳನ್ನು ಹೊಂದಿದ್ದು, ಅದರ ಒಂದನೆಯ 
ಹಂತದಲ್ಲಿ ಬಿಲ್ಲು-ಬಾಣಗಳನ್ನು ಹಿಡಿದು ಹೋರಾಡುತ್ತಿತುವ ವೀರನ ಹಿಂದೆ ಖಡ್ಗ-ಗುರಾಣಿ ಮತ್ತು 
ಬಿಲ್ಲು-ಬಾಣಗಳನ್ನು ಹಿಡಿದು ನಿಂತಿರುವ ಆತನ ಸಹಪಾಠಿಗಳಿದ್ದಾರೆ. ವೀರನ ಮುಂದೆ ಇರುವ 
ಶತ್ರು ಸೈನಿಕರು ಖಡ್ಗ-ಗುರಾಣಿ ಹಿಡಿದು ವೀರನೊಂದಿಗೆ ಹೋರಾಡುತ್ತಿದ್ದಾರೆ. ಎರಡನೆಯ ಹಂತದಲ್ಲಿ 
ಇಬ್ಬರು ವೀರರು ಕುದುರೆ ಏರಿ ಹೊರಟಿದ್ದು, ಕುದುರೆಗಳ ಹಿಂದೆ ಮತ್ತು ಮುಂದೆ ಇನ್ನಿಬ್ಬರು 
ಸೈನಿಕರಿದ್ದಾರೆ. ಮೂರನೆಯ ಹಂತದಲ್ಲಿ ಖಡ್ಗ-ಗುರಾಣಿಗಳನ್ನು ಹಿಡಿದು ಯುದ್ಧಕ್ಕೆ ಹೊರಟಿರುವ 
ದೃಶ್ಯದ ಚಿತ್ರಣವಿದೆ. ಇದರ ನಾಲ್ಕನೆಯ ಹಂತ ವಿಶಿಷ್ಟವಾಗಿದ್ದು, ವೀರನೊಬ್ಬ ಕೈಮುಗಿದು ಮಧ್ಯದಲ್ಲಿ 
ಕುಳಿತಿದ್ದಾನೆ. ವೀರನ ಎಡಬಲಗಳಲ್ಲಿ ಫಲಕದ ಅಂಚಿಗೆ ಹೊಂದಿಕೊಂಡಂತೆ ಎರಡು ಕಂಬಗಳಿವೆ. 
ಇಲ್ಲಿಯ ಎಡಭಾಗದಲ್ಲಿರುವ ಕಂಬದಿಂದ ಬಲತೋಳುಗೈ ಮತ್ತು ಬಲಭಾಗದಲ್ಲಿರುವ ಕಂಬದಿಂದ 
ಎಡತೋಳುಗೈ ಹೊರಟಂತೆ ಖಂಡರಿಸಿದ್ದು ಅಭಯಹಸ್ಪದಲ್ಲಿವೆ. ನಿಂಬೆಹೇಬ್ದಗಳನ್ನು ಹಿಡಿದ ಕೈಗಳಿಗೆ 
ಕಡಗ, ಬಳೆ ಮತ್ತು ಬಾಜುಬಂಧ ಹಾಕಲಾಗಿದೆ. ಫಲಕದ ಮೇಲ್ಲಾಗ ಅರ್ಧಚಂದ್ರಾಕೃತಿಯಲ್ಲಿದ್ದು 
ಅದರ ಮೇಲೆ ಗುಮ್ಮಟದಂತೆ ಕಂಡರಿಸಲಾಗಿದೆ. ಕಂಬದಿಂದ ಎಡತೋಳುಗೈೆ ಹೊರಟಂತೆ ಖಂಡರಿಸಿರುವ 
ಇಕ್ಕೈ ಮಾಸ್ತಿಕಲ್ಲುಗಳು ತುಂಬ ವಿರಳವಾಗಿದ್ದು, ಅವುಗಳಲ್ಲಿ ಇದು ಸಹ ಒಂದಾಗಿದೆ. 


ಹಾನಗಲ್ಲು ತಾಲೂಕಿನ ಮಲ್ಲಿಗಾರ ಗ್ರಾಮದ ಇಕ್ಕೆ ಮಾಸ್ತಿಕಲ್ಲು ಸಹ ಶಿಲ್ಪ ದೃಷ್ಟಿಯಿಂದ 
ವಿಶಿಷ್ಟವಾಗಿದೆ. ಮೂರು ಹಂತಗಳಲ್ಲಿರುವ ಇದರ ಕೆಳಹಂತದಲ್ಲಿ ಅಲಂಕೃತ ಕುದುರೆ ಏರಿ ಹೊರಟ 
ವೀರನು ಎಡಗೈಯಲ್ಲಿ ಕುದುರೆಯ ಲಗಾಮನ್ನು ಹಿಡಿದಿದ್ದು, ಖಡ್ಗವನ್ನು ಹಿಡಿದ ಬಲಗೈಯನ್ನು 
ಮೇಲಕ್ಕೆ ಎತ್ತಿದ್ದಾನೆ. ಕುದುರೆಯ ಹಿಂದೆ ಛತ್ರಿ ಹಿಡಿದು ನಿಂತಿರುವ ಸೇವಕರಿದ್ದಾರೆ. ಕುದುರೆಯ 
ಮುಂದೆ ಬೆನ್ನಿಗೆ ಬತ್ತಳಿಕೆಗಳನ್ನು ಕಟ್ಟಿಕೊಂಡು ಕೈಗಳಲ್ಲಿ ಬಿಲ್ಲು-ಬಾಣಗಳನ್ನು ಹಿಡಿದು ಹೊರಟಿರುವ 
ಸೈನಿಕರಿದ್ದಾರೆ. ಎರಡನೆಯ ಹಂತದಲ್ಲಿ ಫಲಕದ ಮಧ್ದದಲ್ಲಿ ಮತ್ತು ಎಡಅಂಚಿನಲ್ಲಿ ಎರಡು ಕಂಬಗಳಿದ್ದು, 
ಕಂಬಗಳ ಮೇಲೆ ಅರಳಿದ ಹೂವನ್ನು ಮತ್ತು ಮಣಿಸರಗಳನ್ನು ಕಂಡರಿಸಲಾಗಿದೆ. ಈ ಎರಡೂ 
ಕಂಬಗಳಿಂದ ಎರಡು ಬಲಗೈತೋಳುಗಳು ಹೊರಟಂತೆ ಕಂಡರಿಸಿದ್ದು, ಅವುಗಳು ಅಭಯಹಸ್ವದಲ್ಲಿವೆ. 
ಕೈಗಳಿಗೆ ಬಳ, ತೋಳ್ಗಂದಿ ಹಾಕಲಾಗಿದೆ. ಒಂದು ಮತ್ತು ಎರಡನೆಯ ಹಂತಗಳ ಮಧ್ಯೆ ಪಟ್ಟಿಕೆಯಲ್ಲಿರುವ 
ಶಾಸನ ಸಾಲುಗಳು ಸವೆದಿವೆ. ಮೂರನೆಯ ಹಂತದಲ್ಲಿ ನಂದಿ, ಲಿಂಗ ಪೂಜಿಸುತ್ತಿರುವ ಅರ್ಚಕ, 
ಸೂರ್ಯ-ಚಂದ್ರ ಮತ್ತು ವೀರನೊಂದಿಗೆ ಕೈಮುಗಿದು ಕುಳಿತಿರುವ ಆತನ ಇಬ್ದರು ಪತ್ನಿಯರನ್ನು 
ಉಬ್ಬುಶಿಲ್ಲದಲ್ಲಿ ಕೆತ್ತಲಾಗಿದೆ. ಇದೇ ತಾಲೂಕಿನಲ್ಲಿರುವ ಸಾತೇನಹಳ್ಳಿ ಗಾಮದಲ್ಲಿರುವ ಮಾಸ್ತಿಕಲ್ಲೊಂದು 
ಕಲಾತ್ಸಕವಾಗಿದೆ. ಮೂರು ಹಂತಗಳಲ್ಲಿರುವ ಇದು ೫೧ ಅಂಗುಲ ಉದ್ದ, ೨೪ ಅಂಗುಲ ಅಗಲವಾಗಿದೆ. 
ಇದರ ಮೊದಲ ಹಂತ ದೊಡ್ಡದಾಗಿದ್ದು, ಎರಡು ಕಂಬಗಳನ್ನು ಕಂಡರಿಸಲಾಗಿದೆ. ಕಂಬಗಳ ಮೇಲೆ 
ಪುಷ್ಟ ಮತ್ತು ಎಲೆಗಳನ್ನು ಕೆತ್ತಿದ್ದಾರೆ. ಎರಡು ಕಂಬಗಳ ಮಧ್ಯಭಾಗದಿಂದ ಹೊರಟ ಎರಡು 


೨೫೮ 


ಬಲಗೈತೋಳುಗಳು ಅಭಯಹಸ್ವದಲ್ಲಿವೆ. ಹೆಬ್ಬೆರಳು ಮತ್ತು ತೋರುಬೆರಳುಗಳ ಮಧ್ಯೆ ನಿಂಬೆಹಣ್ಣುಗಳನ್ನು 
ಕಂಡರಿಸಿದ್ದು, ಹಸ್ತದಲ್ಲಿ ಅರಳಿದ ಹೂವನ್ನು ಕೆತ್ತಿದ್ದಾರೆ. ತೋಳಿಗೆ ತೊಳ್ಳಂದಿ ಮುಂಗೈಗೆ ಬಳಗಳಿದ್ದು, 
ಬೆರಳಿನ ಉಗುರುಗಳು ಉದ್ದವಾಗಿವೆ. ಎರಡು ಕಂಬಗಳ ಮಧ್ಯದ ಕೆಳಭಾಗದಲ್ಲಿ ಕೈಮುಗಿದು 
ಕುಳಿತಿರುವ ವೀರ ಮತ್ತು ಆತನ ಇಬ್ಬರು ಪತ್ನಿಯರನ್ನು ಕಂಡರಿಸಲಾಗಿದೆ. ಅಲಂಕೃತಗೊಂಡ ಈ 
ಶಿಲ್ಲಗಳ ತುರುಬುಗಳು ಗಮನ ಸೆಳೆಯುತ್ತವೆ. ಇವುಗಳ ಮೇಲ್ಬಾಗದಲ್ಲಿ ಅರಳಿದ ಹೂವಿನ ಅಲಂಕಾರಿಕ 
ಕೆತ್ತನೆಯಿದೆ. ಇದರ ಎರಡನೆಯ ಹಂತ ಗಮನ ಸೆಳೆಯುತ್ತದೆ. ಪಲ್ಲಕ್ಕಿಯಲ್ಲಿ ಕಿರುಗತ್ತಿಯನ್ನು ಹಿಡಿದು 
ಕುಳಿತಿರುವ ವೀರನನ್ನು ಹೊತ್ತೊಯ್ಯುತ್ತಿದ್ದಾರೆ. ಪಲ್ಲಕ್ಕಿಯ ಹಿಂದೆ ಅಲಂಕೃತ ಕುದುರೆ ಏರಿದ 
ವೀರನು ಬಲಗೈಯಲ್ಲಿರುವ ಖಡ್ಗವನ್ನು ಎತ್ತಿ ಹಿಡಿದಿದ್ದಾನೆ. ಕುದುರೆಯ ಹಿಂದೆ ಸೇವಕನೊಬ್ಬ 
ನಿಂತಿದ್ದಾನೆ. ಇದರ ಮೂರನೆಯ ಹಂತ ಒಡೆದುಹೋಗಿದೆ. ಈ ಇಕ್ಕೈ ಮಾಸ್ತಿಕಲ್ಲಿನ ಹಿಂಭಾಗದಲ್ಲಿ 
ಒಂಭತ್ತು ಸಾಲುಗಳ ಹಳೆಗನ್ನಡದ ಶಾಸನಪಾಠವಿದೆ. ಸಧ್ಯದ ಮಾಹಿತಿಯ ಪ್ರಕಾರ ಇಕ್ಕೈ ಮಾಸ್ತಿಕಲ್ಲಿನ 
ಫಲಕದ ಹಿಂದೆ ಶಾಸನವಿರುವ ಸ್ಮಾರಕಶಿಲ್ಲ ಕರ್ನಾಟಕದಲ್ಲಿ ಇದೊಂದೆ ಎಂದು ಹೇಳಬಹುದು. 


ಹಿರೇಕೆರೂರು ತಾಲೂಕಿನ ವರಹ ಗ್ರಾಮದ ಶೇಕಪ್ಪ ನಾಗಣ್ಣನವರ ಹೊಲದಲ್ಲಿ ಮೂರು 
ಇಕ್ಕೈ ಮಾಸ್ತಿಕಲ್ಲುಗಳು ಕಂಡುಬಂದಿದ್ದು, ಅವುಗಳಲ್ಲಿ ಒಂದು ಶಿಲ್ಲದೃಷ್ಠಿಯಿಂದ ಮಹತ್ನದ ವಿಷಯವನ್ನು 
ಒಳಗೊಂಡಿದೆ. ಮೂರು ಹಂತಗಳಲ್ಲಿರುವ ಈ ವೀರಗಲ್ಲಿನ ಮದ್ಯಹಂತ ದೊಡ್ಡದಾಗಿದ್ದು, ಉಳಿದೆರಡು 
ಸಣ್ಣ(ಕಿರಿದಾದ) ಪಟ್ಟಿಕೆಯಲ್ಲಿವೆ. ಇದರ ಕೆಳಹಂತದಲ್ಲಿ ಬಿಲ್ಲಿಗೆ ಬಾಣವನ್ನು ಹೂಡಿ ಆನೆಗಳ ಹಿಂಡಿನ 
ಮೇಲೆ ಪ್ರಯೋಗಿಸುತ್ತಿರುವ ವೀರನು ಸೊಂಟದಲ್ಲಿ ಕಿರುಗತ್ತಿಯನ್ನು ಧರಿಸಿದ್ದಾನೆ. ವೀರನ ಹಿಂದೆ 
ಛತ್ರಿ ಹಿಡಿದು ನಿಂತಿರುವ ಮತ್ತು ಇನ್ನೊಬ್ಬ ಸೇವಕನ ಶಿಲ್ಪಗಳಿವೆ. ಎರಡನೆಯ ಹಂತದಲ್ಲಿ ಪ್ರತ್ಯೇಕ 
ಎರಡು ಕಂಬಗಳಿಂದ ಹೊರಟ ಎರಡು ತೋಳುಗಳು ಅಭಯಹಸ್ತದಲ್ಲಿವೆ. ನಿಂಬೆಹಣ್ಣುಗಳನ್ನು 
ಹಿಡಿದ ಕೈಗೆ ಬಳೆ ಮತ್ತು ಬಾಜುಬಂಧ ಹಾಕಲಾಗಿದೆ. ಎರಡು ಕಂಬಗಳ ಮಧ್ಯದಲ್ಲಿ ಮಂಟಪದಲ್ಲಿ 
ಕೈಮುಗಿದು ಕುಳಿತ ವೀರನ ಶಿಲ್ಪವಿದೆ. ಅದರ ಕೆಳಭಾಗದಲ್ಲಿ ಕುದುರೆ ಏರಿ ಹೊರಟ ವೀರನ 
ಮುಂದೆ ಸೈನಿಕರಿದ್ದಾರೆ. ಮೂರನೆಯ ಕಿರಿದಾದ ಪಟ್ಟಿಕೆಯಲ್ಲಿ ನಂದಿ, ಲಿಂಗ ಪೂಜಿಸುವ ಅರ್ಚಕ 
ಮತ್ತು ವೀರನೊಂದಿಗೆ ಆತನ ಪತ್ನಿಯರಿಬ್ಬರು ಕೈಮುಗಿದು ಕುಳಿತಿರುವ ಶಿಲ್ಪಗಳಿವೆ. ಇಡೀ ಶಿಲ್ಲವು 
ಆನೆಗಳ ಹಾವಳಿಯಿಂದ ಗ್ರಾಮಸ್ಥರನ್ನು ಕಾಪಾಡಲು ಅವುಗಳ ಬೇಟೆಗೆ ತೆರಳಿ, ಆ ಘಟನೆಯಲ್ಲಿ 
ಮರಣವನ್ನಪ್ಪಿದ ವೀರನ ಪತ್ನಿಯರು ಸಹಗಮನ ಆಚರಿಸಿದ ಅಂಶವನ್ನು ದ್ಧನಿಸುತ್ತದೆ. ಇದರ 
ಪಕ್ಕದಲ್ಲಿರುವ ಇನ್ನೊಂದು ಇಕ್ಕೆ ಮಾಸಿಕಲ್ಲಿನ ಕೆಳಭಾಗದಲ್ಲಿ ಎರಡು ಕಂಬಗಳಿಂದ ಹೊರಟ 
ತೋಳುಗಳು ನಿಂಬೆಹಣ್ಣುಗಳನ್ನು ಹಿಡಿದಿವೆ. ಕೈಗಳಿಗೆ ಬಾಜುಬಂಧ, ವಂಕಿ, ಬಳೆಗಳು ಮತ್ತು 
ಉಂಗುರಗಳನ್ನು ಹಾಕಲಾಗಿದೆ. ಎರಡು ಕಂಬಗಳ ಮಧ್ಯದಲ್ಲಿ ಕೈಮುಗಿದು ಕುಳಿತಿರುವ ವೀರನ 
ಶಿಲ್ಪವಿದೆ. ಇದರ ಮೇಲೆ ಐದು ಸಾಲುಗಳ ಶಾಸನವಿದೆ. ಮೇಲಿನ ಹಂತದಲ್ಲಿ ಲಿಂಗುವನ್ನು 
ಪೂಜಿಸುತ್ತಿರುವ ಅರ್ಚಕ ಮತ್ತು ನಂದಿ ಎಡಬದಿಯಲ್ಲಿದ್ದರೆ, ಬಲಬದಿಯಲ್ಲಿ ಕೈಮುಗಿದು ಕುಳಿತ 
ವೀರನೊಂದಿಗೆ ಆತನ ಇಬ್ದರು ಪತ್ನಿಯರಿದ್ದಾರೆ. ವೀರನ ಬಲಭಾಗದಲ್ಲಿ ಖಡ್ಗವನ್ನು ಕೆತ್ತಲಾಗಿದ್ದು. 


೨೫೯ 


ಆತ್ಮಬಲಿದಾನಗೈದ ವೀರನೊಂದಿಗೆ ಆತನ ಪಶ್ನಿಯರು ಸತಿ ಹೋದ ಅಂಶವನ್ನು ಇದು ನಿರೂಪಿಸುತ್ತದೆ. 
ಇಲ್ಲಿಯೇ ಇರುವ ಇನ್ನೊಂದು ಇಕ್ಕೈ ಮಾಸ್ತಿಕಲ್ಲಿನ ಕೆಳಹಂತದಲ್ಲಿ ಉದ್ದನೆಯ ಎರಡು ಕಂಬಗಳಿದ್ದು, 
ಕಂಬದ ತುದಿಯಲ್ಲಿ ಎಲೆಯ ಅಲಂಕರಣೆಯಿದೆ. ಈ ಎರಡು ಕಂಬಗಳಿಂದ ಹೊರಟ ಎರಡು 
ಕೈಗಳಲ್ಲಿ ನಿಂಬೆಹಣ್ಣುಗಳಿವೆ. ಮೇಲಿನ ಹಂತದಲ್ಲಿ ವೀರ ಮತ್ತು ಆತನ ಇಬ್ಬರು ಪತ್ನಿಯರು ಕೈಮುಗಿದು 
ಕುಳಿತ ಶಿಲಗಳಿವೆ. 


ಬ್ಯಾಡಗಿ ತಾಲೂಕಿನ ಸೊಡಂಬಿ ಗ್ರಾಮದಲ್ಲಿರುವ ಮಾಸ್ತಿಕಲ್ಲು ಒಂದೇ ಹಂತದಲ್ಲಿದ್ದು, ಎರಡು 
ಕಂಬಗಳಿಂದ ಹೊರಟ ಎರಡು ಕೈಗಳು ಅಭಯಹಸ್ತದಲ್ಲಿವೆ. ಎರಡು ಕಂಬಗಳ ಮಧ್ಯದಲ್ಲಿ ವೀರ 
ಮತ್ತು ಆತನ ಪಶ್ನಿಯರಿಬ್ಬರು ತಮ್ಮ ತೊಳುಗಳಿಂದ ಪರಸ್ಪರರ ಭುಜಗಳನ್ನು ಬಳಸಿ ನಿಂತಿರುವ 
ಶಿಲ್ಲಗಳಿದ್ದು, ಮಾಸ್ತಿಯರು ಕಮಂಡಲಗಳನ್ನು ಹಿಡಿದಿದ್ದಾರೆ. ಸಾವಿನಲ್ಲೂ ಪತಿ-ಪತ್ನಿಯರ 
ಅನ್ಕೊನ್ಯತೆಯನ್ನು ಇದರಲ್ಲಿ ಕಾಣಬಹುದಾಗಿದೆ. ಫಲಕದ ಬಲಭಾಗದಲ್ಲಿರುವ ಕಂಬದ ಮೇಲೆ 
ಕೈಮುಗಿದು ಕುಳಿತಿರುವ ವೀರ ಮತ್ತು ಆತನ ಪತ್ನಿಯರ ಚಿಕ್ಕ ಶಿಲ್ಲಗಳಿದ್ದು, ಅದಕ್ಕೂ ಮೇಲೆ 
ಸೂರ್ಯ ಮತ್ತು ಚಂದ್ರನ ಉಬ್ಬುಶಿಲ್ಲಗಳಿವೆ. ಸದರಿ ತಾಲೂಕಿನ ಚಿಕ್ಕಬಾಸೂರು ಗಾಮದ 
ರಾಮಲಿಂಗೇಶ್ವರ ದೇವಾಲಯದ ನವರಂಗದಲ್ಲಿರುವ ಇಕ್ಕೆ ಮಾಸ್ತಿಕಲ್ಲಿನ ಎರಡು ಕಂಬಗಳನ್ನು 
ಸುಂದರವಾಗಿ ಕಂಡರಿಸಲಾಗಿದ್ದು, ಮೇಲ್ಲಾಗದಲ್ಲಿ ಕಳಸಗಳನ್ನು ಕೆತ್ತಲಾಗಿದೆ. ಈ ಎರಡೂ ಕಂಬಗಳಿಂದ 
ಹೊರಟ ಎರಡು ಬಲಗೈಗಳು ಅಭಯಹಸ್ಪದಲ್ಲಿದ್ದು ಬೆರಳಿನ ಉಗುರುಗಳನ್ನು ಉದ್ದವಾಗಿ ಕೆತ್ತಲಾಗಿದೆ. 
ನಿಂಬೆಹಣ್ಣುಗಳನ್ನು ಹಿಡಿದ ಕೈಗಳಿಗೆ ಬಳೆ ಮತ್ತು ತೋಳ್ಸಂಧಿ ಹಾಕಲಾಗಿದೆ. ಮೇಲ್ಲಾಗದಲ್ಲಿ ನಂದಿ, 
ಲಿಂಗವನ್ನು ಪೂಜಿಸುವ ಅರ್ಚಕ, ಸೂರ್ಯ-ಚಂದ್ರ ಮತ್ತು ಕೈಮುಗಿದು ಕುಳಿತಿರುವ ವೀರನ 
ಬಲಬದಿಗೆ ಆತನ ಇಬ್ಬರು ಪತ್ನಿಯರನ್ನು ಕಂಡರಿಸಲಾಗಿದೆ. ಅಲಂಕೃತರಾದ ಮಾಸ್ತಿಯರು ಮುಡಿಯಲ್ಲಿ 
ಕೇದಿಗೆಯನ್ನು ಮುಡಿದಿದ್ದಾರೆ. ಇದೇ ತಾಲೂಕಿನ ಚಿಕ್ಕಳ್ಳಿಯಲ್ಲಿ ಎರಡು ಇಕ್ಕೈ ಮಾಸ್ತಿಕಲ್ಲುಗಳು 
ದೊರಕಿದ್ದು, ಒಂದರಲ್ಲಿ ಒಂದು ಕಂಬ ಮತ್ತು ಎರಡು ತೋಳುಗಳು ಕಾಣುತ್ತವೆ. ಮೇಲ್ಲಾಗದಲ್ಲಿ 
ಕೈಮುಗಿದು ಕುಳಿತ ದಂಪತಿಗಳು ಮತ್ತು ಅರ್ಚಕನ ಅಸ್ಪಷ್ಟ ಶಿಲ್ಪಗಳಿವೆ. ಇದರ ಕೆಳಭಾಗ ನೆಲದಲ್ಲಿ 
ಹೂತಿದೆ. ಇನ್ನೊಂದು ಶಿಲ್ಪದಲ್ಲಿ ಎರಡು ಕಂಬಗಳ ಪಕ್ಕದಲ್ಲಿ ತನಗಿಂತ ಎತ್ತರವಾದ ಬಿಲ್ಲನ್ನು 
ಎಡಗೈಯಲ್ಲಿ ಹಿಡಿದ ವೀರನು, ಬಾಣವನ್ನು ಹಿಡಿದ ಬಲಗೈಯನ್ನು ಸೊಂಟದ ಮೇಲೆ ಇಟ್ಟಿದ್ದಾನೆ. 
ಬೆನ್ನಿಗೆ ಬತ್ತಳಿಕೆಯನ್ನು ಕಟ್ಟಿದ ವೀರನ ಸೊಂಟದಲ್ಲಿ ಕಿರುಗತ್ತಿಯಿದ್ದು, ಗೋಪಾಲಾಸನದಲ್ಲಿ(ತಳುಕುಕಾಲು) 
ನಿಂತಿದ್ದಾನೆ. ಮೇಲಿನ ಭಾಗ ಒಡೆದಿದೆ. ಇವೆರಡೂ ಒಂದೇ ಸ್ಮಾರಕ ಶಿಲ್ಲದ ಎರಡು ಭಾಗಗಳೇ 
ಎಂದು ಅನಿಸದಿರದು. ಹಾವೇರಿ ತಾಲೂಕಿನ ಕುಳೇನೂರು ಗ್ರಾಮದ ಒರಟುಕಲ್ಲಿನ ಇಕ್ಕೈ ಮಾಸಿಕಲ್ಲಿನಲ್ಲಿ 
ಎರಡು ಕಂಬಗಳಿಂದ ಹೊರಟ ಕೈಗಳು ಅಭಯಹಸ್ವದಲ್ಲಿದ್ದು, ನಿಂಬೆಹಣ್ಣುಗಳನ್ನು ಹಿಡಿದಿವೆ. ಎರಡು 
ಕಂಬಗಳ ಮಧ್ಯೆ ಕೈಮುಗಿದು ಕುಳಿತ ವೀರನ ಶಿಲ್ಪವಿದೆ. ಮೇಲ್ಭಾಗದಲ್ಲಿ ಸೂರ್ಯ-ಚಂದ್ರನ 


ಉಬ್ಬುಶಿಲ್ಲಗಳಿವೆ. 


೨೬೦ 


೪೯.೩ ಬಹುಕ್ಕೈ ಮಾಸ್ತಿಕಲ್ಲುಗಳು 


ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಕಂಬಗಳಿದ್ದು, ಅವುಗಳಿಂದ ಹೊರಟ ತೊಳುಗಳನ್ನು 
ಕೆತ್ತಲಾಗಿದ್ದರೆ ಅವುಗಳನ್ನು ಬಹುಕ್ಕೆ ಮಾಸ್ತಿಕಲ್ಲುಗಳು ಎಂದು ಕರೆಯುತ್ತಾರೆ. ಬ್ಯಾಡಗಿ ತಾಲೂಕಿನ 
ಶಿಡೇನೂರು ಗಾಮದಲ್ಲಿ ದೊರೆತ ಒಂದು ಮುಕ್ಕೈ ಮಾಸ್ತಿಕಲ್ಲು ತುಂಬ ಕಲಾತ್ಮಕವಾಗಿದೆ. ನೀಲಿಛಾಯೆಯ 
ಬಳಪದ ಕಲ್ಲಿನಿಂದ ಮಾಡಲ್ಲಟ್ಟಿರುವ ಇದನ್ನು ವೃತ್ತಾಕಾರದ ಕಂಬದಂತಿರುವ ಕಲ್ಲನ್ನು ಉದ್ದಕ್ಕೆ 
ಸೀಳಿದ ಅರ್ಧಭಾಗದಲ್ಲಿ ಕೆತ್ತಲಾಗಿದೆ. ಇದರ ಮಧ್ಯದಲ್ಲಿ ಕೈಮುಗಿದು ಕುಳಿತಿರುವ ವೀರನು ಕುಂಡಲ, 
ಹಾರ, ಜನಿವಾರ, ತೋಳ್ಸಂದಿ, ಕೈಕಡಗ, ಗಂಡಪೆಂಡೇರಗಳನ್ನು ಧರಿಸಿದ್ದು, ಮಂದಹಾಸದಲ್ಲಿರುವ 
ಆತನ ಮುಖ ಗಮನಸೆಳೆಯುತ್ತದೆ. ವೀರನ ಬಲಬದಿಗೆ ಎರಡು ಕಂಬಗಳಿಂದ ಹೊರಟ ಬಲತೊಳುಗಳು 
ಅಭಯಹಸ್ವದಲ್ಲಿವೆ. ವೀರನ ಎಡಬದಿಯಲ್ಲಿರುವ ಇನ್ನೊಂದು ಕಂಬದಿಂದ ತೋಳುಗೈ ಹೊರಟಂತೆ 
ಕಂಡರಿಸಲಾಗಿದೆ. ಕಂಬಗಳು ಸುಂದರವಾಗಿದ್ದು, ಅವುಗಳ ಮೇಲೆ ಪುಷ್ಣಾಲಂಕರಣೆಯಿದೆ. ಮೇಲಿನ 
ಪಟ್ಟಿಕೆಯಲ್ಲಿ ವೀರ ಮತ್ತು ಆತನ ಮೂವರು ಪತ್ನಿಯರು ಕೈಮುಗಿದು ಕುಳಿತಿರುವ ಶಿಲ್ಲಗಳೊಂದಿಗೆ 
ನಂದಿ ಮತ್ತು ಲಿಂಗುವನ್ನು ಪೂಜಿಸುವ ಅರ್ಚಕನ ಚಿಕ್ಕ ಶಿಲ್ಪಗಳಿವೆ. ಇದೊಂದು ವಿಶಿಷ್ಟ ಮುಕ್ಕೈ 
ಮಾಸ್ಥಿಕಲ್ಲಾಗಿದ್ದು, ಸಹಜ ಅಥವಾ ವೇಳವಾಳಿ ಮರಣವನ್ನು(ಕಾಲಲ್ಲಿ ಗಂಡಪೆಂಡೇರವಿರುವುದರಿಂದ) 
ಹೊಂದಿದ ವ್ಯಕ್ತಿಯೊಂದಿಗೆ ಆತನ ಮೂವರು ಪತ್ನಿಯರು ಸತಿಹೋದ ಅಂಶವನ್ನು ನಿರೂಪಿಸುತ್ತದೆ. 


ಹಿರೇಕೆರೂರ ತಾಲೂಕಿನ ಚಿನ್ನಮುಳಗುಂದ ಗ್ರಾಮದ ಬಹುಕ್ಕೈ ಮಾಸ್ತಿಕಲ್ಲೊಂದು ಸ್ಥಳೀಯ 
ಒರಟು ಕಲ್ಲಿನದ್ದಾಗಿದೆ. ಇದರ ಕೆಳಭಾಗದಲ್ಲಿ ಪ್ರತ್ಯೇಕ ಮೂರು ಕಂಬಗಳಿಂದ ಹೊರಟ ಮೂರು 
ಬಲತೋಳುಗಳು ಅಭಯಹಸ್ನದಲ್ಲಿದ್ದು, ಕೈಯಲ್ಲಿ ನಿಂಬೆಹಣ್ಣುಗಳನ್ನು ಹಿಡಿದಿವೆ. ಕಂಬಗಳ ಮೇಲೆ 
ಅರಳಿದ ಹೂಗಳನ್ನು ಕೆತ್ತಲಾಗಿದ್ದು, ಕೈಗಳಿಗೆ ಬಳೆ ಮತ್ತು ಬಾಜುಬಂಧಗಳನ್ನು ಹಾಕಲಾಗಿದೆ. ಇದರ 
ಮೇಲಿನ ಭಾಗದ ಫಲಕದ ಎಡ ಅಂಚಿಗೆ ಮತ್ತೊಂದು ಕಂಬವನ್ನು ಕಂಡರಿಸಿದ್ದು, ಕಂಬದ 
ತುದಿಯಲ್ಲಿ ಅರ್ಧ ಪುಷ್ನದ ಮೇಲೆ ಕಳಸವನ್ನು ಕೆತ್ತಲಾಗಿದೆ. ಈ ಕಂಬದಿಂದ ಹೊರಟ ತೋಳು 
ಅಭಯಹಸ್ತದಲ್ಲಿದೆ. ತೋಳಿನ ಕೆಳಭಾಗದಲ್ಲಿ ಖಡ್ಗವನ್ನು ಹಿಡಿದು ಪಲ್ಲಕ್ಕಿಯಲ್ಲಿ ಕುಳಿತ ವೀರನನ್ನು 
ಇಬ್ದರು ಹೊತ್ತೊಯ್ಯುತ್ತಿದ್ದಾರೆ. ಮೇಲ್ಲಾಗದಲ್ಲಿ ಸೂರ್ಯ-ಚಂದ್ರನ ಉಬ್ಬುಶಿಲ್ಲಗಳಿದ್ದು, ಫಲಕದ 
ಮೇಲೆ ಬೇರೆಡೆಯಿಂದ ನಂದಿಯನ್ನು ತಂದು ಇಡಲಾಗಿದೆ. ಈ ಶಿಲ್ಲವು ಹೋರಾಟವೊಂದರಲ್ಲಿ 
ಮರಣಿಸಿದ ವೀರನ ನಾಲ್ಕು ಜನ ಪತ್ನಿಯರು ಸತಿಹೋದ ವಿಷಯವನ್ನು ನಿರೂಪಿಸುತ್ತದೆ. 


ಎತ್ತಿದ ತೋಳುಗೈ ಮಾತ್ರ ಇರುವ ಶಿಲ್ಪ 


ಕಂಬದಿಂದ ಹೊರಟ ಎತ್ತಿದ ತೋಳುಗೈೆ ಶಿಲ್ಪಗಳು ಕರ್ನಾಟಕದಲ್ಲಿ ಸಾವಿರಾರು ದೊರೆಯುತ್ತವೆ. 
ಆದರೆ ಎತ್ತಿದ ತೋಳುಗೈ ಮಾತ್ರ ಇರುವ ಶಿಲ್ಲಗಳು ಅಪರೂಪವೆಂದೇ ಹೇಳಬಹುದು. ಬಿ.ಎಸ್‌. 
ಶೇಠೆಯವರು ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಮರಾಣಿ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ 
ತಾಲೂಕಿನ ಬಳ್ಳಿಗಾವೆ ಮತ್ತು ಸೊರಬ ತಾಲೂಕಿನ ಕುಂತಿ ಗ್ರಾಮಗಳಲ್ಲಿರುವ ಇಂಥ ಶಿಲ್ಪಗಳನ್ನು 
ಗುರುತಿಸಿದ್ದಾರೆ.” ನಮ್ಮ ಕ್ಷೇತಕಾರ್ಯದಲ್ಲಿ ಹಿರೇಕೆರೂರು ತಾಲೂಕಿನ ತಾವರಗಿ ಗಾಮದಲ್ಲಿ 


೨೬೧ 


ಇಂಥ ಅಪರೂಪದ ತೋಳುಗೈೈ ಮಾಸ್ಟಿಯನ್ನು ಗುರುತಿಸಲಾಗಿದೆ. ತಾವರಗಿಯ ರಾಮಲಿಂಗೇಶ್ವರ 
ದೇವಾಲಯದ ಆವರಣದಲ್ಲಿರುವ ಈ ವಿಶೇಷ ಮಾಸ್ತಿಕಲ್ಲು ಪೂರ್ವಾಭಿಮುಖವಾಗಿದೆ. ೩ಷಿ ಅಂಗುಲ 
ಉದ್ದ ಮತ್ತು ೨೨ ಅಂಗುಲ ಅಗಲವಿರುವ ಫಲಕದಲ್ಲಿ ಬಲಗೈ ತೋಳನ್ನು ಮಾತ್ರ ಕಂಡರಿಸಲಾಗಿದೆ. 
ಹಸ್ತದಲ್ಲಿ ನಿಂಬೆಹಣ್ಣನ್ನು ಕೆತ್ತಿದ್ದು, ಮುಂಗೈಗೆ ಬಳ ಹಾಗೂ ತೋಳಿಗೆ ತೊಳ್ಳಂದಿಗಳನ್ನು ಕಂಡರಿಸಿದ್ದಾರೆ. 
ತೋಳಿನ ಮೇಲೆ ಲಿಂಗುವಿದ್ದು, ಫಲಕದ ತುದಿಯಲ್ಲಿ ಸೂರ್ಯ-ಚಂದರನ್ನು ಚಿತ್ರಿಸಲಾಗಿದೆ. 


೪.೧೦ ವೇಲವಾಳಿ ಮರಣ(ವೇಳೆವಾಳಿ) 


ದೇವರಿಗಾಗಿ ಪ್ರಾಣಾರ್ಪಣೆ ಮಾಡಿಕೊಳ್ಳುವ "ಧಾರ್ಮಿಕ ಬಲಿದಾನ” ಪದ್ಧತಿಯು ಕಾಲಾಂಕರದಲ್ಲಿ 
ವ್ಯಕ್ತಿಯನ್ನೇ ದೇವರೆಂದು ಬಗೆದು, ಆತನಿಗಾಗಿ ಪ್ರಾಣಾರ್ಪಣೆ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿ 
"ಲೌಕಿಕ ಬಲಿದಾನ” ಪದ್ಧತಿಗೆ ಕಾರಣವಾಯಿತು ಎನ್ನಬಹುದು. "'ಜೋಳವಾಳಿ' ಎಂಬ ಪದಬಳಕೆಯು 
ಶಾಸನಗಳಲ್ಲಿರುವುದನ್ನು ಗಮನಿಸಿ ವಿದ್ಧಾಂಸರು ಅನ್ನವಿಟ್ಟು ಸಲುಹಿದ ಒಡೆಯನಿಗಾಗಿ ಆತನ ಅನ್ನದ 
ಯಣವನ್ನು ತೀರಿಸಲು ಪ್ರಾಣದ ಹಂಗು ತೊರೆದು ಹೋರಾಡುವುದು ಎಂದು ಹೇಳಿದ್ದಾರೆ. ಹೀಗೆ 
ಅನ್ನವಿಟ್ಟ ಒಡೆಯ, ಅರಸ, ಧನಿ ಬರುಬರುತ್ತ ತನ್ನ ಸೇವಕನಿಗೆ ದೇವರಂತೆ ತೋರಿರಬೇಕು. 
ಹಾಗಾಗಿ ತನ್ನ ಒಡೆಯ ಮರಣಿಸಿದಾಗ ಭಾವೋದ್ದೇಗಕ್ಕೆ ಒಳಗಾದ ಆತನ ಸೇವಕರಲ್ಲಿ ಅನೇಕರು 
ಆತನೊಂದಿಗೆ ತಾವೂ ಪ್ರಾಣ ತ್ಯಾಗಕ್ಕೆ ಸಿದ್ದರಾದ ಸನ್ನಿವೇಶಗಳು ಈ '"ವೇಳವಾಳಿ' ಪದ್ಧತಿಯ 
ಉಗಮಕ್ಕೆ ಕಾರಣವಾಗಿರಬಹುದೆಂದು ಹೇಳಬಹುದು. ಡಾ. ಎಂ. ಚಿದಾನಂದಮೂರ್ತಿಯವರು 
“ವೇಳವಾಳಿ'ತನವು ಕೃತಜ್ಞತೆಯ ಪರಾಕಾಷ್ಟೆ, ತನಗೆ ಅನ್ನವನ್ನಿಟ್ಟ ಒಡೆಯನು ಮರಣಹೊಂದಿದರೆ 
ತಾವೂ ಸಹ ಮಡಿಯುವುದಾಗಿ ಆತನ ಸೇವಕರು ಪ್ರತಿಜ್ಞೆಗೈಯುತ್ತಿದ್ದರು. ಹೀಗೆ ಪ್ರತಿಜ್ಞೆಗೈಯುವವನನ್ನು 
"ವೇಳೆವಡಿಚ' ಎಂದು ಪ್ರತಿಜ್ಞೆಯನ್ನು ಕೈಗೊಳ್ಳುವುದನ್ನೇ "ವೇಳೆಗೊಳ್‌' ಎಂದು ಕರೆಯುತ್ತಿದ್ದರೆಂದು 
ಹೇಳುತ್ತಾ ಒಡೆಯನು ಮಡಿದಾಗ ಅವನ ವೇಳೆವಡಿಚರು ಆತ್ಮಹತ್ಯೆ ಮಾಡಿಕೊಳ್ಳುವುದೇ “ವೇಳೆವಾಳಿ” 
ಎಂದು ಹೇಳಿದ್ದಾರೆ. ಮುಂದುವರೆದು ಪ್ರಾಚೀನ ಜನಾಂಗಗಳಲ್ಲಿ ರಾಜನಾದವನು ಸತ್ತಾಗ ಅವನು 
ಪರಲೋಕದಲ್ಲಿ ಇಲ್ಲಿರುವಂತೆಯೇ ಸುಖಭೋಗಗಳನ್ನು ಅನುಭವಿಸುತ್ತಾ ಸುಖವಾಗಿರಲಿ ಎಂದು 
ಅವನ ಸಮಾಧಿಯಲ್ಲಿ ಆತನಿಗೆ ಇಷ್ಟವಾದ ವಸ್ತುಗಳನ್ನೂ, ಪ್ರಾಣಿಗಳನ್ನೂ, ಮತ್ತು ಪೀತಿಪಾತ್ರರಾದ 
ಜನರನ್ನೂ ಹೂಳುತ್ತಿದ್ದರು. ಬಹುಶಃ ಮುಂದೆ ಇದಕ್ಕೆ ಒಂದು ಧಾರ್ಮಿಕ ಮೆರಗು ಉಂಟಾಗಿ 
"ವೇಳೆವಾಳಿ' ಪದ್ಧತಿಯು ಬೆಳೆದಿರುವಂತೆ ಕಾಣುತ್ತದೆ ಎಂದಿದ್ದಾರೆ.” 


ಒಡೆಯನಿಗಾಗಿ ಪ್ರಾಣವನ್ನು ಮುಡಿಪಿಟ್ಟ ಈ ವ್ಯಕ್ತಿಗಳಿಗೆ ಪ್ರಾಚೀನ ಶಾಸನಗಳು ವೇಳವಡಿಚ 
ಎಂಬ ಪದವನ್ನು ಬಳಸಿವೆ. ಪ್ರೇಮಾಲಯಸುತನ್‌, ಮನೆಮಗತಿನ್‌, ಪ್ರಿಯಪುತ್ತನ್‌, ಪೊರೆದಮಗನ್‌ 
ಎಂಬವು ಇದರ ಪರ್ಯಾಯ ಪದಗಳಾಗಿವೆ. ಕನ್ನಡ ಶಾಸನೋಕ್ತ ಮನೆಮುದ್ದು, ಕುಲಮುದ್ದ 
ಎಂಬ ಪದಗಳು ಹಾಗೂ ಬಾಣನ ಹರ್ಷಚರಿತೆಯ ಕುಲಪುತ್ತನ್‌ ಅಲ್ಲದೆ ಪಾಂಡ್ಕರ ಶಾಸನೋಕ್ತ 
"ಆಪತ್ತುದವಿ' ಎಂಬವೂ ಸಹ ವೇಳವಾಳಿ ಸಂಪ್ರದಾಯವನ್ನು ಸೂಚಿಸುತ್ತವೆ.” ಕರ್ನಾಟಕದಲ್ಲಿ 
ಪ್ರಚಲಿತದಲ್ಲಿದ್ದ ಈ ಪದ್ಧತಿಯು ಕಿಳ್ಳುಂಟೆ, ವೇಳೆವಾಳಿ, ಲೆಂಕವಾಳಿ, ಗರುಡ ಎಂಬ ಹೆಸರುಗಳಿಂದ 


೬:೨ 


ಆಚರಣೆಯಲ್ಲಿತ್ತು ಇವುಗಳಲ್ಲಿ ಕೀಳ್ಗುಂಟೆ ಎಂಬುದು ಗಂಗ ಮತ್ತು ರಾಷ್ಟಕೂಟರ ಕಾಲದಲ್ಲಿ, 
ವೇಳೆವಾಳಿ ಎಂಬುದು ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ, ಲೆಂಕವಾಳಿ ಎಂಬುದು ಕಲ್ಯಾಣ ಚಾಲುಕ್ಕ 
ಹಾಗೂ ಹೊಯ್ದಳರ ಕಾಲದಲ್ಲಿ ಆಚರಣೆಯಲ್ಲಿದ್ದ ಸಂಪ್ರದಾಯಗಳಾಗಿದ್ದವು. ಕೀಳ್ಗುಂಟೆ ಹಳೆಯ 
ಪದವಾಗಿದ್ದು, ಹೂಳುವ ಸಂಪ್ರದಾಯವನ್ನು, ವೇಳೆವಾಳಿ ಆನಂತರ ಬಳಕೆಗೆ ಬಂದಿದ್ದು, ಸುಡುವ 
ಸಂಪ್ರದಾಯವನ್ನು ಪ್ರತಿನಿಧಿಸುತ್ತವೆ ಎಂದು ಡಾ. ಎಂ.ಎಂ. ಕಲಬುರ್ಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ.” 
ವೇಳ್‌+ವಳ ಎ ವೇಳ್ಗಳ - ವೇಳವಳ ರೂಪ ರೂಢಗೊಂಡು ಇದರ ಭಾವನಾಮ "ವೇಳನಾಳಿ'ಯಾಗಿ 
ಕೊನೆಗೆ ಜೋಳವಾಳಿಯ ಅನುಕರಣೆಯಿಂದ ವೇಳವಾಳಿ ರೂಪಗೊಂಡು, ಆ ಪದದ ಅಪರಿಚಿತತೆಯಿಂದ 
ತದನಂತರದಲ್ಲಿ "ವೇಳವಾಳಿ' ಎಂಬುದು ಚಲಾವಣೆಗೆ ಬಂದಿರಬಹುದು. ಕ್ರಿ.ಶ. ೮೬೫ರ ಮೇವುಂಡಿ 
ಶಾಸನವೇ ಈ ಪದ್ಧತಿಯನ್ನು ತಿಳಿಸುವ ಕರ್ನಾಟಕದ ಪ್ರಥಮ ದಾಖಲೆಯಾಗಿದೆ." 


ಹೊಯ್ದಳ ದೊರೆ ಬಲ್ಲಾಳನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ಅಬುಜೈದ್‌ 
ಹಸನ್‌ ವೇಳೆವಾಳಿ ಸ್ಟೀಕಾರದ ಬಗ್ಗೆ ಹೀಗೆ ಹೇಳುತ್ತಾನೆ “ಭಾರತದ ಕೆಲವು ರಾಜರುಗಳು 
ಸಿಂಹಾಸನವನ್ನೇರುವಾಗ ಅನ್ನವನ್ನು ಬೇಯಿಸಿ ಬಾಳೆ ಎಲೆಗಳ ಮೇಲೆ ಎಡೆ ಇಡುತ್ತಾರೆ. ಆಗ 
ರಾಜನ ಬಳಿ ತಾವಾಗಿಯೇ ಬಂದ ಮುನ್ನೂರು, ನಾನೂರು ಜನ ಅನುಚರರಿರುತ್ತಾರೆ. ರಾಜನು 
ಸ್ಪಲ್ಪ ಅನ್ನವನ್ನು ಊಟ ಮಾಡಿ ಉಳಿದುದನ್ನು ತನ್ನ ಅನುಚರರಿಗೆ ಕೊಡುತ್ತಾನೆ. ಹಾಗೆ ಊಟ 
ಮಾಡಿದವರೆಲ್ಲರೂ ರಾಜನ ಸೇವೆಗೆ ಕಂಕಣತೊಟ್ಟು ಅವನು ಸತ್ತಾಗ ಅವರೆಲ್ಲರೂ ಅವನೊಡನೆ 
ಸಾಯುತ್ತಾರೆ” ಎಂದಿದ್ದಾನೆ.” ೧೩ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟ ನೀಡಿದ ಪ್ರವಾಸಿ 
ಮಾರ್ಕೊಪೋಲೋ ಇದರ ಬಗ್ಗೆ ಬರೆಯುತ್ತಾ “ರಾಜನ ಬಳಿ ಅನೇಕ ಅಂಗರಕ್ಷಕರಿದ್ದಾರೆ. ಇವರು 
ಯಾವಾಗಲೂ ಅವನ ಬಳಿಯೇ ಇರುತ್ತಾರೆ. ರಾಜ ಸತ್ತು ಅವನ ಶವ ಚಿತೆಯಲ್ಲಿ ದಹನವಾಗುವಾಗ 
ಇವರೂ ಆ ಚಿತೆಯಲ್ಲಿ ಬಿದ್ದು ರಾಜನೊಡನೆ ಪರಲೋಕಕ್ಕೆ ಹೋಗುತ್ತಾರೆ” ಎಂದು ಹೇಳಿದ್ದಾನೆ". 
ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ವೇಳವಾಳಿ ಮರಣವನ್ನು ಉಲ್ಲೇಖಿಸುವ ಹೆಚ್ಚಿನ ಸ್ನಾರಕ ಶಿಲ್ಲಗಳು 
ಕಂಡುಬರದಿದ್ದರೂ ಕೆಲವು ಶಾಸನಗಳು ಮತ್ತು ಸ್ಮಾರಕಶಿಲ್ಲಗಳು ಹಾವೇರಿ ಜಿಲ್ಲೆಯಲ್ಲಿ ಈ ಪದ್ಧತಿ 
ಅಸ್ತಿತ್ವದಲ್ಲಿತ್ತು ಎಂಬುದನ್ನು ನಿರೂಪಿಸುತ್ತವೆ 


೪.೧೦.೧ ತಲೆಗೊಟ್ಟು 

ರಾಣೇಬೆನ್ನೂರು ತಾಲೂಕಿನ ಬೆನಕನಕೊಂಡ"”” ಗ್ರಾಮದ ಕ್ರಿ.ಶ.೧೨೮೪ರ ಶಾಸನ ಯಾದವ 
ರಾಮಚಂದನ ಆಳ್ಗಿಕೆ ಕಾಲದಲ್ಲಿ “ಮುಳಗುಂದದ ನರಲೋಕವೀರ ಜಗದಾಳ ಬೊಮಿದೇವ 
ಜಂಗುಳಿಮಂನೆಯರಗಂಡಗೆ ಎಕಟಿಗ ಚಟಯನಾಯಕನು ತಂನ ಹೆಂಡತಿಸಹಿತ ಯಿಬರುಂ ವೊಡೆಯಂಗೆ 
ಕೊಟ್ಟ ಭಾಸೆಗೆ ತಲೆಗೊಟ್ಟರು ಯದಕ್ಕೆ ಮೆಚಿ ಬೆಳುಗಲಿಯ ಕಂಮತವನು ಮಕ್ಕಳು ಮಕ್ಕಳು ದಪದೆ 
ಕೊಟ್ಟರು ಭೂಮಿವು ಚಂದನು ವುಳ್ಳನಬರ” ಎಂದು ಉಲ್ಲಾಖಿಸುತ್ತದೆ. ಈ ಶಾಸನದಲ್ಲಿ ಎಕಟಿಗ 
ಚಟ್ಟಯ್ಯನಾಯಕ ಮತ್ತು ಆತನ ಹೆಂಡತಿ ತಮ್ಮ ಒಡೆಯನಾದ ಜಗದಾಳ ಬೊಮ್ಮಿದೇವನಿಗೆ ಕೊಟ್ಟ 
ಭಾಷೆಯಂತೆ ಇಬ್ಬರೂ ತಲೆಗೊಟ್ಟರೆಂದು ಹೇಳಲಾಗಿದೆ. ಇವರಿಬ್ಬರೂ ಆತ್ಮಬಲಿದಾನ ಮಾಡಿಕೊಂಡಿದ್ದಕ್ಕೆ 


೨೬೩ 


ಇವರ ಮಕ್ಕಳಿಗೆ ಬೆಳುಗಲಿಯ ಕಮ್ಮತವನ್ನು ಭೂಮಿ ಸಮೇತವಾಗಿ ಸೂರ್ಯ ಚಂದರಿರುವವರೆಗೂ 
ಅನುಭವಿಸಲು ನೀಡಲಾಯಿತೆಂದು ಶಾಸನದಿಂದ ತಿಳಿದುಬರುತ್ತದೆ. ವೇಳೆವಾಳಿ ಮರಣವನ್ನು ತಿಳಿಸುವ 
ಈ ಶಾಸನವು ಶಿಲ್ಲವನ್ನೂ ಸಹ ಹೊಂದಿದ್ದು, ಕೆಳಹಂತದಲ್ಲಿ ಚಟ್ಟಿಯ್ಯ ಪದ್ಮಾಸನದಲ್ಲಿ ಕುಳಿತಿದ್ದಾನೆ. 
ಈತನ ತಲೆಯನ್ನು ಕಡಿದ ವ್ಯಕ್ತಿಯು ಆ ತಲೆಯನ್ನು ತನ್ನ ಎಡಗೈಯಲ್ಲಿ ಹಿಡಿದಿದ್ದು, ಬಲಗೈಯಲ್ಲಿ 
ಕಿರುಗತ್ತಿಯನ್ನು ಹಿಡಿದಿದ್ದಾನೆ. ಈತನ ಸುತ್ತ ನಾಲ್ಕು ಜನರು ನಿಂತಿದ್ದು, ತಮ್ಮ ಕೈಯಲ್ಲಿರುವ 
ಭರ್ಜಿಗಳನ್ನು ಅವನ ಸೊಂಟಕ್ಕೆ ತಾಗಿಸಿ ಹಿಡಿದಿದ್ದಾರೆ. ಈ ರೀತಿ ಭರ್ಜಿ ಹಿಡಿದು ನಿಂತುದರ 
ಅರ್ಥವನ್ನು ಗಹಿಸುವುದು ಕಷ್ಟಸಾಧ್ಯ. ಎರಡನೆಯ ಹಂತದಲ್ಲಿ ದ್ರಾವಿಡ ಮಾದರಿಯ ಶಿಖರವನ್ನು 
ಹೊಂದಿದ ಮಂಟಪದಲ್ಲಿ ಕೈಮುಗಿದು ಕುಳಿತ ಎಕಟಿಗ ಚಟ್ಟಿಯ್ಯ ಮತ್ತು ಆತನ ಪತ್ನಿಯನ್ನು 
ಅಪ್ಪರೆಯರು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯದ ಚಿತ್ರಣವಿದೆ. ಮೂರನೆಯ ಹಂತದಲ್ಲಿ ಉದ್ದನೆಯ ಜಡೆ 
ಮತ್ತು ವನಮಾಲಾ ಹೊಂದಿದ ಅರ್ಚಕ ಲಿಂಗುವನ್ನು ಪೂಜಿಸುತ್ತಿರುವ ದೃಶ್ಯವಿದ್ದು, ಲಿಂಗು ಪಕ್ಕದಲ್ಲಿ 
ದಂಪತಿಗಳು ಕೈಮುಗಿದು ಕುಳಿತ ಶಿಲ್ಪಗಳಿವೆ, ಮೇಲೆ ಸೂರ್ಯ ಚಂದರ ಉಬ್ಬು ಕೆತ್ತನೆಯಿದೆ. ಈ 
ಫಲಕದ ಎರಡು ಮತ್ತು ಮೂರನೆಯ ಹಂತಗಳಿಗೆ ಹೊಂದಿಕೊಂಡಂತೆ ಹೊರಭಾಗದಲ್ಲಿ ಆಯತಾಕಾರದ 
ಭಾಗವಿದ್ದು ಅದರಲ್ಲಿ ಮಾಸ್ತಿಯ ಬಲಗೈ ತೋಳು ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವಂತೆ ಮೂಡಿಸಲಾಗಿದೆ. 
ಇಂಥ ಶಿಲ್ಲಗಳು ಕರ್ನಾಟಕದಲ್ಲಿ ಬಹು ವಿರಳವೆಂದು ಹೇಳಬಹುದು. ಇಡೀ ಶಿಲ್ಲವು ಎಕಟಿಗ 
ಚಟ್ಟಿಯ್ಯನು ಒಡೆಯನಿಗೆ ಕೊಟ್ಟ ಮಾತಿನಂತೆ ತನ್ನ ತಲೆಯನ್ನು ಬೇರೆಯವರಿಂದ ಕಡಿಸಿಕೊಂಡು 
ಆತ್ಮಬಲಿದಾನ ಮಾಡಿಕೊಂಡಿದ್ದು, ಆತನ ಪತ್ನಿ ಅವನೊಂದಿಗೆ ಸತಿಹೋದ ಅಂಶವನ್ನು ಧ್ವನಿಸುತ್ತದೆ. 
ಬಿ.ಎಸ್‌. ಶೇಠೆಯವರು ಇದರ ಮೊದಲ ಹಂತದ ರುಂಡ ಹರಿದು ಕೇವಲ ಮುಂಡವಿರುವ 
ಚಟ್ಟಯ್ಯನ ಶಿಲ್ಲವನ್ನು ಗಮನಿಸದೆ “ವೀರನೊಬ್ಬನನ್ನು ನಾಲ್ಪರು ಯೋಧರು ಕೂಡಿ ಇರಿಯುತ್ತಿರುವ 
ದೃಶ್ಯ ಹೋರಾಟದ ಭೀಕರತೆಯನ್ನು ತೋರಿಸುತ್ತದೆ. ನಾಯಕನೂ ತನ್ನ ಕೈಯಲ್ಲಿ ಆಯುಧ 
ಹಿಡಿದುಕೊಂಡು ಹೋರಾಡುವ ಭಂಗಿಯಲ್ಲಿದ್ದಾನೆ. ಇಲ್ಲಿ ಪತ್ನಿ ತಲೆಗೊಟ್ಟುದನ್ನು ತೋರಿಸಿಲ್ಲ, 
ಹಾಗಾಗಿ ಇದು ನಾಯಕನ ಹೋರಾಟದ ಮರಣವನ್ನೇ ಸೂಚಿಸುತ್ತದೆ” ಎಂದು ತಪ್ಪಾಗಿ 
ಗಹಿಸಿರುವರೆಂದು ತೋರುತ್ತದೆ.” 


ಹಾವೇರಿ ತಾಲೂಕಿನ ಕೋಳೂರು" ಶಾಸನವೊಂದರಲ್ಲಿ ಬಸವ ಮತ್ತು ಕೇತಮಲ್ಲರು 
ಗಾವುಂಡುಗೆಯ್ಯುತ್ತಿರುವಾಗ ವೀರನೊಬ್ಬನು ತಲೆಗೊಟ್ಟು ಆತ್ಮಬಲಿದಾನ ಮಾಡಿಕೊಂಡುದು 
ತಿಳಿದುಬರುತ್ತದೆ. ಬಹುಪಾಲು ತ್ರುಟಿತಗೊಂಡ ಶಾಸನದಲ್ಲಿ " . . ರ್ಬಸವಂ ಕೇತಮಲ..... 
ಗಾವುಣ್ಣುಗೆಯ್ದು ಸುಖದಿನಿರಲ್ಲತಿಕಾರ . .. ಯಮರಸಂ ದಯೆಯಿ।ಎನಗೆ ತಲೆಗೊ... ಮ್ಮರಸಂ 
ಮನಮೊಸೆದೆರಡುಂ ಕೇರಿಯ ಮಸಿತ್ತ ವಗ್ಗಹದೊಳ್‌ ತಲೆಗೊಟ್ಟಿನುದಗ್ರಬಳಗ” ಎಂದು ಬರುತ್ತದೆ. 
ಇದು ಸಹ ವೇಳೆವಾಳಿ ಮರಣವನ್ನು ತಿಳಿಸುವ ಶಾಸನವಾಗಿದೆ. ಇದೇ ತಾಲೂಕಿನ ಕಬ್ಬೂರು"” 
ಶಾಸನವೊಂದು ಕ್ರಿ.ಶ. ೧೨೩೦ರ ಯಾದವ ಸಿಂಘಣನ ಕಾಲದ್ದಾಗಿದ್ದು, "ಚಂಡಯನಾಯಕನ ಮಗ 
ಸೋವೆಯ ನಾಯಕನು ತಲೆಗೊಟ್ಟದಕೆ ನೆತರುಗೆಯ್ಕಾಗಿ ಕೊಟ್ಟ ಕೆಯಿ” ಎಂದು ಉಲ್ಲೇಖಿಸುತ್ತದೆ. 


೨೬೪ 


ಇಲ್ಲಿ 'ತಲೆಗೊಟ್ಟದಕೆ' ಎಂಬ ಶಬ್ದವು ಆತ್ಮಬಲಿದಾನವನ್ನು ಸೂಚಿಸದೆ ವೀರಮರಣವನ್ನು ತಿಳಿಸುತ್ತದೆ. 
ಸದರಿ ತಾಲೂಕಿನ ಕಳ್ಳಿಹಾಳ"್‌ ಕ್ರಿಶ.೧೨೬೯ರ ಮಹಾದೇವನ ಕಾಲದ ಶಾಸನವು "ಅಜಡಿಯ 
ಸಮರ್ತ್ರ(ಸ) ಪಜೆ ಹೆಗ್ಗಡೆ ಗೌಂಡು ಮುಕ್ಯವಾಗಿ ಹುಲಿಯ ಮೇಳ ಕಾದಿ ತಳಿತಿರಿದು ಕುಳೆಯ 
ಹೊಲ(ನಂ) ತಲೆಗೊಟ ಹಡದ ಮಾನ್ಯದ ಮೇರೆ ಸುರಲೋಕ ಪ್ರಪಿಥನಾದದಿಲ್ಲಿ ಉಲ್ಲೆಖಿಸುವ 
"ತಲೆಗೊಟು' ಎಂಬುದು ಹುಲಿಯೊಡನೆ ಹೋರಾಡಿ ಸತ್ತುದುದನ್ನು ತಿಳಿಸುತ್ತದೆ. ಹಾಗಾಗಿ "ತಲೆಗೊಟ್ಟು' 
ಎಂಬ ಶಬ್ದವನ್ನು ಮರಣ ಸೂಚಕವಾಗಿಯೂ ಶಾಸನಗಳಲ್ಲಿ ಉಪಯೋಗಿಸಿರುವುದನ್ನು ಕಾಣಬಹುದು. 
ಹಾವೇರಿ ತಾಲೂಕಿನ ಹಿರೇಲಿಂಗದಹಳ್ಳಿಯ"”* ವೀರಗಲ್ಲೊಂದು ತಿಳುವಳ್ಳಿಯ ಕೋಟೆ(ಸೆ)ಯ 
ಕೊಂಡು ತಳಿರುದು ಮ(ರೆ)ದು ಸುರಲೋಕಪ್ರಾಪನಾದ ಹದಿನೆಂಟು(ಸ) ಮಯದ ಸಿಸು ಯಾಲೂರ 
ಮಲ್ಲಯನಾಯ್ಯ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಮಲ್ಲಯ್ಯ ನಾಯ್ಕನನ್ನು “ಹದಿನೆಂಟು ಸಮಯದ 
ಸಿಸು” ಎಂದು ಉಲ್ಲೇಖಿಸಿರುವುದು ವೇಳವಾಳಿತನವನ್ನು ಸೂಚಿಸುತ್ತದೆ ಎಂದು ಹೇಳಬಹುದು. 
ಅಂದರೆ ಹದಿನೆಂಟು ಸಮಯ ಎಂಬ ಸಂಘದ ಮಗನಂತಿರುವ ಮಲ್ಲಯ್ಯನಾಯ್ದನು ಅವರ 
ಪರವಾಗಿ ಹೋರಾಡಿದ ವಿಷಯ ಇಲ್ಲಿ ಪ್ರಸ್ತಾಪವಾಗಿದೆ. ಇದು ಮಲ್ಲಯ್ಯನಾಯ್ಕನ ವೀರಮರಣವನ್ನು 
ತಿಳಿಸುತ್ತದೆ. 


೪.೧೦.೨ ಕೀಲ್ಲುಂಟೆ 


ವೇಳವಾಳಿಯ ಮತ್ತೊಂದು ರೂಪವೇ ಕೀಳ್ಗುಂಟೆ. ಇದು ಹೂಳುವ ಸಂಪ್ರದಾಯವನ್ನು 
ಸೂಚಿಸುತ್ತದೆ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. "ಕಿಳ್‌' ಎಂದರೆ ಕೆಲಗೆ "ಕುಣಿ' ಎಂದರೆ 
ತಗ್ಗು ಎಂದು ಅರ್ಥಮಾಡಿದರೆ ಒಡೆಯನ ಸಮಾಧಿಯ ಕೆಳಗೆ ಇಲ್ಲವೆ ಆತನ ಚಿತಾಕುಂಡ ಕೆಳಭಾಗದಲ್ಲಿ 
ಹೀಗೆ ಪ್ರಶಿಜ್ಞೆಗೈದ ವ್ಯಕ್ತಿಯನ್ನು ಮಲಗಿಸಿ ಹೂಳುತ್ತಿದ್ದರು, ಇಲ್ಲವೆ ಸುಡುವ ಪದ್ಧತಿಯನ್ನು ಕೀಳ್ಗುಂಟೆ 
ಎಂದು ಕರೆಯಬಹುದೇ? ಎಂದು ಹೇಳುತ್ತಾ ಡಾ. ಚೆನ್ನಕ್ಕ ಎಲಿಗಾರ ಅವರು ಕೀಳ್ಲುಂಟೆ ವ್ಯಕ್ತಿಯನ್ನು 
ಜೀವಸಹಿತ ಇಲ್ಲವೆ ಮೊದಲು ಆತ್ಮಫಾತ ಮಾಡಿಕೊಂಡು ಬಳಿಕ ಒಡೆಯನ ಶವದ ಕೆಳಗೆ 
ಮಲಗಿಸುತ್ತಿರಬೇಕು ಎಂದು ಅಭಿಪ್ರಾಯಪಡುತ್ತಾರೆ.” ರಾಣೇಬೆನ್ನೂರು ತಾಲೂಕಿನ ಇಟಿಗಿ“” 
ಗ್ರಾಮದಲ್ಲಿ ವ್ಯಕ್ತಿಯೊಬ್ಬನು ಕೀಳ್ಗುಂಟಿಯಾಗಿ ಆತ್ಮಬಲಿದಾನ ಮಾಡಿಕೊಂಡ ವಿಚಾರ ಅಲ್ಲಿಯ 
ಶಾಸನದಿಂದ ತಿಳಿದುಬರುತ್ತದೆ. ಇಲ್ಲಿ ಕೀಳ್ಲುಂಟಿಯಾದ ವ್ಯಕ್ತಿಯ ಹೆಸರು ತ್ರುಟಿತವಾಗಿದ್ದು ಆತನಿಗೆ 
ಕೆರೆಯ ಕೆಳಗೆ ಗದ್ದೆಯನ್ನು ದತ್ತಿ ಬಿಟ್ಟುದು ತಿಳಿಯುತ್ತದೆ. ಶಾಸನದಲ್ಲಿ "ಸ್ಪಸ್ತಿ ಇಟ್ಟಿಗೆ . . . ಕಿಳ್ಗುಂಣ್ಯೆ. 
. .. ಕೆರೆಯ ಕೇಳಗೆ ಮತ್ತನ್ನೀರ್ಮಣ್ಣು . . ” ಎಂದು ಬರುತ್ತದೆ. 


೪.೧೦.೩ ಕೀಟಕ್ಟೋಗು 


"ಕೀಳ್ಳೋಗು' ಅಥವಾ "ಕೀಳ್ಗುಂಟೆ' ಹೋಗುವುದೆಂದರೆ ತನ್ನ ಒಡೆಯನ ಚಿತೆಯ ಕೆಳಗೆ 
ಅಥವಾ ಸಮಾಧಿಯ ಕೆಳಗೆ ಹೂಳಲ್ಲಡುವುದು” ಎಂದು ಬಿ.ಎಲ್‌. ರೈಸ್‌ ಅವರು ಅಭಿಪ್ರಾಯಪಡುತ್ತಾರೆ. 
ಸಾಮಂತನಾದ ಮಡಲೂರು ಪೊಲ್ಲಗಾವುಂಡನೆಂಬುವವನು ತನ್ನ ಒಡೆಯನಾದ ಕದಂಬದೊರೆ 
ಬೊಮ್ಮಿದೇವರಸನು ಮರಣವನ್ನಪ್ಪಲು ಪೊಲ್ಲಗಾವುಂಡನು "ಕೀಳ್ಳೋಗು' ಹೋದನು. ಈ ಘಟನೆ 


೨೬೫ 


ಸಂಭವಿಸಿದ ೨೪ ವರ್ಷಗಳ ನಂತರ ಅದೇ ವಂಶದ ಕುಮಾರ ಬಮ್ಮಿದೇವ ಎಂಬುವವನು ತನ್ನ 
ಪರಿವಾರ ಸಮೇತನಾಗಿ ಮಡಲೂರಿಗೆ ಬಂದು ಪೊಲ್ಲಗಾವುಂಡನ ವಂಶದ ಮಳಗೌದನಿಗೆ ದತ್ತಿಗಳನ್ನು 
ಕೊಡಮಾಡಿದ ವಿಷಯ ಮಡಲೂರು ಶಾಸನದಲ್ಲಿ ಬರುತ್ತದೆ." ಡಾ.ಎಂ.ಎಂ. ಕಲಬುರ್ಗಿಯವರ 
ಅಭಿಪ್ರಾಯವನ್ನು ಉಲ್ಲೇಖಿಸುತ್ತಾ, ಡಾ. ಭೋಜರಾಜ ಬ. ಪಾಟೀಲರು ಕೀಳ್ಗುಂಟಿ ಗಂಗ, ರಾಷ್ಟಕೂಟರ 
ಕಾಲದಲ್ಲಿ ಪಚೆಲಿತದಲ್ಲಿತ್ತು ಎಂಬುದನ್ನು ಹೇಳುತ್ತಾ ಅದು ನಾಗರಖಂಡದಲ್ಲಿ ಸೇವುಣರ ಕಾಲದಲ್ಲಿಯೂ 
ಕೂಡ ಕಂಡುಬರುವುದೆಂದು ಹೇಳಿದ್ದಾರೆ.” ನಾಗರಖಂಡ ಆಡಳಿತ ವಿಭಾಗವು ಹಾವೇರಿ ಜಿಲ್ಲೆಯ 
ಬಹುಭಾಗವನ್ನು ಒಳಗೊಂಡಿತ್ತು ಎಂಬುದನ್ನು ಇಲ್ಲಿ ಸ್ಮರಿಸಬಹುದು. 


೪.೧೦.೪ ಗರುಡ ಪದ್ದತಿ 


ಹೊಯ್ಸಳರ ಕಾಲದಲ್ಲಿ ವೇಳೆವಾಳಿ ಪದ್ಧತಿಯು ಲೆಂಕವಾಳಿ ಎಂಬ ಹೆಸರಿನಿಂದ 
ಮುಂದುವರಿಯಿತು. ಇದನ್ನು ಗರುಡಪದ್ದತಿ ಎಂದೂ ಕರೆಯುತ್ತಿದ್ದರೆಂದು ವಿದ್ವಾಂಸರ ಅಭಿಮತವಾಗಿದೆ. 
ಆದರೆ ಈ ಕಾಲದ ಶಾಸನಗಳಲ್ಲಿ ಮತ್ತು ಕಾವ್ಯಗಳಲ್ಲಿ ಪ್ರಮುಖವಾಗಿ "ಲೆಂಕ' ಅಥವಾ "ಲೆಂಕವಾಳಿ' 
ಎಂಬ ಪದಗಳು ಹೆಚ್ಚಾಗಿ ಕಂಡುಬಂದಿರುವುದರಿಂದ "ಗರುಡ' ಎಂಬ ಪರ್ಯಾಯ ಪದ ಶಾಸನಗಳಲ್ಲಿ 
ಕಂಡುಬರುವುದು ತೀರಾ ವಿರಳ ಎಂದು ತೋರುತ್ತದೆ. ಲೆಂಕರು ಬಲಗಾಲಲ್ಲಿ "ಗಂಡಪೆಂಡೇರ' 
ಲೆಂಕಿತಿಯರು ಎಡಗಾಲಲ್ಲಿ "ತೊಡರು'ಗಳನ್ನು ಧರಿಸುತ್ತಿದ್ದರು.” ಹಾವೇರಿ ಜಿಲ್ಲೆಯ ಹಾನಗಲ್ಲು 
ತಾಲೂಕಿನ ಕಾಮನಹಳ್ಳಿ ಗ್ರಾಮದ ಗದ್ದೆಯಲ್ಲಿರುವ ಒಂದು ಗರುಡಗಲ್ಲೂ ಸುಮಾರು ಹತ್ತು ಅಡಿ 
ಎತ್ತರವಿದೆ. ಕಂಬದಂತಿರುವ ಇದರ ತುದಿಯಲ್ಲಿ ಗರುಡನ ಶಿಲ್ಪವಿದೆ. ಕೈಮುಗಿದು ಮಂಡಿಯೂರಿ 
ನಿಂತಿರುವ ಗರುಡನ ಹಿಂದೆ ರೆಕ್ಕೆಗಳಿವೆ. ಕಿರೀಟ, ಕುಂಡಲ, ಹಾರ, ತೋಳ್ಸಂಧಿ, ವನಮಾಲ 
ಹಾಕಿರುವ ವೀರನು(ಗರುಡನು) ಕೈ ಮತ್ತು ಕಾಲುಗಳಿಗೆ ಕಡಗಗಳನ್ನು ಧರಿಸಿದ್ದಾನೆ. ಗಂಡುಗಚ್ಛೆ 
ಹಾಕಿರುವ ಗರುಡನ ತಲೆಯ ಎಡಬಲಗಳಲ್ಲಿ ಶಂಖ-ಚಕ್ರಗಳನ್ನು ಕಂಡರಿಸಲಾಗಿದೆ. ಗರುಡ ಶಿಲ್ಲದ 
ಕೆಳಭಾಗದಲ್ಲಿ ಅಪ್ರಕಟಿತ ಶಾಸನದ ಸಾಲುಗಳಿವೆ. ಇದು ಗರುಡ ಪದ್ಧತಿಯನ್ನು ಸೂಚಿಸುತ್ತಿರುವ 
ಸ್ಥಾರಕಶಿಲ್ಲವಾಗಿರುವಂತೆ ತೋರುತ್ತದೆ. 


೪.೧೦.೫ ಉರಿಉಯ್ಯಾಲೆ 


ಎಂ.ಎಂ. ಕಲಬುರ್ಗಿಯವರು ಸ್ತೀ ದೇವತೆಗೆ ಉರಿಉಯ್ಯಾಲೆಯ ಮೂಲಕ ಆತ್ಮಬಲಿದಾನ 
ಮಾಡಿಕೊಳ್ಳುತ್ತಿದ್ದರೆಂದು ತಮ್ಮ "ಸಿರದ ಗಾಳ, ಉರಿಯ ಉಯ್ಯಾಲೆ, ಮೂದಲೆಯ ಉಲಿ” ಎಂಬ 
ಲೇಖನದಲ್ಲಿ ಹೇಳಿದ್ದಾರೆ. ಇದು ಉಯ್ಯಾಲೆಯ ಮೂಲಕ ಬೆಂಕಿಯಲ್ಲಿ ಬಿದ್ದು ಸಾಯುವ ಕ್ರಿಯೆಯನ್ನು 
ಸೂಚಿಸುತ್ತದೆ. ಬಲಿದಾನಗೈದ ವ್ಯಕ್ತಿ ಉಯ್ಯಾಲೆಯಾಡುತ್ತ ಅದರ ಕೆಳಗೆ ರಚಿಸಿದ ಅಗ್ನಿಕುಂಡದಲ್ಲಿ 
ಬಿದ್ದು ಆತ್ಮಬಲಿದಾನ ಮಾಡಿಕೊಳ್ಳುವುದಾಗಿದೆ. ಇವರ ನೆನಪಿಗಾಗಿ ಉರಿಉಯ್ಯಾಲೆ ಆತ್ಮಬಲಿದಾನದ 
ವೀರಗಲ್ಲುಗಳನ್ನು ಕೆತ್ತಿ ನಿಲ್ಲಿಸಿದ್ದಾರೆ. ಸ್ತೀ ದೇವತೆಗೆ ಉರಿಉಯ್ಯಾಲೆಯ ಮೂಲಕ ಆತ್ಮಬಲಿದಾನ 
ಮಾಡಿಕೊಳ್ಳುತ್ತಿದ್ದ ರೀತಿಯಲ್ಲಿಯೇ ಬೈರವನಿಗೂ ಆತ್ಮಬಲಿದಾನ ಮಾಡಿಕೊಳ್ಳುತ್ತಿದ್ದರು. ಈ ಆಚರಣೆ 
ಪುರುಷ ದೇವತೆಗಳಿಗೂ ಇದ್ದುದನ್ನು ಡಾ. ಜೆ.ಎಂ. ನಾಗಯ್ಯನವರು ತಿಳಿಸುತ್ತಾರೆ. 


೨೬೬ 


ಉರಿಉಯ್ಯಾಲೆಯನ್ನು ತಿಳಿಸುವ ವೀರಮಾಸ್ತಿ ಸ್ನಾರಕಶಿಲ್ಲವೊಂದು ವರಹ ಗ್ರಾಮದ ಶೇಕಪ್ಪಾ 
ನಾಗಣ್ಣನವರ ಹೊಲದಲ್ಲಿ ಇದೆ. ಒಂದೇ ಹಂತದಲ್ಲಿರುವ ಈ ಆತ್ಮಬಲಿದಾನದ ಶಿಲ್ಪದಲ್ಲಿ ಎಡಬದಿಗೆ 
ತನಗಿಂತ ಎತ್ತರವಾದ ಬಿಲ್ಲನ್ನು ಹಿಡಿದು ನಿಂತಿರುವ ವೀರನು ತನ್ನ ಬಲಗೈಯಲ್ಲಿ ಬಾಣವನ್ನು 
ಹಿಡಿದಿದ್ದಾನೆ. ಅಲಂಕೃತಗೊಂಡ ವೀರನ ಗಂಡುಗಚ್ಚೆಯ ಮಡಿಕೆಗಳು ಶಿಲ್ಲಿಯ ಚಾತುರ್ಯವನ್ನು 
ಬಿಂಬಿಸುತ್ತವೆ. ವೀರನ ಬಲಬದಿಗೆ ತನ್ನ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಮಾಸ್ತಿಯ 
ಶಿಲವಿದೆ. ಮಾಸ್ಲಿಯ ಬಲಗೈಯ ಕೆಳಭಾಗದಲ್ಲಿ ಕಲ್ಲುಮಂಟಪದಲ್ಲಿ ಉಯ್ಯಾಲೆಯನ್ನು ಖಂಡರಿಸಲಾಗಿದೆ. 
ತನ್ನ ಪತಿಯ ವೀರಮರಣದ ನಂತರ ಆತನ ಸತಿಯಾದವಳು ಉರಿಉಯ್ಯಾಲೆಯ ಮೂಲಕ 
ಸಹಗಮನವನ್ನು(ಅನುಗಮನ) ಆಚರಿಸಿದ ಅಂಶವನ್ನು ಇದು ದ್ಧನಿಸುತ್ತದೆ. ಇದನ್ನು ಗಮನಿಸಿದರೆ 
ಕೇವಲ ದೇವತೆಗಳಿಗೆ ಮಾತ್ರ ಉರಿಉಯ್ಯಾಲೆ ಮೂಲಕ ಅತ್ನಬಲಿದಾನಗೈಯುತ್ತಿದ್ದರು ಎಂಬ 
ವಿಚಾರಕ್ಕೆ ಇನ್ನೊಂದು ಅಂಶವನ್ನು ಸೇರಿಸಿ ಲೌಕಿಕ ಕಾರಣಗಳಿಗೂ ಉರಿಉಯ್ಯಾಲೆಯ ಆಚರಣೆ 
ರೂಢಿಯಲ್ಲಿತ್ತು ಎಂದು ಹೇಳಬಹುದಾಗಿದೆ. 


೪.೧೦.೬ ಲೆಂಕರು 

ಸೈನಿಕ ಶಿಕ್ಷಣವನ್ನು ಪಡೆದು ತಮ್ಮ ತಮ್ಮ ಊರಿಗಳಲ್ಲಿದ್ದುಕೊಂಡು ಯುದ್ದ ಪ್ರಸಂಗದಲ್ಲಿ 
ಒಡೆಯನ ಸೇವೆಗೆ ಧಾವಿಸಿ ವೈರಿಗಳೊಂದಿಗೆ ಕಾದಾಡುವ ಯೋದರಿಗೆ ಲೆಂಕರೆನ್ನುವರು. ಇವರು 
"ಲೆಂಕಸಾಸಿರ್ವರು' ಎಂಬ ಸಂಘವನ್ನು ಸ್ಥಾಪಿಸಿಕೊಂಡಿದ್ದು ಆರ್‌.ಎಸ್‌. ಗುರವ ಅವರು ಇದನ್ನು 
"ಆಯುಧ ಜೀವಿಗಳ ಸಂಘ” ಎಂದು ಕರೆದಿದ್ದಾರೆ" ಕರ್ನಾಟಕದಲ್ಲಿ ಲೆಂಕರು ಗಣನೀಯ 
ಪ್ರಮಾಣದಲ್ಲಿದ್ದುದಾಗಿ ಶಾಸನಗಳಿಂದ ತಿಳಿದುಬರುತ್ತದೆ. ಇವರು ತಮ್ಮ ಒಡೆಯನು ಮರಣಿಸಿದಾಗ 
ತಮ್ಮನ್ನು ತಾವು ಇರಿದುಕೊಂಡು ಅಥವಾ ತಲೆಕತ್ತರಿಸಿಕೊಂಡು ಒಡೆಯನೊಂದಿಗೆ ಸಾವನ್ನಪುತ್ತಿದ್ದರು. 
ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ವೀರಗಲ್ಲೊಂದರಲ್ಲಿ ಮಹಾಮಂಡಲೇಶ್ನರ ಕಾವದೇವರಸನು 
ಕಲ್ಲಿಗೊಡ್ಡೆಗೆ ಎತ್ತಿ ಬಂದು ಕಾದುತ್ತಿರುವಾಗ ಲೆಂಕ ಕಬ್ಬಿಲಚಟ್ಟನು ಹಲವರನ್ನು ಕೊಂದು ಸ್ಪರ್ಗಕ್ಕೆ 
ಸೇರಿದನೆಂದು ಉಲ್ಲೇಖವಿದೆ.” ಕ್ರಿಶ. ೧೨೪೬ರ ಕಾಲಾವಧಿಯ ಸಿಂಘಣನಿಗೆ ಸಂಬಂಧಿಸಿದ 
ರಾಣೇಬೆನ್ನೂರು ತಾಲೂಕಿನ ಗುಡ್ಡದಆನ್ವೇರಿ" ವೀರಗಲ್ಲೊಂದರಲ್ಲಿಯ "ರಾಹುತ ಕೇಶವರಾಹುತಂ 
ಲೆಂಕ ಗಂಗೆಯ .. .” ಎಂಬ ಉಲ್ಲೇಖವನ್ನು ಹೊಂದಿದೆ. ಇವುಗಳಲ್ಲದೆ ಹಾವೇರಿ ತಾಲೂಕಿನ 
ಕನವಳ್ಳಿಯ"* ಕ್ರಿಶ ೧೧೨೦ರ ಆರನೇಯ ವಿಕಮಾದಿತ್ಯನ ಕಾಲದ ವೀರಗಲ್ಲೊಂದು "ಎರಕಗಾಉಡನ 
ಬಂ[ಟ] ಎಡವ ಬಂಮ ಕುದುರೆಯ ಮೇಲಾಳುಮಂ ಕೊನ್ನು ತನ್ನ ಜೋಳವಾಳಿಯ ಮೆರೆದನು” 
ಎಂದು ಉಲ್ಲೇಖಿಸುತ್ತದೆ. ಇವುಗಳೆಲ್ಲ ಒಡೆಯನಿಗಾಗಿ ಪ್ರಾಣಾರ್ಪಣೆ ಮಾಡಿದ(ಆತ್ಮಬಲಿಗೈದು) 
ವೀರರ ಸಾಹಸಗಾಥೆಗಳನ್ನು ನಿರೂಪಿಸುತ್ತವೆ. 


೨೬೭ 


ಕೊನೆಟಿಪ್ಪಣಿ 

೧. ಕಲಬುರ್ಗಿ ಎಂ.ಎಂ., ೨೦೧೧, ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, 
ಹು.೨೬-೨೮. 

೨. ಶೇಠ್‌ ಬಿ.ಎಸ್‌, ೧೯೯೧, ಕರ್ನಾಟಕದಲ್ಲಿ ಸತಿಪದ್ಧತಿ, ಹು. ೧೧ ೩&೩ ೨೬೫. 

೩. ಕಲಬುರ್ಗಿ ಎಂ.ಎಂ. (ಸಂ), ೧೯೭೫, ಧಾರವಾಡ ಜಿಲ್ಲೆಯ ಶಾಸನ ಸೂಚಿ, ಪು. ೬೪. 

೪. ಬಸವರಾಜ ಕಲ್ಲುಡಿ, ೧೯೮೫, ಮಹಾಸತಿ ಆಚರಣೆ ಒಂದು ಅಧ್ಯಯನ, ಪು. ಪಿ. 

೫. ಚಿದಾನಂದಮೂರ್ತಿ ಎಂ. ೨೦೦೬, ಬೃಹತ್‌ ಕರ್ನಾಟಕ ಭಾಷಿಕ ಸಾಂಸ್ಕೃತಿಕ, ಹು. ೨೦೬. 

೬. ಚನ್ನಕ್ಕ ಎಲಿಗಾರ, ೧೯೯೦, ಶಾಸನಗಳಲ್ಲಿ ಕರ್ನಾಟಕದ ಸ್ತೀ ಸಮಾಜ, ಪು. ೨೩೩. 

೭. ಶಂಕರಾವ್‌ ಚನ, ೨೦೦೨, ಭಾರತೀಯ ಸಮಾಜ, ಪು. ೪೯೧. 

ಲೆ. ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ ಪು. ೩೮. 

೯. ಭಟ್‌ಸೂರಿ ಕೆ. ಜಿ(ಸಂ.), ಶಾಸನ ಅಧ್ಯಯನ, ಸಂಪುಟ-೮/೨, ಪು. ೮೭. 

೧೦. ಮಂಜುನಾಥ ಸಿ.ಯು. ೨೦೧೨, ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃಿ, ಹು. ೪೬೦. 

೧೧. ರೋಹಿಣಿ ಬಿ.ಎಂ., ಶಶಿರೇಖಾ ಬಿ., ೨೦೧೦, ತುಳುನಾಡಿನ ಮಾಸ್ತಿ ಕಲ್ಲುಗಳು-ವೀರಗಲ್ಲುಗಳು, 
ಪು. ೪೬. 

೧೨. ಕಲಬುರ್ಗಿ ಎಂ.ಎಂ., ೨೦೧೧, ಪೂರ್ವೋಕ್ತ ಪು. ೨೭. 

೧೩. ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವ್ಮೋಕ್ತ ಪು. ೧೩. 

೧೪. ರೋಹಿಣಿ ಬಿ.ಎಂ., ಶಶಿರೇಖಾ ಬಿ, ೨೦೧೦, ಪೂರ್ವೋಕ್ತ ಪು. ೫೧-೫೨. 

೧೫. ಶೇಠ್‌ ಬಿ.ಎಸ್‌, ೧೯೯೧, ಪೂರ್ಪ್ಮೋಕ್ತ ಪು. ೧೩. 

೧೬. ಅದೇ, ಪು. ೧೩. 

೧೭. ಬಸವರಾಜ ಕಲ್ಲುಡಿ, ೧೯೮೫, ಪೂರ್ವೋಕ್ತ ಪು. ೪. 

೧೮. ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೧೪. 

೧೯. Altekar A.S., 1962, The Position of women in Hindu Civilization, 
P-116. 

೨೦. ಅದೇ, ಪು. ೧೧೬-೧೭. 

೨೧. ಶೇಠ್‌ ಬಿ.ಎಸ್‌. ೧೯೯೧, ಪೂರ್ವೋಕ್ತ ಪು. ೧೪. 

೨೨. ರೋಹಿಣಿ ಬಿ.ಎಂ., ಶಶಿರೇಖಾ ಬಿ. ೨೦೧೦, ಪೂರ್ವೋಕ್ತ ಪು. ೪೮. 

೨೩. ಬಸವರಾಜ ಕಲ್ಲುಡಿ, ೧೯೮೫, ಪೂರ್ವೋಕ್ತ ಪು. ೭-೮. 

೨೪. ರೋಹಿಣಿ ಬಿ.ಎಂ., ಶಶಿರೇಖಾ ಬಿ. ೨೦೧೦, ಪೂರ್ವೋಕ್ತ ಪು. ೫೦. 

೨೫. ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೧೨. 

೨೬. ಅದೇ, ಪು. ೧೨-೧೩. 

೨೭. ಬಸವರಾಜ ಕಲ್ಲುಡಿ, ೧೯೮೫, ಪೂರ್ವೋಕ್ತ ಪು. ೮-೯. 

೨೮. ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೧೫-೧೭. 


೨೬೮ 


ರ್ಸ್‌ 


೩೦. 
೩೧. 
೩೨. 
೩ಷಿ. 
೩೪. 
೩೫. 
೩೬. 
೩೭. 
೩೮. 
ಯ್‌ 
ಧಿ 
೪೧. 


೪೨. 


೪೩. 
ನಂ 
೪ಜಿ. 
ಅಟಿ, 
ಕಿ 


ಅಲ್ಲಿ 
ಫಕ್‌ 
೫೦. 
೫೧. 
೫೨. 
೫೩. 


೫೪. 
ಬಜ. 
೫೬. 


Altekar A.S., 1962, The Position of women in Hindu Civilization, P-118. 
ಚನ್ನಕ್ಕ ಎಲಿಗಾರ, ೧೯೯೦, ಪೂರ್ಮ್ವೋಕ್ತ ಪು. ೨೩೪. 
ಅದೇ, ಪು. ೨೩೫. 
ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೨೫-೨೬. 
ಚನ್ನಕ್ಕ ಎಲಿಗಾರ, ೧೯೯೦, ಪೂರ್ವೋಕ್ತ, ಪು. ೨೩೬. 
Altekar A.S., 1962, The Position of women in Hindu Civilization, P-128. 
ಬಸವರಾಜ ಕಲ್ಲುಡಿ, ೧೯೮೫, ಪೂರ್ವೋಕ್ತ ಪು. ೩೨-೩೭. 
ಅದೇ, ಪು. ೩೮-೪೧. 
ಶೇಠ್‌ ಬಿ.ಎಸ್‌, ೧೯೯೧, ಪೂರ್ಮೋಕ್ತ ಷು. ೨೭-೩೧. 
ಎ.ಕ. ಸಂ. ೮, ಶಾ.ಸಂ. ೫೨೩, ಕವಡಿ, ತಾ: ಸೊರಬ. 
ಎಸ್‌.ಐ.ಐ. ಸಂ. ೯, ಭಾಗ-೧, ಶಾ.ಸಂ. ೫೬, ಕೋಗಳಿ, ತಾ: ಹಗರಿಬೊಮ್ಮನಹಳ್ಳಿ. 
ಎ.ಕೆ. ಸಂ. ೮, ಶಾ.ಸಂ. ೪೫೭, ಬೆನ್ನೂರು, ತಾ: ಸೊರಬ. 
ಚಿದಾನಂದಮೂರ್ತಿ ಎಂ, ೨೦೧೧, ಕನ್ನಡ ಶಾಸನಗಳ ಸಾಂಸ್ಥ ಫಿಕ ಆಧ್ಯಯನ, 
ಹು. ೩೫೦-೫೧. 


ನಾಗೇಗೌಡ ಹೆಚ್‌.ಎಲ್‌., ೨೦೦೬, ಪ್ರವಾಸಿ ಕಂಡ ಇಂಡಿಯಾ, ಸಂಪುಟ-೨, ಪು.೨೩ಪ೩, 


೩೫೬, ೪೨೦, ೧೫೬. 
ಪರಮಶಿವಯ್ಯ ಜಿ. ಶಂ.(ಸಂ), ೧೯೭೯, ಜನಪದ ಖಂಡಕಾವ್ಯಗಳು, ೯-೨೭. 


ಶ್ರೀನಿವಾಸ, ೧೯೫೩, ಮಾಸತಿ, 


ಕಲಬುರ್ಗಿ ಎಂ.ಎಂ., ೨೦೦೬, ಸಂಸ್ಕೃತಿ-ವಿಕೃತಿ, ಪು. ೨೨೧-೨೮. 

ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೧೦೧. 

ಎಸ್‌.ಐ.ಐ. ಸಂ. ೧೮, , ಶಾ.ಸಂ. ೪೧೩, ಹೆಡಿಯಾಲ, ತಾ: ರಾಣೆಬೆನ್ನೂರು, 
ಹು. ೪೭೮-೭೯. 

ಶೇಠ್‌ ಬಿ.ಎಸ್‌. ೧೯೯೧, ಪೂರ್ವೋಕ್ತ ಪು. ೧೦೨-೦೩. 

ಎ.ಕ.,, ಸಂ. ೭, ಭಾಗ-೧, ಶಾ.ಸಂ.೧೪೧, ಬೆಳಗಾಮಿ, ತಾ: ಶಿಕಾರಿಪುರ. 
ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ ಪು. ೨೭. 

ಎ.ಕ, ಸಂ. ೮, ಭಾಗ-೨, ಶಾ.ಸಂ. ೪೯೫, ಕುಪ್ಪೇಗ್ರಾಮ, ತಾ: ಸೊರಬ. 
ನಾಗೇಗೌಡ ಹೆಚ್‌.ಎಲ್‌. ೨೦೦೬, ಪೂರ್ವೋಕ್ತ ಪು. ೨೪೮. 

Saletore B.A., 1834, Social and Political life in the Vijayanagara 
Empire, Vol-2, Madras. P-94. 

ನಾಗೇಗೌಡ ಹೆಚ್‌.ಎಲ್‌. ೨೦೦೬, ಪೂರ್ವೋಕ್ತ, ಪು. ೩ರ್ಲ. 

ಎಸ್‌.ಐ.ಐ. ಸಂ. ೧೮, , ಶಾ.ಸಂ. ೨೬೨, ಬೆನಕನಕೊಂಡ, ತಾ: ರಾಣೆಬೆನ್ನೂರು, 
ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ ಪು. ೩೪೬. 


೨೬೯ 


. ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೧೧೭. 
. ಕಲಬುರ್ಗಿ ಎಂ.ಎಂ., ೨೦೧೧, ಪೂರ್ವೋಕ್ತ ಪು. ೨೭. 
. ಕಲಬುರ್ಗಿ ಎಂ.ಎಂ.(ಸಂ.), ೧೯೭೫, ಧಾರವಾಡ ಜಿಲ್ಲೆಯ ಶಾಸನ ಸೂಚಿ, ಪು. ೫೨. 


. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೪೧೩, ಹೆಡಿಯಾಲ, ತಾ: ರಾಣೆಬೆನ್ನೂರು, 


ಮ.೪೭೮-೭೯. 


. ಅದೇ, ಶಾ.ಸಂ. ೨೬೨, ಬೆನಕನಕೊಂಡ, ತಾ: ರಾಣೆಬೆನ್ನೂರು, ಹು. ೩೪೪-೪೫. 


Altekar A.S., 1962, The Position of women in Hindu Civilization, P-115-16. 
ಚನ್ನಕ್ಕ ಎಲಿಗಾರ, ೧೯೯೦, ಪೂರ್ಮೋಕ್ತ ಪು. ೨೩೩. 


. ಬಸವರಾಜ ಕಲ್ಲುಡಿ, ೧೯೮೫, ಪೂರ್ವೋಕ್ತ ಪು. ೩. 
. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೪೦೯, ಇಟಗಿ, ತಾ: ರಾಣೆಬೆನ್ನೂರು, ಪು. ೪೭೬-೭೭. 
. ಪರಮಶಿವಯ್ಯ ಜಿ.ಶಂ.(ಸಂ.), ೧೯೭೯, ಪೂರ್ವೋಕ್ತ ಪು. ೧೮. 


ಶೇಠ್‌ ಬಿ.ಎಸ್‌. ೧೯೯೧, ಪೂರ್ವೋಕ್ತ ಪು. ೧೭೯. 
ಎ.ಕೆ. ಸಂ. ೩, ಶಾ.ಸಂ. ೬೦, ಬೆಳತೂರು, ತಾ: ಹೆಗ್ಗಡದೇವನಕೋಟೆ. 
ನಾಗೇಗೌಡ ಹೆಚ್‌.ಎಲ್‌. ೨೦೦೬, ಪೂರ್ವೋಕ್ತ ಪು. ೨೯೬. 


. ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೧೮೨-೮೯. 
. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೪೧೩, ಹೆಡಿಯಾಲ, ತಾ: ರಾಣೆಬೆನ್ನೂರು, ಹು. ೪೭೮. 


ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೩೫೬, ಸಿಡೇನೂರು, ತಾ: ಹಿರೇಕೆರೂರು, ಪು. ೩೬೫. 


. ಕಲಬುರ್ಗಿ ಎಂ.ಎಂ., (ಸಂ), ೧೯೭೫, ಪೂರ್ವೋಕ್ತ ಪು. ೫೨. 


. Sankappa S. Angadi, 2012, Archaeology of the Tungabhadra 


Valley (With Special Reference to Haveri District), Vol- 2, P-575 


. ಕಲಬುರ್ಗಿ ಎಂ.ಎಂ. (ಸಂ), ೧೯೭೫, ಪೂರ್ಮೋಕ್ತ ಪು. ೨೮ 

. ಶೇಠ್‌ ಬಿ.ಎಸ್‌. ೧೯೯೧, ಪೂರ್ವೋಕ್ತ ಪು. ೨೧೪. 

. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೪೧೩, ಹೆಡಿಯಾಲ, ತಾ: ರಾಣೆಬೆನ್ನೂರು, ಪು. ೪೭. 
. ಕಲಬುರ್ಗಿ ಎಂ.ಎಂ.(ಸಂ.), ೧೯೭೫, ಪೂರ್ಮ್ವೋಕ್ತ ಪು. ೪೩ 

. ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ ಪು. ೩೪೭. 


. ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ ಪು. ೨೯. 


ಮಂಜುನಾಥ ಎಂ.ಜಿ. ೨೦೧೧, ಮಾಸಿಕಲ್ಲು, ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು, ಪು. ೪. 
ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೪೦೯, ಇಟಗಿ, ತಾ: ರಾಣೆಬೆನ್ನೂರು, ಷು. ೪೭೬-೭೭. 


. ಭೋಜರಾಜ ಬ. ಪಾಟೀಲ, ೧೯೯೫, ನಾಗರಖಂಡ-೭೦ ಒಂದು ಅಧ್ಯಯನ, ಪು. ೩೦೩. 
. ಕಲಬುರ್ಗಿ ಎಂ.ಎಂ.(ಸಂ.), ೧೯೭೫, ಪೂರ್ವೋಕ್ತ ಪು. ೬೬. 
. ಅದೇ, ಪು. ೭೫. 


. ಬಸವರಾಜ ಕಲ್ಲುಡಿ, ೧೯೮೫, ಪೂರ್ವೋಕ್ತ ಷು. ೫೩. 


೨೭೦ 


DE, 
೮೮. 
0೯; 
೮೪, 
Ee 
ಆಪಃ 
೯೩. 
೯೪, 
೯೫. 
2 
೭: 


೯೮. 
ಕ, 


೧೦೦. 


೧೦೧. 
೧೦೨. 
೧೦೩. 


೧೦೪. 
೧೦೫. 
೧೦೬. 
ಉಲಿ, 


೧೦೮. 
ಅ 
೧೧೦. 
೧೧೧. 
೧೧೨. 
೧೧೩. 


ನಾಗೇಗೌಡ ಹೆಚ್‌.ಎಲ್‌. ೨೦೦೬, ಪೂರ್ವೋಕ್ತ, ಪು. ೬. 

ಕೆ.ಐ. ಸಂ. ೪, ಶಾ.ಸಂ. ೨೬, ಮುತ್ತೂರು, ತಾ: ಬ್ಯಾಡಗಿ. 

ಭೋಜರಾಜ ಬ. ಪಾಟೀಲ, ೧೯೯೫, ಪೂರ್ವೋಕ್ತ, ಪು. ೩೦೩. 

ಕಲಬುರ್ಗಿ ಎಂ.ಎಂ., (ಸಂ), ೧೯೭೫, ಪೂರ್ವೋಕ್ತ ಪು. ೨೭ 

ಬಸವರಾಜ ಕಲ್ಲುಡಿ, ೧೯೮೫, ಪೂರ್ವೋಕ್ತ ಪು. ೫೪. 

ನಾಗೇಗೌಡ ಹೆಚ್‌.ಎಲ್‌. ೨೦೦೬, ಪೂರ್ವೋಕ್ತ, ಪು. ೬. 

ಕಲಬುರ್ಗಿ ಎಂ.ಎಂ.(ಸಂ.), ೧೯೭೫, ಪೂರ್ಪ್ಮೋಕ್ತ ಪು. ೪೩. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೪೧೩, ಹೆಡಿಯಾಲ, ತಾ: ರಾಣೆಬೆನ್ನೂರು, ಪು. ೪೭೮-೭೯. 
ಶೇಠ್‌ ಬಿ.ಎಸ್‌, ೧೯೯೧, ಪೂರ್ಮೋಕ್ತ ಷು. ೨೪೦. 

ಕಲಬುರ್ಗಿ ಎಂ.ಎಂ.(ಸಂ.), ೧೯೭೫, ಪೂರ್ಮೋಕ್ತ ಪು. ೬೫. 

Sankappa S. Angadi, 2012, Archaeology of the Tungabhadra Valley 
(With Special Reference to Haveri District), Vol- 2, P -478 

ಕಲಬುರ್ಗಿ ಎಂ.ಎಂ.(ಸಂ.), ೧೯೭೫, ಪೂರ್ಮೋಕ್ತ ಪು. ೬೦. 

ಅದಲ್ಕ್ಮ'ಘು,:೭€: 

Sankappa S. Angadi, 2012, Archaeology of the Tungabhadra Valley 
(With Special Reference to Haveri District), Vol- 2, P-514 
ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೩೫೬, ಸಿಡೇನೂರು, ತಾ: ಬ್ಯಾಡಗಿ, ಪು. ೩೬೫ 
ಕಲಬುರ್ಗಿ ಎಂ.ಎಂ.(ಸಂ)), ೧೯೭೫, ಪೂರ್ವೋಕ್ತ ಪು. ೭೬. 

Sankappa S. Angadi, 2012, Archaeology of the Tungabhadra Valley 
(With Special Reference to Haveri District), Vol- 2, P-492 
ಕಲಬುರ್ಗಿ ಎಂ.ಎಂ.(ಸಂ)), ೧೯೭೫, ಪೂರ್ಮ್ವೋಕ್ತ ಪು. ೫೨. 

ಅದೇ, ಹು. ೨೮. 

ಅದೆ ಹು.-೭ದಿ. 

Sankappa S. Angadi, 2012, Archaeology of the Tungabhadra Valley 
(With Special Reference to Haveri District), Vol- 2, P-651-52 
ಭಟ್‌ಸೂರಿ ಕೆ.ಜಿ.(ಸಂ.)), ೨೦೧೧, ಶಾಸನ ಸಂಪದ, ಸಂಪುಟ-೩, ಸಂಚಿಕೆ-೧, ಹು. ೯೭. 
ಕಲಬುರ್ಗಿ ಎಂ.ಎಂ.(ಸಂ), ೧೯೭೫, ಪೂರ್ಪೋಕ್ತ ಪು. ೭೮. 

ಅದೇ, ಹು. ೭೫. 

ಅದೇ, ಪು. ೮೦. 

ಅದೇ, ಹು. ೭೪. 

Sankappa S. Angadi, 2012, Archaeology of the Tungabhadra Valley 
(With Special Reference to Haveri District), Vol- 2, P-653 


೨೭೧ 


೧೧೪. 
೧೧೫. 
೧೧೬. 


೧೧೭. 
೧೧೮. 
೧೧೯ 
೧೨೦. 
೨ 
೨೨ 
೧೨೩. 
೨೪. 
೧೨೫. 


೧೨೬. 
೧೨೭೬, 
೧೨೮, 
೨. 
೧೩೦. 
೧೩೧. 
೧೩೨. 
೧೩೩. 


೧೩೪. 
೧೩೫. 
೧೩೬. 
೧೩೭. 
೧೩೮. 
೧೩೯. 
೧೪೦. 
2; 


ಅದೇ, ಪು. ೫೮೦ 

ಕಲಬುರ್ಗಿ ಎಂ.ಎಂ.(ಸಂ)), ೧೯೭೫, ಪೂರ್ವೋಕ್ತ ಪು. ೭೫. 
Sankappa S. Angadi, 2012, Archaeology of the Tungabhadra Valley 
(With Special Reference to Haveri District), Vol- 2, P-482 
ಅದೇ, ಪು. ೫೦೭ 

ಕಲಬುರ್ಗಿ ಎಂ.ಎಂ.(ಸಂ)), ೧೯೭೫, ಪೂರ್ವೋಕ್ತ ಪು. ೬೯. 

೫೪. 

೬೦. 

೬೪, 

೬೫. 

೬೭. 

೭೧. 


೨ 


ಅದೇ, 


೨ 


ಅದೇ, 


೨ 


ಅದೇ, 


8 


ಅದೇ, 


೨ 


ಅದೇ, 


೨ 


ಅದೇ, 
Sankappa S. Angadi, 2012, Archaeology of the Tungabhadra Valley 
(With Special Reference to Haveri District), Vol- 2, P-652-53 
ಕಲಬುರ್ಗಿ ಎಂ.ಎಂ.(ಸಂ.), ೧೯೭೫, ಪೂರ್ಮೋಕ್ತ ಪು. ೫೧. 

ಅದೇ: ಹು; ೭ಬಿ 

ನಾಗಯ್ಯ ಜೆ.ಎಂ., ೨೦೧೭, ಆತ್ಮಬಲಿದಾನ, ಪು. ೩೬೮-೬೯. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೪೦೯, ಇಟಗಿ, ತಾ: ರಾಣೆಬೆನ್ನೂರು, ಪು. ೪೭೮. 
ಕಲಬುರ್ಗಿ ಎಂ.ಎಂ.(ಸಂ)), ೧೯೭೫, ಪೂರ್ವೋಕ್ತ ಪು. ೬೭. 

ಅದೇ, ಪು. ೭೮. 

ಅದೇ, ಹು. ೬೪. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೬೨, ಬೆನಕನಕೊಂಡ, ತಾ: ರಾಣೆಬೆನ್ನೂರು, 
ಹು. ೩೪೪-೪೫ 

ಪರಮಶಿವಮೂರ್ತಿ ಡಿ.ವಿ, ೧೯೯೯, ಕನ್ನಡ ಶಾಸನಶಿಲ್ಲ, ಹು. ೧೫೩. 

ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ ಪು. ೨೮. 

ಶೇಠ್‌ ಬಿ.ಎಸ್‌, ೧೯೯೧, ಪೂರ್ಮೋಕ್ತ ಷು. ೨೧೯. 

ಅದೇ, ಹು. ೨೧೯. 

ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ ಪು. ೩೫೦. 

ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೨೧೯. 

ಅದೇ, ಪು. ೨೬೫. 

ಹೊನ್ನೂರಸ್ತಾಮಿ ಹೆಚ್‌.. ೨೦೧೯, ದಾವಣಗೆರೆ ಜಿಲ್ಲೆಯ ಸ್ಥಾರಕಶಿಲ್ಲಗಳು 
(ಅಪ್ರಕಟಿತ ಪಿಹೆಚ್‌.ಡಿ. ಮಹಾಪ್ರಬಂಧ), ಪು. ೨೪೦. 


೨೬ 


ಘ 
೧೪೩. 
೧೪೪, 
೧೪೫. 
೧೪೬. 
೧೪೭. 
೧೪ 
೧೪೯. 
೧೫೦. 
೧೫೧. 
೧೫೨. 
೧೫೩. 
೧೫೪. 


೧೫೫. 
೧೫೬. 
೧೫೭. 
೧೫೮. 
೧೫೯. 
೧೬೦. 
೬. 
೬ 
೧೬೩. 
ಫಾ 
೧೬೫. 


೧೬೬. 
ಕಕ 


೬ 


ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ಮ್ವೋಕ್ತ ಹು. ೧೫೫. 

ಶೇಠ್‌ ಬಿ.ಎಸ್‌. ೧೯೯೧, ಪೂರ್ವೋಕ್ತ, ಪು. ೩೦೪. 

ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ, ಪು.೩೫೧. 

ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ, ಪು. ೪೨. 

ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೨೮೯. 

ಅದೇ, ಪು. ೩೧೩. 

ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ, ಪು.೩೩ಿ೬-೩೭. 

ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ, ಪು. ೫೨-೫೩. 

ಕಲಬುರ್ಗಿ ಎಂ.ಎಂ., ೨೦೧೦, ಮಾರ್ಗ, ಸಂಪುಟ-೨, ಪು. ೫೪-೫೫. 
ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ ಪು. ೫೪-೫೭. 

ನಾಗೇಗೌಡ ಹೆಚ್‌.ಎಲ್‌. ೨೦೦೬, ಪೂರ್ವೋಕ್ತ ಪು. ೨೮೧. 

ಅದೇ ಸಂ: ಹಿ ಔಳ೪. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೬೨, ಬೆನಕನಕೊಂಡ, ತಾ: ರಾಣೆಬೆನ್ನೂರು, 
ಹು. ೩೪೪-೪೫. 

ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೨೯೦-೩೦೧. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೩೯, ಕೊಳೂರು, ತಾ: ಹಾವೇರಿ, ಪು. ೪೩೪-೩೫. 
ಅದೇ, ಶಾ.ಸಂ. ೨೨೧, ಕಬ್ಬೂರು, ತಾ: ಹಾವೇರಿ, ಪು. ೨೮೯. 

ಅದೇ. ಶಾ.ಸಂ. ೨೫೪, ಕಳ್ಳಿಹಾಳ, ತಾ: ಹಾವೇರಿ, ಪು. ೩ರ. 

ಅದೇ, ಶಾ.ಸಂ. ೨೫೭, ಹಿರೇಲಿಂಗದಹಳ್ಳಿ, ತಾ: ಹಾವೇರಿ, ಪು. ೩೪೧. 

ಚನ್ನಕ್ಕ ಎಲಿಗಾರ, ೧೯೯೦, ಪೂರ್ವೋಕ್ತ ಪು. ೨೫೪-೫೫ 

ಎಸ್‌.ಐ.ಐ. ಸಂ. ೧೮, ಶಾ.ಸಂ.-೪೦೯, ಇಟಗಿ, ತಾ: ರಾಣೆಬೆನ್ನೂರು, ಷು. ೪೭೮. 
ಕೆ. ಸಂ. ೪, ಶಾಸಂ. ೪೮, ಮಡಲೂರು, ತಾ: ಹಿರೇಕೆರೂರು. 

ಭೋಜರಾಜ ಬ. ಪಾಟೀಲ, ೧೯೯೫, ಪೂರ್ಮೋಕ್ತ, ಪು. ೧೮೪. 

ಚನ್ನಕ್ಕ ಎಲಿಗಾರ, ೧೯೯೦, ಪೂರ್ಮೋಕ್ತ ಪು. ೨೫೬. 

ಗುರವ ಆರ್‌.ಎಸ್‌. ಕರ್ನಾಟಕ ಭಾರತಿ, ಸಂಪುಟ-೧೦, (ಲೇ.)ಆಯುಧ ಜೀವಿಗಳ 
ಸಂಘಗಳು, ಪು. ೨. 

ಕೆ.ಐ.-೪, ಶಾ.ಸಂ. ೪, ಸಾತೇನಹಳ್ಳಿ, ತಾ: ಹಿರೇಕೆರೂರು. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೨೫, ಗುಡ್ಡದಆನ್ನೇರಿ, ತಾ: ರಾಣೆಬೆನ್ನೂರು. 
ಹು. ೨೯೮೯೯. 

ಅದೇ, ಶಾ.ಸಂ. ೧೧೬, ಕನವಳ್ಳಿ, ತಾ: ಹಾವೇರಿ, ಪು. ೧೩೬. 


೨೭೩ 


ಅಧ್ಯಾಯ : ಐದು 


ಆತ್ಮಬಲಿದಾನ ಸ್ಮಾರಕ ಶಿಲ್ಪಗಳು : ಧಾರ್ಮಿಕ 


೫.೧ ಆತ್ಮಬಲಿದಾನ ಪರಂಪರೆ 


ಇಂಗ್ಲೀಷಿನ "Self-immolation’ ಮತ್ತು ‘Self-Sacrifice’ ಎ೦ಬ ಪದಗಳಿಗೆ 
ಸಮಾನಾರ್ಥದಲ್ಲಿ "ಆತ್ಮಬಲಿದಾನ' ಎಂಬ ಪದವನ್ನು ಬಳಸಲಾಗಿದೆ. "Self-immolation’ 
ಎಂದರೆ "ಆತ್ಮಬಲಿ', "ಆತ್ಮಾಹುತಿ' ಅಥವಾ ಯಾವುದೇ ಆದರ್ಶಕ್ಸಾಗಿ ಪ್ರಾಣಾರ್ಪಣೆ(ಪ್ರಾಣತ್ಕಾಗ) 
ಮಾಡುವುದು ಎಂದರ್ಥ. ‘"Self-Sacrifice’ ಎಂದರೆ ಸ್ಪಾರ್ಥತ್ಕಾಗ, ಕರ್ತವ್ಯದ ದೃಷ್ಟಿಯಿಂದ 
ಅಥವಾ ಪರಹಿತಕ್ಸಾಗಿ ಸ್ಪ-ಹಿತವನ್ನು ಬಿಟ್ಟುಕೊಡುವುದು ಎಂದರ್ಥ. “Sacnifice’ ಎ೦ಬ ಪದವನ್ನು 
ಬಲಿ, ಪಶುಬಲಿ, ನರಬಲಿ, ಕಾಣಿಕೆಯಾಗಿ ದೇವರಿಗೆ ಪ್ರಾಣಿಯನ್ನು ಬಲಿಕೊಡುವುದು ಅಥವಾ ವ್ಯಕ್ತಿ 
ತನ್ನ ಪ್ರಾಣವನ್ನು ದೇವರಿಗೆ ತ್ಯಾಗ ಮಾಡುವುದು ಎಂಬರ್ಥದಲ್ಲಿ ಹೇಳಬಹುದು. ಅಲ್ಲದೆ ಮಹಾತ್ಕಾಗ 
ಅಥವಾ ಯುದ್ದದಲ್ಲಿ ಸ್ಪದೇಶಕ್ಕಾಗಿ ಪ್ರಾಣತ್ಯಾಗ ಎಂಬ ಅರ್ಥಗಳೂ ಉಂಟು.” ಅಂದರೆ ಒಬ್ಬ ವ್ಯಕ್ತಿ 
ಸ್ವ-ಇಚ್ಛೆಯಿಂದ ಧಾರ್ಮಿಕ ಕಾರಣಕ್ಕೋ, ಸಾಮಾಜಿಕ ಕಾರಣಕ್ಕೋ ಅಥವಾ ಒಂದು ನಿರ್ದಿಷ್ಟ 
ಮೌಲ್ಯಕ್ಕೋ ತನ್ನನ್ನು ತಾನು ಬಲಿಕೊಟ್ಟುಕೊಳ್ಳುವುದು ಆತ್ಮಬಲಿದಾನವೆನಿಸಿಕೊಳ್ಳುತ್ತದೆ. 
ಆತ್ಮಬಲಿದಾನಗೈಯುವವರು ಬದುಕುವ ಆಸೆಯನ್ನು ತೊರೆದು ತಾವು ಆದರ್ಶವೆಂದು ಭಾವಿಸಿದ 
ಒಂದು ಭಾವನೆಗಾಗಿ ತಮ್ಮನ್ನು ತಾವು ಕೊಂದುಕೊಂಡದ್ದನ್ನು ನೆನಪಿಗೆ ತಂದುಕೊಂಡರೆ ಅವರ 
ವಿಷಯದಲ್ಲಿ ಅಗಾಧವಾದ ಗೌರವವೂ, ಭಕ್ತಿಯೂ, ಹೆಮ್ಮೆಯೂ ಮೂಡುತ್ತದೆ. ಆದರೆ ಇಂದು ಈ 
ಪದ್ಧತಿಗಳು ನಮಗೆ ಬಹು ವಿಚಿತ್ರವಾಗಿಯೂ, ಅನಾಗರಿಕವಾಗಿಯೂ ತೋರುತ್ತವೆ. 


ಆತ್ಮಹತ್ಯೆ ಮಹಾಪಾಪ ಎಂಬ ಮನೋಭಾವನೆಯನ್ನು ಹೊಂದಿದ್ದ, ಪ್ರಾಚೀನ ಭಾರತೀಯರು 
ಅದನ್ನು ನಿಷೇಧಿಸಿದ್ದರು. ಧರ್ಮಶಾಸ್ತ್ರಗಳು ಆತ್ಮಹತ್ಯೆಯನ್ನು ಅಲ್ಲಗಳೆದರೂ ಸ್ಮತಿ, ಪುರಾಣೇತಿಹಾಸಗಳು 
ಕೆಲವು ಬಗೆಯ ಆತ್ಮಹತ್ಯೆಗಳನ್ನು ಅಥವಾ ದೇಹತ್ಕಾಗಗಳನ್ನು ಒಪ್ಪಿ ಮನ್ನಿಸಿವೆ. ಅವುಗಳನ್ನು ಡಾ. 
ಎಂ. ಚಿದಾನಂದಮೂರ್ತಿಯವರು ಈ ರೀತಿ ನಿರೂಪಿಸುತ್ತಾರೆ. “(1) ಬ್ರಾಹ್ಮಣರ ಕೊಲೆ, ಸುರಪಾನ 
ಮುಂತಾದ ಮಹಾಪಾತಕಗಳನ್ನು ಮಾಡಿದವರು ಪ್ರಾಯಶ್ಲಿತರೂಪವಾಗಿ ಆತ್ಮಹತ್ಯೆಯನ್ನು 
ಮಾಡಿಕೊಳ್ಳಬಹುದು. (i) ವಾನಪ್ಪಸ್ಥನು ತೀರ್ಥಯಾತ್ರೆಗಾಗಿ ಹೊರಟು ಮಾರ್ಗಮಧ್ಯದಲ್ಲಿ 
ರೋಗಪೀಡಿತನಾಗಿ ತನ್ನ ನಿತ್ಯಕರ್ಮಗಳನ್ನು ಮಾಡಲು ಅಸಮರ್ಥನಾದರೆ ದೇಹತ್ಯಾಗ ಮಾಡಬಹುದು. 
(iii) ವೃದ್ದನೂ, ರೋಗಿಯೂ ಆಗಿರುವ ವ್ಯಕ್ತಿಯು ತನ್ನ ಕರ್ಮಗಳನ್ನು ತಾನು ಮಾಡಲಾರದಷ್ಟು 
ದುರ್ಭಲನಾದರೆ, ಎತ್ತರವಾದ ಪ್ರದೇಶದಿಂದ ಬಿದ್ದೋ, ಬೆಂಕಿಯನ್ನು ಪ್ರವೇಶಿಸಿಯೋ, ಉಪವಾಸ 


೨೭೪ 


ಮಾಡಿಯೋ, ತೀರ್ಥಯಾತ್ರೆಗೆ ಹೊರಟೋ ಅಥವಾ ಪ್ರಯಾಗದಲ್ಲಿ ವಟವ್ಯಕ್ಷದಿಂದ ಧುಮಿಕಿಯೋ 
ದೇಹತ್ಕಾಗವನ್ನು ಮಾಡಬಹುದು. (iv) ಗೃಹಸ್ಥನು ಆರೋಗ್ಯಶಾಲಿಯಾಗಿದ್ದರೂ ತನ್ನ ಜೀವಿತದ 
ಕಾರ್ಯಗಳೆಲ್ಲವೂ ಮುಗಿದವು ಎಂಬ ಮನೋಭಾವನೆ ಹೊಂದಿದ್ದರೆ, ಲೌಕಿಕ ಭೋಗಗಳ ಆಸೆಗಳೆಲ್ಲವೂ 
ಬತ್ತಿಹೋಗಿದ್ದರೆ, ವೇದಾಂತಿಯಾಗಿ ಜೀವನದ ನಶ್ವರತೆಯನ್ನು ಅನುಭವಿಸಿದ್ದರೆ ದೇಹತ್ಕಾಗವನ್ನು 
ಮಾಡಬಹುದು. (೪) ಧಾರ್ಮಿಕ ದೇಹತ್ಕಾಗ (Religious suicide) ಅಂದರೆ ಮೋಕ್ತಾಪೇಕ್ಷಿಯಾಗಿ 
ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಹುದು (vi) ಗಂಡ ಸತ್ತ ಮೇಲೆ ಹೆಂಡತಿಯು ದೇಹತ್ಯಾಗ 
ಮಾಡಬಹುದು.” 


ಆತ್ಮಬಲಿದಾನ ಪ್ರಸಂಗಗಳಲ್ಲಿ ಆತ್ಮಬಲಿದಾನಗೈಯ್ಯುವವನ ಉತ್ಸಟವಾದ ಮೋಕ್ತಾಪೇಕ್ಷೆಯನ್ನು, 
ಅಸೀಮವಾದ ಧೈರ್ಯವನ್ನು, ಸ್ಥಾಮಿಭಕ್ಷಿಯನ್ನು ಮತ್ತು ನಿಷ್ಠೆಯನ್ನು ಕಾಣಬಹುದು. ಇಂಥ ಆತ್ಸಬಲಿಗಳಲ್ಲಿ 
ಕೆಲವು ಪೂರ್ಣವಾಗಿ ಧಾರ್ಮಿಕವಾದವು, ಇನ್ನು ಕೆಲವು ಉದಾತ್ತವಾದ ಪತಿಪ್ರೇಮವನ್ನು, 
ಸ್ಥಾಮಿಭಕ್ತಿಯನ್ನೂ ಎತ್ತಿ ತೋರಿಸತಕ್ಕವುಗಳಾಗಿವೆ. ಇಂಥ ದೇವತ್ಯಾಗಗಳು ವಾರಣಾಸಿಯಲ್ಲೋ, 
ಪ್ರಯಾಗದಲ್ಲೋ ನಡೆದರೆ ಅವನಿಗೆ ಶಾಶ್ವತವಾದ ಮುಕ್ತಿ ಲಭಿಸುತ್ತದೆ ಎಂದು ಧರ್ಮಗಂಥಗಳು 
ಹೇಳುತ್ತವೆ. ವಾರಣಾಸಿಯಲ್ಲಿ ಆಕಸ್ಮಿಕವಾಗಿ ಸತ್ತರೂ ಮೋಕ್ಷವೆಂದು ಜನರು ನಂಬಿದರು. ಕ್ರಮೇಣವಾಗಿ 
ಯಾವುದೇ ತೀರ್ಥಕ್ಷೇತದಲ್ಲಿ ದೇಹತ್ಯಾಗ ಮಾಡಿದರೂ ಮೋಕ್ಷವು ದೊರಕುವುದೆಂಬ ಭಾವನೆ 
ಬಲಿಯಿತು. ಶುಭ ತಿಥಿಗಳು ದೇಹತ್ಕಾಗ ಮಾಡಲು ಯೋಗ್ಯ ಎಂಬ ನಂಬಿಕೆಯೂ ಬಲಿಯಿತು. 
ಕೆಲವರ ಪ್ರಕಾರ ಯಾವ ವರ್ಣದವರಾದರೂ ಈ ರೀತಿಯ ದೇಹತ್ಕಾಗವನ್ನು ಮಾಡಬಹುದು 
ಎಂಬ ಭಾವನೆ ಮೂಡತೊಡಗಿತು.* 


ಮೋಕ್ಷ ಸಾಧನೆಗೆ ವೈಯಕ್ತಿಕ ವಿಷಯವಿರಲಿ, ಸಮಾಜದ ಹಿತರಕ್ಷಣೆಯ ಉದ್ದೇಶವಿರಲಿ, 
ಪ್ರಾಣವನ್ನು ತೃಣಸಮಾನವಾಗಿ ಬಗೆದು ತಮ್ಮ ಪ್ರಾಣವನ್ನು ತಮ್ಮ ಕೈಯಾರೆ ತಾವೇ ತೆಗೆದುಕೊಂಡು 
ದೇವರಿಗೆ ನೈವೇದ್ಯ ಮಾಡಿಕೊಂಡವರು ಇವರು. ಈ ರೀತಿ ಆತ್ಮಾರ್ಪಣೆ ಮಾಡುವುದರ ಮೂಲಕ 
ತಮಗೂ, ತಮ್ಮ ಒಡೆಯನಿಗೂ ಮತ್ತು ಹುಟ್ಟಿದ ನಾಡಿಗೂ ಶ್ರೇಯಸ್ಸು ಉಂಟಾಗುತ್ತದೆ ಎಂಬ 
ನಂಬಿಕೆ ಅವರದಾಗಿತ್ತು. ಈ ನಂಬಿಕೆ ಸಂಪೂರ್ಣವಾಗಿ ಧಾರ್ಮಿಕವಾದುದಾಗಿತ್ತು. ಮುಖ್ಯವಾಗಿ 
ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಇವರು ಯಾವುದೇ ಹೋರಾಟದಲ್ಲಿ ಮಡಿದವರಲ್ಲದಿದ್ದರೂ 
ಜನರು ಇವರನ್ನು ಹೋರಾಟದಲ್ಲಿ ಮಡಿದ ವೀರರಿಗಿಂತ ಕಡಿಮೆಯೇನಲ್ಲ ಎಂದು ಭಾವಿಸಿರುವುದು.” 

ಭಾರತದಲ್ಲಿ ಪಚೆಲಿತದಲ್ಲಿದ್ದ ಶೈವಧರ್ಮವು ಮಧ್ಯಯುಗದಲ್ಲಿ ವಿಶೇಷವಾಗಿ ದಕ್ಷಿಣಭಾರತದಲ್ಲಿ 
ಅದರಲ್ಲಿಯೂ ಆಂದಪದೇಶದಲ್ಲಿ ವಿಶಿಷ್ಟ ಆಚಿರಣೆಗಳನ್ನೊಳಗೊಂಡು ವ್ಯಾಪಿಸಿತ್ತು. ಅಷ್ಟದಿಕ್ಕುಗಳಲ್ಲಿರುವ 
ಅಷ್ಟಭೈರವ ದೇವತೆಗಳಿಗೆ ಅಷ್ಟಾಂಗ ರುಧಿರದಿಂದ ಅರ್ಚನೆ ಮಾಡಿ ರಕ್ಕಸಿಕ್ಷಕಂಠವನ್ನು ಬಲಿಕೊಡುವುದರ 
ಮೂಲಕ ಜನರು ತಮ್ಮ ಅಭೀಪ್ಪೆಗಳನ್ನು ಈಡೇರಿಸಿಕೊಳ್ಳಬಹುದು ಎಂದು ಭಾವಿಸಿದ್ದ ಕಾಲ ಅದು. 
ಭಕ್ತನು ಭಕ್ತಿಯ ಭಾವಾವೇಶದಿಂದ ತನ್ನ ಇಷ್ಟದೇವತೆಗೆ ತನ್ನನ್ನು ತಾನೇ ಬಲಿಕೊಟ್ಟುಕೊಳ್ಳವುದಕ್ಕಿಂತ 
ಉತ್ತಮೋತ್ತಮವಾದ ಮತ್ತ್ಯಾವ ಸಮರ್ಪಣೆಯೂ ಇಲ್ಲವೆಂಬುದು ಅವರ ದೃಢ ವಿಶ್ವಾಸವಾಗಿತ್ತು. 


೨೭೫ 


ಈ ವಿಶ್ವಾಸ ಪ್ರಬಲವಾದಂತೆ ಅದರ ಉಗಮಕ್ಕೆ ಕಾರಣವಾದ ಆಚಾರವೂ ಪ್ರಬಲವಾಗುತ್ತಾ ಬಂತು. 
ಈ ಕಾರಣದಿಂದ ದೇವತೆಗೆ ತಮ್ಮ ತಲೆಗಳನ್ನು ಕೊಟ್ಟವರನ್ನು ವೀರರು” ಎಂಬುದಾಗಿ 
ಪರಿಭಾವಿಸಲಾಯಿತು. ಅಷ್ಟೇ ಅಲ್ಲದೆ ಅವರನ್ನು ವೀರಾಧಿ-ವೀರರು ಎಂಬುದಾಗಿ ಪರಿಗಣಿಸಲಾಯಿತು. 
ತಮ್ಮ ಅಭೀಪ್ಪೆಗಳು ಈಡೇರಿದಾಗ ತಲೆ ಕೊಡುವುದಾಗಿ ಹರಕೆ ಹೊತ್ತುಕೊಳ್ಳುತ್ತಿದ್ದರು. ಅಲ್ಲದೆ 
ದೇವಿಯ ಅನುಗಹದಿಂದ ಅನಿಷ್ಟಗಳು, ಅಂಟುಜಾಢ್ಯಗಳು ಬರಬಾರದೆಂಬ ಕಾರಣಗಳಿಗಾಗಿ 
ಆತ್ಮಬಲಿದಾನವನ್ನು ಮಾಡಿಕೊಳ್ಳುತ್ತಿದ್ದರು. ಇಂಥವರು ಮಹಾಶಿವರಾತ್ರಿಯಂದು ತಮ್ಮ ತಲೆಯನ್ನು 
ಬಲಿಯಾಗಿ ನೀಡುತ್ತಿದ್ದರು. ಈ ಸಂಧರ್ಭದಲ್ಲಿ ಶೈವ ಅನುಯಾಯಿಗಳೆಲ್ಲರೂ ಜಾತಿ-ಮತ ಬೇಧವಿಲ್ಲದೆ 
ವತದೀಕ್ಷೆಗೆ ಬರುತ್ತಿದ್ದರು. ದೀಕ್ಷಾಬದ್ದರು ತಮ್ಮ ಕುಕ್ಷಿ, ಶಿರಸ್ಸು, ಬೀಜಗಳನ್ನು ಕತ್ತರಿಸಿ ದೇವರಿಗೆ 
ಅರ್ಪಿಸುತ್ತಿದ್ದರು. ಇಂಥವರ ಆತ್ನಬಲಿದಾನಕ್ಕೆಂದೇ “ಚಂಪು ಗುಡಿಲು' ಅಥವಾ "ವೀರಶಿರೋಮಂಡನ' 
ಮಂಟಪಗಳು ಇರುತ್ತಿದ್ದವು. ಈ ರೀತಿ ಆತ್ಮಬಲಿಗೈದವರ ನೆನಪಿಗಾಗಿ ಸ್ನಾರಕಶಿಲ್ಲಗಳನ್ನು ಸ್ಥಾಪಿಸುತ್ತಿದ್ದರು. 
ಕೆಲವರು ಅವರಿಗಾಗಿ ಗುಡಿಗಳನ್ನು ನಿರ್ಮಿಸಿದರು. ಇವುಗಳನ್ನು "ವೀರ ಗುಡ್ಡಮುಲು' ಎಂಬುದಾಗಿ 
ಕರೆಯುತ್ತಾರೆ.” 


ತಲೆಯನ್ನು ಬಲಿಕೊಡುವ ಪದ್ಧತಿ ಪ್ರಾಚೀನ ತಮಿಳುನಾಡಿನಲ್ಲಿಯೂ ಇತ್ತು. ಇದಕ್ಕೆ ಅವರು 
"ತಲೆ ಬಲಿ” ಎಂಬುದಾಗಿ ಕರೆಯುತ್ತಿದ್ದರು. ತಮಿಳು ಕಾವ್ಯವಾದ ಶಿಲಪ್ಪದಿಕಾರಂನಲ್ಲಿ ಅರಸನೊಬ್ಬನ 
ಪಕ್ಷದಲ್ಲಿದ್ದ ವೀರರು ತಮ್ಮ ಅರಸನಿಗೆ ಯುದ್ದದಲ್ಲಿ ಗೆಲುವಾಗಲೆಂದು ಅಥವಾ ಶತ್ತುಪಕ್ಷದ ರಾಜನಿಗೆ 
ಸೋಲಾಗಲೆಂದು ಹರಕೆ ಹೊತ್ತುಕೊಂಡು ಗಾಮದೇವತೆಗಳ ಮುಂದೆ ತಮ್ಮ ತಲೆಗಳನ್ನು ಕಡಿದುಕೊಳ್ಳುತ್ತಿದ್ದ 
ವಿವರಣೆ ದೊರೆಯುತ್ತದೆ." ಈ ರೀತಿಯ ಆಚರಣೆಗಳನ್ನು ನಿರೂಪಿಸುವ ಅನೇಕ ಶಿಲ್ಲಗಳೂ 
ತಮಿಳುನಾಡಿನಲ್ಲಿ ದೊರೆಯುತ್ತವೆ. 


ಚೀನಾದ ಬೌದ್ದಪ್ರವಾಸಿ ಹ್ಯುಯೆನ್‌ತ್ಸ್ಯಾಂಗನು ತನ್ನ ಪ್ರವಾಸ ಕಥನದಲ್ಲಿ ಧಾರ್ಮಿಕ ದೇಹ 
ತ್ಯಾಗಗಳ ವಿಷಯವನ್ನು ಪ್ರಸ್ತಾಪಿಸಿದ್ದಾನೆ. ಮುದುಕರು, ಸಾವು ಸಮೀಪಿಸಿರುವ ರೋಗಿಗಳು ಬಾಳಿನಲ್ಲಿ 
ಜಿಗುಪ್ಸೆಗೊಂಡು ಸಾಯಲು ಇಷ್ಟಪಟ್ಟರೆ ಅಂಥವರನ್ನು ದೋಣಿಯಲ್ಲಿ ಗಂಗಾನದಿಯ ಮಧ್ಯಕ್ಕೆ 
ಕಳುಹಿಸಿಕೊಡುವರೆಂದು, ಅಲ್ಲಿ ಅವರು ನದಿಯಲ್ಲಿ ಮುಳುಗಿ ಸಾಯುವರೆಂದು ಹೇಳಿದ್ದಾನೆ. ಹೀಗೆ 
ಸತ್ತರೆ ಸ್ಪರ್ಗಪ್ರಾಪ್ತಿಯಾಗುವುದೆಂದು ಜನರು ನಂಬಿದ್ದರು. ಈತನು ಪ್ರಯಾಗದ ವಟವೃಕ್ಷವನ್ನೂ 
ಅದರಿಂದ ನದಿಗೆ ಧುಮುಕಿ ಮರಣಹೊಂದುವುದನ್ನೂ ಕೂಡ ಒಂದೆಡೆ ಪ್ರಸ್ತಾಪಿಸಿದ್ದಾನೆ." ಅಂದರೆ 
ಜಲಪ್ರವೇಶ ಮಾಡಿ ಆತ್ಲಬಲಿದಾನಗೈದ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಅಲ್ಲೆರೂನಿ ಕೂಡ ಆತ್ಮಬಲಿದಾನದ 
ವಿಷಯವನ್ನು ಪ್ರಸ್ತಾಪಿಸಿದ್ದಾನೆ. ಜೀವನದಲ್ಲಿ ಜಿಗುಪ್ಲೆ ಹುಟ್ಟಿದರೆ, ಗುಣಪಡಿಸಲಾರದ ರೋಗಕ್ಕೆ 
ತುತ್ಪಾಗಿದ್ದರೆ. ತಿದ್ದಲಾಗದ ದೈಹಿಕ ದೋಷವಿದ್ದರೆ, ಮುದಿತನ ಪ್ರಾಪ್ತವಾಗಿದ್ದರೆ ಜನರು ಆತ್ಮಹತ್ಯೆ 
ಮಾಡಿಕೊಳ್ಳುತ್ತಾರೆ. ಬ್ರಾಹ್ಮಣರೂ, ಕ್ಷತ್ತಿಯರೂ ಈ ರೀತಿಯ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಕೂಡದು. 
ವೈಶ್ಯರು, ಶೂದರು ಬೇಕಾದರೆ ಮಾಡಿಕೊಳ್ಳಬಹುದು. ಬ್ರಾಹ್ನಣರು. ಕ್ಷತ್ರಿಯರು ಆತ್ಮಹತ್ಯೆ ಮಾಡಿಕೊಳ್ಳಲು 
ಬಯಸಿದರೆ ಗಹಣಗಳಂತಹ ಶುಭದಿನಗಳಲ್ಲಿ ದೇಹತ್ಯಾಗ ಮಾಡಿಕೊಳ್ಳುತ್ತಾರೆ. ಕೆಲವರು ಹಣಕೊಟ್ಟು 
ಬೇರೆಯವರೊಂದಿಗೆ ಗಂಗಾನದಿಯಲ್ಲಿ ತಮ್ಮನ್ನು ಉಸಿರುಕಟ್ಟಿ ಸಾಯುವವರೆಗೂ ಮುಳುಗಿಸಿಕೊಳ್ಳುತ್ತಾರೆ 
ಎಂದು ಹೇಳಿದ್ದಾನೆ.” 


೨೮೬೬ 


ತಮ್ಮ ದೇಹವನ್ನು ಕತ್ತರಿಸಿ ದೇವಿಗೆ ಅರ್ಪಿಸಿದ ವೀರಭಕ್ಷರ ವಿವರಣೆಯನ್ನು ಭಾರತಕ್ಕೆ ಬಂದ 
ಇಬ್ದರು ಪ್ರವಾಸಿಗರು ನೀಡುತ್ತಾರೆ. ಕಾಂಬೈತಾ(ಕ್ಯಾಂಬೆ) ನಗರದಲ್ಲಿ ಪುರೋಹಿತರು ದೇವರ ವಿಗಹಗಳ 
ಮುಂದೆ ನಿಂತು ತಮ್ಮ ಧರ್ಮದಲ್ಲಿ ವಿಧಿಸಿರುವ ಕರ್ಮಗಳನ್ನು ಮಾಡಬೇಕೆಂದೂ, ದೇವರುಗಳಿಗೋಸ್ಕರ 
ಬಲಿದಾನ ಮಾಡಿ ಪ್ರಾಣತ್ಯಾಗ ಮಾಡಿದರೆ ದೇವರುಗಳಿಗೆ ಮೆಚ್ಚುಗೆಯಾಗುವುದೆಂದೂ ಬೋಧನೆ 
ಮಾಡುತ್ತಾರೆ. ಆಗ ಪ್ರಾಣತ್ಯಾಗ ಮಾಡಲು ಅನೇಕರು ಸಿದ್ದರಾಗಿ ಮುಂದೆ ಬರುತ್ತಾರೆ ಎಂದು 
ನಿಕೋಲೋ ಕಾಂಟಿ ತಿಳಿಸುತ್ತಾನೆ." ಬಾರ್ಬೊಸಾ ಎಂಬ ಮತ್ತೊಬ್ಬ ಪ್ರವಾಸಿ ತಮಿಳುನಾಡಿನಲ್ಲಿ 
ತಾನು ಕಂಡ ಒಂದು ಆತ್ಮಹತ್ಯೆಯನ್ನು ಈ ರೀತಿ ವರ್ಣಿಸುತ್ತಾನೆ. ರಥೋತ್ಸವದ ದಿನ ರಾಜನು 
ಸ್ನಾನ ಮಾಡಿ, ದೇವರ ಪೂಜೆಯನ್ನು ನೆರವೇರಿಸಿ, ಸಾರುವೆ ಕಟ್ಟಿ, ರೇಷ್ಮೆ ಬಟ್ಟೆಗಳಿಂದ ಅಲಂಕರಿಸಿದ 
ರಥದ ಮೇಲೆ ಬಂದು ನಿಲ್ಲುತ್ತಾನೆ. ನೆರೆದ ಜನರ ಸಮ್ಮುಖದಲ್ಲಿ ಹರಿತವಾದ ಚಾಕುವಿನಿಂದ ತನ್ನ 
ಕಿವಿ, ಮೂಗು, ತುಟಿ ಇತರೆ ಅಂಗಗಳನ್ನು ಚಕಚಕನೆ ಕೊಯ್ದು ಬಿಸಾಡುತ್ತಾನೆ. ತನ್ನ ಕೈಯಿಂದ 
ಕೊಯ್ಯುಬಹುದಾದ ಅಂಗಗಳನ್ನು ಕೊಯ್ದುಕೊಳ್ಳುತ್ತಾನೆ. ರಕ್ತಸ್ರಾವದಿಂದ ಪಜ್ಜೆತಪ್ತಿ ಬೀಳುವಷ್ಪರಲ್ಲಿ 
ತನ್ನ ಕುತ್ತಿಗೆಯನ್ನು ಕೊಯ್ದುಕೊಳ್ಳುತ್ತಾನೆ. ಹೀಗೆ ಅವನು ದೇವರಿಗೆ ಬಲಿಯಾಗುತ್ತಾನೆ. ಅವನ 
ನಂತರ ರಾಜನಾಗುವವನು ಅಲ್ಲಿದ್ದು, ಇದನ್ನೆಲ್ಲಾ ನೋಡಬೇಕು. ಆಗಲೇ ಆತನನ್ನು ಮುಂದಿನ 
ರಾಜನನ್ನಾಗಿ ಮಾಡುವುದು.” ಗಂಗಾ ನದಿಯಲ್ಲಿ ಮುಳುಗಿ ಪ್ರಾಣ ಕಳೆದುಕೊಳ್ಳುವ ಪದ್ಧತಿ ಈ 
ದೇಶದಲ್ಲಿದೆ. ಗಂಗಾನದಿಯನ್ನು ಸ್ವರ್ಗದ ನದಿಯೆಂದು ಭಾವಿಸಿ ಅಲ್ಲಿಗೆ ಯಾತ್ರೆ ಹೋಗುತ್ತಾರೆ 
ಮತ್ತು ಸತ್ತವರ ಬೂದಿಯನ್ನು ಅದರಲ್ಲಿ ಬಿಡುತ್ತಾರೆ. ನೀರಿನಲ್ಲಿ ಮುಳುಗಿ ಸತ್ತವರನ್ನು ಸಹ ಹೊರಕ್ಕೆ 
ತೆಗೆದು ದಹನ ಮಾಡಿ ಬೂದಿಯನ್ನು ನದಿಯಲ್ಲಿ ಬಿಡುತ್ತಾರೆ ಎಂದು ಇಬ್ಬ-ನೆ-ಬತುತಾ ಹೇಳುತ್ತಾನೆ." 
ಮೇಲಿನ ಪ್ರವಾಸಿಗರ ಅಭಿಪ್ರಾಯಗಳನ್ನು ಗಮನಿಸಿದರೆ ಭಾರತದಲ್ಲಿ ಆಚರಣೆಯಲ್ಲಿದ್ದ ಆತ್ಮಬಲಿದಾನ 
ಪದ್ಧತಿ ಮತ್ತು ಅದರ ಉಗ್ರತೆಯ ಬಗ್ಗೆ ಒಂದು ಪರಿಕಲ್ಲನೆ ಮೂಡದಿರದು. 


ಮರಣ ಪ್ರಕಾರಗಳನ್ನು ಸಹಜ ಮರಣ. ದುರ್ಮರಣ, ಅಪಮರಣ(ಅಪಮೃತ್ಯು) ಮತ್ತು 
ಮಹಾಮರಣ(ಆತ್ಮಬಲಿದಾನ) ಎಂಬುದಾಗಿ ಗುರುತಿಸಬಹುದು. ಇವುಗಳಲ್ಲಿ ಮೊದಲ ಮೂರು 
ಪ್ರಕಾರಗಳು ಪ್ರಸಕ್ತ ಅಧ್ಯಯನಕ್ಕೆ ಒಳಪಡತಕ್ಕವುಗಳಲ್ಲ. ನಾಲ್ಕನೆಯ ಮಹಾಮರಣವು ಆತ್ಮಾನುಸಂಧಾನ, 
ಆದರ್ಶಾನುಸಂಧಾನ, ಮೌಲ್ಯಾನುಸಂಧಾನಗಳ ಮೂಲಕ ಬರುವಂಥದ್ದು. ಆತ್ಮಾನುಸಂಧಾನದ 
ಮೂಲಕ ಮರಣವನ್ನು ಬರಮಾಡಿಕೊಂಡಿರುವಂಥದು ಧಾರ್ಮಿಕ ಆತ್ಮಬಲಿದಾನ ಅಥವಾ ಧಾರ್ಮಿಕ 
ಮಹಾಮರಣ ಎಂದೆನಿಸಿಕೊಳ್ಳುತ್ತದೆ. ಮೌಲ್ಯಾನುಸಂಧಾನದ ಮೂಲಕ ಮರಣವನ್ನು 
ಬರಮಾಡಿಕೊಂಡಿರುವಂಥದ್ದು ಲೌಕಿಕ ಆತ್ಮಬಲಿದಾನ ಅಥವಾ ಲೌಕಿಕ ಮಹಾಮರಣವೆನಿಸುತ್ತದೆ. 
ಯಾವುದೋ ಒಂದು ಆದರ್ಶಕ್ಕೆ ಅಥವಾ ಸಮಾಜದ ಒಳಿತಿಗಾಗಿ ಬರಮಾಡಿಕೊಳ್ಳುವ ಮರಣವನ್ನು 
ಆದರ್ಶ ಮರಣವೆಂದು ಕರೆಯಬಹುದು. ಈ ಮೂರು ಪ್ರಕಾರಗಳಲ್ಲಿ ವ್ಯಕ್ತಿಯು ತನ್ನ ಮರಣವನ್ನು 
ತನ್ನ ಇಚ್ಛೆಗನುಸಾರವಾಗಿ ತಾನೇ ಆಹ್ಹಾನಿಸಿಕೊಳ್ಳುತ್ತಾನೆ."” 


೨೭೭ 


ಆತ್ಮಬಲಿದಾನವನ್ನು(ಮಹಾಮರಣವನ್ನು) ಧಾರ್ಮಿಕ ಆತ್ಮಬಲಿದಾನ ಮತ್ತು ಲೌಕಿಕ 
ಆತ್ಮಬಲಿದಾನ ಎಂದು ಎರಡು ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಲೌಕಿಕ 
ಆತ್ಮಬಲಿದಾನವನ್ನು ಪ್ರತ್ಯೇಕ ಅಧ್ಯಾಯದಲ್ಲಿ ವಿಶ್ಲೇಷಿಸಲಾಗಿದೆ. ಅಧ್ಯಯನದ ಅನುಕೂಲತೆಗಾಗಿ 
ಪ್ರಸ್ತುತ ಅಧ್ಯಾಯದಲ್ಲಿ ಧಾರ್ಮಿಕ ಆತ್ಮಬಲಿದಾನವನ್ನು ಹಿಂದೂ ಧಾರ್ಮಿಕ ಆತ್ಮಬಲಿದಾನ ಹಾಗೂ 
ಜೈನಮತದ ಧಾರ್ಮಿಕ ಆತ್ಮಬಲಿದಾನ ಎಂದು ವಿಭಾಗಿಸಿಕೊಂಡು ವಿವರಿಸಲಾಗಿದೆ. ಅಲ್ಲದೆ ಹಿಂದೂ 
ಧಾರ್ಮಿಕ ಆತ್ಮಬಲಿದಾನವನ್ನು ಚಿತಾಪ್ರವೇಶ, ಶೂಲಬಲಿ, ಸಿಡಿತಲೆ, ಶಿರಬಲಿ, ರುಂಡಸಮರ್ಪಣೆ, 
ಕೋಲುಸಿಡಿ, ಕರುಳು ಕತ್ತರಿಸಿ ಆತ್ಮಬಲಿ, ಗುಂಡ-ಬ್ರಹ್ಮಯ್ಯರ ಆತ್ಮಬಲಿ, ಸಮಾಧಿಬಲಿದಾನ ಮತ್ತು 
ಇತರೆ ಆತ್ಮಬಲಿದಾನಗಳೆಂದು ಸ್ಥೂಲವಾಗಿ ವಿಂಗಡಿಸಿಕೊಂಡು ಚರ್ಚಿಸಲಾಗಿದೆ. ಜೈನಮತದ 
ಆತ್ಮಬಲಿದಾನವನ್ನು ನಿಸಿದಿಗಲ್ಲುಗಳು ಮತ್ತು ಸಮಾಧಿಮರಣ ಎಂಬ ಶಿರೋನಾಮೆಗಳಡಿಯಲ್ಲಿ 


ವಿವರಿಸಿ ಹೇಳಲಾಗಿದೆ. 


ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತೆಂಟು ಹಿಂದೂ ಆತ್ಮಬಲಿದಾನದ ಸ್ಮಾರಕ ಶಿಲ್ಲಗಳು 
ದೊರೆಕಿವೆ. ಅವುಗಳಲ್ಲಿ ಈವರೆಗೆ ಇಪ್ಪತ್ತೆರಡು ಸ್ಮಾರಕ ಶಿಲ್ಪಗಳು ಪ್ರಕಟಗೊಂಡಿದ್ದು, ನಮ್ಮ ಅಧ್ಯಯನದಲ್ಲಿ 
ಐದು ಶಾಸನಸಹಿತ, ಹನ್ನೊಂದು ಶಾಸನರಹಿತ ಹಿಂದೂ ಆತ್ಮಬಲಿದಾನದ ಸ್ನಾರಕಶಿಲ್ಲಗಳನ್ನು 
ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಕರ್ನಾಟಕದ ಸ್ಮಾರಕಶಿಲ್ಲಗಳಲ್ಲಿ ಧಾರ್ಮಿಕ ಆತ್ಮಬಲಿದಾನದ ಅನೇಕ ನಿದರ್ಶನಗಳಿವೆ. 
ಕ್ರಿಶ.೧೦೬೮ರಲ್ಲಿ ಕಲ್ಯಾಣ ಚಾಲುಕ್ಕರ ದೊರೆ ಸೋಮೇಶ್ವರನು ಮಹಾಜ್ಜರದಿಂದ ಪೀಡಿತನಾಗಿ 
ಕುರುವತ್ತಿಯ ಬಳಿ ತುಂಗಭದ್ರಾ ನದಿಯಲ್ಲಿ ಮುಳುಗಿ ಪ್ರಾಣಬಿಟ್ಟ ವಿಷಯವನ್ನು ಶಾಸನವೊಂದು 
ತಿಳಿಸುತ್ತದೆ." ಇನ್ನೊಂದು ರೀತಿಯ ವಿಶೇಷ ಆತ್ಮಬಲಿದಾನ ಪದ್ಧತಿಯನ್ನು ಇಲ್ಲಿ ಹೆಸರಿಸುವುದು 
ಸೂಕ್ತವೆನಿಸುತ್ತದೆ. ತನ್ನ ಅರಸನಿಗೆ ಗಂಡುಮಗುವಾಗಬೇಕೆಂದು ಹರಸಿಕೊಂಡ ಅಕಟೆ ಎಂಬುವವನು 
ಅರಸನಿಗೆ ಗಂಡುಮಗುವಾದ ನಂತರ ದೇವರಿಗೆ ತನ್ನ ತಲೆಯನ್ನು ಕೊಟ್ಟು ಸ್ಪರ್ಗಸನಾದ ವಿಷಯವೊಂದು 
ಶಾಸನದಲ್ಲಿ ಬರುತ್ತದೆ.” ಮಹಾಸಾಮಂತ ಬೊಪ್ಪರಸನ ರಾಣಿ ಮಾಯಾದೇವಿಯು ಗರ್ಭಿಣಿ, 
ಅವಳಿಗೆ ಗಂಡು ಮಗುವಾಗಲೆಂದು ಹಲವರ ಬಯಕೆ, ರಾಣಿಗೆ ಗಂಡುಮಗುವಾದರೆ ಕೊಂಡಸಬಾವಿಯ 
ಬ್ರಹ್ಮದೇವನಿಗೆ "ಸಿಡಿತಲೆ' ಕೊಡುವುದಾಗಿ ದೇಕೆಯನಾಯಕನು ಹರಸಿಕೊಳ್ಳುತ್ತಾನೆ. ರಾಣಿಗೆ 
ಗಂಡುಮಗುವಾಗುತ್ತದೆ. ದೇಕಯನಾಯಕನು ಹರಕೆಯ ಪ್ರಕಾರ ಸಿಡಿತಲೆಯನ್ನು ಕೊಡುತ್ತಾನೆ." 
ಅಧ್ಯಯನ ಪ್ರದೇಶದಲ್ಲಿ ಚಿತಾಪ್ರವೇಶ ಮಾಡುವುದರ ಮೂಲಕ ಆತ್ಮಬಲಿದಾನಗೈದ ಬೀಚಿಗನ, 
ಚಂಡನ, ಬೊಪ್ಪುನ, ಕಮ್ಮಾರನಾಗನ ಪ್ರಸಂಗಗಳನ್ನು ಕ್ರಮವಾಗಿ ನಾಗವಂದ", ಬಾಳೂರು", 
ತಿಳುವಳ್ಳಿ”, ಕಲಕೇರಿ ಯ ಸ್ನಾರಕಶಿಲ್ಲಗಳು ತಿಳಿಸುತ್ತವೆ. ಶೂಲಬಲಿಯನ್ನು ಆಲದಗೇರಿಯ, 
ಸಿಡಿತಲೆಯನ್ನು ಅಬ್ಬಲೂರಿನ ಶಾಸನಶಿಲಗಳು ತಿಳಿಸುತ್ತವೆ. ಹಾವೇರಿ ಜಿಲ್ಲೆಯ ಕಲಕೇರಿ, ಚಿಲ್ಲೂರು, 
ಕೋಳೂರು ಸ್ಥಾರಕಶಿಲ್ಲಗಳು ಶಿರಬಲಿಯನ್ನು ವಿವರಿಸಿದರೆ, ರಟ್ಟಿಹಳ್ಳಿ, ಸಿಡೇನೂರು, ಯಲಗಚ್ಚು 
ಮತ್ತು ಕೋಳೂರು ಬಲಿದಾನಶಿಲ್ಲಗಳು ರುಂಡಸಮರ್ಪಣೆಯ ಪ್ರಸಂಗವನ್ನು ತಿಳಿಸುತ್ತವೆ. ಸಾತನೂರು 


೨೭೮ 


ಶಿಲ್ಪ ಕರುಳು ಕತ್ತರಿಸಿ ಆತ್ಮಬಲಿದಾನ ಮಾಡಿಕೊಂಡ ಬಗ್ಗೆ ತಿಳಿಸುತ್ತದೆ. ಇವುಗಳಲ್ಲದೆ ಬ್ಯಾಡಗಿ 
ತಾಲೂಕಿನ ಗುಂಡೇನಹಳ್ಳಿ, ಕಲ್ಲೇದೇವರು, ಮುತ್ತೂರಿನಲ್ಲಿ ದೊರೆತ ಸ್ಮಾರಕಶಿಲ್ಲಗಳು ಗುಂಡ- 
ಬ್ರಹ್ಮಯ್ಯರ ಉಗ್ರಬಲಿದಾನವನ್ನು ನಿರೂಪಿಸುತ್ತವೆ. ಅಲ್ಲದೆ ಬೆನಕನಕೊಂಡ, ಹೊಸಳ್ಳಿ, ಕುಮ್ಮೂರು. 
ಹಿರೇಕೇರೂರು, ಬೆಳಕೇರಿ ಮತ್ತು ಹರನಗಿರಿಗಳಲ್ಲಿ ವಿವಿಧ ಪ್ರಕಾರದ ಆತ್ಮಬಲಿದಾನದ ಶಿಲ್ಲಗಳು 
ಪ್ರಸ್ತುತ ಅಧ್ಯಯನದ ಕ್ಷೇತ್ರಕಾರ್ಯದಲ್ಲಿ ದೊರಕಿವೆ. ಮೇಲಿನ ಸ್ಮಾರಕಶಿಲ್ಲಗಳನ್ನು ಅಧ್ಯಯನಕ್ಕೆ 
ಒಳಪಡಿಸಿ ಪೂರಕ ಸಾಹಿತ್ಯವನ್ನು ಬಳಸಿಕೊಂಡು ಪ್ರಸ್ತುತ ಧಾರ್ಮಿಕ ಆತ್ಮಬಲಿದಾನ ಎಂಬ 


ಅಧ್ಯಾಯವನ್ನು ಪೂರೈಸಲಾಗಿದೆ. 


ಪುರಾತನ ಕಾಲದಿಂದಲೂ ಭಾರತದಲ್ಲಿ ಬಲಿದಾನ ಪದ್ಧತಿಯು ಒಂದು ಧಾರ್ಮಿಕ 
ಆಚರಣೆಯಾಗಿ ಬೆಳೆದುಬಂದಿದೆ. ಹಿಂದೂಗಳು ಮೋಕ್ಷ ಪ್ರಾಪ್ತಿಯ ಉದ್ದೇಶದಿಂದ ಹಬ್ಬಹರಿದಿನಗಳಲ್ಲಿ 
ಚಿತಾಪ್ರವೇಶ ಮಾಡಿ ಆತ್ಮಬಲಿದಾನ ಮಾಡಿಕೊಳ್ಳುತ್ತಿದ್ದರು. ಇಂಥ ಬಲಿದಾನಗಳು ವಿಶೇಷವಾಗಿ 
ಸೂರ್ಯಗಹಣದ ಸಂದರ್ಭಗಳಲ್ಲಿ ಜರುಗುತ್ತಿದ್ದವು. ಸೂರ್ಯಗಹಣ ಹಿಂದೂಗಳ ದೃಷ್ಟಿಯಲ್ಲಿ 
ಸೂರ್ಯನನ್ನು ರಾಹು ನುಂಗುವ ಸಂದರ್ಭ. ಆಗ ಸೂರ್ಯ ಪಡುತ್ತಿರುವ ಸಂಕಟದಲ್ಲಿ ಅವನಿಗೆ 
ಸಹಾನುಭೂತಿ ತೋರಿಸಲು ಸುರ್ಯೋಪಾಸಕರು ಚಿತಾಪ್ರವೇಶ ಮಾಡಿ ಆತ್ಮಬಲಿ ಮಾಡಿಕೊಳ್ಳುವುದರಿಂದ 
ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಹಿಂದೂಗಳ ನಂಬಿಕೆಯಾಗಿತ್ತು. ಅಗ್ನಿಕುಂಡವನ್ನು ನಿರ್ಮಿಸಿ 
ಅದರಲ್ಲಿ ಸ್ವ-ಇಚ್ಛೆಯಿಂದ ಬಿದ್ದು ಆತ್ಮಬಲಿದಾನ ಮಾಡಿಕೊಳ್ಳುವುದು "ಚಿತಾಪುವೇಶ' ಅಥವಾ "ಅಗ್ನಿಪವೇಶ' 
ಎಂದೆನಿಸಿಕೊಳ್ಳುತ್ತದೆ.*” ಒಬ್ಬ ವ್ಯಕ್ತಿಯ ಆತ್ಮ ಅವನ ಮರಣದ ನಂತರ ಸ್ಪರ್ಗಕ್ಕೆ ಹೋಗಬೇಕೆಂದರೆ 
ಸೂರ್ಯಮಂಡಲದ ಮೂಲಕವೇ ಹೋಗಬೇಕು ಅಥವಾ ಅಗ್ನಿಯ ಉರಿಯ ಮೂಲಕ ಹೋಗಬೇಕು 
ಎಂಬ ನಂಬಿಕೆ ಇದ್ದುದು ತಿಳಿದುಬರುತ್ತದೆ. ಬಹ್ಮಶಿವನು ತನ್ನ ಸಮಯ ಪರೀಕ್ಷೆಯಲ್ಲಿ ಚಿತಾಪ್ರವೇಶವನ್ನು 
ಹೀಗೆ ವಿಡಂಬನೆ ಮಾಡುತ್ತಾನೆ; 


ರವಿಯ ವಿಮಾನಂ ರಾಹುವಿ 

ನ ವಿಮಾನಕಡ್ಡಮಾಗೆ ತತ್ತಶಿಯಂ ರಾ 

ಹುವೆ ನುಂಗಿತೆಂದು ತಡೆದಿರ 

ದೆ ವಜ್ನಿಯಂ ಪೊಕ್ಕು ಮುರುಟಿಸಾವರ್‌ ಮೂಢರು” 
ಜೈನರ ಪ್ರಕಾರ ಸೂರ್ಯಗಹಣವೆಂದರೆ ರವಿಯ ವಿಮಾನಕ್ಕೆ ರಾಹುವಿನ ವಿಮಾನ ಅಡ್ಡ 
ಬಂದುದರಿಂದ ರವಿ ಕಾಣುವುದಿಲ್ಲ. ಇದನ್ನೇ ಹಿಂದೂಗಳು ರಾಹುವೇ ರವಿಯನ್ನು ನುಂಗಿತೆಂದು 
ಭಾವಿಸಿ ಚಿತಾಪ್ರವೇಶ ಮಾಡಿ ಆತ್ಮಬಲಿದಾನ ಮಾಡಿಕೊಳ್ಳುತ್ತಾರೆ. ಇದು ಮೂರ್ಯತನವೆಂದು 


ಹೇಳುತ್ತಾನೆ. 


ಚಿತಾಪ್ರವೇಶ ಮೂಲಕ ಹಿಂದೂಗಳು ಆತ್ಮಬಲಿದಾನ ಮಾಡಿಕೊಳ್ಳುತ್ತಿದ್ದ ವಿವರಗಳು ವಿದೇಶಿ 
ಯಾತ್ರಿಕರ ಪ್ರವಾಸ ಕಥನಗಳಲ್ಲಿ ಕಂಡುಬರುತ್ತವೆ. ಅಥೇನಿನಲ್ಲಿ ಅಗಸ್ಟಸ್‌ ಚಕ್ರವರ್ತಿಯ ಎದುರಿನಲ್ಲಿ 


೨೭೯ 


ಅಗ್ನಿಪ್ರವೇಶ ಮಾಡಿದ ಭಾರತೀಯನೊಬ್ಬನ ಆತ್ಮಬಲಿದಾನದ ಸ್ಟ್ಪಾಬೋನಕಥನ”* ಈ ಪದ್ಧತಿಯು 
ಕಿಸ್ತಪಹೂರ್ವದಲ್ಲಿಯೇ ಅಸ್ತಿತ್ವದಲ್ಲಿದ್ದ ಬಗ್ಗೆ ತಿಳಿಸುತ್ತದೆ. ಅಲ್ಲೇರೂನಿ** ಹಿಂದೂಗಳ ಚಿತಾಪ್ರವೇಶದ 
ಬಗ್ಗೆ ಹೇಳುತ್ತಾ "ಸತ್ತವನ ಆತ್ಮವು ದೇವರಲ್ಲಿಗೆ ಹಿಂದಿರುಗಬೇಕಾದರೆ, ಆತ್ಮವು ಸೂರ್ಯಕಿರಣಗಳ 
ಮೂಲ ಇಲ್ಲವೆ ಬೆಂಕಿಯ ಉರಿಯ ಮೂಲಕ ಮೇಲೆ ಏರಿ ದೇವರ ಬಳಿಗೆ ಹೋಗುತ್ತದೆ' ಎಂದಿದ್ದಾನೆ. 
ಅಬುಜೈದ್‌ ಹಸನ್‌” ಎಂಬ ವಿದೇಶಿ ಯಾತ್ರಿಕ ಭಾರತದ ಬಲ್ಲರಾ ಹಾಗೂ ಇತರ ರಾಜ್ಯಗಳಲ್ಲಿ 
ಚಿತೆಯಲ್ಲಿ ಬಿದ್ದು ಸಾಯುವ ಬಗ್ಗೆ ತನ್ನ ಕಥನದಲ್ಲಿ ಉಲ್ಲೇಖಿಸುತ್ತಾನೆ. 


ಅಗ್ನಿ ಪ್ರವೇಶಗಳಲ್ಲ ಸಾಮಾನ್ಯವಾಗಿ ನಡೆಯುತ್ತಿದ್ದುದು ಸಂಕ್ರಮಣ ಮತ್ತು ಅಮಾವಾಸ್ಯೆಯ 
ದಿನ ಅದರಲ್ಲಿಯೂ ಸೂರ್ಯಗ್ರಹಣದ ದಿನದಂದು. ಸೂರ್ಯಗಹಣದಂದು ಅಗ್ನಿಪ್ರವೇಶ 
ಮಾಡುವುದರಿಂದ ಸರ್ಪದಷ್ಟಕ್ಕೆ ಒಳೆಪಟ್ಟ ಸೂರ್ಯನ ದುಃಖದಲ್ಲಿ ತಾವೂ ಪಾಲುದಾರರಾಗುವುದರ 
ಮೂಲಕ ಸೂರ್ಯಲೋಕ ಪ್ರಾಪ್ತವಾಗುವುದೆಂಬ ಭಾವನೆ ಹಿಂದೂಗಳದ್ದಾಗಿತ್ತು.* 
ದ್ಹಾವಿಮೌ ಪುರುಷೌ ಲೋಕೇ ಸೂರ್ಯಮಂಡಲ ಭೇದಿನೌಾ 
ಪರಿವ್ರಾಡ್ಕೋಗ ಯುಕ್ತಾಶ್ವರಣೇ ಚಾಭಿಮುಖೇ ಹತಃ: 
ಸೂರ್ಯ ಮಂಡಲವನ್ನು ಈರ್ವರು ಮಾತ್ರ ಭೇಧಿಸಬಲ್ಲರು, ಒಬ್ಬ ಯೋಗ ಸಾಧನೆ 
ಮಾಡಿದ ಪರಿವ್ರಾಜಕ; ಮತ್ತೊಬ್ಬ ರಣರಂಗದ ಮೂಲಕ ಸಾಧನೆ ಮಾಡಿದ ಯೋಧ. ಕರ್ನಾಟಕದ 
ಅನೇಕ ಶಾಸನಗಳಲ್ಲಿ ಉಲ್ಲೇಖವಾದ ಮಹಾಭಾರತದ ವಿರಾಟಪರ್ವದ ಈ ಶ್ಲೋಕ ತಿಳಿವಳ್ಳಿಯ 


ಸೂರ್ಯಬಲಿ ಶಾಸನಾಂತ್ಕದಲ್ಲಿಯೂ, ಎಮ್ಮಿಗನೂರಿನ ವೀರಗಲ್ಲಿನಲ್ಲಿಯೂ ಉಲ್ಲೇಖಿತವಾಗಿದೆ.” 


೫.೧.೧ ಸೂರ್ಯಬಲಿ(ಚಿತಾಪ್ರವೇಶ) 


ನಾಗವಂದ" ಗ್ರಾಮದ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿರುವ ಕಲ್ಲುಕಂಬದಲ್ಲಿ ಒಂದು 
ಆತ್ಮಬಲಿದಾನದ ಶಾಸನವಿದೆ. ಬೀಚಿಗ ಎಂಬುವವನು ಸೂರ್ಯಗಹಣದಂದು ಚಿತಾಪ್ರವೇಶ ಮಾಡಿ 
ಆತ್ಮಬಲಿದಾನಗೈದ ವಿವರ ಈ ರೀತಿ ಬರುತ್ತದೆ. "ಶೀಮಚ್ಚಾಳುಕ್ಕ ವಿಕಮವರಿಷ ೪೫ನೆಯ(ಸಾರ್ವರಿ) 
ಸಂವತ್ತರದ ಕಾರ್ತಿಕದಮಾವಾಸೆ ಆದಿವಾರದಂದು ಉಡೆಯಮಗೊಣ್ಣನೂರ ನಾಗಾರ್ಜುನದಲ್ಲಿ 
ಸೂರ್ಯಗಹಣದಲು ದೇವರ ಬಂಟ(ಬೀ)ಚಿಗಂ ಸೂರ್ಯಲೋಕ ಪ್ರಾಪ್ತವಾದನಾತನ ಗುರುಗಳು 
ನಾಗರಾಸಿಪಂಡಿತರು ಕಲ್ಲುಕಂಭಮಂ ನಿಲಿಸ ಪಡಿಸಲಿಸುತ್ತವಿಣ್ಲರು ಮಂಗಳ ಮಹಾಶ್ರೀಶ್ರೀ. ಹಿರೇಕೆರೂರು 
ತಾಲೂಕಿನ ಉಡೆಯಮಗೊಂಡನೂರು ನಾಗಾರ್ಜುನದಲ್ಲಿ(ನಾಗವಂದ) ಬೀಚಿಗನು ಕ್ರಿ.ಶ.೧೧೨೦ 
ಅಕ್ಟೋಬರ್‌ ಹಿ೧ರಂದು ಸೂರ್ಯಗ್ರಹಣದ ಸಮಯದಲ್ಲಿ ಅಗ್ನಿಪ್ರವೇಶ ಮಾಡಿ ಆತ್ಮಬಲಿದಾನ 
ಮಾಡಿಕೊಂಡ ವಿಷಯ ಶಾಸನದಲ್ಲಿದೆ. ದೈವಭಕ್ತನಾದ ಬೀಚಿಗನು ಮೋಕ್ಪಾರ್ಥಿಯಾಗಿ 
ಆತ್ಮಬಲಿದಾನಗೈಯಲು ಆತನ ಗುರುಗಳಾದ ನಾಗರಾಸಿಪಂಡಿತರು ಕಲ್ಲುಕಂಬ ನಿಲ್ಲಿಸಿ ಶಾಸನವನ್ನು 
ಬರೆಯಿಸಿರಿವುದು ಶಾಸನಪಾಠದಿಂದ ತಿಳಿದುಬರುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ 
ಆತ್ಮಬಲಿದಾನಗೈದ ವ್ಯಕ್ತಿಯ ಸ್ಥರಣೆಗಾಗಿ ವೀರಗಲ್ಲಿನ ಮಾದರಿಯಲ್ಲಿ ಕಲ್ಲುಕಂಭವನ್ನು ನಿಲ್ಲಿಸಿ ಶಿಲ್ಲ್ಸಸಮೇತ 


೨೮೦ 


ಶಾಸನ ಕೊರೆಯಿಸುತ್ತಿದ್ದರು ಎಂಬುದು. ಈ ಬಲಿದಾನ ಶಿಲ್ಲದ ಕೆಳಗಿನ ಪಟ್ಟಿಕೆಯಲ್ಲಿ ಬೀಚಿಗನು 
ಅಗ್ನಿಕುಂಡದ ಮುಂದೆ ಕೈಮುಗಿದು ನಿಂತಿದ್ದಾನೆ. ಅವನ ಬಲಬದಿಗೆ ಕಮಂಡಲವಿದೆ. ಇದರ 
ಮೇಲ್ಲಾಗದಲ್ಲಿ ಶಾಸನಪಾಠವಿದ್ದು, ಅದಕ್ಕೂ ಮೇಲೆ ಶಿವಲಿಂಗವಿದೆ. ಶಿವಲಿಂಗದ ಒಂದು ಬದಿಯಲ್ಲಿ 
ಸೂರ್ಯನನ್ನು ನುಂಗುತ್ತಿರುವ ಸರ್ಪವನ್ನು ಕಂಡರಿಸಲಾಗಿದ್ದು, ಇದು ಸೂರ್ಯಗ್ರಹಣವನ್ನು 
ಸೂಚಿಸುತ್ತದೆ. 

ಹಾನಗಲ್ಲು ತಾಲೂಕಿನ ಬಾಳೂರು”” ಗ್ರಾಮದ ಸಧ್ಯ ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ. 
ನಲ್ಲಿರುವ ಆತ್ಮಬಲಿದಾನದ ಶಾಸನವೊಂದು ಸಾಹಣಿ ಮಲ್ಲಯ್ಯನ ಮಗ ಚೆಂಡನು ದೀಪಾವಳಿ 
ಅಮವಾಸ್ಯೆ ವಡ್ಡವಾರದಂದು(ಶನಿವಾರ) ಸಂಭವಿಸಿದ ಸೂರ್ಯಗಹಣದ ಪುಣ್ಯಕಾಲದಲ್ಲಿ ಚಿತಾಪ್ರವೇಶ 
ಮಾಡಿ ಆತ್ಮಬಲಿದಾನಗೈದ ಉಲ್ಲೇಖ ಶಾಸನಪಾಠದಲ್ಲಿ ಈ ರೀತಿ ಇದೆ. "ಶೀಮತು ಸಖವ (ರ್ಷ) 


ಶ್ರೀಮತು ಬಾಳೆವೂರ ಬಮ್ಮಗವುಡನ ಮಗ ಕಾಳಗವುಡ ಕೊಟ್ಟ ಕಲು ಸಾಹಣಿ ಮೊಲ್ಲೆಯನ ಮಗಂ 
ಚಣ್ಣ ಸೂರಿಯಗಹಣದಲು ಕಿಚ್ಚು ಹಾಯ್ದು ಸ್ಪರ್ಗತ್ತನಾದ. ಇಲ್ಲಿ ಅಗ್ನಿಪ್ರವೇಶ ಮಾಡಿದವನು 
ಚಂಡನಾದರೆ, ಶಾಸನ ಹಾಕಿಸಿದವನು ಬ್ರಮ್ಮಗವುಡನ ಮಗ ಕಾಳಗವುಡ ಎಂಬುವವನು. ಈ 
ಆತ್ಮಬಲಿದಾನ ಶಿಲ್ಲದ ಕೆಳಹಂತದಲ್ಲಿ ಒಂದು ಬದಿಗೆ ಅಗ್ನಿಕುಂಡವನ್ನು ಕಂಡರಿಸಲಾಗಿದ್ದು, ಅಗ್ನಿಯ 
ಕೆನ್ನಾಲಿಗೆಗಳು ಮೇಲ್ಲಾಚಿವೆ. ಅಗ್ಗಿಕುಂಡದ ಪಕ್ಕದಲ್ಲಿರುವ ಕಂಬದ ಮೇಲೆ ಚಂಡನು ನಿಂತು ತನ್ನ 
ಎರಡೂ ಕೈಗಳಿಂದ ಹೂಗಳನ್ನು ಅಥವಾ ಪೂಜಾವಸುಗಳನ್ನು ಅಗ್ನಿಕುಂಡದೊಳಗೆ ಸುರಿಯುತ್ತಿದ್ದಾನೆ. 
ಇದು ಚೆಂಡನ ಚಿತಾಪ್ರವೇಶವನ್ನು ಸಾಂಕೇತಿಸುತ್ತದೆ. ಚಂಡನು ವೀರಗಚ್ಚೆಯನ್ನು ಹಾಕಿದ್ದು, ತಲೆಯ 
ಮೇಲೆ ತುರುಬು ಕಟ್ಟಿದ್ದಾನೆ. ಇವನ ಹಿಂದೆ ಕಂಬದ ಮೇಲೆ ದುಂಡನೆಯ ವಸ್ತುವನ್ನು ಇಡಲಾಗಿದೆ. 
ಇದರ ಮೇಲಿನ ಪಟ್ಟಿಕೆಯಲ್ಲಿ ಅಪ್ಪರೆಯರು ಚಂಡನನ್ನು ಸೂರ್ಯಲೋಕಕ್ಕೆ(ಸ್ಫರ್ಗಕ್ಕೆ) 
ಕೊಂಡೊಯ್ಯುತ್ತಿರುವ ದೃಶ್ಯವಿದೆ. ಎಲ್ಲಕ್ಕೂ ಮೇಲಿನ ಪಟ್ಟಿಕೆಯಲ್ಲಿ ಚಂಡನು ಕೈಮುಗಿದು ಕುಳಿತಿದ್ದು, 
ಅವನ ಎಡಬದಿಯಲ್ಲಿ ಸರ್ಪಾಕಾರದ ರಾಹು ಸೂರ್ಯನನ್ನು ನುಂಗುತ್ತಿರುವ ಶಿಲ್ಪವಿದೆ. ಇಲ್ಲಿ 
ಆತ್ಮಬಲಿಗೈಯುವವನ ಹಿಂದೆ ಕಂಬದ ಮೇಲಿರುವ ದುಂಡನೆಯ ವಸ್ತುವು ಸೂರ್ಯಗ್ರಹಣವನ್ನು 
ವೀಕ್ಷಿಸಲು ಇಟ್ಟ ಕಂಚಿನ ಕನ್ನಡಿ ಎಂದು ಹೇಳಬಹುದು. ಇಂದಿಗೂ ಸೂರ್ಯಗಹಣವನ್ನು ನೇರವಾಗಿ 
ನೋಡುವುದು ಅಶುಭ ಎಂಬ ನಂಬಿಕೆ ಇದೆ. ಅಗ್ನಿಪ್ರವೇಶ ಮಾಡುವವನು ಸೂರ್ಯಗಹಣವನ್ನು 
ಕನ್ನಡಿಯಲ್ಲಿ ವೀಕ್ಷಿಸಲು ಅನುಕೂಲವಾಗಲಿ ಎಂಬುದಕ್ಕಾಗಿ ಈ ರೀತಿ ವ್ಯವಸ್ಥೆ ಮಾಡಿರಬಹುದು 
ಎಂಬ ಪರಮಶಿವಮೂರ್ತಿಯವರ ಅಭಿಪ್ರಾಯ ಸಮಂಜಸವೆನಿಸುತ್ತದೆ. 


ಆಯ್ದೂರ್ವರ ಪುತ್ರನೂ, ಕೋಣವತ್ತಿಯ ಕೇತವೆಯ ಮಗನೂ, ದೇವಿಸೆಟ್ಟಿಯ ತಮ್ಮನೂ 
ಆಗಿರುವ ಬೊಪ್ಪನು ತಳಿರವಮಾವಾಸ್ಯೆ ಸೋಮವಾರ ಸೂರ್ಯಗಹಣದ ಸಂದರ್ಭದಲ್ಲಿ ಚಿತಾಪ್ರವೇಶ 
ಮಾಡಿ ಸೂರ್ಯಲೋಕ ಪ್ರಾಪ್ತವಾದನೆಂದು ತಿಳವಳ್ಳಿಯ* ಕ್ರಿಶ.೧೧೪೧ರ ಕಾಲಾವಧಿಯ 
ಶಾಸನವೊಂದು ತಿಳಿಸುತ್ತದೆ. ಬೊಪ್ಪನ ಸ್ಮರಣೆಗಾಗಿ ತಿಳವಳ್ಳಿಯ ಶೇಷಮಹಾಜನಂಗಳು ಸ್ಮಾರಕ 


೨೮೧ 


ಶಿಲೆಯನ್ನು ಮಾಡಿಸಿಕೊಟ್ಟರು. ಅದನ್ನು ಬಂಟ ಸಾಸಿರ್ವರು ಬಂಟೇಶ್ವರ ದೇವಾಲಯದ ಆವರಣದಲ್ಲಿ 
ನಿಲ್ಲಿಸಿದರು ಎ೦ಬ ಉಲ್ಲೇಖ ಶಾಸನದಲ್ಲಿ ಬರುತ್ತದೆ. ಇಲ್ಲಿ ಬರುವ "ಬಂಟ' ಎಂಬ ಶಬ್ದವು ವೀರರ 
ಒಂದು ಪ್ರಬೇಧವನ್ನು ಸೂಚಿಸುತ್ತದೆ ಮತ್ತು "ಬಂಟ ಸಾಸಿರ್ವರು' ಎಂಬುದು ಅವರು ಸ್ಥಾಪಿಸಿದ 
ಆಯುಧ ಜೀವಿಗಳ ಸಂಘವನ್ನು ಸೂಚಿಸುತ್ತದೆ. ಲೆಂಕರು ಲೆಂಕೇಶ್ವರ ದೇವಾಲಯವನ್ನು ನಿರ್ಮಿಸಿದಂತೆ 
ಬಂಟಸಾಸಿರ್ವರು "ಬಂಟೇಶ್ವರ' ದೇವಾಲಯವನ್ನು ನಿರ್ಮಿಸಿದ ಬಗ್ಗೆ ಇಲ್ಲಿ ಮಾಹಿತಿ ದೊರೆಯುತ್ತದೆ. 
ಈ ಶಾಸನದಲ್ಲಿ "ಸೃಸ್ತಿ ಯಮನಿಯಮ ಸ್ವಾಧ್ಯಾಯಧ್ಯಾನಧಾರಣ ವೌ(ನಾ)ನುಷ್ಟಾಣ 
ಜಪಸಮಾಧಿಶೀಲಗುಣಸಂಪನ್ನರಪ್ಪ ಶೀಮದನಾದಿಯಗಹಾರಂ ತಿಳಿವಳ್ಳಿಯ ಶೇಷಮಹಾಜನಂಗಳು 
ಕಲ್ಲಂ ಕೊಟ್ಟರು ಆಯಿನೂರ್ವೃರು ಪುತ್ರಂ ಕೋಣವತ್ತಿಯ ಕೇತವೆಯ ಮಗ ದೇವಿಸೆಟ್ಟಿಯ ತಮ್ಮ 
ಬೊಪ್ಪ ರೌದ್ರ ಸಂವತ್ಸರದ ತಳಿರಮವಾಸೆ ಸೋಮವಾರ ಸೂರ್ಯಗ್ರಹಣ ನಿಮಿತ್ತವಾಗಿ ಪ್ರಾಣಮಂ 
ತ್ಯಾಗಮಾಡಿ ಸೂರ್ಯಲೋಕ ಪ್ರಾಪ್ತನಾದ. “ಇಂತೀಕಲ್ಲಂ ಬಂಟ್ಟಸಾಸಿವ್ವರ ಧರ್ಮಮಂ ಶ್ರೀ 
ಬಂಟೇಶ್ವರ್‌ ದೇವರಲ್ಲಿ ನಿಲ್ಲಿಸಿ(ಪ..ರು) ದ್ವಾವಿವನೌ್‌ ಪುರುಶೋ ಲೋಕ್‌ 
ಸೂರ್ಯಮಂಡಲಭೇದಿನಕ...ಯೋಗಯುಕಾಂಶ್ವ ರಣೇಚಾಭಿಮುಖೇ ಹತಾ॥” ಎಂದು ಬರುತ್ತದೆ. 
ಪ್ರಸ್ತುತ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿರುವ ಈ ಶಾಸನಶಿಲ್ಲದ 
ಕೆಳಪಟ್ಟಿಕೆಯಲ್ಲಿ ತನ್ನ ಕೆನ್ನಾಲಿಗೆಯನ್ನು ಚಾಚಿ ಉರಿಯುತ್ತಿರುವ ಅಗ್ನಿಕುಂಡವಿದೆ. ಅದರ ಬದಿಯಲ್ಲಿ 
ಬೊಪ್ಪನು ಎರಡು ಕಂಬಗಳ ಮಧ್ಯದಲ್ಲಿ ಅಗ್ನಿಕುಂಡಕ್ಕೆ ಅಭಿಮುಖವಾಗಿ ಕೈಮುಗಿದು ಅದರಲ್ಲಿ 
ಬೀಳಲು ಸಿದ್ಧನಾಗಿ ನಿಂತಿದ್ದಾನೆ. ಬೊಪ್ಪನ ಎಡಬದಿಯಲ್ಲಿ ಕಮಂಡಲವಿದ್ದು, ಬಲಬದಿಯ ಒಂದು 
ಕಂಬದ ಮೇಲೆ ಗಹಣವನ್ನು ವೀಕ್ಷಿಸಲು ದುಂಡನೆಯ ಕನ್ನಡಿಯನ್ನು ಇಡಲಾಗಿದೆ. ಎರಡನೆಯ 
ಹಂತದಲ್ಲಿ ಬೊಪ್ಪನನ್ನು ಅಪ್ಸರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಯವಿದೆ. ಮೂರನೆಯ ಹಂತದಲ್ಲಿ 
ಸೂರ್ಯಲೋಕದಲ್ಲಿ ಕೈಮುಗಿದು ಕುಳಿತಿರುವ ಬೊಪ್ಪನ ಶಿಲವಿದ್ದು, ಅವನ ಬಲಬದಿಗೆ ಸರ್ಪವು(ರಾಹು) 
ಸೂರ್ಯನನ್ನು ನುಂಗುತ್ತಿರುವ ದೃಶ್ಯವಿದೆ. ಇದು ಗಹಣದ ಬಗೆಗೆ ನಮ್ಮ ಪೂರ್ವಿಕರ ಕಲ್ಪನೆಯನ್ನು 
ಸೂಚಿಸುತ್ತಿದ್ದು, ಸರ್ಪವು(ರಾಹು) ಸೂರ್ಯನನ್ನು ನುಂಗುವುದು ಸೂರ್ಯಗಹಣವಾಗುತ್ತಿದೆ ಎಂಬುದರ 
ಸಂಕೇತವಾಗಿದೆ. 


ಕಲಕೇರಿಯ ಸೋಮೇಶ್ವರ ಮತ್ತು ಸೂರ್ಯನಾರಾಯಣ ದೇವಾಲಯಗಳ ಸಮುಚ್ಛಯದಲ್ಲಿ 
ಒಂದು ಶಾಸನಸಹಿತ ಚಿತಾಪ್ರವೇಶದ ಶಾಸನಶಿಲ್ಲವಿದೆ. ಇದು ಕಮ್ಮಾರನಾಗ ಎಂಬುವವನು 
ಸೂರ್ಯಗಹಣದ ಸಂದರ್ಭದಲ್ಲಿ ಚಿತಾಪವೇಶದ ಮೂಲಕ ಸೂರ್ಯಲೋಕ(ಸೂರ್ಯಬಲಿಯಾದ) 
ಪ್ರಾಪ್ತನಾದ ಬಗ್ಗೆ ತಿಳಿಸುತ್ತದೆ. ಮೂರು ಹಂತಗಳನ್ನು ಹೊಂದಿದ ಇದರ ಒಂದನೆಯ ಹಂತದ 
ಕೆಳಭಾಗದಲ್ಲಿ ಎತ್ತರವಾದ ಅಗ್ನಿಕುಂಡದ ಮೇಲೆ ಅರಳಿದ ಕಮಲದ ರೂಪದಲ್ಲಿ ಅಗ್ನಿಯ ಕೆನ್ನಾಲಿಗೆಗಳು 
ಮೇಲ್ಸಾಚಿದಂತೆ ಗೋಚರಿಸುತ್ತವೆ. ಇದರ ಮೇಲ್ಲಾಗದಲ್ಲಿ ವೇದಿಕೆಯ ಮೇಲೆ ಕಮ್ಮಾರನಾಗನು 
ಭಕ್ತಿಯಿಂದ ಕೈಮುಗಿದು ಅಗ್ನಿಗೆ ಆಹುತಿಯಾಗಲು ತಯಾರಾಗಿ ನಿಂತಿದ್ದಾನೆ. ಇವನ ಪಕ್ಕದಲ್ಲಿ 
ಸ್ತೀಯೊಬ್ಬಳು ಚೌರಿ ಮತ್ತು ಪೂಜಾ ಸಾಮಗಿಗಳನ್ನು ಹಿಡಿದು ನಿಂತಿದ್ದಾಳೆ. ಎರಡನೆಯ ಹಂತದಲ್ಲಿ 


ಮೆ 


೨೮೨ 


ಕಮ್ಮಾರನಾಗನು ಅಪ್ಪರೆಯರ ಸೊಂಟವನ್ನು ಬಳಸಿದ್ದರೆ, ಅಪ್ಪರೆಯರು ತಮ್ಮ ತೋಳುಗಳಿಂದ 
ಅವನ ಭುಜಗಳನ್ನು ಬಳಸಿ ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಇಲ್ಲಿಯ ಮೂರನೆಯ ಹಂತ ತುಂಬಾ 
ಸುಂದರವಾಗಿದ್ದು, ಆಯುಧದಾರಿಯಾಗಿ ನಿಂತಿರುವ ಸೂರ್ಯದೇವನ ಬಳಿಯಲ್ಲಿ ಕೈಮುಗಿದು 
ಕುಳಿತಿರುವ ಬಲಿದಾನಗೈದ ವೀರನ ಶಿಲ್ಪವಿದೆ. ಇದರ ಮೇಲ್ಲಾಗದಲ್ಲಿ ಸೂರ್ಯ-ಚಂದ್ರರ ಉಬ್ಬು 
ಶಿಲ್ಲಗಳಿದ್ದು, ರಾಹು(ಸರ್ಪ) ಸೂರ್ಯನನ್ನು ನುಂಗುತ್ತಿರುವಂತೆ ಕಂಡರಿಸಲಾಗಿದೆ. ಇಲ್ಲಿಯ ಕೆಳಹಂತದಲ್ಲಿ 
ಕಮ್ಮಾರನಾಗನೊಂದಿಗೆ ಚೌರಿ ಮತ್ತು ಪೂಜಾ ಸಾಮಗಿಗಳನ್ನು ಹಿಡಿದು ತಳಕುಕಾಲಿನಲ್ಲಿ ನಿಂತಿರುವ 
ಸ್ತೀಯು ಕಮ್ಮಾರನಾಗನ ಹೆಂಡತಿಯಾಗಿದ್ದು, ಸತಿ-ಪತಿಗಳಿಬ್ಬರೂ ಚಿತಾಪ್ರವೇಶ ಮಾಡಿದ್ದಾರೆ ಎಂದು 
ಜೆ. ಎಂ. ನಾಗಯ್ಯನವರು ತಮ್ಮ "ಆತ್ಮಬಲಿದಾನ' ಗ್ರಂಥದಲ್ಲಿ ತಿಳಿಸುತ್ತಾರೆ.” ವಿದ್ಧಾಂಸರ ಗಹಿಕೆ 
ತಪ್ಪಾಗಿರಬೇಕೆಂಬ ಸಂಶಯ ನಮ್ಮದಾಗಿದೆ. ಏಕೆಂದರೆ ಮೊದಲನೆಯದಾಗಿ ಕಮ್ನಾರನಾಗನೊಂದಿಗೆ 
ಅವನ ಹೆಂಡತಿ(ಸ್ತ್ರೀ) ಆತ್ಮಬಲಿದಾನಗೈದ ಬಗ್ಗೆ ಶಾಸನದಲ್ಲಿ ಮಾಹಿತಿ ಇಲ್ಲ. ಎರಡನೆಯದಾಗಿ 
ಶಾಸನಶಿಲ್ಲದ ಎರಡನೆಯ ಹಂತದಲ್ಲಿ ಆತ್ಮಬಲಿದಾನಗೈದ ವೀರನನ್ನು ಮಾತ್ರ ಸ್ವರ್ಗಕ್ಕೆ ಒಯ್ಯುವ 
ಸನ್ನಿವೇಶವಿದೆ. ಅಲ್ಲದೆ ಮೂರನೆಯ ಹಂತದಲ್ಲಿ ಕಮ್ನಾರನಾಗ ಮತ್ತು ಸೂರ್ಯದೇವನನ್ನು ಹೊರತುಪಡಿಸಿ 
ಮತ್ತ್ಯಾವ ಸ್ತೀಶಿಲ್ಲಗಳು ಇಲ್ಲದಿರುವುದನ್ನು ಇಲ್ಲಿ ಗಹಿಸಬಹುದಾಗಿದೆ. 


ಹಾನಗಲ್ಲು ತಾಲೂಕಿನ ಕಲಕೇರಿಯ ತುಂಬುವ ಹೊಂಡದ(ಸಣ್ಣ ಕೆರೆ) ಮೆಟ್ಟಿಲುಗಳ ಬದಿಯಲ್ಲಿ 
ಒಂದು ಸೂರ್ಯಬಲಿಯ ಶಾಸನರಹಿತ ಶಿಲ್ಪವಿದೆ. ಈ ಆತ್ಮಬಲಿದಾನ ಶಿಲ್ಪದ ಕೆಳಗಿನ ಪಟ್ಟಿಕೆಯು 
ಮುಚ್ಚಿಹೋಗುವ ಹಾಗೆ ಕಾಂಕ್ರಿಟ್‌ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಇದರ ಎರಡನೆಯ ಹಂತ 
ಗೋಚರಿಸುತ್ತಿದ್ದು, ಅಪ್ಪರೆಯರು ಆತ್ಮಬಲಿದಾನಗೈದ ವ್ಯಕ್ತಿಯನ್ನು ಸ್ವರ್ಗಕ್ಕೆ ಒಯ್ಕುವ ದೃಶ್ಯವಿದೆ. 
ಮೇಲಿನ ಹಂತದಲ್ಲಿ ಸೂರ್ಯದೇವನು ನಿಂತಿರುವ ಶಿಲ್ಲವು ಎಡಬದಿಯಲ್ಲಿದ್ದರೆ, ಬಲಬದಿಯಲ್ಲಿ 
ಕೈಮುಗಿದು ಕುಳಿತಿರುವ ವ್ಯಕ್ತಿಯ ಶಿಲ್ಪವಿದೆ. ಇವನ ಹಿಂಬದಿಯಲ್ಲಿ ಸೂರ್ಯನನ್ನು ನುಂಗುತ್ತಿರುವ 
ರಾಹು(ಸರ್ಪ) ವಿನ ಶಿಲ್ಲವನ್ನು ಕಂಡರಿಸಲಾಗಿದೆ. 


ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯ ತ್ರುಟಿತ ಶಾಸನಸಹಿತ ಚಿತಾಪ್ರವೇಶದ ಶಿಲವೊಂದು 
ತುಂಬಾ ಸೊಗಸಾಗಿದೆ. ಇದು ಸ್ತೀಯೊಬ್ಬಳ ಚಿತಾಪ್ರವೇಶದ ಶಿಲ್ಲವೆಂಬುದು ವಿಶೇಷ. ಕರ್ನಾಟಕದಲ್ಲಿ 
ಮಿಡಗೇಶಿ ಶಿಲ್ಪ ಮಾತ್ರ ಸ್ತ್ರೀ ಅಗ್ಲಿಪ್ರವೇಶ ಮಾಡಿದ ಉಲ್ಲೇಖವನ್ನು ಒಳಗೊಂಡ ಏಕೈಕ ಶಿಲ್ಪ ಎಂಬ 
ಡಾ. ಚನ್ನ ಎಲಿಗಾರ ಅಭಿಪ್ರಾಯವನ್ನು ಅಲ್ಲಗಳೆಯಲು ಈ ಶಾಸನ ಪಾಠದ ಅಧ್ಯಯನದ 
ಅವಶ್ಯಕತೆ ಇದೆ." ಮೂರು ಹಂತಗಳಲ್ಲಿರುವ ಈ ಆತ್ಮಬಲಿದಾನ ಶಿಲ್ಪದ ಕೆಳಪಟ್ಟಿಕೆಯ ಮಧ್ಯದಲ್ಲಿ 
ಪೀಠದ ಮೇಲೆ ನಿಂತಿರುವ ಶಿಲ್ಲವಿದ್ದು, ಗುರತಿಸಲಾರದಷ್ಟು ತುಟಿತಗೊಂಡಿದೆ. (ನಿಂತಿರುವ ಭಂಗಿಯನ್ನು 
ಅವಲೋಕಿಸಿದರೆ ದೇವರ ಶಿಲ್ಲವಿರಬಹುದು) ಇದರ ಎಡಬದಿಯಲ್ಲಿ ಧಗಧಗನೆ ಉರಿಯುತ್ತಿರುವ 
ಅಗ್ನಿಕುಂಡದಲ್ಲಿ ಸ್ತೀಯೊಬ್ಬಳು ಹಾರಿದ್ದಾಳೆ. ಉರಿವ ಬೆಂಕಿಯ ಮಧ್ಯದಲ್ಲಿ ಕೈಮುಗಿದು ನಿಂತಿರುವ 
ಸ್ತ್ರೀಯ ಎದೆಯವರೆಗಿನ ದೇಹದ ಭಾಗ ಬೆಂಕಿಯಲ್ಲಿದ್ದು, ಎದೆಯಿಂದ ಮೇಲಿನ ಭಾಗ ಮಾತ್ರ 
ಗೋಚರಿಸುವಂತೆ ಕಂಡರಿಸಲಾಗಿದೆ. ಸ್ಲೀಯ ಹಿಂಬದಿಯಲ್ಲಿ ಬೆಂಕಿ ತನ್ನ ಕೆನ್ನಾಲಿಗೆಗಳನ್ನು 


ಮೆ 


೨೮೩ 


ಮೇಲ್ಲಾಜಿದಂತೆ ಕೆತ್ತಲಾಗಿದೆ. ಇಲ್ಲಿ ಶಿಲ್ಲಿಯು ಸ್ತೀ ಅಗ್ನಿಪ್ರವೇಶದ ಸನ್ನಿವೇಶವನ್ನು ಮನಮುಟ್ಟುವಂತೆ 
ವಿನ್ಯಾಸಗೊಳಿಸಿರುವುದನ್ನು ಮೆಚ್ಚಲೇಬೇಕು. ಈ ಶಿಲ್ಲದ ಎರಡನೆಯ ಹಂತದಲ್ಲಿ ಆತ್ಮಬಲಿದಾನಗೈದ 
ಸ್ತ್ರೀಯನ್ನು ಅಲಂಕೃತಗೊಂಡ ಚಾಮರಧಾರಿ ಅಪ್ಪರೆಯರು ತಮ್ಮ ತೋಳುಗಳನ್ನು ಬಳಸಿ ಸ್ಪರ್ಗಕ್ಕೆ 
ಕೊಂಡೊಯ್ಯುವ ದೃಶ್ಯವಿದೆ. ಸಾಮಾನ್ಯವಾಗಿ ಸ್ತೀಯೊಬ್ಬಳನ್ನೇ ಅಪ್ಪರೆಯರು ಸ್ವರ್ಗಕ್ಕೆ ಕೊಂಡೊಯ್ಯುವ 
ದೃಶ್ಯವಿರುವ ಆತ್ಮಬಲಿದಾನದ ಶಿಲಗಳು ವಿರಳವೆಂದೇ ಹೇಳಬಹುದು. ಹಾಗಾಗಿ ಘನ ಉದ್ದೇಶಕ್ಕಾಗಿ 
ಸ್ತ್ರೀಯೊಬ್ಬಳು ಚಿತಾಪ್ರವೇಶ ಮಾಡಿ ಆತ್ಮಬಲಿದಾನಗೈದ ಸ್ಮಾರಕ ಶಿಲ್ಲಗಳಲ್ಲಿ ಇದೊಂದು ಅಪರೂಪದ 
ಶಿಲವಾಗಿದೆ. ಇದರ ಮೂರನೆಯ ಹಂತದಲ್ಲಿ ಲಿಂಗು, ನಂದಿ, ಅರ್ಚಕ ಮತ್ತು ಕೈಮುಗಿದು ಕುಳಿತ 
ಸ್ತೀ ಶಿಲ್ಲಗಳಿದ್ದು, ಅವು ತುಟಿತಗೊಂಡಿವೆ. 


ಹಿರೇಕೆರೂರು ತಾಲೂಕಿನ ಅಬ್ದಲೂರಿನ ಸೋಮೇಶ್ವರ ದೇವಾಲಯದ ಹಿಂಬದಿಯ ಹೊಂಡದ 
ದಂಡೆಯ ಮೇಲೆ ಒಂದು ತುಟಿತ ಬಲಿದಾನದ ಶಿಲ್ಪವಿದೆ. ಇದರ ಕೆಳಹಂತ ನೆಲದಲ್ಲಿ ಹೂತಿದೆ. 
ಗೋಚರಿಸುವ ಭಾಗದಲ್ಲಿ ಕೈಮುಗಿದು ಚಿತಾಪ್ರವೇಶಕ್ಕೆ ಸಿದ್ಧನಾಗಿ ನಿಂತಿರುವ ವೀರನ ಶಿಲ್ಪವಿದೆ. 
ಎರಡನೆಯ ಹಂತದಲ್ಲಿ ವೀರನು ಅಪ್ಪರೆಯರ ಭುಜಗಳನ್ನು ಬಳಸಿ ನಿಂತಿದ್ದಾನೆ. ಇದರ ಮೇಲಿನ 
ಹಂತ ಸಂಪೂರ್ಣವಾಗಿ ಒಡೆದುಹೋಗಿದೆ. 


೫.೧.೨ ಶೂಲಬಲಿ 


ದೇವರು ತನ್ನ ಕೋರಿಕೆಗಳನ್ನು ಈಡೇರಿಸಿದಾಗ ಹರಕೆಯನ್ನು ಒಪ್ಪಿಸುವುದು ಈಗಲೂ 
ಪ್ರಚಲಿತದಲ್ಲಿರುವ ವಿಷಯವಾಗಿದೆ. ಅದು ಹಣ, ಶ್ರಮದಾನ ಅಥವಾ ಮಾನಸಿಕ ದಂಡನೆಯ 
ರೂಪದಲ್ಲಿರುತ್ತಿತ್ತು. ಪ್ರಾಚೀನ ಕಾಲದಲ್ಲಿ ದೇವರಿಗೆ ತಮ್ಮ ಪ್ರಾಣವನ್ನೇ ಅರ್ಪಿಸುವ ಪದ್ಧತಿಗಳು 
ರೂಢಿಯಲ್ಲಿದ್ದವು. ದೇವರಿಂದ ಬಂದ ಈ ಜೀವ ಮತ್ತೆ ದೇವರ ಸನ್ನಿಧಿಗೆ ಹೋಗಲಿ ಎಂದು 
ಅವರು ಬಯಸುತ್ತಿದ್ದರು. ತಮ್ಮ ಪ್ರಾಣವನ್ನು ಬಲಿಕೊಡಲು ಅವರು ಹಲವಾರು ವಿಧಾನಗಳನ್ನು 
ಅನುಸರಿಸುತ್ತಿದ್ದರು. ಅಂಥ ಆತ್ಮಬಲಿದಾನ ಪದ್ಧತಿಗಳಲ್ಲಿ "ಶೂಲಬಲಿ'ಯೂ ಒಂದು. ಎತ್ತರವಾದ 
ಕಂಭವನ್ನು ಏರಿ ನೆಲದಲ್ಲಿ ಚುಚ್ಚಿರುವ ಖಡ್ಗ ಶೂಲ ಅಥವಾ ಬಾಣಗಳ ಮೇಲೆ ಬಿದ್ದು 
ಪ್ರಾಣಾರ್ಪಣೆಗೈಯ್ಯುವ ಪದ್ಧತಿಯನ್ನು "ಶೂಲಬಲಿ' ಎಂದು ಕರೆಯುವರು. 


ಹಿರೇಕೆರೂರು ತಾಲೂಕಿನ ಆಲದಗೇರಿಯಲ್ಲಿ ಬಹಳ ಅಪರೂಪದ ಒಂದು ಶೂಲಬಲಿಯ 
ಶಿಲವಿದೆ. ನಾಲ್ಕು ಹಂತಗಳನ್ನು ಒಳಗೊಂಡ ಈ ಶಾಸನಶಿಲ್ಲವು ಶೂಲದ ಮೇಲೆ ಬಿದ್ದು ಬಲಿಯಾಗುವ 
ವಿಶೇಷ ಸನ್ನಿವೇಶವನ್ನು ವಿವರಿಸುತ್ತದೆ. ಇದರ ಮೊದಲ ಹಂತದಲ್ಲಿ ಬಲಿಯಾಗುವವನು ಕೈಯಲ್ಲಿ 
ಖಡ್ಗವನ್ನು ಹಿಡಿದು ಮೆರವಣಿಗೆಯಲ್ಲಿ ಹೊರಟಿದ್ದಾನೆ. ಅವನ ಹಿಂದೆ ಸೇವಕನೊಬ್ಬ ವಿಶೇಷ 
ವಿನ್ಯಾಸದ ಸುಂದರವಾದ ಛತ್ರಿಯನ್ನು ಹಿಡಿದಿದ್ದಾನೆ. ಇವನ ಮುಂದೆ ಹದಿನಾಲ್ಕು ಜನ 
ವಾದ್ಯಮೇಳದವರು ಮತ್ತು ನೃತ್ಯಗಾರರು ಅವನನ್ನು ಮೆರವಣಿಗೆಯಲ್ಲಿ ಕರೆತರುತ್ತಿದ್ದಾರೆ. ನಗಾರಿ, 
ಡೋಲು, ಮೃದಂಗ, ಜಾಗಟೆ ಮತ್ತು ರುಲ್ಲರಿಗಳ ನಾದಕ್ಕೆ ನೃತ್ಯ ಮಾಡುತ್ತಾ ಸಾಗುವ ಈ ದೃಶ್ಯ 
ತುಂಬಾ ಮನೋಜ್ಜವಾಗಿ ಮೂಡಿಬಂದಿದೆ. ಎರಡನೆಯ ಹಂತದಲ್ಲಿ ದೊಡ್ಡದಾದ ಕಂಬವೊಂದನ್ನು 


೨೮೪ 


ನೆಡಲಾಗಿದೆ. ಈ ಕಂಬವು ಮೂರನೆಯ ಹಂತದಲ್ಲೂ ಚಾಚಿರುವಂತೆ ಶಿಲ್ಲಿಯು ಕಂಡರಿಸಿದ್ದಾನೆ. 
ಕಂಬವನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿದ್ದು, ಅದು ಆಯತಪ್ಪಿ ಬೀಳದಂತೆ ಎರಡೂ 
ಕಡೆ ಬಲವಾಗಿ ಹಗ್ಗದಿಂದ ಕಟ್ಟಿ ಎಳೆದು ಬಿಗಿಯಲಾಗಿದೆ. ಕಂಬದ ಬಲಬದಿಗೆ ಬಲಿಯಾಗುವವನು 
ಕುಕ್ಕರಗಾಲಿನಲ್ಲಿ ಕುಳಿತಿದ್ದಾನೆ. ಅವನ ಹಿಂದೆ ಸೇವಕನೊಬ್ಬ ಛತ್ರಿ ಹಿಡಿದು ನಿಂತಿದ್ದಾನೆ. ಬಲಿಯಾಗುವವನ 
ಎದುರು ಎರಡು ದೊಡ್ಡ ಖಡ್ಗಗಳನ್ನು ಮೇಲ್ಮುಖವಾಗಿ ನೆಲದಲ್ಲಿ ನೆಡಲಾಗಿದೆ. ಕಂಬದ ಬಲಬದಿಯಲ್ಲಿ 
ವಾದ್ಯಮೇಳದವರು ಮತ್ತು ನೃತ್ಯಗಾರರು ಇದ್ದಾರೆ. ಮೂರನೆಯ ಹಂತದಲ್ಲಿ ಕಂಬಕ್ಕೆ ಅಡ್ಡಲಾಗಿ 
ಕಟ್ಟಿರುವ ಮಣೆಯ ಮೇಲೆ ಶೂಲಬಲಿಗೆ ಸಿದ್ದವಾಗಿ ಕುಳಿತಿರುವ ವ್ಯಕ್ತಿಯು ಎಡಗೈಯಿಂದ ಕಂಬವನ್ನು 
ಹಿಡಿದು ತನ್ನ ಬಲಗೈಯಿಂದ ಕೆಳಗೆ ನಿಂತವರನ್ನು ಹರಸುತ್ತಿದ್ದಾನೆ. ಇವನ ಹಿಂದೆ ಶಾಸನದ 
ಬಲಬದಿಗೆ ಸಿಂಹದೇಹ ಮತ್ತು ಆನೆಯ ಮುಖವನ್ನು ಹೊಂದಿರುವ ಕಾಲ್ಲನಿಕ ಪ್ರಾಕಿಯೊಂದು(ಪುರುಷಾ 
ಮೃಗ) ತನ್ನ ಸೊಂಡಿಲಲ್ಲಿ ಸತ್ತ ವ್ಯಕ್ತಿಯೊಬ್ಬನನ್ನು ಹಿಡಿದುಕೊಂಡಿದೆ. ಇವನ ಮುಂದೆ ಒಂದು 
ಕಂಬವಿದ್ದು, ಅದಕ್ಕೆ ದುಂಡನೆಯ ವಸ್ತುವನ್ನು ತೂಗುಹಾಕಲಾಗಿದೆ. ಇದು ಸೂರ್ಯಗಹಣವನ್ನು 
ವೀಕ್ಷಿಸಲು ನಿಲ್ಲಿಸಿರುವ ಕನ್ನಡಿ ಇರಬಹುದೆಂದು ತೋರುತ್ತದೆ. ನಾಲ್ಕನೆಯ ಹಂತದಲ್ಲಿ ಲಿಂಗವನ್ನು 
ಪೂಜಿಸುತ್ತಿರುವ ಅರ್ಚಕ, ನಂದಿ ಮತ್ತು ಕೈಮುಗಿದು ಕುಳಿತಿರುವ ಆತ್ಮಬಲಿದಾನಗೈದ ವೀರನ 
ಶಿಲ್ಲಗಳಿವೆ. ಅದಕ್ಕೂ ಮೇಲೆ ಸೂರ್ಯ-ಚೆಂದರ ನಿರೂಪಣೆಗಳಿವೆ. ಕರ್ನಾಟಕದ ಶೂಲಬಲಿ ಶಿಲ್ಪಗಳಲ್ಲಿ 
ಅಪರೂಪವೆಂದು ತೋರುವ ಈ ಶಿಲ್ಪವು ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ವ್ಯಕ್ತಿಯೊಬ್ಬನು 
ವೈಭವಯುತ ಮೆರವಣಿಗೆಯಲ್ಲಿ ತೆರಳಿ, ಅದಾಗಲೇ ಸಿದ್ದಪಡಿಸಿರುವ ಎತ್ತರವಾದ ಕಂಬವನ್ನೇರಿ 
ಕೆಳಗೆ ನೆಲದಲ್ಲಿ ನೆಟ್ಟಿರುವ ಕತ್ತಿಗಳ ಮೇಲೆ ಬಿದ್ದು ಬಲಿದಾನಗೈೈಯುವ ವಿಷಯವನ್ನು ಇದು ತಿಳಿಸುತ್ತದೆ. 


೫.೧.೩ ಸಿಡಿತಲೆ 


ಸಿಡಿತಲೆ ಎಂಬುದು ಶಿರಬಲಿಯ ಇನ್ನೊಂದು ವಿಧಾನ. ಒಂದು ಬೊಂಬು(ಗಳ)ನ್ನು ನೆಲದಲ್ಲಿ 
ಹೂಳಿ ಮೇಲಿನ ತುದಿಯನ್ನು ಆತ್ಮಬಲಿದಾನ ಮಾಡಿಕೊಳ್ಳುವವನ ತಲೆಗೆ(ಕೂದಲಿಗೆ) ಕಟ್ಟಲಾಗುತ್ತದೆ. 
ಬಲಿದಾನದ ವಿಧಿವಿಧಾನಗಳು ಮುಕ್ತಾಯವಾದ ನಂತರ ಬೇರೊಬ್ಬನು ಖಡ್ಗದಿಂದ 
ಆತ್ಮಬಲಿದಾನಗೈೈಯುವವನ ರುಂಡವನ್ನು ಕತ್ತರಿಸಿದಾಕ್ಷಣ ರುಂಡವು ಬೊಂಬಿನ ಸಮೇತ ಚೆಂಗನೆ 
ಮೇಲಕ್ಕೆ ಚಿಮ್ಮುತ್ತದೆ. ಹೀಗೆ ಚಿಮ್ನಿದಾಗ ನೆರೆದಿರುವ ಭಕ್ತರು ಜಯಘೋಷ ಮಾಡುತ್ತಾರೆ. ಈ 
ಸಂದರ್ಭದಲ್ಲಿ ಮೇಲಕ್ಕೆ ಚಿಮ್ನಿದ ರುಂಡದಿಂದ ಸಿಡಿಯುವ ರಕ್ಷದ ಹನಿ ತಮ್ಮ ಮೇಲೆ ಬಿದ್ದರೆ ತಾವು 
ಪಾವನರಾದೆವೆಂಬ ಭಾವನೆ ಜನರಲ್ಲಿತ್ತು.* 


ಹಿರೇಕೆರೂರು ತಾಲೂಕು ಅಬ್ಬಲೂರಿನ ಸರಸ್ವತಿ ದೇವಾಲಯದ ಹಿಂದೆ ಒಂದು 
ಗಮನಾರ್ಹವಾದ ಸಿಡಿತಲೆ ಶಿಲ್ಪವಿದೆ. ಮೂರು ಹಂತಗಳನ್ನು ಒಳಗೊಂಡ ಇದರ ಮೊದಲನೆಯ 
ಹಂತದ ಬಹುಭಾಗ ನೆಲದಲ್ಲಿ ಹೂತಿದೆ. ಇದರ ಒಂದನೆಯ ಹಂತದಲ್ಲಿ ಶಿಖರವಿರುವ ಮಂಟಪದಲ್ಲಿ 
ಕುಳಿತ(ತಲೆ ಮಾತ್ರ ಕಾಣುತ್ತದೆ) ವ್ಯಕ್ತಿಯ ಶಿಲವಿದೆ. ಎರಡನೆಯ ಹಂತದಲ್ಲಿ ಒಬ್ಬ ಪುರುಷ ಹಾಗೂ 
ಇಬ್ಬರು ಸ್ತ್ರೀಯರು ಮಂಡಿಯೂರಿ(ವೀರಮಂಡಿಯಲ್ಲಿ) ಕೈಮುಗಿದು ಕುಳಿತಿದ್ದಾರೆ. ಈ ಮೂರು 


೨೮೫ 


ಜನರ ತಲೆ ದೇಹದಿಂದ ಬೇರ್ಪಟ್ಟಿದೆ. ಈ ಮೂವರ ಮುಂದೆ ಒಂದು ಬೊಂಬನ್ನು ಹುಗಿದು 
ಅವರ ಮೇಲ್ಲಾಗದಲ್ಲಿ ಅದನ್ನು ಬಾಗಿಸಲಾಗಿದೆ. ಗಳವನ್ನು(ಬೊಂಬು) ಅಲಂಕರಿಸಲಾಗಿದ್ದು, ಅದರ 
ತುದಿಯಲ್ಲಿ ಒಂದು ರುಂಡವು ನೇತಾಡುತ್ತಿದೆ. ಇನ್ನುಳಿದ ಇಬ್ಬರು ಸ್ತೀಯರ ರುಂಡಗಳು ಅವರ 
ಮುಂಡಗಳಿಂದ ಸ್ವಲ್ಪ ಮೇಲ್ಬಾಗದಲ್ಲಿ ನೇತಾಡುತ್ತಿವೆ. ಈ ಮೂರು ರುಂಡಗಳ ಹಿಂದೆ ದುಂಡನೆಯ 
ಕನ್ನಡಿಯಾಕಾರದ ವಸ್ತುವಿದ್ದು, ಅದು ಸೂರ್ಯಗಹಣ ವೀಕ್ಷಣೆಯ ಸಂಕೇತವನ್ನು ನೀಡುತ್ತದೆ. 
ಮೂರನೆಯ ಹಂತದಲ್ಲಿ ಲಿಂಗುವನ್ನು ಪೂಜಿಸುತ್ತಿರುವ ಅರ್ಚಕನಿದ್ದು, ಲಿಂಗದ ಆಚೆ-ಶಠಚೆ ಕೈಮುಗಿದು 
ಕುಳಿತ ನಾಲ್ಕು ಶಿಲ್ಪಗಳಿವೆ. ಅವರ ಮೇಲ್ಲಾಗದಲ್ಲಿ ಚಾಮರ ಬೀಸುತ್ತಿರುವ ಇಬ್ದರು ಮತ್ತು ಆರತಿಯನ್ನು 
ಹಿಡಿದಿರುವ ಇಬ್ಬರು ಸ್ತ್ರೀಯರು ನಿಂತಿದ್ದಾರೆ. ಅದಕ್ಕೂ ಮೇಲೆ ಶಂಖ, ಕಹಳ, ಜಾಗಟೆ ಮತ್ತು 
ಮೃದಂಗಗಳನ್ನು ನುಡಿಸುತ್ತಿರುವ ನಾಲ್ಕು ಜನ ವಾದ್ಯಮೇಳದವರಿದ್ದಾರೆ. ಒಂದೇ ಬಾರಿ ಮೂರು 
ಜನ ಸಿಡಿತಲೆಗೊಟ್ಟ ವಿಷಯವನ್ನು ತಿಳಿಸುವ ಇದೊಂದು ಅಪರೂಪದ ಆತ್ಮಬಲಿದಾನ ಶಿಲ್ಲವಾಗಿದೆ. 
ಪುರುಷನೊಬ್ಬ ತನ್ನ ಇಬ್ಬರು ಹೆಡಂದಿರೊಂದಿಗೆ ಸಿಡಿತಲೆಗೊಟ್ಟ ವಿಷಯ ಇದರಿಂದ ತಿಳಿಯುತ್ತದೆ. 


೫.೧.೪ ತಲೆ ಕಡಿನಿಕೊಂಡು ಆತ್ಮಬಲಿ 


ದೇವರಿಗೆ ಹರಕೆ ಹೊತ್ತು ಅಥವಾ ಲೌಕಿಕ ಕಾರಣಕ್ಕಾಗಿ ತಲೆ ಕಡಿಸಿಕೊಂಡು ಆತ್ಮಬಲಿದಾನ 
ಮಾಡಿಕೊಳ್ಳುತಿದ್ದು; ದುದನ್ನು ಶಾಸನಗಳು ನಿರೂಪಿಸುತ್ತವೆ. ಇಂಥ ಸ್ನಾರಕಶಿಲ್ಲಗಳಲ್ಲಿ ಕೆಲವು ಶಾಸನಗಳನ್ನು 
ಒಳಗೊಂಡಿದ್ದರೆ ಇನ್ನು ಕೆಲವಕ್ಕೆ ಶಾಸನವಿಲ್ಲ. ಇದರ ಶಿಲ್ಲವನ್ನು ಗಮನಿಸಿಯೇ ಇದು ಶಿರಬಲಿದಾನದ 
ಶಿಲವೆಂದು ಹೇಳಬಹುದು. 


ಹಾನಗಲ್ಲು ತಾಲೂಕಿನ ಕಲಕೇರಿಯ ಕಾಳಿಕಾದೇವಿ ದೇವಾಲಯದ ಮುಂದೆ ಒಂದು ಶಾಸನರಹಿತ 
ಮೂರು ಹಂತಗಳ ಆತ್ಮಬಲಿದಾನದ ಶಿಲ್ಲವಿದೆ. ಇದರ ಕೆಳಪಟ್ಟಿಕೆಯ ಮಧ್ಯದಲ್ಲಿ ಶಿರಬಲಿಗೆ ಸಿದ್ಧನಾಗಿ 
ಕೈಮುಗಿದು ಕುಳಿತ ವ್ಯಕ್ತಿಯ ಶಿಲ್ಪವಿದ್ದು, ಅವನ ಎಡಬದಿಗೆ ಬಲಗೈಯಲ್ಲಿ ಖಡ್ಗವನ್ನು ಎತ್ತಿಹಿಡಿದು 
ರುಂಡವನ್ನು ಕತ್ತರಿಸಲು ಸಿದ್ಧನಾಗಿ ನಿಂತ ವ್ಯಕ್ತಿ ಇದ್ದಾನೆ. ಎರಡನೆಯ ಹಂತದಲ್ಲಿ ಆತ್ಮಬಲಿದಾನಗೈದ 
ವೀರನ ಭುಜಗಳನ್ನು ತಮ್ಮ ಕೈಗಳಿಂದ ಬಳಸಿರುವ ಅಪ್ಪರೆಯರು ಕುಂಭಗಳನ್ನು ಹಿಡಿದಿದ್ದಾರೆ. 
ಮೂರನೆಯ ಹಂತದಲ್ಲಿ ಲಿಂಗು ಪೂಜಿಸುತ್ತಿರುವ ಅರ್ಚಕ, ನಂದಿ ಮತ್ತು ಕೈಮುಗಿದು ಕುಳಿತಿರುವ 
ಬಲಿದಾನಗೈದ ವ್ಯಕ್ತಿಯ ಶಿಲ್ಪಗಳಿವೆ. 


ರುಂಡವನ್ನು ಕತ್ತರಿಸಿಕೊಂಡು ಬಲಿದಾನಗೈದ ಸ್ಮಾರಕಶಿಲವೊಂದು ಸವಣೂರು ತಾಲೂಕಿನ 
ಚಿಲ್ಲೂರಿನಲ್ಲಿ ದೊರೆಯುತ್ತದೆ. ಆರಂಭ ಕಾಲದ ಸ್ನಾರಕಶಿಲ್ಲದಂತೆ ತೋರುವ ಇದರ ಕೆಳಭಾಗದಲ್ಲಿ 
ಎಡಗೈಯಲ್ಲಿ ಖಡ್ಗ ಬಲಗೈಯಲ್ಲಿ ಗುರಾಣಿ ಹಿಡಿದು ನಿಂತಿರುವ ವೀರನ ಶಿಲ್ಪವಿದೆ. ಇದರ ಮೇಲ್ಬಾಗದಲ್ಲಿ 
ಕೈಮುಗಿದು ಪದ್ಧಾಸನದಲ್ಲಿ ಕುಳಿತಿರುವ ರುಂಡ ಸಮರ್ಪಣೆ ಮಾಡಿದವನ ಶಿಲ್ಪವಿದೆ. ಅವನ ರುಂಡವು 
ಮುಂಡದಿಂದ ಬೇರ್ಪಟ್ಟು ಎಡಭಾಗದಲ್ಲಿ ಬಿಳುತ್ತಿದೆ. ಆತ್ಮಬಲಿಗೈದವನ ಬಲಭಾಗದಲ್ಲಿ ಕೈಯಲ್ಲಿ 
ಖಡ್ಗ ಹಿಡಿದು ರುಂಡವನ್ನು ಕತ್ತರಿಸಿ ನಿಂತಿರುವವನ ಶಿಲ್ಪವಿದೆ. 


೨೮೬ 


ಸವಣೂರು ತಾಲೂಕಿನ ಕಾರಡಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದ 
ಬಸ್‌ನಿಲ್ದಾಣದ ಪಕ್ಕದಲ್ಲಿ ಒಂದು ಆತ್ಮಬಲಿದಾನದ ಶಿಲ್ಪವಿದೆ. ಒಂದೇ ಹಂತದಲ್ಲಿರುವ ಈ ಶಿಲ್ಲದ 
ಎಡಬದಿಯಲ್ಲಿ ಕೈಮುಗಿದು ಕುಳಿತಿರುವ ಶಿರಬಲಿ ನೀಡುವವನ ಶಿಲ್ಪವನ್ನು ಚಿಕ್ಕದಾಗಿ ಕಂಡರಿಸಲಾಗಿದೆ. 
ಇವನ ಮೇಲ್ಭಾಗದಲ್ಲಿ ಕುಕ್ಕರಗಾಲಿನಲ್ಲಿ ಕುಳಿತಿರುವ ವ್ಯಕ್ತಿಯೊಬ್ಬನ ದೊಡ್ಡ ಶಿಲ್ಪವಿದೆ. ಇವನ 
ಬಲಬದಿಯಲ್ಲಿ ಒಂದು ಮಚ್ಚನ್ನು ಕಂಡರಿಸಿದ್ದು, ಇದು ರುಂಡವನ್ನು ಕತ್ತರಿಸಿಕೊಂಡು 
ಆತ್ಮಬಲಿದಾನಗೈಯುವುದನ್ನು ಸೂಚಿಸುತ್ತದೆ ಎಂದು ಹೇಳಬಹುದು. 


ಹಾವೇರಿ ತಾಲೂಕಿನ ಕೋಳೂರು ಗ್ರಾಮದ ಮಾರ್ಕಾಂಡೇಯ ದೇವಾಲಯದ ಆವರಣದಲ್ಲಿ 
ದಂಡಿನ ದುರ್ಗಮ್ಮ ದೇವಸ್ಥಾನದ ಹಿಂದೆ ಮರದ ಕೆಳಗೆ ವ್ಯಕ್ಷಿಯೋರ್ವನು ತನ್ನ ತಲೆಯನ್ನು 
ಇನ್ನೊಬ್ಬ ವ್ಯಕ್ತಿಯಿಂದ ಕತ್ತರಿಸಿಕೊಳ್ಳುವುದನ್ನು ನಿರೂಪಿಸುವ ಶಿಲ್ಪವಿದೆ. ಎರಡು ಪಟ್ಟಿಕೆಗಳಲ್ಲಿರುವ ಈ 
ಶಿಲ್ಲದ ಕೆಳಗಿನ ಪಟ್ಟಿಕೆಯಲ್ಲಿ ಶಿರಸ್ಸು ಕಡಿಸಿಕೊಳ್ಳುವ ವ್ಯಕ್ತಿ ಕೈಮುಗಿದು ಕುಳತಿದ್ದಾನೆ. ಅವನ ಪಕ್ಕದಲ್ಲಿ 
ಇನ್ನೊಬ್ಬ ವ್ಯಕ್ತಿಯು ನಿಂತಿದ್ದು, ಕೈಯಲ್ಲಿ ಮಚ್ಚನ್ನು ಎತ್ತಿಹಿಡಿದು ತಲೆ ಕತ್ತರಿಸಲು ಸಿದ್ಧನಾಗಿದ್ದಾನೆ. 
ಇದು ತಲೆ ಕಡಿಸಿಕೊಂಡು ಆತ್ಮಬಲಿದಾನಗೈದುದನ್ನು ಸೂಚಿಸುತ್ತದೆ. ಇದರ ಮೇಲಿನ ಪಟ್ಟಿಕೆಯಲ್ಲಿ 
ದೇವತಾಸ್ತ್ರೀಯರು ತಲೆಗೊಟ್ಟು ಆತ್ಮಬಲಿದಾನ ಮಾಡಿಕೊಂಡ ವ್ಯಕ್ತಿಯನ್ನು ಸ್ಪರ್ಗಕ್ಕೆ ಕರೆದೊಯ್ಯುತ್ತಿರುವ 
ದೃಶ್ಯವನ್ನು ಕೆತ್ತಲಾಗಿದೆ. ತಲೆಗೊಟ್ಟ ವ್ಯಕ್ತಿ ಕೊರಳಲ್ಲಿ ದಪ್ಪನೆಯ ಮಾಲೆಯನ್ನು ಮತ್ತು ಕಾಲುಗಳಿಗೆ 
ಕಡಗವನ್ನು ಧರಿಸಿದ್ದಾನೆ. ಇದೊಂದು ತಲೆಗೊಟ್ಟು ಆತ್ಮಬಲಿದಾನಗೈದ ಶಿಲ್ಲವಾಗಿದ್ದು, ಇದು ಧಾರ್ಮಿಕ 
ಆತ್ಮಬಲಿದಾನವೋ ಅಥವಾ ಲೌಕಿಕ ಆತ್ಮಬಲಿದಾನವೋ ಎಂಬುದು ತಿಳಿದುಬರುವುದಿಲ್ಲ. ಬಹುಶಃ 
ಇದು ಧಾರ್ಮಿಕ ಆತ್ಮಬಲಿದಾನದ ಶಿಲವಾಗಿರಬಹುದೆಂಬುದು ಡಾ. ಜೆ. ಎಂ. ನಾಗಯ್ಯರವರ 


ಅಭಿಪ್ರಾಯವಾಗಿದೆ.* 


೫.೧.೫ ವೀರವ್ರತದ ಆತ್ಮಬಲಿದಾನ ಶಿಲ್ಲಗಳು(ರುಂಡಸಮರ್ಪಣೆ) 


ಶಿವನಿಗಾಗಿ ಶಿವಭಕ್ತರ ರಕ್ಷಣೆಗಾಗಿ ಅಥವಾ ಶೈವಧರ್ಮದ ರಕ್ಷಣೆಗಾಗಿ ಶೈವರು, ವೀರಶೈವರು 
ವೀರವ್ರತಗಳನ್ನು ಸ್ಪೀಕರಿಸುತ್ತಿದ್ದರು. ಇವರು ಸ್ಥಾವರಲಿಂಗಕ್ಕೆ ತಮ್ಮ ಭಕ್ತಿ ತೋರ್ಪಡಿಸಲು ಆತ್ಮಬಲಿದಾನ 
ಮಾಡಿಕೊಳ್ಳುತ್ತಿದ್ದರೆಂದು ತಿಳಿದುಬರುತ್ತದೆ. ಇವರು ಭೈರವ ಸಂಪ್ರದಾಯ(ಕಾಪಾಲಿಕ) ದವರಾಗಿದ್ದು, 
ಉಗ್ರ ಆಚರಣೆಗೆ ಹೆಸರುವಾಸಿಯಾಗಿದ್ದರು. ಕರ್ನಾಟಕದ ಅನೇಕ ಭೈರವ ಮತ್ತು ನಾಥ ಕೇಂದಗಳಲ್ಲಿ 
ಕತ್ತರಿಸಿದ ರುಂಡದ ಶಿಲ್ಪಗಳು ಸಿಗುತ್ತಿದ್ದು, ಅವು ವೀರಮಹೇಶ್ವರರ ಆತ್ಮಬಲಿಯ ನಿದರ್ಶನಗಳೆಂದೇ 
ಹೇಳಬೇಕು. ಸಾಮಾನ್ಯವಾಗಿ ವೀರಭದ್ರ ಮತ್ತು ಸೋಮೇಶ್ವರ ದೇವಾಲಯಗಳ ಆವರಣದಲ್ಲಿ ಕತ್ತರಿಸಿದ 
ರುಂಡಗಳ ಶಿಲ್ಪಗಳು ಕಂಡುಬರುತ್ತವೆ.“ 


ರಟ್ಟಿಹಳ್ಳಿಯ ವೀರಭದ್ರ ದೇವಾಲಯದಲ್ಲಿ ಶಿರಸ್ಲುಪವಾಡ ಮೆರೆದ ವ್ಯಕ್ತಿಯ ನೆನಪಿಗಾಗಿ 
ಶಿಲೆಯಲ್ಲಿ ಮಾಡಿದ ರುಂಡವನ್ನು ಇಡಲಾಗಿದೆ. ಈ ಶಿರಸ್ಸು ಪವಾಡ ಮಾಡಿದವರು ನೆಸ್ಟಿ ಗ್ರಾಮದ 


ವೀರಬೊಮ್ಮಪ್ಪನವರಾಗಿದ್ದು, ಇವರು ಇಷ್ಟಲಿಂಗಧಾರಿಗಳಾದ ವೀರಶೈವರಾಗಿದ್ದಾರೆ. ಈ ಮನೆತನದವರು 
ಇಂದಿಗೂ ರಟ್ಟಿಹಳ್ಳಿ ವೀರಭದನ ಆರಾಧಕರಾಗಿದ್ದಾರೆ. ಶಿರಸ್ಸು ಪವಾಡ ಮೆರೆಯಲು ಬಳಸಿದ 


೨೮೭ 


ಗಂಡುಗತ್ತರಿ ಅಥವಾ ಚಂದ್ರಾಯುಧವು ಈ ವೀರಭದ್ರ ದೇವಾಲಯದಲ್ಲಿ ಇಂದಿಗೂ ಇದೆ. ಇದನ್ನು 
ಕಬ್ಬಿಣದಿಂದ ಮಾಡಲಾಗಿದ್ದು, ಕತ್ತರಿಯ ಭಾಗ ೮ ಇಂಚು ಅಗಲವಿದೆ. ಇದರ ಎರಡೂ ತುದಿಗಳಲ್ಲಿ 
೧೬ ಇಂಚು ಉದ್ದವಿರುವ ಕಬ್ಬಿಣದ ಸರಪಳಿಗಳು ಇದ್ದು, ಅವುಗಳ ತುದಿಯಲ್ಲಿ ರಿಕಾಪುವಿನ(ಕುದುರೆ 
ಏರುವಾಗ ಮತ್ತು ಓಡಿಸುವಾಗ ಕಾಲನ್ನು ಇಟ್ಟಿರುವ ಸಾಧನ) ರೀತಿಯಲ್ಲಿರುವ ಎರಡು ಸಾಧನಗಳಿವೆ. 
ಅವುಗಳ ಅಗಲ ನಾಲ್ಕುಮುಕ್ಕಾಲು ಇಂಚು ಇದೆ. ಇವುಗಳನ್ನು ಕಾಲಲ್ಲಿ ಮೆಟ್ಟಿ ಚಂದ್ರಾಯುಧವನ್ನು 
ತಲೆಯ ಹಿಂಭಾಗಕ್ಕೆ(ಕುತ್ತಿಗೆಗೆ) ಇಟ್ಟು ಮೇಲಕ್ಕೆದ್ದರೆ ಶಿರವು ಹರಿದುಬರುತ್ತದೆ.” 


ಬ್ಯಾಡಗಿ ತಾಲೂಕಿನ ಶಿಡೇನೂರು ಗಾಮದ ಹೊರವಲಯದಲ್ಲಿರುವ ವೀರಭದ್ರ ದೇವಾಲಯದ 
ಆವರಣದಲ್ಲಿ ಒಂದು ಕರಿಕಲ್ಲಿನ ರುಂಡ ಮಾತ್ರವಿರುವ ಶಿಲ್ಲವಿದೆ. ಮೀಸೆ, ವಿಶಾಲ ಹುಬ್ಬು ಮತ್ತು 
ತಲೆಗೆ ಹಗ್ಗದಂತಹ ಅಲಂಕರಣೆ ಇರುವ ಇದು ಶಿರಸ್ಸು ಪವಾಡ ಮೆರೆದ ಶಿಲವೆಂಬುದರಲ್ಲಿ 
ಅನುಮಾನವಿಲ್ಲ. ಇದರ ಸಮೀಪದಲ್ಲಿಯೇ ಇನ್ನೊಂದು ಶಿಲ್ಲವಿದ್ದು, ಆತ್ಸ್ಲಬಲಿದಾನಗೈದವನು ಪದ್ಗಾಸನದಲ್ಲಿ 
ಕೈಮುಗಿದು ಕುಳಿತಿದ್ದಾನೆ. ಇವನು ಕೈಗೆ ಕಡಗ, ತೊಳಿಗೆ ರುದ್ರಾಕ್ಷಿ ಮಾಲೆ ಮತ್ತು ಕಾಲಿಗೆ 
ಗಂಡಪೇಂಡೇರದಂತಹ ಆಭರಣಗಳನ್ನು ಧರಿಸಿದ್ದಾನೆ. ಇವನ ಪಕ್ಕದಲ್ಲಿ ಕಮಂಡಲವಿದ್ದು, 
ಎಡಬದಿಯಲ್ಲಿರುವ ಕಂಬಂದಿಂದ ಮಾಸಿತೋಳು ಹೊರಬಂದಿದೆ. ಇದು ಆತ್ಮಬಲಿದಾನಗೈದ ವ್ಯಕ್ತಿಯ 
ಪಶ್ಲಿ ಮಾಸ್ತಿ ಮರಣಹೊಂದಿದ ಸಂಕೇತವಾಗಿದೆ. ಈ ದೇವಾಲಯದ ಆವರಣದಲ್ಲಿ ಚಿತಾಪವೇಶದಂತಹ 
ಆತ್ಮಬಲಿದಾನ, ಅಗ್ನಿಹಾಯುವ ಕಾರ್ಯ ನಡೆಯುತ್ತಿದ್ದುದರಿಂದ ಈ ದೇವಾಲಯದ ಉಸ್ತುವಾರಿಯನ್ನು 
ವಹಿಸಿಕೊಂಡ ಮಠಕ್ಕೆ ಕೆಂಡದ ಮಠ ಎಂಬ ಹೆಸರು ಬಂದಿತೆಂದು ಹೇಳಲಾಗುತ್ತಿದೆ. 


ಹಾವೇರಿ ತಾಲೂಕಿನ ಕೋಳೂರು ಗಾಮದಲ್ಲಿರುವ ಮಾರ್ಕಂಡೇಶ್ವರ ದೇವಾಲಯದ 
ಬಲಬದಿಯಲ್ಲಿರುವ ಚಿಕ್ಕಕೋಣೆಯಲ್ಲಿ ಎರಡು ರುಂಡಗಳಿವೆ. ಈ ರುಂಡಗಳು ಇಬ್ಬರು ವ್ಯಕ್ತಿಗಳು 
ಮಾರ್ಕಂಡೇಯನಿಗೆ ಇಲ್ಲವೆ ದಂಡಿನ ದುರ್ಗಮ್ಮನಿಗೆ ತಮ್ಮ ತಲೆಯನ್ನು ಕೊಟ್ಟು ಆತ್ಮಬಲಿದಾನ 
ಮಾಡಿಕೊಂಡವರ ನೆನಪಿಗಾಗಿ ಕಂಡರಿಸಿ ಇಟ್ಟವುಗಳಾಗಿವೆ.*” ಹಾವೇರಿ ತಾಲೂಕಿನ ಯಲಗಚ್ಚದ 
ಲಕ್ಷ್ಮೀವೆಂಕಟೇಶ್ವರ ದೇವಾಲಯದಲ್ಲಿ ಸುಮಾರು ಏಳು ಗರ್ಭಗೃಹಗಳಿವೆ. ಇಲ್ಲಿಯ ಒಂದು ಗರ್ಭಗೃಹದಲ್ಲಿ 
ಶಿಲೆಯಿಂದ ಮಾಡಿದ ಕಪ್ಪುಕಲ್ಲಿನ ಒಂದು ರುಂಡವಿದೆ. ತಿರುವಿದ ಮೀಸೆ, ವಿಶಾಲ ಕಣ್ಣುಗಳು ಮತ್ತು 
ಹುಬ್ಬನ್ನು ಹೊಂದಿದ ಈ ರುಂಡವು ಶಿರಸ್ಸು ಪವಾಡ ಮೆರೆದು ಆತ್ಸ್ಲಬಲಿಯಾದ ವ್ಯಕ್ತಿಯ ನೆನೆಪಿಗಾಗಿ 
ಮಾಡಿಸಿದ್ದಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. 


೫.೧.೬ ಗುಂಡ-ಬ್ರಹ್ಮಯ್ದರ ಶಿಲ್ಪಗಳು 
) ಬ 


ಗುಂಡ-ಬ್ರಹ್ಮಯ್ಯರದೂ ವೀರವತವಾಗಿದ್ದು, ಶಿವಭಕ್ತರ ರಕ್ಷಣೆಗಾಗಿ ಶೂಲಕ್ಕೇರುವ ಮೂಲಕ 
ಆತ್ಮಬಲಿದಾನಗೈದವರಿವರು. ಡಾ. ವಿ. ಶಿವಾನಂದ ಎಂಬುವವರು ಕವಿ ಚೆನ್ನ ವಿರಚಿತ "ಗುಂಡ 
ಬಹ್ನಯ್ಯಗಳ ಚರಿತೆ' ಯನ್ನು ಸಂಪಾದಿಸಿ ಈ ಶಿಲ್ಪಗಳ ಲಕ್ಷಣಗಳನ್ನು ಮೊದಲ ಬಾರಿಗೆ ಗುರುತಿಸಿದರು. 
ತದನಂತರ ಈ ಶಿಲ್ಲಗಳ ಸಂಶೋಧನೆ ವಿದ್ವಾಂಸರಿಂದ ಪ್ರಾರಂಭವಾಯಿತೆನ್ನಬಹುದು. ಗುಂಡ- 
ಬ್ರಹ್ಮಯ್ಯರ ಶಿಲ್ಲಗಳ ಲಕ್ಷಣವೆಂದರೆ ಇವರು ಶೂಲಗಳ ಮೇಲೆ ಕುಳಿತಿರುತ್ತಾರೆ. ಇಲ್ಲವೆ ಶೂಲಗಳನ್ನು 


೨೮೮ 


ತಮ್ಮ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಲಿಂಗ ಹಿಡಿದುಕೊಂಡಿರುತ್ತಾರೆ. ಕೆಲವೊಮ್ಮೆ 
ಇವರೀರ್ವರು ಇಷ್ಟಲಿಂಗ ಹಿಡಿದು ಕುಳಿತಿದ್ದು, ಸಾಂಕೇತಿಕವಾಗಿ ಇವರ ಪಕ್ಕದಲ್ಲಿ ಅಥವಾ ಕೆಳಗೆ 
ಎರಡು ಶೂಲಗಳನ್ನು ಕೆತ್ತಿರುತ್ತಾರೆ. ಇಂಥ ಶಿಲ್ಲಗಳು ಸಾಮಾನ್ಯವಾಗಿ ವೀರಭದ್ರ ದೇವಾಲಯದ 
ಆವರಣದಲ್ಲಿ ಕಂಡುಬರುತ್ತವೆ.“ 


ಮೂಲತಃ ಹಾವೇರಿಯ ವೀರಭದ್ರ ದೇವಾಲಯದ ಹಿಂಬದಿಯಲ್ಲಿದ್ದ, ಸದ್ಯ ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿರುವ ಶಿಲ್ಲವೊಂದರಲ್ಲಿ ಗುಂಡ-ಬ್ರಹ್ಮಯ್ಯರು 
ಶೂಲಗಳ ಮೇಲೆ ಕುಳಿತಿದ್ದಾರೆ. ಎಡಗೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದು ಬಲಗೈಯಿಂದ ಅದನ್ನು 
ಮುಚ್ಚಿದ್ದಾರೆ. ಇವರು ಕೊರಳಿಗೆ, ಮುಂಗೈಗೆ, ರಟ್ಟೆಗಳಿಗೆ ಮತ್ತು ತಲೆಗೆ ರುದ್ರಾಕ್ಷಿ ಸರ ಧರಿಸಿದ್ದಾರೆ. 
ಕಿವಿಗಳಲ್ಲಿ ಕುಂಡಲಗಳಿವೆ. ಇವುಗಳಲ್ಲಿ ಒಂದಕ್ಕೆ ಮೀಸೆ ಇಲ್ಲ(ಗುಂಡಯ್ಯ) ಇನ್ನೊಂದಕ್ಕೆ(ಬ್ರಹ್ಮಯ್ಯ) 
ಮೀಸೆ ಮತ್ತು ಗಡ್ಡ ಇದೆ. 


ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಎಂಬ ಗ್ರಾಮದಲ್ಲಿ ಗುಂಡ-ಬ್ರಹ್ಮಯ್ಯರ ದೇವಾಲಯವಿದೆ. 
ಈ ದೇವಾಲಯದಿಂದಲೇ ಗ್ರಾಮಕ್ಕೆ ಗುಂಡೇನಹಳ್ಳಿ ಎಂಬ ಹೆಸರು ಬಂದಿತೆಂದು ಗ್ರಾಮಸ್ಥರು 
ಹೇಳುತ್ತಾರೆ. ಗರ್ಭಗೃಹದಲ್ಲಿ ಗುಂಡ-ಬಹ್ಮಯ್ಯರ ಶಿಲ್ಲಗಳಿದ್ದು ಅವರು ಗಂಡುಗಚ್ಛೆ ತೊಟ್ಟಿದ್ದಾರೆ. 
ಶೂಲದ ಮೇಲೆ ಕುಳಿತಿರುವ ಇಬ್ಬರೂ ಕೈಯಲ್ಲಿ ಇಷ್ಟಲಿಂಗಗಳನ್ನು ಹಿಡಿದಿದ್ದಾರೆ. ಮೊದಲ ವಿಗಹಕ್ಕೆ 
ಮೀಸೆ ಇಲ್ಲ. ಎರಡನೆಯ ವಿಗಹಕ್ಕೆ ಮೀಸೆ, ಗಡ್ಡ ಇದೆ. ತಮ್ಮ ಕಾಲುಗಳಲ್ಲಿ ಕಡಗ(ಗಂಡ ಪೆಂಡೇರ) 
ಹಾಕಿರುವ ಇವರು ಕೊರಳಲ್ಲಿ, ಕಿವಿಗಳಲ್ಲಿ, ಮುಂಗೈಗಳಲ್ಲಿ ಮತ್ತು ರಟ್ಟೆಗಳಲ್ಲಿ ರುದ್ರಾಕ್ಷಿ ಸರಗಳನ್ನು 


ಬ್ಯಾಡಗಿ ತಾಲೂಕಿನ ಕಲ್ಲೇದೇವರು ಗ್ರಾಮದಲ್ಲಿರುವ ಕಲ್ಮೇಶ್ಲರ ದೇವಾಲಯದ ಬಲಗೋಡೆಯಲ್ಲಿ 
ಗುಂಡ-ಬಹ್ಮಯ್ಯರ ಶಿಲ್ಪವಿದೆ. ಇದೊಂದು ಅಪರೂಪದ ಶಿಲವಾಗಿದ್ದು, ಇಲ್ಲಿಯ ಗುಂಡ-ಬ್ರಹ್ಮಯ್ಕರು 
ಬಲಗೈಯಲ್ಲಿ ಖಡ್ಗ ಹಿಡಿದಿದ್ದು, ಎಡಗೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದಿದ್ದಾರೆ. ಗುಂಡ-ಬ್ರಹ್ಮಯ್ಯರ 
ಪಕ್ಕದಲ್ಲಿ ಅವರ ಹೆಂಡಂದಿರ ಶಿಲ್ಲಗಳಿದ್ದು, ಅವರು ತಮ್ಮ ತಲೆಗಳನ್ನು ಕಡಿದು ಅವನ್ನು ತಟ್ಟೆಯಲ್ಲಿ 
ಇಟ್ಟುಕೊಂಡು ಹಿಡಿದು ನಿಂತವರಂತೆ ಕೆತ್ತಲಾಗಿದೆ. 


ಬ್ಯಾಡಗಿ ತಾಲೂಕಿನ ಮುತ್ತೂರು ಗ್ರಾಮದ ಕಲ್ಲೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ 
ಗುಂಡ-ಬಹ್ಮಯ್ಯರ ಶಿಲ್ಪ ವಿಶೇಷವಾಗಿದೆ. ಶಿಲ್ಲದ ಮಧ್ಯದಲ್ಲಿ ಎರಡು ಶೂಲಗಳಿವೆ. ಶೂಲಗಳಿಗೆ 
ಮಧ್ಯದಲ್ಲಿ ಅಡ್ಡಲಾಗಿ ಮಣೆಯ ರೀತಿ ರಚನೆಯಿದೆ. ಶೂಲಗಳ ಆಚೆ-ಈಚೆ ಮಣೆಯ ಮೇಲೆ 
ಗುಂಡ-ಬಹ್ಮಯ್ಯರು ನಿಂತಿದ್ದಾರೆ. ಇಬ್ಬರೂ ತಮ್ಮ ಕೈಗಳಲ್ಲಿ ಇಷ್ಟಲಿಂಗವನ್ನು ಹಿಡಿದಿದ್ದಾರೆ. ಈ 
ಶಿಲದ ಪ್ರಮುಖ ಆಕರ್ಷಣೆ ಎಂದರೆ ಗುಂಡ-ಬಹ್ನ್ಮಯ್ಯರು ನಿಂತ ಮಣೆಯ ಕೆಳಗೆ ಅವರ ಪತ್ನಿಯರು 
ತಮ್ಮ ತಲೆಗಳನ್ನು ಕತ್ತರಿಸಿ ಕೈಗಳಲ್ಲಿ ಹಿಡಿದು ನಿಂತಿರುವುದು. ಈ ಶಿಲ್ಲವು ಮೇಲಿನ ಎಲ್ಲ ಶಿಲ್ಪಗಳಿಗಿಂತ 
ವಿಭಿನ್ನವಾಗಿ ಮೂಡಿಬಂದಿದೆ. 


೨೮೯ 


೫.೧.೭ ಕೋಲುಸಿಡಿ ಆತ್ಮಬಲಿದಾನ 


ಸ್ತೀ ದೇವತೆಗೆ ಹರಕೆ ಹೊತ್ತವರು ಇಂದಿಗೂ ಸಿಡಿಯಾಡುವುದನ್ನು ಕಾಣಬಹುದು. ಒಂದು 
ದೊಡ್ಡ ಕಂಬದ ತುದಿಗೆ ಅಡ್ಡಲಾಗಿ ಸುತ್ತಲೂ ತಿರುಗಬಲ್ಲ ಇನ್ನೊಂದು ಕಂಬವನ್ನು ತಿರುಗುಣಿಯ 
ಸಹಾಯದಿಂದ ಸಿಕ್ಕಿಸಿರುತ್ತಾರೆ. ಸಿಡಿಯಾಡಲು ಹರಕೆ ಹೊತ್ತ ವ್ಯಕ್ತಿಯ ಬೆನ್ನ ನರವನ್ನು ಅಡ್ಡಕಂಬದ 
ಒಂದು ತುದಿಯಲ್ಲಿರುವ ಕೊಕ್ಕೆಗೆ ಸಿಕ್ಕಿಸಿ ಇನ್ನೊಂದು ತುದಿಯಲ್ಲಿ ಕಟ್ಟಿದ ಹಗ್ಗದಿಂದ ತಿರುಗಿಸುತ್ತಾರೆ. 
ಸಿಡಿಯಾಡುವವನು ಆಕಾಶದಲ್ಲಿ ತೆಲುತ್ತಾ ನೆರೆದವರ ಮೇಲೆ ಹೂವಗಳನ್ನು ಎರಚಿ ಹರಸುತ್ತಾನೆ. 
ಇದೊಂದು ಉಗಸ್ಪರೂಪದ ಹರಕೆ ಪದ್ಧತಿಯಾಗಿದೆ. ಇದೇ ರೀತಿ ಕೋಲುಸಿಡಿಯಲ್ಲಿ ಸಿಡಿಯಾಡುವ 
ವ್ಯಕ್ತಿ ಎತ್ತರವಾದ ಕೋಲಿನ ತುದಿಗೆ ಕಟ್ಟಿದ ವಂಕಿಗಳನ್ನು(ಶೂಲಗಳನ್ನು) ತನ್ನ ದೇಹದ ಚರ್ಮ, 
ಮಾಂಸಖಂಡಗಳಿಗೆ ಚುಚ್ಚಿಕೊಂಡು ನೇತಾಡುವ ಮೂಲಕ ಹರಕೆ ತಿರಿಸುತ್ತಾನೆ. ಕರ್ನಾಟಕದ 
ಅನೇಕ ಭಾಗಗಳಲ್ಲಿ ಜಾರಿಯಲ್ಲಿದ್ದ ಈ ಪದ್ಧತಿಯನ್ನು ಸರ್ಕಾರ ಈಗ ನಿಷೇಧಿಸಿದೆ. ಇವುಗಳಲ್ಲಿ 
ಕೋಲುಸಿಡಿ, ಸಿಡಿಬಂಡಿ, ತಿರುಗುಣಿಸಿಡಿ ಮುಂತಾದ ಪ್ರಕಾರಗಳಿವೆ.” 


ಕೋಲುಸಿಡಿಯನ್ನು ತಿಳಿಸುವ ಶಿಲ್ಲವೊಂದು ಹಾವೇರಿ ತಾಲೂಕಿನ ಹರನಗಿರಿಯಲ್ಲಿ 
ಕಂಡುಬರುತ್ತದೆ. ಒಂದೇ ಹಂತದಲ್ಲಿರುವ ಈ ಶಿಲ್ಲದ ಕೆಳಭಾಗದಲ್ಲಿ ಎರಡೆರಡು ಕಂಬಗಳನ್ನು 
ಕವಿಗೋಲಿನ ರೀತಿಯಲ್ಲಿ ರಚಿಸಿ ನೆಲದಲ್ಲಿ ಹುಗಿಯಲಾಗಿದೆ. ಎರಡು ಕವಿಗಳ ಮಧ್ಯದಲ್ಲಿ ಅಡ್ಡಲಾಗಿ 
ಒಂದು ಕೋಲನ್ನು ಇಡಲಾಗಿದೆ. ಅಡ್ಡಲಾಗಿ ಇಟ್ಟಿರುವ ಕೋಲಿನ ಮಧ್ಯದಲ್ಲಿ ಎತ್ತರವಾದ ಇನ್ನೊಂದು 
ಕೋಲನ್ನು ಇಡಲಾಗಿದೆ. ಈ ಕೋಲಿನ ಮೇಲ್ಲಾಗದಲ್ಲಿ ಎರಡು ಕೋಲುಗಳನ್ನು ಕಟ್ಟಿ ಅದಕ್ಕೆ 
ಸಿಡಿಯ ಹಗ್ಗವನ್ನು ಇಳಿಬಿಡಲಾಗಿದೆ. ಈ ಶಿಲ್ಲದ ಎಡಬದಿಯಲ್ಲಿ ಉದ್ದನೆಯ ಕೋಲನ್ನು ತನ್ನ 
ಬಲಗೈಯಿಂದ ಹಿಡಿದು ನಿಂತ ಒಬ್ಬ ಸ್ತೀಯ ಶಿಲ್ಪವಿದ್ದು ಅವಳು ಕೋಲುಸಿಡಿಗೆ ಸಿದ್ದಳಾಗಿ ನಿಂತಿರುವುದನ್ನು 
ಗಮನಿಸಬಹುದು. 


೫.೧.೮ ಕರುಳು ಕತ್ತರಿಸಿಕೊಂಡು ಆತ್ಮಬಲಿದಾನ 


ಉಗರೂಪದ ಹರಕೆಯ ಆತ್ಮಬಲಿದಾನಗಳಲ್ಲಿ ಕರುಳು ಕತ್ತರಿಸಿಕೊಂಡು ಆತ್ಸಬಲಿದಾನಗೈಯುವುದು 
ಸಹ ಒಂದು. ಹಿರೇಕೆರೂರು ತಾಲೂಕಿನ ಸಾತನೂರು ಗ್ರಾಮದ ಪುರಾತನ ರಾಮಲಿಂಗೇಶ್ವರ 
ದೇವಾಲಯದಲ್ಲಿ ಭೈರವನ ಶಿಲ್ಪವಿದೆ. ಆ ಶಿಲ್ಪದಲ್ಲಿ ಭೈರವನ ಬಲಕ್ಕೆ ವ್ಯಕ್ತಿಯೊಬ್ಬನು ಮುಂಗಾಲಲ್ಲಿ 
ಕುಳಿತುಕೊಂಡು ತನ್ನ ಹೊಟ್ಟೆಯನ್ನು ಸೀಳಿ ಕರುಳುಗಳನ್ನು ಕತ್ತರಿಸಿಕೊಳ್ಳುತ್ತಿರುವ ದೃಶ್ಯವಿದೆ. ಇದು 
ಭೈರವನಿಗೆ ಆತ್ಮಬಲಿದಾನ ಮಾಡಿಕೊಳ್ಳುತ್ತಿದ್ದುದನ್ನು ಸಂಕೇತಿಸುತ್ತದೆ.” 


೫.೧.೯ ವಿಶೇಷ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳು 


ಬೆನಕನಕೊಂಡ"” ಶಾಸನವೊಂದು "ಧಾರಿಣಿಗಾದಿ ಚೈತ್ರ ಬಹುಳಾಷ್ಟಮಿ ಭಾಸ್ಕರವಾರದೊಳು 
ಮಹಾಧೀರನೆನಿಪ್ರ ಮಾಚಿಗನ ವೀರತನಕ್ಕತಿ ಮೆಚ್ಚಿ ಭೈರವಂ ಬಾರೆನೆ ಕೂಡಿಕೊಂಡನೆನುತೋರ್ವನುರ್ವರೆ 


ಬಂಣ್ನೆಸಲು ಸವಿಸ್ತಾರದೆ ಕೇತನಾತ್ಸಸುತನೆಯ್ದಿದನೂರ್ಧ್ಯಲೋಕವನು॥। ವು...ವಿಪ್ಪಯ್ಛತಿರ್ವರು ನೆಜ್‌ 


೨೯೦ 


ವೀರನಂ..ಬನ...ಸಹಿತಂತುರ್ವಿಯೊ... ವರಗುವ.. ಯೃತ್ತುಮೂವರ್ಜಗದೊಳು। ಮಂಗಳ ಮಹಾಶ್ರೀ॥ 
ಎಂದು ಉಲ್ಲೇಖಿಸುತ್ತದೆ. ಶಾಸನದಲ್ಲಿ ಕೇತನ ಪುತ್ರ ಮಾಚಿಗನೆನ್ನುವವನು ಭೈರವನಿಗೆ ಆತ್ಮಬಲಿದಾನ 
ಮಾಡಿಕೊಂಡುದುದನ್ನು ಹೇಳಲಾಗಿದೆ. ಆದರೆ ಅವನ ಮರಣ ಯಾವ ರೀತಿ ಸಂಭವಿಸಿತ್ತೆನ್ನುವುದರ 
ವಿವರಗಳಿಲ್ಲ. ಮಾಚಿಗನ ವೀರತನವನ್ನು ಮೆಚ್ಚಿ ಭೈರವನೇ ಇವನಿಗೆ ಬರಲು ತಿಳಿಸಿದನಂತೆ. ಆ 
ಪ್ರಕಾರ ಇವನು ಆತ್ಮಬಲಿದಾನದ ಮೂಲಕ ಭೈರವನನ್ನು ಸೇರಿದಂತೆ ಹೇಳಬಹುದಾಗಿದೆ. ಇದಲ್ಲದೆ 
ಸಿಡೇನೂರು** ಶಾಸನ ಉಲ್ಲೇಖಿತ "ಸ್ಪಸ್ತಿ ರೌದಸಂವತ್ತರದ(ಪೌಷ್ಟ) ಸುಖಿ ಮಂ ಶ್ರೀಮತು ಬೇಡರ 
ಬಯಿರ್ರಯನಾಯ್ಸನ ಮಗ ಮಾಚಯ್ಯನ ತಂಮ ಮಲ್ಲಯ್ಯನು ಸ್ಪರ್ಗಲೋಕಕ್ಕೆ' ಎಂಬುದು ಮತ್ತು 
ಕುಪ್ಪೇಲೂರು*” ಶಾಸನ ಉಲ್ಲೇಖಿತ ೧೬೫೨ ನೆಯ ವರ್ತಮಾನಕೆಸಲುವ "ನಮ ನಾಮ ಸಂ. 
ಮಾಗ ಶಲ್ಲು ಶು. ಧೈಯನ ತಂನ ಭಕ್ತಿಯಿಂದ ಸಾಮೂಶ್ರೀಮತು ಮಲಗಿ ಗೆಸ ಮರುದೇವರಲ್ಲಿ 
ಮಡಿದ' ಎಂಬ ಸಾಲುಗಳು ಧಾರ್ಮಿಕ ಆತ್ಮಬಲಿದಾನವನ್ನು ತಿಳಿಸುತ್ತವೆ. 


ಹಾವೇರಿ ತಾಲೂಕಿನ ಹೊಸಳ್ಳಿ ಗಾಮದಲ್ಲಿ ಒಂದು ಆತ್ಮಬಲಿದಾನದ ಶಿಲ್ಲವಿದೆ. ಒಂದೇ 
ಹಂತದಲ್ಲಿರುವ ಇದು ನಾಲ್ಕು ಜನರ ಆತ್ಮಬಲಿದಾನವನ್ನು ಸೂಚಿಸುತ್ತದೆ. ಶಿಲದ ಬಲಬದಿಗೆ 
ಇಬ್ಬರು ಕೈಮುಗಿದು ಕುಳಿತಿದ್ದಾರೆ. ಇವರ ಮಧ್ಯದಲ್ಲಿ ಖಡ್ಗವನ್ನು ಮೇಲ್ಮುಖವಾಗಿ ಕಂಡರಿಸಲಾಗಿದೆ. 
ಶಿಲ್ಪಗಳ ಎಡಬದಿಗೆ ದಂಪತಿಗಳು ನಿಂತಿದ್ದು ಪತಿ ಕೈಮುಗಿದು ನಿಂತಿದ್ದರೆ, ಪತ್ನಿ ತನ್ನ ಕೈಯಲ್ಲಿ 
ಮಗುವನ್ನು ಎತ್ತಿಕೊಂಡಿರುವುದು ವಿಶೇಷವಾಗಿದೆ. ಹಿರೇಕೆರೂರು ತಾಲೂಕಿನ ದೂದಿಹಳ್ಳಿಯ 
ಶಿಲ್ಲವೊಂದರಲ್ಲಿ ಇಬ್ಬರು ವ್ಯಕ್ತಿಗಳು ಕೈಮುಗಿದು ಕುಳಿತಿದ್ದಾರೆ. ಇವರ ಮಧ್ಯದಲ್ಲಿ ಮೇಲ್ಮುಖವಾಗಿ 
ಖಡ್ಗವನ್ನು ಕಂಡರಿಸಲಾಗಿದೆ. ಇದು ಆತ್ಸಬಲಿದಾನವನ್ನು ಸಂಕೇತಿಸುತ್ತದೆ. ಇದೇ ಗಾಮದಲ್ಲಿ ಕೈಮುಗಿದು 
ಕುಳಿತಿರುವ ಶಿಲ್ಲವೊಂದು ದೊರಕಿದ್ದು ಇದು ಸಹ ಆತ್ಮಬಲಿದಾನವನ್ನು ಸೂಚಿಸುತ್ತದೆ. 


ಬ್ಯಾಡಗಿ ತಾಲೂಕಿನ ಕಲ್ಲೇದೇವರು ಗ್ರಾಮದಲ್ಲಿ ಒಂದು ಶಾಸನಸಹಿತ ಶಿಲ್ಲವಿದ್ದು, ಅದರ 
ಮೇಲ್ಲಾಗದಲ್ಲಿ ಕೈಯಲ್ಲಿ ಕೋಲನ್ನು ಹಿಡಿದು ನಿಂತಿರುವ ಎರಡು ಶಿಲ್ಲಗಳಿವೆ. ಅದರ ಮೇಲೆ 
ಲಿಂಗುವಿದ್ದು, ಅದರ ಬಲಬದಿಗೆ ಆರತಿ ಹಿಡಿದ ಶಿಲ್ಲವಿದ್ದರೆ ಎಡಬದಿಗೆ ಕೈಮುಗಿದು ಕುಳಿತ 
ಶಿಲ್ಪಗಳಿವೆ. ಈ ಎರಡೂ ಶಿಲ್ಲಗಳ ಹಿಂದೆ ಖಡ್ಗವನ್ನು ಮೇಲ್ಮುಖವಾಗಿ ಕಂಡರಿಸಲಾಗಿದ್ದು, ಇದು 
ಆತ್ಮಬಲಿದಾನವನ್ನು ಸೂಚಿಸುತ್ತದೆ. ಶಾಸನದ ಬಲಬದಿಗೆ ನಂದಿ ಇದ್ದರೆ ಎಡಬದಿಯಲ್ಲಿ ಕರುವಿಗೆ 
ಹಾಲುಣಿಸುವ ಹಸುವಿನ ಚಿತ್ರವಿದ್ದು, ಅದರ ಮೇಲೆ ಖಡ್ಗವನ್ನು ಕಂಡರಿಸಲಾಗಿದೆ. ಇವುಗಗಳಲ್ಲದೆ 
ರಾಣೆಬೆನ್ನೂರು ತಾಲೂಕಿನ ಯರೇಕುಪ್ಪಿ, ಹಾನಗಲ್ಲು ತಾಲೂಕಿನ ನರೇಗಲ್ಲು ಮತ್ತು ಇದೇ ತಾಲೂಕಿನ 
ಹೋತ್ಸಹಳ್ಳಿಗಳಲ್ಲಿನ ಶಿಲ್ಪಗಳಲ್ಲಿ ಬಲಿದಾನಗೈದವರೊಂದಿಗೆ ಖಡ ವನ್ನು ಕಂಡರಿಸಲಾಗಿದ್ದು, ಅವುಗಳು 
ಆತ್ಮಬಲಿದಾನದ ಸಂಕೇತಗಳಾಗಿವೆ. 


ಹಿರೇಕೆರೂರಿನಲ್ಲಿ ದೊರೆತ ಶಿಲವೊಂದರಲ್ಲಿ ಎತ್ತರವಾದ ಪೀಠದ ಮೇಲೆ ಬೆತ್ತಲಾಗಿ ಕೈಮುಗಿದು 
ಕುಳಿತ ಶಿಲ್ಪವಿದೆ. ಈ ಶಿಲ್ಲದ ಎರಡೂ ಬದಿಗಗಳಲ್ಲಿ ತಪ್ಪಟಿ ಮತ್ತು ಘಂಟೆವಾದ್ಯಗಳನ್ನು ನುಡಿಸುತ್ತ 


೨೯೧ 


ನಿಂತಿರುವ ಇಬ್ಬರು ವಾದ್ಯಗಾರರಿದ್ದಾರೆ. ಬ್ಯಾಡಗಿ ತಾಲೂಕಿನ ಮುತ್ತೂರಿನ ಕಲ್ಲೇಶ್ವರ ದೇವಾಲಯದ 
ಮುಂದೆ ಒಂದು ಶಾಸನಸಹಿತ ಶಿಲವಿದ್ದು, ಓರ್ವವ್ಯಕ್ತಿ ಕೈಮುಗಿದು ಕುಳಿತಿದ್ದಾನೆ. ಅವನ ಹಿಂದೆ 
ಛತ್ರಿಯನ್ನು ಹಿಡಿದು ನಿಂತಿರುವ ಸೇವಕನಿದ್ದಾನೆ. ಇದೊಂದು ಆತ್ಮಬಲಿದಾನದ ಶಿಲ್ಲವಾಗಿದ್ದು. 
ಆತ್ಮಬಲಿದಾನಗೈದವನು ಪಮುಖ ವ್ಯಕ್ತಿಯಾಗಿದ್ದಾನೆ. ಇದೇ ದೇವಾಲಯದ ಆವರಣದಲ್ಲಿ ಇನ್ನೊಂದು 
ಸೀ ಆತಬಲಿದಾನದ ಶಿಲವಿದೆ. ಇದರಲಿ ಸೀಯೊಬಳು ಕೆಮುಗಿದು ಕುಳಿತಿದಾಳೆ. ಶಾಸನದ ಮೇಲಾಗದಲಿ 
ಮಿ [ pV ಇ ಬ 5) [&) ಭ [Sc 
ಲಿಂಗು, ಅರ್ಚಕ ಮತ್ತು ನಂದಿ ಶಿಲಗಳಿವೆ. 


ಬ್ಯಾಡಗಿ ತಾಲೂಕಿನ ಕುಮ್ಮೂರಿನ ಮೈಲಾರಲಿಂಗೇಶ್ವರ ದೇವಾಲಯದ ಮುಂಭಾಗದಲ್ಲಿ 
ಒಂದು ಅಪರೂಪದ ಆತ್ಮಬಲಿದಾನದ ಶಿಲ್ಪ ಕಂಡುಬರುತ್ತದೆ. ಇಲ್ಲಿ ಪತಿ ತನ್ನ ಪತ್ನಿಯ ಭುಜವನ್ನು 
ಬಳಸಿ ನಿಂತಿದ್ದರೆ, ಪತ್ನಿ ತನ್ನ ಪತಿಯ ಸೊಂಟವನ್ನು ಬಳಸಿ ನಿಂತಿದ್ದಾಳೆ. ಇವರ ಎಡಬದಿಗೆ 
ದೊಡ್ಡ ಕುಂಭವಿದ್ದರೆ, ಬಲಬದಿಯಲ್ಲಿ ಬಿಲ್ಲು ಮತ್ತು ಕೆಳಮುಖವಾಗಿ ಖಡ್ಗವನ್ನು ಕಂಡರಿಸಲಾಗಿದೆ. 
ಇದರ ಮೇಲ್ಲಾಗದಲ್ಲಿ ದಂಪತಿಗಳಿಬ್ಬರು ಕೈಮುಗಿದು ಕುಳಿತಿರುವ ದೃಶ್ಯವಿದೆ. ಮೂರನೆಯ ಹಂತದಲ್ಲಿ 
ತ್ರಿಶೂಲ, ಖಡ್ಗ, ಕಪಾಲ ಮತ್ತು ಡಮರು ಹಿಡಿದು ಪೀಠದ ಮೇಲೆ ಕುಳಿತಿರುವ ಶಿಲಗಳಿದ್ದು, ಆಚೆ- 
ಈಚೆ ಚಾಮರ ಬೀಸುತ್ತಿರುವ ಸ್ತೀಯರಿದ್ದಾರೆ. ನಾಲ್ಕನೆಯ ಹಂತದಲ್ಲಿ ಲಿಂಗುವನ್ನು ಪೂಜಿಸುತ್ತಿರುವ 
ಅರ್ಚಕ ಮತ್ತು ನಂದಿಯ ಶಿಲ್ಲಗಳಿದ್ದು, ಮೇಲ್ಭಾಗದಲ್ಲಿ ಸೂರ್ಯ-ಚಂದರ ಶಿಲ್ಪಗಳಿವೆ. ಇದೊಂದು 
ಧಾರ್ಮಿಕ ಆತ್ಮಬಲಿದಾನವನ್ನು ನಿರೂಪಿಸುವ ಶಿಲವೆಂಬುದು ಸ್ಪಷ್ಟ. ಆದರೆ ಯಾವ ಕಾರಣಕ್ಕಾಗಿ 
ದಂಪತಿಗಳು ಬಲಿದಾನಗೈದರು ಎಂಬ ಬಗ್ಗೆ ಮಾಹಿತಿ ದೊರೆಯುವುದಿಲ್ಲ. ಇದೇ ಗಾಮದಲ್ಲಿ 
ದೊರೆತ ಇನ್ನೊಂದು ಆತ್ಮಬಲಿದಾನದ ಶಿಲದ ಮೊದಲನೆಯ ಹಂತದಲ್ಲಿ ದೇವರ ಮೂರ್ತಿಯ(ಅಸ್ಪಪ್ಪು 
ಮುಂದೆ ವೀರನೊಬ್ಬ ತನ್ನ ಖಡದಿಂದ ಇರಿದುಕೊಳ್ಳುತ್ತಿರುವ ಸನ್ನಿವೇಶವಿದೆ. ಎರಡನೆಯ ಹಂತದಲ್ಲಿ 
ಅಪ್ಪರೆಯರು ವಿಮಾನದಲ್ಲಿ ಕೈಮುಗಿದು ಕುಳಿತ ವೀರನನ್ನು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಮೂರನೆಯ 
ಹಂತದಲ್ಲಿ ಲಿಂಗ, ಅರ್ಚಕ, ನಂದಿ ಮತ್ತು ಕೈಮುಗಿದು ಕುಳಿತ ಆತ್ಮಬಲಿದಾನಗೈದವನ ಶಿಲ್ಪಗಳಿವೆ. 


ಬ್ಯಾಡಗಿ ತಾಲೂಕಿನ ಬೆಳಕೇರಿಯ ಕಲ್ಲೇಶ್ವರ ದೇವಾಲಯದ ಮುಂದೆ ಒಂದು ತುುಟಿತ 
ಶಾಸನಸಹಿತ ಸಮಾಧಿ ಬಲಿದಾನದ ಶಿಲ್ಲವಿದೆ. ಇದರ ಕೆಳಹಂತದಲ್ಲಿ ಬಲಬದಿಗೆ ವೀರನೊಬ್ಬ 
ಖಡ್ಗವನ್ನು ಹಿಡಿದು ಮುನ್ನುಗ್ಗುತ್ತಿರುವ ಶಿಲ್ಪವಿದೆ. ಇದೇ ಹಂತದ ಎಡಭಾಗದಲ್ಲಿ ಗೂಡಿನೊಳಗೆ 
ಕಾಲನ್ನು ಮಡಚಿ ಕುಳಿತಿರುವ ವ್ಯಕ್ತಿಯೊಬ್ಬನ ಶಿಲ್ಪವಿದೆ. ಇದು ವ್ಯಕ್ತಿಯೊಬ್ಬನು ವಿಶೇಷ ಕಾರಣಕ್ಕಾಗಿ 
ಜೀವಂತ ಸಮಾಧಿಯಾದ ವಿಷಯವನ್ನು ಬಿಂಬಿಸುತ್ತದೆ. ಇದರ ಮೇಲಿರುವ ಶಾಸನದ ಸಾಲುಗಳು 
ತ್ರುಟಿತಗೊಂಡಿರುವುದರಿಂದ ಸಮಾಧಿಬಲಿಯಾದ ಕಾರಣ ತಿಳಿಯುವುದಿಲ್ಲ. ಎರಡನೆಯ ಹಂತದಲ್ಲಿ 
ತಮ್ಮ ತೋಳುಗಳನ್ನು ಬಳಸಿ ಬಲಿದಾನಗೈದವನನ್ನು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಮೂರನೆಯ 
ಹಂತದಲ್ಲಿ ಧ್ಯಾನಾಸಕ್ತನಾಗಿ ಕುಳಿತ ವ್ಯಕ್ತಿಯ ಎರಡು ಬದಿಗಳಲ್ಲಿ ಚಾಮರ ಹಿಡಿದ ಸೇವಕಿಯರು 


ನಿಂತಿದ್ದಾ; ರೆ. 


೨೯ 


ಮೇಲಿನ ಶಾಸನಸಹಿತ ಮತ್ತು ಶಾಸನರಹಿತ ಆತ್ಸಬಲಿದಾನದ ಶಿಲ್ಲಗಳಲ್ಲದೆ ಕೇವಲ ಶಾಸನವನ್ನು 
ಮಾತ್ರ ಹೊಂದಿರುವ ಅಪರೂಪದ ಆತ್ಮಬಲಿದಾನದ ಶಿಲ್ಲವೊಂದು ಹಾವೇರಿ ಜಿಲ್ಲೆಯ ಹಿರೇಕೆರೂರು 
ತಾಲ್ಲೂಕು ಅಬಲೂರು" ಗ್ರಾಮದ ಸೋಮೆಶ್ನರ/ಸೋಮನಾಥ ದೇವಾಲಯದ ನವರಂಗದ(ದ್ದಾರದ 
ಬಳಿ) ಎಡಬದಿಗೆ ಇದೆ. ೧೦೪ ಸಾಲಿನ ಈ ಶಾಸನದಲ್ಲಿ ಪವಾಡ ಪುರುಷ ವೀರಶಿವಶರಣ 
ಏಕಾಂತದ ರಾಮಯ್ಯನು ತನ್ನ ತಲೆಯನ್ನೇ ಪಣವಾಗಿಟ್ಟು, ತಲೆಯನ್ನು ಕಡಿದುಕೊಂಡು(ಶಿರಸ್ಸು 
ಪವಾಡ), ತಿರುಗಿ ಪಡೆದು ಶಿವನೇ ದೇವರೆಂದು ಸಿದ್ಧಪಡಿಸಿ, ಜೈನರನ್ನು ಸೋಲಿಸಿ, 
ಜಿನಮೂರ್ತಿಯನ್ನೊಡೆದು ಆ ಸ್ಥಳದಲ್ಲಿ ವೀರಸೋಮೆಶ್ವರನನ್ನು ಸ್ಥಾಪಿಸಿದ ಪ್ರಸಂಗ ಶಾಸನದಲ್ಲಿದೆ. 
ಚಿಕ್ಕ ಚಂಪೂ ಕಾವ್ಯದಂತಿರುವ ಇದನ್ನು ಕೇಶವರಾಜ ಎಂಬುವವನು ರಚಿಸಿದ ಅದನ್ನು ಸರಣ 
ಎಂಬುವವನು ಕಲ್ಲಿನ ಮೇಲೆ ಬರೆದನು. ಸಮಕಾಲೀನ ವ್ಯಕ್ತಿಯೊಬ್ಬನ ಪವಾಡದ ಕಥೆಯನ್ನು 
ಹೇಳುವ ಏಕಮಾತ್ರ ಶಾಸನ ಇದೆಂದರೆ ತಪ್ಪಾಗಲಾರದು. ತನ್ನ ತಲೆಯನ್ನು ಕೊಟ್ಟಾದರೂ ಧರ್ಮದ 
ಅವಹೇಳನವನ್ನು ನಿಲ್ಲಿಸುವುದು ಈ ಶಾಸನದ ವಿಷಯವಾಗಿದೆ. ಜೈನ ಹಾಗೂ ಶೈವರಲ್ಲಿದ್ದ ಘರ್ಷಣೆಯ 
ವಾತಾವರಣವನ್ನು ಈ ಶಾಸನದಿಂದ ತಿಳಿಯಬಹುದಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸೋಮೆಶ್ವರ 
ದೇವಾಲಯದಲ್ಲಿ ಏಕಾಂತ ರಾಮಯ್ಯನ ಪವಾಡಗಳನ್ನು ನಿರೂಪಿಸುವ ಶಿಲ್ಲಗಳು ಕಂಡುಬರುತ್ತವೆ. 
ಪ್ರಸ್ತುತ ಶಾಸನದಲ್ಲಿ ರಾಮಯ್ಯನ ಹುಟ್ಟೂರಾದ ಅಲಂದೆಯ ವರ್ಣನೆ, ರಾಮಯ್ಯನ ಹುಟ್ಟು ಮತ್ತು 
ತಂದೆ-ತಾಯಂದಿರಾದ ಪುರುಷೋತ್ತಮ ಮತ್ತು ಪದ್ಧಾಂಬಿಕೆಯರ ವಿವರ, ರಾಮಯ್ಧನು ಅಬಲೂರಿಗೆ 
ಬಂದದ್ದು, ರಾಮಯ್ಯ ಮತ್ತು ಜೈನರ ಮಧ್ಯೆ ಉಂಟಾದ ಘರ್ಷಣೆ, ಬಿಜ್ಜಳನು ರಾಮಯ್ಯನಿಗೆ 
ಜಯಪತ್ರ ನೀಡಿದ್ದು, ಚಾಲುಕ್ಕ ಸೋಮೆಶ್ನರನಿಂದ ರಾಮಯ್ಯನಿಗೆ ಗೌರವ, ಕದಂಬ ಕಾಮದೇವರಸನಿಂದ 
ರಾಮಯ್ಯನಿಗೆ ಗೌರವ ಮತ್ತು ರಾಮಯ್ಯನ ವ್ಯಕ್ತಿತ್ವ ಇವುಗಳ ಬಗ್ಗೆ ಮಾಹಿತಿ ಇದೆ. 

ರಾಮಯ್ಯ ಮತ್ತು ಜೈನರ ಮಧ್ಯದಲ್ಲಿ ಉಂಟಾದ ಘರ್ಷಣೆಯ ಪ್ರಸಂಗವು ಆತ್ಮಬಲಿಯ 
ಅಂಶವನ್ನು ಒಳಗೊಂಡಿರುವುದರಿಂದ ಅದನ್ನಿಲ್ಲಿ ವಿವರಿಸಲಾಗಿದೆ. ಒಮ್ಮೆ ಬಹ್ಮೇಶ್ವ್ಷರ ದೇವಾಲಯದಲ್ಲಿ 
ಜೈನರು ಜಿನನೇ ದೇವರೆಂದು ಶಿವನ ಎದುರಿನಲ್ಲಿ ರಾಮಯ್ಯನನ್ನು ಕೆಣಕಿದರು. ಶಿವನ ಸನ್ನಿಧಿಯಲ್ಲಿ 
ಅನ್ಯ ದೈವವನ್ನು ಹೊಗಳಲಾಗದು, ಹೋಗಿ ಎಂದು ರಾಮಯ್ಯನು ಹೇಳಿದರೂ ಕೇಳದೆ ವಾದ 
ಮಾಡಿದರು. ಜಗತ್ತಿನ ಸೃಷ್ಟಿಕರ್ತನು, ಆಪತ್ವಾಲದಲ್ಲಿ ಕಾಪಾಡುವವನು, ಕೋಪಬಂದರೆ ಸಂಹಾರ 
ಮಾಡುವ ಶಂಭು ಇರುವಾಗ, ಬೇರೆ ಬೇರೆ ಜನ್ಮಗಳಲ್ಲಿ ಸಂಸಾರದ ಸಂಕಟದಲ್ಲಿ ಸಿಲುಕಿ ಕೊನೆಗೆ 
ತಪಸ್ಸಿಗೆ ಹೋಗಿ ಸುಖವನ್ನು ಪಡೆದ ಜಿನನು ದೇವನೆ ಎಂದು ರಾಮಯ್ಯನೂ ಟೀಕಿಸಿದ. ನಮ್ಮ 
ಶಿವನಂತೆ ನಿಮ್ಮ ಅರ್ಹಂತನು ವರ ಕೊಡುತ್ತಾನೆಯೇ, ಹಿಂದೆ ಅನೇಕ ಶಿವಭಕ್ತರು ಶಿವನಿಂದ ವರ 
ಪಡೆದಿದ್ದಾರೆ ಎಂದ. ಆಗ ಜೈನರು ಹಿಂದಿನವರ ಕಥೆಯನ್ನು ಹೇಳುವುದೇಕೆ. ನಿನ್ನ ತಲೆಯನ್ನು 
ಕಡಿದು ಕೊಟ್ಟು ಮತ್ತೆ ತಿರುಗಿ ಶಿವನಿಂದ ಅದನ್ನು ನೀನು ಪಡೆದರೆ ನೀನೇ ಭಕ್ತ ಅವನೇ ದೇವರು 
ಎಂದು ಸವಾಲು ಹಾಕಿದರು. ನಾನು ಹಾಗೆ ಮಾಡಿದರೆ ನೀವು ಇಡುವ ಪಣವೇನು ಎಂದು 


೨೯೩ 


ರಾಮಯ್ಯ ಕೇಳಿದಾಗ ಜೈನರು ಜಿನನನ್ನು ಕಿತ್ತು ಶಿವನನ್ನು ಸ್ಥಾಪಿಸುತ್ತೇವೆ ಎಂದರು. ಅದರಂತೆ 
ಜೈನರಿಂದ ಓಲೆಯನ್ನು ಬರೆಸಿಕೊಂಡ ರಾಮಯ್ಯ ಹುಲ್ಲುಕಟ್ಟನ್ನು ಕತ್ತರಿಸುವಂತೆ ತನ್ನ ತಲೆಯನ್ನು 
ಕತ್ತರಿಸಿಕೊಂಡನು. ಏಳು ದಿನಗಳ ಬಳಿಕ ಶಿವನ ಕರುಣೆಯಿಂದ ರುಂಡ-ಮುಂಡಗಳರಡೂ ಸೇರಿದವು. 
ಜೈನರೆಲ್ಲ ಸೇರಿ ರಾಮಯ್ಯನಲ್ಲಿ ಕಾಲು ಹಿಡಿದು ಬೇಡಿದರೂ ರಾಮಯ್ಯ ಸುಮ್ಮನಿರದೆ ಜಿನನ 
ತಲೆಯನ್ನು ಒಡೆದು ಹಾಕಿದ. ಈ ಪ್ರಸಂಗವನ್ನೇ ಸೋಮೆಶ್ವರ ದೇವಾಲಯದ ಜಾಲಂದ ಶಿಲ್ಲಗಳು 
ನಿರೂಪಿಸುತ್ತವೆ. ಜೈನರು ಏಕಾಂತ ರಾಮಯ್ಯನಿಗೆ ಓಲೆಯನ್ನು ಕೊಡುವ ಠಾವು ಎಂಬ ಬರಹವೂ 
ಅಲ್ಲಿದೆ. ಜೈನರೊಂದಿಗೆ ನಡೆದ ಯುದ್ದದಲ್ಲಿ ರಾಮಯ್ಯನು ಜಯಶಾಲಿಯಾಗಿ ಜಿನನನ್ನು ಒಡೆದು 
ಹಾಕಿ ಸೋಮೇಶ್ವರನನ್ನು ಅಲ್ಲಿ ಪ್ರತಿಷ್ಠೆ ಮಾಡಿಸಿದ ವಿವರ ಶಾಸನದಲ್ಲಿದೆ. ಹಾಗಾಗಿ ಮೇಲಿನ 
ಶಾಸನವು ಶಿರಸ್ಸು ಪವಾಡ ಮೆರೆದ ಏಕಾಂತ ರಾಮಯ್ಯನ ಆತ್ಮಬಲಿದಾನವನ್ನು ನಿರೂಪಿಸುವ 
ಪ್ರಮುಖ ಶಾಸನವಾಗಿದೆ. ಸಾಮಾನ್ಯವಾಗಿ ಆತ್ಮಬಲಿದಾನ ಶಿಲ್ಲಗಳು ಶಾಸನದೊಂದಿಗೆ ಶಿಲ್ಲವನ್ನು 
ಅಥವಾ ಕೇವಲ ಶಿಲ್ಲವನ್ನು ಮಾತ್ರ ಹೊಂದಿರುವುದು ಸಹಜ. ಆದರೆ ಇದು ಕೇವಲ ಶಾಸನವನ್ನು 
ಮಾತ್ರ ಹೊಂದಿದ್ದು, ಇದಕ್ಕೆ ಸಂಬಂಧಿಸಿದ ಶಿಲ್ಲಗಳು ಸೋಮೇಶ್ವರ ದೇವಾಲಯದ ಕಟಾಂಜನದ 
ಹೊರಭಾಗದಲ್ಲಿರುವುದು ಒಂದು ವಿಶೇಷ ಮತ್ತು ೧೦೪ ಶಾಸನ ಸಾಲುಗಳ ದೊಡ್ಡ ಆತ್ಮಬಲಿದಾನದ 
ಶಾಸನ ಹಾವೇರಿ ಜಿಲ್ಲೆಯಲ್ಲಿ ಮತ್ತೆಲ್ಲೂ ದೊರೆಯುವುದಿಲ್ಲ. 


ಇವುಗಳಲ್ಲದೆ ಹಾವೇರಿ ಜಿಲ್ಲೆಯಲ್ಲಿ ಹಿಂದೂ ಆತ್ಮಬಲಿದಾನವನ್ನು ಸೂಚಿಸುವ ಕೆಲವು 
ಶಿಲ್ಲಗಳು ದೊರೆಯುತ್ತವೆ. ತೊರೂರು ಗ್ರಾಮದಲ್ಲಿ ಖಡ್ಗ ಹಿಡಿದು ಕುಳಿತಿರುವ ಶಿಲ್ಪವೊಂದು ಸಿಕ್ಕಿದೆ. 
ಕೂಸನೂರು ಗಾಮದ ಪ್ರಾಚೀನ ದೇವಾಲಯದ ಆವರಣದಲ್ಲಿ ಧ್ಯಾನಾಸಕ್ತನಾಗಿ ಕುಳಿತ ಒಂದು 
ದೊಡ್ಡ ಗಡ್ಡದಾರಿ ಮೂರ್ತಿ ಶಾಸನಗಳ ಸಮೀಪದಲ್ಲಿ ಬಿದ್ದಿದೆ. ಹಾಗೆಯೇ ದೇವರಗುಡ್ಡ ಗ್ರಾಮದ 
ಗುಡ್ಡದ ಕೆಳಗೆ ಕೈಮುಗಿದು ಕುಳಿತ ದೊಡ್ಡದಾಗ ಶಿಲ್ಲವು ಕಂಡುಬರುತ್ತದೆ. ಇವುಗಳೆಲ್ಲ ಆತ್ಮಬಲಿದಾನಗೈದ 
ವ್ಯಕ್ತಿಗಳ(ಮಹಾಪುರುಷರ) ಶಿಲಗಳಾಗಿರುವ ಸಾಧ್ಯತೆ ಇದೆ. ನೂಕಾಪುರದಲ್ಲಿ ಕಟ್ಟೆಯಮೇಲೆ ಕೈಮುಗಿದು 
ನಿಂತಿರುವ ದಂಪತಿಗಳ ಶಿಲ್ಪವಿದೆ. ಹೆಡಿಯಾಲದಲ್ಲಿಯೂ ಹೀಗೆ ದಂಪತಿಗಳು ಕೈಮುಗಿದು ನಿಂತಿರುವ 
ಶಿಲ್ಪ ಸಿಕ್ಕಿದೆ. ಇವು ಸಹ ದಂಪತಿಗಳ ಆತ್ಮಬಲಿದಾನವನ್ನು ಸೂಚಿಸುವ ಶಿಲ್ಲಗಳಾಗಿರಬಹುದು. 
ಗುಡ್ಡದಬೇವಿನಹಳ್ಳಿಯಲ್ಲಿ ಎರಡು ಹಂತಗಳ ಶಿಲ್ಲವೊಂದಿದ್ದು, ಅದರ ಒಂದನೆಯ ಹಂತದಲ್ಲಿ 
ಪುರುಷನೊಬ್ಬ ಬಲಗೈಯಲ್ಲಿ ಖಡ್ಗವನ್ನು ಮೇಲಕ್ಕೆತ್ತಿ ಹಿಡಿದಿರುವ ಶಿಲ್ಲವಿದೆ. ಎರಡನೆಯ ಹಂತದಲ್ಲಿ 
ಅವನನ್ನು ಅಪ್ಪರೆಯರು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಇದೊಂದು ಆತ್ಮಬಲಿದಾನದ ಶಿಲವೆಂಬುದರಲ್ಲಿ 
ಅನುಮಾನವಿಲ್ಲ. ಆದರೆ ಆ ಬಲಿದಾನಕ್ಕೆ ಕಾರಣವೇನೆಂಬುದು ತಿಳಿದುಬರುವುದಿಲ್ಲ. 


೫.೨ ಜೈನ ಧಾರ್ಮಿಕ ಆತ್ಮಬಲಿದಾನ ಸ್ಮಾರಕ ಶಿಲ್ಪಗಳು 

ಭಾರತದ ಪ್ರಮುಖ ಧಾರ್ಮಿಕ ಪಂಥಗಳಲ್ಲಿ ಜೈನಧರ್ಮವೂ ಒಂದು. ಹಿಂದೂಧರ್ಮವು 
ಸಮಾನ ತತ್ವಗಳ ಆಧಾರದ ಮೇಲೆ ರೂಪಗೊಳ್ಳುತ್ತಿರುವಂತೆ, ಇನ್ನೊಂದು ಕಡೆಯಲ್ಲಿ ಶ್ರೇಷ್ಠವಾದ 
ತತ್ವಗಳು ಗೌಣವಾಗಿ ಜಡ್ಡುಗಟ್ಟಿದ ಅರ್ಥಹೀನ ಸಂಪ್ರದಾಯಗಳು ಸಮಾಜದಲ್ಲಿ ಪ್ರಬಲವಾದವು. 


೨೯೪ 


ಇದಕ್ಕೆ ಪ್ರತಿಯಾಗಿ ಸರಳ ಹೊಸ ಮಾರ್ಗಗಳನ್ನು ಹುಡುಕುವ ಪ್ರಯತ್ನಗಳಲ್ಲಿ ಜೈನ ಮತ್ತು ಬೌದ್ದ 
ಪಂಥಗಳು ಹುಟ್ಟಿದವು. ಚತುರ್ವರ್ಣಗಳನ್ನು ಅನುಸರಿಸುವವರಲ್ಲಿ ಮೇಲು-ಕೀಳೆಂಬ ಅನಾರೋಗ್ಯಕರ 
ಭಾವನೆಗಳು ಬೆಳದುಬಂದವು. ಇದನ್ನು ಹೊಗಲಾಡಿಸಿ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಸ್ಥಾನವನ್ನು 
ತಂದುಕೊಡಲು ಜೈನ ತೀರ್ಥ೦ಕರರು ಮತ್ತು ಬೌದ್ದ ಮತದ ಗೌತಮ ಬುದ್ಧ ತಮ್ಮ ತಮ್ಮ ಬೋಧನೆ 
ನಡವಳಿಕೆಗಳ ಮೂಲಕ ಪ್ರಯತ್ನಿಸಿದರು. ಜೈನ ಸಂಪ್ರದಾಯದ ಪ್ರಕಾರ ಜೈನಧರ್ಮದ ಸ್ಥಾಪಕ 
ಮೊದಲನೆಯ ತೀರ್ಥಂಕರ ಯಷಭದೇವ(ಆದಿನಾಥ). ಇಪ್ಪತ್ಲೂರನೆಯ ತೀರ್ಥಂಕರ ಪಾರ್ಶ್ರನಾಥ 
ಮತ್ತು ಕೊನೆಯವ ಮಹಾವೀರ. ಅಹಿಂಸೆ, ಸತ್ಯ, ಅಸ್ಟೇಯ, ಅಪರಿಗಹ ಮತ್ತು ಬ್ರಹ್ಮಚರ್ಯ 
ಎಂಬವು ಈ ಧರ್ಮದ ಮಹಾನ್‌ ತತ್ವಗಳು. ಜೈನ ಧರ್ಮದಲ್ಲಿ ದಿಗಂಬರ ಮತ್ತು ಶ್ವೇತಾಂಬರ 
ಎಂಬ ಪಂಥಗಳಿವೆ. ಭಾರತದ ಸಾಂಸ್ಕೃತಿಕ ಜೀವನವನ್ನು ರೂಪಿಸುವಲ್ಲಿ ಜೈನಧರ್ಮದ ಪಾತ್ರ 
ಅಪಾರವೆಂದು ಹೇಳಬಹುದು.” 


ದಕ್ಷಿಣ ಭಾರತದ ಜೈನಧರ್ಮದ ಇತಿಹಾಸವೆಂದರೆ ಕರ್ನಾಟಕದ ಜೈನಧರ್ಮದ ಇತಿಹಾಸವೇ 
ಆಗಿದೆ ಎಂಬ ಡಾ. ಬಿ.ಎ. ಸಾಲಿತೊರೆ ಅವರ ಅಭಿಪ್ರಾಯ ಅತ್ಯಂತ ಸೂಕ್ಷವಾದುದಾಗಿದೆ. ಕರ್ನಾಟಕಕ್ಕೂ 
ಜೈನಧರ್ಮಕ್ಕೂ ಬಹು ನಿಕಟವಾದ ಸಂಬಂಧವಿದೆ. ಜೈನ ತೀರ್ಥ ಂ೦ಕರರೆಲ್ಲರೂ ಉತ್ತರ ಭಾರತದಲ್ಲಿ 
ಜನಿಸಿ ಧರ್ಮವನ್ನು ಬೋಧಿಸಿದರು. ಆದರೆ ಪ್ರಸಿದ್ಧ ಜೈನಾಚಾರ್ಯರೆಲ್ಲ ದಕ್ಷಿಣ ಭಾರತದಲ್ಲಿ 
ಅದರಲ್ಲೂ ಕರ್ನಾಟಕದಲ್ಲಿ ಜನಿಸಿ ಜೈನಧರ್ಮವನ್ನು ಅಭಿವೃದ್ದಿಗೆ ತಂದರು. ಕುಂದಕುಂದಾಚಾರ್ಯ, 
ಸಮಂತಭದ್ರಾಚಾರ್ಯ, ಪೂಜ್ಯಪಾದ, ಕವಿಪರಮೇಷ್ಠಿ, ಅಕಲಂಕ, ವಿದ್ಯಾನಂದ, ವೀರಸೇನಾಚಾರ್ಯ 
ಹಾಗೂ ಜಿನಸೇನಾಚಾರ್ಯ ಮುಂತಾದವರು ಕನ್ನಡ ನಾಡಿನಲ್ಲಿ ಜನಿಸಿ, ಜೈನ ಶಾಸ್ತಗಂಥಗಳನ್ನು 
ರಚಿಸಿ, ಜೈನ ಆಚಾರ ವಿಚಾರಗಳನ್ನು ಪ್ರಚಾರಗೊಳಿಸಿದರು.*- ಭದ್ರಬಾಹು ಮುನಿಗಳು ಮತ್ತು 
ಸಂಪ್ರತಿ ಚಂದ್ರಗುಪರು ತಮ್ಮ ಹನ್ನೆರಡು ಸಹಸ್ತದಷ್ಟು ಮುನಿ ಸಂಘದೊಡನೆ ಕ್ರಿ.ಪೂ. ಮೂರನೆಯ 
ಶತಮಾನದಲ್ಲಿ ಉಜ್ಜಯನಿಯನ್ನು ತೊರೆದು ದಕ್ಷಿಣ ಭಾರತಕ್ಕೆ ಆಗಮಿಸಿದರು ಎಂದು ಬಹುಸಂಖ್ಯಾತ 
ವಿದ್ವಾಂಸರ ಅಭಿಪ್ರಾಯವಾಗಿದೆ. ಹಾಗಾಗಿ ಈ ಕಾಲಾವಧಿಯಲ್ಲಿ ಜೈನಧರ್ಮವು ಕರ್ನಾಟಕಕ್ಕೆ 
ಆಗಮಿಸಿತೆಂದು ಹೇಳುವುದು ಸೂಕ್ತ. ಜೈನಧರ್ಮದ ಪಂಥಗಳಾದ ದಿಗಂಬರ ಮತ್ತು ಶ್ವೇತಾಂಬರರು 
ಕರ್ನಾಟಕದಲ್ಲಿ ಬಹುಸಂಖ್ಯೆಯಲ್ಲಿ ಇದ್ದರಾದರೂ, ಇವೆರಡನ್ನೂ ಮೀರಿಸುವ ರೀತಿಯಲ್ಲಿ ಯಾಪನೀಯ 
ಪಂಥವು ಕರ್ನಾಟಕದಲ್ಲಿಯೇ ಉಗಮವಾಗಿ ತನ್ನ ಪ್ರಬಲ ಅಸ್ತಿತ್ವವನ್ನು ಇಲ್ಲಿ ಪಡೆದುಕೊಂಡಿತ್ತು.”“ 


೫.೨.೧ ನಿಸಿದಿಗಲ್ಲುಗಳ ಅರ್ಥ ಮತ್ತು ಪ್ರಕಾರಗಳು 

ವೀರರಿಗೆ ವೀರಗಲ್ಲುಗಳನ್ನು ಸ್ಥಾಪಿಸುತ್ತಿದ್ದಂತೆ, ಸನ್ಯಸನ ವಿಧಿಯಿಂದ ಮಡಿದವರ ನೆನೆಪಿಗಾಗಿ 
ಜೈನಧರ್ಮೀಯರು ಕೆಲವು ಸ್ಮಾರಕಗಳನ್ನು ನಿಲ್ಲಿಸುತ್ತಿದ್ದರು. ಇವುಗಳನ್ನು "ನಿಸಿದಿಗಲ್ಲು'ಗಳಂದು 
ಕರೆಯುತ್ತಾರೆ. ಶಾಸನಗಳಲ್ಲಿ "ನಿಸಿಧಿಗೆ' "ನಿಶೀಧಿಗೆ', "ನಿಸಿಧಿ', "ನಿಶೇಧಿಕಾ' "ನಿಸಿಧಿಗೆ” "ನಿಷಿದ್ಯಾಲಯ, 
"ನಿಸಿದಿಗೆ' ಎಂದು ಬಳಕೆಯಾಗಿರುವ ಈ ಪದಕ್ಕೆ ಸಂಸ್ಥೃತದಲ್ಲಿ "ನಿಷೀದಿಕಾ' ಮತ್ತು ಪ್ರಾಕೃತದಲ್ಲಿ 
"ನಿಸೀಹಿಯಾ' ಎಂಬ ರೂಪಗಳುಂಟು. ನಿಸಿದಿಗಳಲ್ಲಿ ಸನ್ಯಸನದ ವಿಷಯವನ್ನು ಮಾತ್ರ ಹೇಳಿರಬಹುದು 


೨೯೫ 


ಅಥವಾ ಅದರ ಜೊತೆಗೆ ಸನ್ಯಾಸವನ್ನು ಸ್ಟೀಕರಿಸಿದ ವ್ಯಕ್ತಿಯ ಚಿತ್ರವೂ ಇರಬಹುದು." ಸಲ್ಲೇಖನ 
ಇಲ್ಲವೆ ಸಮಾಧಿ ಮರಣದಿಂದ ಮಡಿದವರ ಸ್ಮಾರಕವಾಗಿ ನಿಲ್ಲಿಸಿದ ಕಲ್ಲುಗಳನ್ನು ಅಥವಾ ಬರೆಸಿದ 
ಬರಹಗಳನ್ನು ನಿಸಿದಿಗಲ್ಲು ಅಥವಾ ನಿಸಿದಿಗೆ ಎಂದು ಕರೆಯುತ್ತಾರೆ." 


"ನಿಶಹೀಯ' ಎಂಬ ಪ್ರಾಕೃತ ಪದವನ್ನು ಸಮೀಕರಿಸಿ, "ನಿಶದ್ಯ' ಹಾಗೂ "ನಿಶೀದಿಕ' ಎಂಬ 
ಸಂಸ್ಥೃತಪದಗಳೊಡನೆ ಸಮೀಕರಿಸಿ "ನಿಸಿದಿ' ಎಂಬುದು ಶರೀರದಂಡನೆಗೆ ಆಯ್ಕೆಮಾಡಿಕೊಳ್ಳುವ 
ಸ್ಥಾನ ಅಥವಾ ಕುಳಿತುಕೊಳ್ಳುವ ಭಂಗಿಗೆ ಸಂಬಂಧಿಸಿರಬಹುದೆಂದು ಆ.ನೇ. ಉಪಾಧ್ಯೆಯವರು 
ಸೂಚಿಸಿರುವರು.? ಪಿ.ಕೆ. ಆಚಾರ್ಯರು ನಿಸಿದಿಯನ್ನು ‘A house to rest, atomb a monu- 
meಗt' ಎಂದು ಅರ್ಥೈಸಿದ್ದಾರೆ. ಗುರುವಿನ ಹತ್ತಿರ ಕುಳಿತು ಪ್ರಾಣ ತ್ಯಜಿಸಿದ ಸ್ಥಳಕ್ಕೆ ಆ ಸ್ಥಳವು 
ಮುಂದಿನವರ ನೆನಪಿನಲ್ಲಿ ಉಳಿಯುವುದಕ್ಕಾಗಿ ಕೆತ್ತಿದ ಬರಹಕ್ಕೆ "ನಿಷೀದಿಕಾ' ಎಂದು ಹೆಸರು. 
"ಸದ್‌' ಎಂಬ ಧಾತುವಿನಿಂದ ಹೊರಟ ನಿಷತ್ತಿ ಎಂಬ ಪದಕ್ಕೆ sitting, resting ಎ೦ದೂ 
"ನಿಷಾದಿನ್‌' ಎಂಬ ಶಬ್ದಕ್ಕೆ sittin ರಂwಗ ಅಥವಾ yin ಎಂದೂ ಅರ್ಥಗಳಿವೆ. ಬಂಡೆಗಳ 
ಮೇಲೆ ಇಂತಹ ಬರಹಗಳಿದ್ದರೆ ಆ ಬಂಡೆಯ ತುದಿಯಲ್ಲಿ ಮಳೆ-ಬಿಸಿಲುಗಳನ್ನು ಸಹಿಸಿ ಆ 
ವ್ಯಕ್ತಿಯು ವ್ರತವನ್ನು ಪೂರೈಸಿದನು ಎಂದು ತಿಳಿಯಬೇಕು ಎಂದು ಚಿದಾನಂದಮೂರ್ತಿಯವರು 
ಹೇಳುತ್ತಾರೆ.” ದೇವರಕೊಂಡಾರೆಡ್ಡಿಯವರು ನಿಷದಿ ಎಂದರೆ ಸಮೀಪದಲ್ಲಿರು ಎಂದರ್ಥ ಎಂಬುದಾಗಿ 
ಹೇಳುತ್ತಾ ವತಧಾರಿಯಾದ ವ್ಯಕ್ತಿಯ ಬಳಿ ಆತನಿಗೆ ವತದೀಕ್ಷೆ ಕೊಟ್ಟ ಗುರುಗಳು ಅಥವಾ ಬೇರೆ 
ಯಾರಾದರೊಬ್ಬರು ಜೈನ ತತ್ವಗಳನ್ನೋ, ಜೈನ ಪುಣ್ಯಕಥೆಗಳನ್ನೋ ಹೇಳುತ್ತಿದ್ದರು. ಈ ವಿವರಗಳನ್ನು 
ನಿಷದಿ ಕಲ್ಲುಗಳ ಮೇಲೆ ಇರುವ ಉಬ್ಬು ಕೆತ್ತನೆಗಳಿಂದ ತಿಳಿಯಬಹುದು. ನಿಸಿದಿ ಕಲ್ಲು ಹೀಗೆಯೇ 
ಇರಬೇಕೆಂಬ ನಿಯಮ ಇದ್ದಂತಿಲ್ಲ ಎಂಬುದಾಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ.*” 


ಶಾಸನಗಳಲ್ಲಿ ನಿಶೀಧಿಕಾ, ನಿಶಿದಿ, ನಿಶಿಧಿ, ನಿಶಿದಿಗೆ, ನಿಶೀಧಿಗೆ, ನಿಷದ್ಧಿಕಾ ಇತ್ಯಾದಿಯಾಗಿ 
ಸಿಗುವ ಈ ಪದದ ಸರಿಯಾದ ರೂಪ ಮತ್ತು ಸರಿಯಾದ ಅರ್ಥ ಇನ್ನೂ ಚರ್ಚೆಯ ವಲಯದಲ್ಲಿ 
ನಿಂತಿದೆ. ಸದ್‌ ಧಾತುವಿನಿಂದ ಉತ್ಪನ್ನವಾಗುವ ನಿಷತ್ತಿ, ನಿಷಾದಿನ್‌ ಪದಗಳಿಗೆ ಕುಳಿತುಕೊಳ್ಳುವಿಕೆ, 
ವಿಶ್ರಮಿಸುವಿಕೆ ಎಂದು ಅರ್ಥ. ಇದರಿಂದ ಹೊರಡುವ ನಿಷೀದಿಕಾ ಎಂಬುದೇ ಸರಿಯಾದ ರೂಪವೆಂದು 
“ವ್ರತಧಾರಿ ಕುಳಿತ ಸ್ಥಳದಲ್ಲಿ ಮಾಡಿದ ಗುರುತು” ಎಂದು ಕೆಲವರು ಹೇಳುತ್ತಾರೆ. “ನಿಷೀಿಧಿಯಂ 
ನಿಚಿಸಿ”, “ನಿಶೀಧಿಯಂ ಮಾಡಿಸಿ” ಇತ್ಯಾದಿಗಳನ್ನಾಧರಿಸಿ “ನಿ೩ಧಿ” ಎಂಬುದಕ್ಕೆ ದಹನ ಸ್ಥಳದಲ್ಲಿ 
ರಚಿಸಿದ ಸ್ಮಾರಕ ಎಂಬ ಅರ್ಥವನ್ನು ಕೆಲವರು ಹೇಳುತ್ತಾರೆ.” ಈ ಪದವು ದೇಹದಂಡನಕಾರರು 
ಆಯ್ದುಕೊಂಡ ಸ್ಥಳ ಮತ್ತು ಭಂಗಿಯನ್ನು ಸೂಚಿಸುವುದು. ಇದು ಮನನಕ್ಕಾಗಿ ಆಯ್ದುಕೋಂಡ 
ಸ್ಪಚ್ಛ ಸ್ಥಳ, ಮನನ ಸ್ಥಳ, ಭಂಗಿ, ಮಾನಸಿಕ ಸ್ಥಿತಿ ಅಥವಾ ಶರೀರವನ್ನು ವಿಸರ್ಜಿಸುವ ಸ್ಥಳಗಳನ್ನು 
ಸೂಚಿಸುವುದು. ಆದರೆ ಅದನ್ನು ಸಾಮಾನ್ಯವಾಗಿ ವತಾಚರಣೆಯ ಮೂಲಕ ಸಾವನ್ನಪ್ಪಿದವರ 
ಗೌರವಾರ್ಥ ನಿರ್ಮಿಸಿದ ಸ್ಮಾರಕಗಳಿಗೆ ಅನ್ವಯಿಸಲಾಗಿರುವುದನ್ನು ಐತಿಹಾಸಿಕ ಪ್ರಮಾಣಗಳು 
ಸಾಧೃಶ್ಯಪಡಿಸುವವು. 


೨೯ 


ಒಟ್ಟಿನಲ್ಲಿ ಉಪವಾಸ ವತದಿಂದ ಅಥವಾ ಸಲ್ಲೇಖನವನ್ನು ಆಚರಿಸಿ, ಪಂಚ ಪರಮೇಷ್ಠಿಗಳನ್ನು 
ಸ್ಮರಿಸುತ್ತಾ ಸಮಾಧಿಮರಣ ಹೊಂದಿದವರ ಸ್ಥಾರಕಗಳೇ ನಿಸಿದಿಗಳು. ಇವುಗಳನ್ನು ಸಮಾಧಿಮರಣ 
ಹೊಂದಿದವರು ಸಲ್ಲೇಖನವ್ರತ ಸ್ವೀಕರಿಸಿದ ಸ್ಥಳದಲ್ಲಾಗಲೀ, ಅವರು ಸಮಾಧಿಮರಣ ಹೊಂದಿದ 
ಸ್ಥಳದಲ್ಲಾಗಲೀ, ಅಥವಾ ಅವರ ಅಂತ್ಯ ಸಂಸ್ಕಾರ ನಡೆದ ಸ್ಥಳದಲ್ಲಿಯೇ ಆಗಲೀ ಇಲ್ಲವೆ 
ತೀರ್ಥಸ್ಥಳದಲ್ಲಾಗಲೀ ನಿರ್ಮಿಸುತ್ತಿದ್ದರು ಎಂದು ಹೇಳಬಹುದು. "ನಿಸಿದಿ' ಎಂಬ ಪದಕ್ಕೆ ಸಂವಾದಿಯಾಗಿ 
ನಿಸಿದಿಗೆ, ನಿಸಿಧಿಗೆ, ನಿಶಿದಿ, ನಿಶಿಧಿ, ನಿಷಿಧಿ, ನಿಷಿದ್ದಿ, ನಿಸಿದ್ದಿ, ನಿಸದ್ದಿ, ನಿಸದ್ದಿ, ನಿಸುದ್ದಿ, ನಿಸ್ತಿ. 
ನಿಶೀಧಿಗೆ, ನಿಷಧಿಗೆ, ನಿಷದಿ, ನಿಷಧ, ನಿಷದ್ಯಾ, ನಿಷದ್ಯಕಾ, ನಿಷಧ್ಯಾಂ, ನಿಶೀದೀಕಾ, ನಿಷಿಧ್ಯಾಲಯ. 
ನಿಷದ್ಯಾಯ, ನಿಸ್ತಿಗೆ ಮುಂತಾದ ಇಪ್ಪತ್ತೆರಡು ವಿಭಿನ್ನ ರೂಪಗಳನ್ನು ನಿಸಿಧಿ ಶಾಸನಗಳಲ್ಲಿ ಬಳಸಲಾಗಿದೆ. 
ಸಾಮಾನ್ಯವಾಗಿ "ನಿಸಿದಿ' ಎಂಬ ಶಬ್ದರೂಪವನ್ನು ಹೆಚ್ಚಿನ ಶಾಸನಗಳಲ್ಲಿ ಬಳಸಿರುವುದನ್ನು 


ಕಾಣಬಹುದು. 


ಸಮಾಧಿ ಮರಣ ಹೊಂದಿದವರ ಸ್ಮಾರಕಗಳಾಗಿ ನಿಸಿದಿಗಳನ್ನು ನಿರ್ಮಿಸುವ ಪದ್ದತಿಯು 
ಸಾವಿರಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದೆ. ಇವು ಪಾದಗಳ ರೂಪದಲ್ಲಿ, ಶಾಸನದ 
ರೂಪದಲ್ಲಿ, ಶಾಸನ ಹಾಗೂ ಶಿಲ್ಪ ಎರಡನ್ನೂ ಹೊಂದಿರಬಹುದು. ಶಿಲ್ಲಗಳಾಗಿದ್ದರೆ ವ್ರತಧಾರಿಯ 
ಶಿಲ್ಪ ಸಲ್ಲೇಖನ ಬೋಧಿಸಿದ ಜೈನ ಅಚಾರ್ಯರ ಶಿಲ್ಪ ಹಾಗೂ ಜಿನನ ಶಿಲ್ಪ ಮತ್ತು ವ್ರತಧಾರಿಯ 
ಸ್ಪರ್ಧೋತ್ಯಮಣ ಶಿಲ್ಪಗಳನ್ನು ಹೊಂದಿರುತ್ತವೆ. ನಿಸಿದಿಗಳ ನಿರ್ಮಾಣ ವೈವಿದ್ಯಮಯವಾಗಿದ್ದು, ಶಾಸನದ 
ರೂಪದಲ್ಲಿ, ಶಿಲ್ಪ ಮತ್ತು ಶಾಸನ ಎರಡೂ ರೂಪದಲ್ಲಿ, ಪಾದದ ರೂಪದಲ್ಲಿ, ಪಾದ ಮತ್ತು ಶಾಸನ 
ಎರಡೂ ರೂಪದಲ್ಲಿ, ಬಸದಿಯ ರೂಪದಲ್ಲಿ, ಪಟ್ಟಶಾಲೆ ರೂಪದಲ್ಲಿ, ದಾನಶಾಲೆ ರೂಪದಲ್ಲಿ, 
ಬಂಡೆಗಲ್ಲು, ಗುಂಡುಕಲ್ಲು, ಮಂಟಪಗಳ ರೂಪದಲ್ಲಿ, ಸಂಭಕೂಟ ಮತ್ತು ಫಲಕಗಳ ರೂಪದಲ್ಲಿ, 
ವಿಗ್ರಹ, ಕಟ್ಟಡ, ತೇರು ಇತ್ಕಾದಿ ರೂಪದಲ್ಲಿ, ಒಮ್ಮಾಳಿಗೆ ರೂಪದಲ್ಲಿ ನಿರ್ಮಿಸುವುದಲ್ಲದೆ, ಮುಡುಪಿದ 
ವ್ಯಕ್ತಿಯ ಪ್ರತಿರೂಪ ನಿರ್ಮಿಸುವುದು, ಪಂಚ ಪರಮೇಷ್ಠಿಗಳ ಶಿಲ್ಪ ನಿರ್ಮಿಸುವುದು, ತಮ್ಮ ಸ್ಮಾರಕವಾಗಿ 
ತಾವೇ ತೀರ್ಥಂಕರರ ಅಥವಾ ಯಕ್ಷಿಯರ ವಿಗಹ ನಿರ್ಮಿಸುವುದು, ಶಿಲಾಕೂಟ ನಿರ್ಮಿಸುವುದು 
ಹೀಗೆ ಹಲವು ತರಹದ ನಿಸಿದಿ ಸ್ಮಾರಕಗಳು ಅಸ್ತಿತ್ವದ್ದಲಿದ್ದವು.”" ಇವನ್ನು ಸ್ತಂಭ, ಕಂಬ, ಮಾನಸ್ತಂಭ, 
ಜಯಸ್ತಂಭ, ಚಾಗದಕಂಬ, ಶಿಲಾಸ್ತಂಭ, ಕಲ್ಲದಾನಶಾಲ, ಜಿನಶಾಸನ, ಮುಡಿಜೆ, ಕಲ್ಲು ಭವನ, 
ಸಮಾಧಿಕಲ್ಲು, ನಿಸಿದಿಗೆಯ ಕಲ್ಲು, ನಿಸದಿಗೆ ಪ್ರತಿಮೆ ಎಂದೂ ಸಹ ಕರೆಯಲಾಗಿದೆ.*: 


ಸಮಾಧಿ ಮರಣವನ್ನು ಪಡೆದವರು ಸ್ನಾರಕಗಳ ಗೌರವಕ್ಕೆ ಅರ್ಹರೆನಿಸಿದ ಕಾರಣ 
'ಪರೋಕ್ಷವಿನಯ'ವಾಗಿ ಅದನ್ನು ನೆರವೇರಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಹತ್ತಿರದ ಬಂಧುಗಳು 
ಅಥವಾ ಶಿಷ್ಠರು ಧನ ವಿನಿಯೋಗಿಸಿ ಅದನ್ನು ಪೂರೈಸುತ್ತಿದ್ದರು. ಗಂಡಂದಿರು ಪತ್ನಿಯರ ಸ್ಥಾರಕವನ್ನು, 
ಸಹೋದರಿಯರು ತಮ್ಮ ಸಹೋದರರ-ಸಹೋದರಿಯರ ಸ್ಮಾರಕವನ್ನು, ಪುತ್ತರು ತಮ್ಮ ತಂದೆ- 
ತಾಯಿಯರ ಸ್ಮಾರಕವನ್ನು ಪತ್ನಿಯರು ತಮ್ಮ ಗಂಡನ ಸ್ಮಾರಕವನ್ನು, ಕಂತಿಯರು ಕಂತಿಯರ 
ಸ್ನಾರಕಗಳನ್ನು ಶ್ರಮಣರು, ಮುನಿಗಳ ಸ್ಮಾರಕವನ್ನು, ಶ್ರಾವಕಿಯರು ತಮ್ಮ ಗುರುಗಳ ಸ್ಮಾರಕವನ್ನು 
ನಿರ್ಮಿಸಿದ ಉದಾಹರಣೆಗಳು ಶಾಸನಗಗಳಲ್ಲಿ ದೊರೆಯುತ್ತವೆ.” 


೨೯೭ 


೫.೨.೨ ನಿಸಿದಿ ಶಾಸನಗಳ ಇತಿಹಾಸ, ಭಾಷೆ ಮತ್ತು ಲಿಪಿ 


ಆರಂಭದಲ್ಲಿ ಬಂಡೆಗಲ್ಲು ಹಾಗೂ ಗುಂಡುಕಲ್ಲುಗಳ ಮೇಲೆ ನಿಸಿದಿ ಶಾಸನಗಳನ್ನು ಬರೆಸುವ 
ಪದ್ದತಿ ರೂಢಿಯಲ್ಲಿತ್ತು. ಪ್ರತ್ಯೇಕ ನಿಸಿದಿ ಶಿಲಾಫಲಕಗಳ ನಿರ್ಮಾಣ ಹನ್ನೆರಡನೆಯ ಶತಮಾನದಲ್ಲಿ 
ಹೆಚ್ಚು ಪ್ರಸಾರಕ್ಕೆ ಬಂದರೂ ಅದರ ಪ್ರಾರಂಭವನ್ನು ಹತ್ತನೆಯ ಶತಮಾನದಲ್ಲೇ ಕಾಣಬಹುದು. 
ಅತ್ಯಂತ ಪ್ರಾಚೀನ ನಿಸಿದಿ ಶಾಸನ ಎಂದರೆ ಶ್ರವಣಬೆಳಗೋಳದ ಚಿಕ್ಕಬೆಟ್ಟದಲ್ಲಿರುವ ಗುಣಭೂಷಿತ 
ಮುನಿಯ ನಿಸಿದಿ. ಬಿ.ಎಲ್‌. ರೈಸ್‌ರವರು ಇದರ ಕಾಲವನ್ನು ಕ್ರಿ.ಶ.೭೦೦ ಎಂದು ಗುರುತಿಸಿದ್ದಾರೆ. 
ಈ ಶಾಸನದ ಲಿಪಿಯು ಶಾತವಾಹನರ ಲಿಪಿಯ ಪ್ರಭಾವವನ್ನು ಹೊಂದಿರುವ ಆದಿಗಂಗರ ಲಿಪಿ 
ಎಂದು ಹೇಳಬಹುದು. ಈ ಶಾಸನದಲ್ಲಿ ಸಂಸ್ಕೃತ, ಪ್ರಾಕೃತ ಹಾಗೂ ಪೂರ್ವದ ಹಳಗನ್ನಡ ಈ 
ಮೂರು ಭಾಷೆಗಳ ಪ್ರಯೋಗವನ್ನು ಗಮನಿಸಬಹುದು. ಈ ಶಾಸನದಲ್ಲಿನ ಭಾಷೆ ಹಾಗೂ ಲಿಪಿಯನ್ನು 
ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಇದು ಕ್ರಿ.ಶ.ಸು.೪೦೦ರ ಕಾಲಘಟ್ಟಕ್ಕೆ ಸೇರಬಹುದೆಂದು ತೋರುತ್ತದೆ. 
ಓರಿಸ್ಸಾ ರಾಜ್ಯದ ಭುವನೇಶ್ವರದ ಹತ್ತಿರದಲ್ಲಿರುವ ಹಾತಿಗುಂಫದಲ್ಲಿ ದೊರೆತ ಖಾರವೇಲನ ಕ್ರಿಶ.ಎರಡನೆಯ 
ಶತಮಾನದ ಪ್ರಾಕೃತ ಶಾಸನದಲ್ಲಿ "ನಿಸಿದಿ' ಎಂಬ ಶಬ್ದದ ಮೊಟ್ಟಮೊದಲ ಉಲ್ಲೇಖ ಕಂಡುಬರುತ್ತದೆ. 
ಆದರೆ ಕರ್ನಾಟಕದಲ್ಲಿನ ಶಾಸನಗಳಲ್ಲಿ ಕಂಡುಬರುವ "ನಿಸದಿ' ಶಬ್ದದ ಪ್ರಾಚೀನ ಉಲ್ಲೇಖ ಪ್ರಸ್ತುತ 
ಗುಣಭೂಷಿತನ ಶಾಸನದಲ್ಲಿಯೇ ಎಂಬುದು ಗಮನಾರ್ಹವಾದ ಅಂಶ.” 


ಕಿಶ.ಐದನೆಯ ಶತಮಾನದ ನಿಸಿದಿಯ ನಂತರ ನಮಗೆ ದೊರೆಯುವ ನಿಸಿದಿ ಶಾಸನಗಳೆಂದರೆ 
ಕ್ರಿ. ಶ.ಆರನೆಯ, ಏಳನೆಯ ಶತಮಾನಗಳ ಶ್ರವಣಬೆಳಗೊಳದ ನಿಸಿದಿಗಳೇ ಆಗಿದ್ದು, ಅವು ಕನ್ನಡ 
ಲಿಪಿ ಹಾಗೂ ಸಂಸ್ಕೃತ ಭಾಷೆಯ ಗದ್ಯ ಮತ್ತು ಶ್ಲೋಕಗಳಿಂದ ಒಡಗೂಡಿವೆ. ಏಳನೆಯ ಶತಮಾನದ 
ಬಹುತೇಕ ಎಲ್ಲ ನಿಸಿದಿ ಶಾಸನಗಳೂ ಪೂರ್ವದ ಹಳಗನ್ನಡ ಭಾಷೆಯನ್ನು ಹೊಂದಿದ್ದು, ಸುಂದರವಾದ 
ಪದ್ಯಗಳಂತಿವೆಯಾದರೂ ಸಂಸ್ಕೃತ ಭಾಷೆಯ ಪ್ರಭಾವವನ್ನು ಅಲ್ಲಗಳೆಯುವಂತಿಲ್ಲ. ಎಂಟನೆಯ 
ಶತಮಾನದ ನಿಸಿದಿ ಶಾಸಲಗಳಲ್ಲವೂ ಪೂರ್ವ ಹಳಗನ್ನಡ ಭಾಷೆಯ ಗದ್ಯದಲ್ಲಿ ರಚಿತವಾಗಿವೆ. ಈ 
ಕಾಲದ ನಿಸಿದಿಗಳಲ್ಲಿ ಅವು ಯಾರ ನಿಸಿದಿ ಶಾಸನಗಳು? ಮತ್ತು ಅವರು ಹೇಗೆ ಮುಡುಪಿದರು? 
ಎಂಬ ವಿವರಗಳನ್ನು ಮಾತ್ರ ದಾಖಲಿಸಿದ್ದು, ನೇರವಾಗಿ ತಾವು ವಿವರಿಸಬೇಕೆಂದಿರುವುದನ್ನು ಸರಳವಾಗಿ 
ದಾಖಲಿಸಲಾಗಿದೆ. ಕಾರುಬೆಲೆಯ(ಕೋಲಾರ ಜಿಲ್ಲೆ) ನಿಸಿದಿಯನ್ನು ಹೊರತುಪಡಿಸಿ ಒಂಭತ್ತನೆಯ 
ಶತಮಾನದಲ್ಲಿ ಶಿಲ್ಲದ ದೃಷ್ಟಿಯಿಂದ ಮಹತ್ವದ ನಿಸಿದಗಳು ಕಂಡುಬರುವುದಿಲ್ಲ. ಈ ಶೈಲಿ ಹತ್ತನೆಯ 
ಶತಮಾನದವರೆಗೂ ಮುಂದುವರೆಯಿತು. ನಂತರ ಶಿಲ್ಪದ ದೃಷ್ಟಿಯಿಂದಾಗಲೀ ಸಾಹಿತ್ಯದ 
ದೃಷ್ಟಿಯಿಂದಾಗಲೀ ಅಥವಾ ಇತಿಹಾಸದ ದೃಷ್ಟಿಯಿಂದಾಗಲೀ ಮಹತ್ವದ ನಿಸಿದಿಗಳು ದೊರೆಯುವುದು 
ಹತ್ತನೆಯ ಶತಮಾನದಲ್ಲಿಯೇ. ಹತ್ತನೆಯ ಶತಮಾನದ ನಿಸಿದಿ ಶಾಸನಗಳೆಲ್ಲಾ ಉತ್ತಮ ಕಾವ್ಯಗುಣಗಳುಳ್ಳ 
ದೊಡ್ಡ ಶಾಸನಗಳಾಗಿವೆ. ಹತ್ತಾರು ಸಾಲುಗಳಿಂದ ಹಿಡಿದು ನೂರಾರು ಸಾಲುಗಳವರೆಗೂ ಈ 
ಶಾಸನಗಳು ಇರುವುದನ್ನು ಗಮನಿಸಬಹುದು. ಹನ್ನೆರಡನೆಯ ಶತಮಾನದಲ್ಲಿ ಹೊಯ್ದಳ ವಾಸ್ತು 
ಮತ್ತು ಮೂರ್ತಿಶಿಲ್ಲವು ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿದ ಕಾಲ. ಈ ಕಾಲಘಟ್ಟದಲ್ಲಿ ಸಾಹಿತ್ಯ 


೨೯೮ 


ಮತ್ತು ಶಿಲ್ಲದ ದೃಷ್ಟಿಯಿಂದ ನಿಸಿದಿ ಶಾಸನಗಳೂ ಸಹ ಅದ್ಭುತ ಕಲೆಯನ್ನು ಸೂಕ್ಷ್ಮ ಕುಸುರಿ 
ಕೆಲಸವನ್ನು ಮೈಗೂಡಿಸಿಕೊಂಡು ಆಕರ್ಷಕವಾಗಿ ಮೈದಳೆದವೆಂದು ಹೇಳಬಹುದು. ಅದೇ ರೀತಿ 
ಹದಿಮೂರು ಹಾಗೂ ಹದಿನಾಲ್ಕನೆಯ ಶತಮಾನಗಳ ಕೆಲವು ಶಾಸನಗಳು ಅನೇಕ ಸಾಲುಗಳುಳ್ಳ 
ಕಾವ್ಯಗಳಂತಿದ್ದು, ಶ್ರೇಷ್ಟ ಕವಿಗಳಿಂದ ರಚಿತವಾದವುಗಳಾಗಿವೆ. ಹದಿನೈದು, ಹದಿನಾರನೆಯ ಶತಮಾನಗಳ 
ನಿಸಿದಿ ಶಾಸನಗಳು ತೀರಾ ಸಾಧಾರಣ ಭಾಷಾ ಶೈಲಿಯಿಂದೊಡಗೂಡಿದ್ದು ಅತ್ಯಂತ ಸರಳವಾಗಿರುವುದನ್ನು 
ಗಮನಿಸಬಹುದು. ಹದಿನೆಂಟು ಮತ್ತು ಹತ್ತೊಂಭತ್ತನೆಯ ಶತಮಾನದ ನಿಸಿದಿಗಳಂತೂ ಮತ್ತಷ್ಟು 
ಸರಳವಾಗಿದ್ದು, ಅವು ಸಮಾಧಿಮರಣ ಹೊಂದಿದವರು ಯಾರ ಶಿಷ್ಕ್ಠರು? ಮತ್ತು ಎಲ್ಲಿ ಮುಡುಪಿದರು? 
ಎಂಬುದನ್ನು ಮಾತ್ರ ನಿರೂಪಿಸುತ್ತವೆ. ಹೆಸರನ್ನು ಮಾತ್ರ ದಾಖಲಿಸುವ ನಿಸಿದಿ ಶಾಶನಗಳೂ ಇವೆ. 
ಹೀಗೆ ಮೊದಮೊದಲು ಸಂಸ್ಕೃತ ಹಾಗೂ ಕನ್ನಡ ಭಾಷೆಯಲ್ಲಿ ರಚಿತವಾದ ನಿಸಿದಿ ಶಾಸನಗಳು 
ಕಾಲಕಮೇಣ ಪೂರ್ವಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡಗಳಲ್ಲಿ ರಚಿತವಾಗಿರುವುದನ್ನು 
ಗುರುತಿಸಬಹುದು. ಆಯಾ ಕಾಲಘಟ್ಟದ ಸಾಹಿತ್ಯ ಕೃತಿಗಳಲ್ಲಿ ಮತ್ತು ಶಾಸನಗಳಲ್ಲಿ ಬಳಕೆಯಾಗಿರುವ 
ಭಾಷೆ, ಲಿಪಿ ಮತ್ತು ಸಾಹಿತ್ಯ ರೂಪವು ಸಮಕಾಲೀನ ನಿಸಿದಿ ಶಾಸನಗಳಲ್ಲಿಯೂ ಬಳಕೆಯಾಗಿರುವುದನ್ನು 
ಗಮನಿಸಬಹುದು. 


೫.೨.೩ ನಿಸಿದಿ ಶಾಸನೋಕ್ತ ಕೆಲವು ವ್ರತಗಳು(ಮರಣಗಳು) 


ಶಾಸ್ತಗಂಥಗಳಲ್ಲಿ ನಲವತ್ತೆಂಟು ಬಗೆಯ ಮರಣಗಳನ್ನು ಹೆಸರಿಸಿದ್ದರೂ ಅವನ್ನೆಲ್ಲ ನಾಲ್ವಾರು 
ಗುಂಪುಗಳಡಿ ತರಬಹುದು. "ಭಗವತೀಸೂತ್ರ'ವು ಹದಿನಾಲ್ಕು ಹಾಗೂ "ಭಗವತೀ ಆರಾಧನಾ'ವು 
ಹದಿನೇಳು ಬಗೆಯ ಮರಣಗಳನ್ನು ಹೆಸರಿಸುವವು. ಅವುಗಳಂದರೆ ಅವೀಚ ಮರಣ, ತದ್ಧವ 
ಮರಣ, ಅವಧಿ ಮರಣ, ಆದಿ-ಅಂತ ಮರಣ, ಬಾಲ ಮರಣ, ಪಂಡಿತ ಮರಣ, ಅಸನ್ನ ಮರಣ, 
ಬಾಲಪಂಡಿತ ಮರಣ, ಸಸಲ್ಲ ಮರಣ, ಬಲಾಯ ಮರಣ, ವಸಟ್ಟ ಮರಣ, ವಿಪ್ಲಾಣಸ ಮರಣ, 
ಗಿದ್ದಪುಟ್ಟ ಮರಣ, ಭಕ್ತಾಪತ್ಯಾಖ್ಯಾತ ಮರಣ, ಪ್ರಾಯೋಪಗಮನ ಮರಣ, ಇಂಗಿಣೀ ಮರಣ 
ಮತ್ತು ಕೇವಲೀ ಮರಣ. ಇವುಗಳಲ್ಲಿ ಬಹುಪಾಲು ವ್ರತಗಳು ಸಾಮ್ಯತೆಯನ್ನು ಹೊಂದಿದ್ದು, ಅವುಗಳಲ್ಲಿ 
ಕೆಲವನ್ನು ಮಾತ್ರ ಇಲ್ಲಿ ವಿವರಿಸಿದೆ." 
ಸಲ್ಲೇಖನಾ 

"ಸತ್‌' ಮತ್ತು "ಲೇಖನಾ' ಎಂಬ ಪದಗಳಿಂದ ಕೂಡಿದ ಸಲ್ಲೇಖನವು ಶ್ಲಾಘನೀಯ ಬಗೆಯಲ್ಲಿ 
ದೇಹವನ್ನು ದುರ್ಬಲಗೊಳಿಸುವುದು ಎಂಬರ್ಥವನ್ನು ನೀಡುತ್ತದೆ. ಬದುಕಿನ ಕೊನೆಯ ಗಳಿಗೆಯಲ್ಲಿ 
ಭಾವೋದ್ವೇಗರಹಿತವಾಗಿ ದೇಹ ತ್ಯಜಿಸುವುದು ಅಥವಾ ಆತ್ಮವನ್ನು ರಕ್ಷಿಸಲೆಂದು ದೇಹವನ್ನು ಒರೆಸಿ 
ಹಾಕುವುದು, ಸಲ್ಲೇಖನದ ಪ್ರಮುಖ ಗುರಿಯಾಗಿದೆ. ಸಲ್ಲೇಖನದಲ್ಲಿ ಕಾಯ(ಬಾಹ್ಯ) ಸಲ್ಲೇಖನ 
ಮತ್ತು ಕಷಾಯ(ಅಭ್ಯಂತರ) ಸಲ್ಲೇಖನವೆಂಬ ಎರಡು ವಿಧಗಳಿವೆ. ಸಲ್ಲೇಖನ ಈ ಶಬ್ದವು "ಸಮ್‌ 
ಮತ್ತು ಲಹ್‌' ಎಂಬ ಧಾತುಗಳಿಂದ ಬಂದಿದ್ದು, ಅದರ ಅರ್ಥ "ಆಂತರಿಕ ಕಷಾಯಗಳನ್ನು ಗೆಲ್ಲಿ” 
ಎಂದಾಗುತ್ತದೆ. ಸಲ್ಲೇಖನ ಮತ್ತು ಸನ್ಮಸನ ಎರಡೂ ಸಮಾನಾರ್ಥಕ ಶಬ್ದಗಳು. ಅನೇಕ ಶಾಸನಗಳು 
ಸಲ್ಲೇಖನಕ್ಕೆ ಸಂವಾದಿಯಾಗಿ ಸನ್ಯಸನ ಎಂಬ ಶಬ್ದವನ್ನು ಬಳಸಿರುವುದನ್ನು ಕಾಣಬಹುದು." 


೨೯೯ 


ಸಾಧಕನು ಯಾವಾಗ ಸಲ್ಲೇಖನಾ ಮರಣವನ್ನು ಪಡೆಯಬೇಕು ಎಂಬ ಬಗ್ಗೆ ವಿದ್ದ್ಧಾಂಸರಲ್ಲಿ 
ಸಹಮತವಿದ್ದು, ಅದನ್ನು ಆಯುಷ್ಯದ ಅಂತ್ಯಕಾಲದಲ್ಲಿ ಪಡೆಯುವುದೇ ಸೂಕ್ತ ಎಂದು 
ಸರ್ವಾನುಮತವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಸಹಜ ಮರಣವು ಸಮೀಪಿಸಿದಾಗ, ವೃದ್ಧಾಪ್ಯವು 
ಅಸಹನೀಯವಾದಾಗ, ವಾಸಿಯಾಗದ ಕಾಯಿಲೆಗಳು ಕಾಡತೊಡಗಿದಾಗ ಇಲ್ಲವೆ ತಮ್ಮ ಧಾರ್ಮಿಕ 
ವಶ್ನಾಸಕ್ಕೆ ಅನುಗುಣವಾಗಿ ಬದುಕಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ, ವತ, ವಿಧಿ ಇತ್ಯಾದಿಗಳ ಪೂರ್ಣ 
ಹಾಗೂ ಮುಕ್ತ ಆಚರಣೆ ಅಸಾಧ್ಯವಾದ ಸಂದರ್ಭಗಳಲ್ಲಿ, ಅಪಮಾನಕರವಾದ ಅಥವಾ ಭಯಂಕರವಾದ 
ಅಂತ್ಯಕಾಲ ಎದುರಾದಾಗ, ಶಾಂತ ಬದುಕು ಮತ್ತು ಧರ್ಮದ ಅನುಷ್ಠಾನ ಅಸಾಧ್ಯವಾದಾಗ, 
ಕ್ಲಾಮದಂಥ ನೈಸರ್ಗಿಕ ವಿಕೋಪಗಳು ಎದುರಾದಾಗ. ಬೆಂಕಿ, ಪವಾಹ, ಸರ್ಪದಂಷ್ವ, ವೃಕ್ಷಪತನಗಳಿಂದ 
ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ, ಶತ್ರುಗಳ ದಾಳಿಗೆ ಸಿಕ್ಕಿಬೀಳುವುದು ನಿಶ್ಲಿತವೆನಿಸಿದಾಗ, ದುಷ್ನರು, 
ನೀಚರು ಮನಸಿನ ಸಮತೋಲನ ಕೆಡಿಸಿದಾಗ ಮತ್ತು ಸಂಸಾರದ ಭಯ ಹುಟ್ಟಿದಾಗ ಸಲ್ಲೇಖನವನ್ನು 
ಸ್ಲೀಕರಿಸಬಹುದೆಂದು ಹೇಳಲಾಗಿದೆ." "ಸಲ್ಲೇಖನಾ' ಪದವು ಬಹಳ ವಿರಳವಾಗಿ ಕರ್ನಾಟಕದ 
ಶಾಸನಗಳಲ್ಲಿ ಬಳಕೆಯಾಗಿದೆ. ಐದು ಬಾರಿ ಮಾತ್ರ ಬಳಸಲ್ಲಟ್ಟಿರುವ ಈ ಪದವು ಹನ್ನೆರಡನೆಯ 
ಶತತಮಾನಕ್ಕಿಂತ ಮುಂಚಿನ ಮತ್ತು ಕ್ರಿ.ಶ.೧೪೩೨ ರ ನಂತರದ ಶಾಸನಗಳಲ್ಲಿ ಕಂಡುಬರುವುದಿಲ್ಲ." 
ಸನ್ಯಸನ ಮರಣ 

ಸನ್ಮಸನ ಎಂದರೆ ಐಹಿಕ ಬಂಧನಗಳನ್ನು ತ್ಯಜಿಸುವುದು. ಇದೊಂದು ಅನಿಕೇತನ ಸ್ಥಿತಿಯಾಗಿದ್ದು, 
ಪಾವಜ್ಞಾ ಅಥವಾ ಗೃಹಸ್ಥ ಜೀವನದಿಂದ ಅನಿಕೇತನ ಸ್ಥಿತಿಯೆಡೆಗೆ ನಿರ್ಗಮನ ಹೊಂದುವ 
ಘಲಶ್ರುತಿಯಾಗಿದೆ. ಈ ವ್ರತವು ವಸ್ತಗಳನ್ನು ತ್ಯಜಿಸುವುದರಿಂದ ಪ್ರಾರಂಭಗೊಂಡು, ವ್ರತಮರಣ 
ಸಾಧಿಸಿದಾಗ ಮುಕ್ತಾಯಗೊಳ್ಳುವುದು. ಸನ್ಯಸನವನ್ನು ಸಮಾಧಿಮರಣದೊಂದಿಗೆ ಸಮೀಕರಿಸುವ 
ದಖ್ಪ್ಬಿನ್ನಿನ ಗಂಥಗಳು ಇದನ್ನು ಸಲ್ಲೇಖನಾ ಮತ್ತಿತ್ತರ ಮರಣ ಸ್ಥರೂಪಗಳ ಅಂತಸಿಗೇರಿಸಿವೆ. ಈ 
ಆಚರಣೆಯ ಪ್ರಾಚೀನತೆಯು ಏಳನೆಯ ಶತಮಾನಕ್ಕೆ ಹೋಗುವುದಾದರೂ ಎಂಟರಿಂದ ಹನ್ನೊದನೆಯ 
ಶತಮಾನಗಳವರೆಗೆ ಅದು ಉದಾಸೀನಕ್ಕೊಳಗಾಗಿತ್ತೆನಿಸುವುದು. ಸನ್ಯಸನ ವತಾಚರಣೆಯಿಂದ 
ಮರಣವನ್ನಪುುವುದು ಹನ್ನೆರಡನೆಯ ಶತಮಾನದ ಶ್ರಮಂಣರಲ್ಲಿ ಹೆಚ್ಚು ಪ್ರಚಾರದಲ್ಲಿತ್ತು. ಹದಿಮೂರು 
ಮತ್ತು ಹದಿನಾಲ್ಕನೆಯ ಶತಮಾನ ಮತ್ತು ಆನಂತರ ಇದು ಇನ್ನೂ ಕಡಿಮೆಯಾಗುತ್ತಾ ನಡೆಯಿತು. 
ಈ ವ್ರತವನ್ನು ಆಚರಿಸುವವರು ಶ್ರಮಣ, ನಿರ್ಗಂ೦ಥ, ಭಿಕ್ಕು ಸಾಧು ಮುಂತಾದ ಪದಗಳಿಂದ 
ಗುರುತಿಸಲಾಗುವ ಶ್ರಮಣರು ಮತ್ತು ನಿರ್ಗಂಧಿ, ಬಿಕ್ಷುಣಿ, ಸಾಧುಣಿ, ಕಂತಿ ಮುಂತಾದ ಪದಗಳಿಂದ 
ಗುರುತಿಸಲಾದ ಕಂತಿಯರು ಇಲ್ಲವೆ ತಮ್ಮ ಕುಟುಂಬದಿಂದ ಅಥವಾ ಕೌಟುಂಬಿಕ ಬಂಧನಗಳಿಂದ 
ಬಿಡಿಸಿಕೊಂಡು ಸನ್ಯಾಸ ಸ್ವೀಕರಿಸಿದ ಗೃಹಸ್ಥರಾಗಿರಲೂಬಹುದು."- 
ಸಮಾಧಿಮರಣ 

ಆದಿ, ವ್ಯಾಧಿ ಮತ್ತು ಉಪಾಧಿ ರಹಿತವಾಗುವುದನ್ನು ಸಮಾಧಿ ಎಂದು ಕರೆಯುತ್ತಾರೆ. 
ಅಂದರೆ ಯಾವುದೇ ರೀತಿಯ ಆಸೆ, ಆಕಾಂಕ್ಷೆ, ರೋಗ-ರುಜಿನ ಅಥವಾ ಪದವಿಗಳಿಲ್ಲದ ಸ್ಥಿತಿಯನ್ನು 
ಸಮಾಧಿ ಎನ್ನುವರು. ಇವುಗಳನ್ನು ತೊರೆದು ಮರಣ ಹೊಂದುವುದೇ ಸಮಾಧಿ ಮರಣ ಎನ್ನಿಸಿಕೊಳ್ಳುತ್ತದೆ. 


೩೦೦ 


ಸಮಾಧಿ ಮರಣವನ್ನು ಅಂಗೀಕರಿಸಿದವನು ಅನ್ನಪಾನಾದಿಗಳನ್ನು ತ್ಯಜಿಸಿ, ತನ್ನ ಕರ್ಮಗಳನ್ನು 
ಕುರಿತು ಯೋಚಿಸಿ ಪಶ್ಚಾತಾಪ ಪಡುತ್ತಾ ಪಂಚಪರಮೇಷ್ಠಿಗಳನ್ನು ಧ್ಯಾನಿಸುತ್ತಾ ತನಗೆ ಉತ್ತಮ ಗತಿ 
ದೊರೆಯಲೆಂದು ಹಾರೈಸುತ್ತಾ ಪ್ರಾಣತ್ಕಾಗ ಮಾಡಬೇಕು. ಕೊನೆಯ ಗಳಿಗೆಯಲ್ಲಿ ಯಾವ ಭಾವನೆ 
ಮನಸ್ಸಿನಲ್ಲಿ ಉಳಿಯುತ್ತದೆಯೋ ಅದನ್ನು ಅವನ ಮುಂದಿನ ಹುಟ್ಟು ಅನುಸರಿಸುತ್ತದೆ. ವ್ಯಕ್ತಿಯ 
ಮನಸ್ಸಿನಲ್ಲಿ ಶುದ್ಧಭಾವನೆ ಉದಾತ್ತ ಆಕಾಂಕ್ಷೆಗಳನ್ನು ಮೂಡಿಸುವುದಕ್ಕಾಗಿ ಈ ವತಾಚಾರಣೆ ಇದೆ. 
ಸಮಾಧಿ ಶಬ್ದದ ಅತ್ಯಂತ ಪ್ರಾಚೀನ ಉಲ್ಲೇಖವೆಂದರೆ ಶವಣಬೆಳಗೊಳದಲ್ಲಿರುವ ಗುಣಭೂಷಿತನ 
ನಿಸಿದಿ ಶಾಸನದಲ್ಲಿ. ನಂತರ ಕಾಲಘಟ್ಟದ ನೂರಾರು ನಿಸಿದಿ ಶಾಸನಗಳಲ್ಲಿ "ಸಮಾಧಿ ಮರಣ” 
ಶಬ್ದದ ಬಳಕೆಯನ್ನು ಕಾಣಬಹುದಾಗಿದೆ. ಇದರ ಬಳಕೆ ಹನ್ನೆರಡನೆಯ ಶತಮಾನದಲ್ಲಿ 
ಸರ್ವೇಸಾಮಾನ್ಸವಾಗಿದ್ದರೂ ಹದಿಮೂರು ಮತ್ತು ಹದಿನೈದನೆಯ ಶತಮಾನಗಳಲ್ಲಿ ತುಂಬಾ ಕಡಿಮೆಯಾಗಿ 
ನಂತರ ಈ ಶಬ್ದ ನಿಸಿದಿ ಶಾಸನಗಳಿಂದ ಕಣ್ಣರೆಯಾಯಿತು." 


ಇಅಂಗಿಣೀ ಮರಣ 


ವಿವೇಕಿಗಳು ಬಯಸುವ ಮರಣಗಳಲ್ಲಿ ಇಂಗೀಕೀ ಅಥವಾ ಆತ್ಮದ ಸ್ವರೂಪವನ್ನು ಅರಿತು 
ಪಡೆಯುವ ಮರಣವು ಒಂದು. “ಇಂಗಿತಂ ಆತ್ಮಾನೋ' ಎಂದರೆ ಆತ್ಮದ ಸ್ವರೂಪವನ್ನು 
ಸಾಕ್ಷಾತ್ಕಾರಗೊಳಿಸಿಕೊಂಡದ್ದು ಎಂದು ಅರ್ಥ. "ಇಂಗ್‌' ಎಂಬ ಪದವು ಬದುಕನ್ನು ಕೊನೆಗೊಳಿಸುವ 
ಸ್ವ-ಇಚ್ಛೆಯನ್ನು ಸೂಚಿಸುತ್ತದೆ. ಇಂಗಿಣೀ ಮರಣದಲ್ಲಿ ವ್ರತಧಾರಿಯು ಇತರರ ಸೇವೆಯನ್ನು 
ಪಡೆಯುವಂತಿಲ್ಲ. ಆದರೆ ಸ್ಪತಃ ತನ್ನನ್ನು ತಾನು ಉಪಚರಿಸಿಕೊಳ್ಳಬಹುದು. ಇಂಗಿಣೀ ಮರಣದಲ್ಲಿ 
ಅವಯವಗಳ ಚಲನೆಗೆ ಅವಕಾಶವಿದೆ. "ವಡ್ಡಾರಾಧನೆ'ಯಲ್ಲಿರುವ ಉಲ್ಲೇಖವನ್ನು ಹೊರತುಪಡಿಸಿದರೆ 
ಸಾಹಿತ್ಯಿಕ ಮತ್ತು ಶಾಸನಾಧಾರಗಳಲ್ಲಿ ಇಂಗೀಣೀ ಪ್ರಸ್ತಾಪ ಅಪರೂಪವೆಂದೇ ಹೇಳಬೇಕು." 


ನಿಸಿದಿ ಶಾಸನಗಳಲ್ಲಿ ಹೆಚ್ಚಾಗಿ ಬಳಕೆಯಾಗಿರುವ ಕೆಲವು ವ್ರತಾಚರಣೆಗಳನ್ನು ಮಾತ್ರ ಇಲ್ಲಿ 
ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಮೇಲಿನ ಹದಿನೇಳು ಬಗೆಯ ಮರಣಗಳಲ್ಲದೆ ನಿಸಿದಿ ಶಾಸನಗಳಲ್ಲಿ 
ಅವುಗಳಿಗೆ ಸಂವಾದಿಯಾಗಿ, ಸಮನಾರ್ಥಕವಾಗಿ ಕೆಲವು ಪದಗಳನ್ನು ಬಳಸಿರುವುದು ಕಂಡುಬರುತ್ತದೆ. 
ಸಲ್ಲೇಖನಾ ವತಕ್ಕೆ ಸಂವಾದಿಯಾಗಿ ಸನ್ಯಸನ ಎಂಬ ಪದವನ್ನು ಬಳಸಿರುವುದು ಬಹುತೇಕ ಶಾಸನಗಳಲ್ಲಿ 
ಕಂಡುಬರುತ್ತದೆ. ಶಾಸನಗಳಲ್ಲಿ ಆರಾಧನಾ ವಿಧಿಯಿಂದ ಮರಣಿಸಿರುವ ಬಗ್ಗೆ ಮಾಹಿತಿಗಳಿದ್ದು, ಈ 
ಆರಾಧನಾ ವಿಧಿಯೆಂಬುದು ಸಲ್ಲೇಖನದ ಪರ್ಯಾಯ ರೂಪವೇ ಆಗಿದೆ. ಇವುಗಳಲ್ಲದೆ ಅನೇಕ 
ನಿಸಿದಿ ಶಾಸನಗಳಲ್ಲಿ ಮುಡಿಪಿದರ್‌, ಯೋಗ ಸಮಾಧಿಗೆಯ್ದರ್‌, ಸುರಲೋಕ ಪ್ರಾಪ್ತರಾದರು, 
ಕರ್ಮಕ್ಷಯಗೆಯ್ದರ್‌, ಅಕ್ಷೀಣಾಗುಣವನ್ನು ಸಾಧಿಸಿದರು. ಪರಮಾತ್ಮನ ತತ್ಸವನ್ನು ಪಡೆದರು. 
ಅಮರೇಂದವಾಸವನ್ನು ಹೊಕ್ಕರು. ಅಪವರ್ಗವನ್ನು ಸಾಧಿಸಿದರು. ಸುಗತಿಯನ್ನು ಸಾಧಿಸಿದರು. 
ಗಿರ್ವಾಣೋದಯ ಪರಿವೃಢತ್ಸವನ್ನು ಕೈಗೊಂಡರು. ವಿನಯಂಗೈಯ್ದರು, ನಾಕಮನೆಯ್ದಿದರ್‌, 
ಸುರಸೌಖ್ಯಮಂ ಪಡೆದರ್‌, ಸದ್ಗತಿ ಸೌಖ್ಯಮನೆಯಿದ್ದರ್‌, ಮೋಕ್ಷಲಕ್ಷ್ಮೀ ವಿನಯಂ ಕೈಗೊಂಡರು, 
ಐದುನೋನ್ತು ಮುಡುಪಿದರ್‌ ಎಂಬ ಉಲ್ಲೇಖನಗಳು ಮರಣವನ್ನು ಸೂಚಿಸುವ ವ್ರತಾಚಾರಣೆಯ 
ಶಬ್ದಗಳಾಗಿವೆ.“ 


೩೦೧ 


೫.೨.೪ ನಿಸಿದಿ ಶಾಸನಗಳಲ್ಲಿ ಸಂಘ, ಗಣ, ಗಚ್ಛೆ, ಬಳಿ, ಅನ್ನ್ವಯ 


ಜೈನಧರ್ಮದಲ್ಲಿ ಸಾಧಕರನ್ನು ಕುರಿತು ಹೇಳುವಾಗ ಅವರ ಸಂಘ, ಗಣ, ಗಚ್ಛ ಬಳಿ, 
ಅನ್ವಯಗಳನ್ನು ಹೇಳುವ ಮೂಲಕ ಅವರನ್ನು ಗುರುತಿಸುವುದನ್ನು ಕಾಣುತ್ತೇವೆ. ನಿಸಿದಿ ಶಾಸನಗಳಲ್ಲಿ 
ಜೈನ ಮುನಿಗಳನ್ನು ಕುರಿತಂತೆ ವಿವರಿಸುವ ಬಹುತೇಕ ಎಲ್ಲ ಶಾಸನಗಳಲ್ಲಿಯೂ ಅವರ ಸಂಘ, 
ಗಣ, ಗಚ್ಛ, ಬಳಿ, ಅನ್ವಯಗಳನ್ನು ಕುರಿತ ವಿವರಗಳಿವೆ. ಇವುಗಳಲ್ಲಿ ಪ್ರಧಾನವಾದುದು ಸಂಘ, 
ಸಂಘದ ಶಾಖೆಗಳು ಗಣಗಳು, ಗಣದ ಶಾಖೆಗಳು ಗಚ್ಚಗಳು, ಹೀಗೆ ಈ ಗುಂಪುಗಳಲ್ಲಿನ ಒಳ 
ಪ್ರಭೇದಗಳನ್ನು ಕಾಣಬಹುದು. ಸಂಘ ಎಂದರೆ ಗುಂಪು ಎಂದರ್ಥ. ದಿಗಂಬರ ಮತ್ತು ಶ್ವೇತಾಂಬರ 
ಎಂದು ಪ್ರಾರಂಭದಲ್ಲಿ ಸಾಧುಗಳ ವಸ್ತ್ರ ಪರಿದಾನವನ್ನು ಕುರಿತು ಹುಟ್ಟಿದ ಸಂಘ ಭೇದವು ತರುವಾಯ 
ಈ ಎರಡೂ ಸಂಪ್ರದಾಯಗಳಲ್ಲಿ ಅನೇಕ ಪ್ರಭೇದಗಳಾಗಿ ಒಡೆದುದ್ದನ್ನು ಕಾಣಬಹುದು. ನಿಸಿದಿ 
ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಸಂಘಗಳಲ್ಲಿ ಮೂಲಸಂಘದ ಉಲ್ಲೇಖ ಅತ್ಯಂತ ಹೆಚ್ಚಿನ ಸಂಖ್ಯೆಯ 
ಶಾಸನಗಳಲ್ಲಿ ಕಂಡುಬರುತ್ತದೆ. ದಿಗಂಬರ ಸಂಪ್ರದಾಯವನ್ನು ಮೂಲ ಸಂಘವೆಂದು ಕರೆಯುವುದು 
ರೂಢಿ. ಶ್ವೇತಾಂಬರ ಸಂಘಕ್ಕಿಂತ ತಮ್ಮದು ಪ್ರಾಚೀನ ಸಂಘವೆಂದು ಗುರುತಿಸುವುದಕ್ಕಾಗಿ ಹೀಗೆ 
ಕರೆದಿರಬಹುದು. ಪ್ರಾಚೀನ ಕರ್ನಾಟಕದ ನಿಸಿದಿ ಶಾಸನಗಳಲ್ಲಿ ಮೂಲಸಂಘ, ನಂದಿಸಂಘ, 
ದಾವಿಳಸಂಘ, ಯಾಪನೀಯಸಂಘ ಮತ್ತು ನವಿಲೂರು ಸಂಘಗಳ ಉಲ್ಲೇಖಗಳನ್ನು ಕಾಣಬಹುದು. 
ಇವುಗಳಲ್ಲದೆ ನಂದಿ, ವೀರ, ಅಪರಾಜಿತ, ದೇವ, ಪಂಚಸ್ತೂಪ, ಸೇನ, ಭದ್ರ, ಗುಪ್ತ. ಸಿಂಹ, ಬೌದ್ದ, 
ಕಾಷ್ಟ, ಮಥುರ ಮತ್ತು ಭಿಲ್ಲಕ ಎಂಬ ಸಂಘಗಳಿದ್ದವೆಂದು ಜೈನ ಧಾರ್ಮಿಕ ಗಂಥಗಳು ತಿಳಿಸುತ್ತವೆ. 
ಶ್ರವಣಬೆಳಗೋಳದ ಕ್ರಿಶ.ಸು.೬೦೦ರ ಶಾಸನದಲ್ಲಿ ಬರುವ "ಭದಬಾಹು ಮುನಿಗಳು ತಮ್ಮ ಸಂಘದೊಂದಿಗೆ 
ದಕ್ಷಿಣಕ್ಕೆ ಬಂದರು ಎಂಬ ಉಲ್ಲೇಖ ಕರ್ನಾಟಕದ ಶಾಸನಗಳಲ್ಲಿ ಬರುವ ಸಂಘದ ಪ್ರಥಮ 


ಉಲ್ಲೇಖವಾಗಿದ್ದು, ಆ ಕಾಲಕ್ಕಾಗಲೇ ಸಂಘಭೇದ ಉಂಟಾಗುತ್ತೆಂದು ಹೇಳಬಹುದು.” 


ಸಂಘಗಳ ಭೇದಗಳಿಗೆ ಗಣವೆಂದು ಕರೆಯುತ್ತಾರೆ. ಒಬ್ಬ ಆಚಾರ್ಯನ ನೇತೃತ್ನದಲ್ಲಿರುವ 
ಮುನಿಗಳ ಸಮುದಾಯವನ್ನೇ ಗಣ ಎಂದು ಕರೆಯಲಾಗುತ್ತದೆ. ಅನ್ವಯಗಳ ಅಥವಾ ಕುಲಗಳ 
ಸಮುದಾಯವೇ ಗಣ ಎಂದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಜೈನ ಶಾಸ್ತಗಂಥಗಳು ಅರ್ಹದ್ದಲಿಗಳು 


ಜೈನಧರ್ಮದಲ್ಲಿ ಸಂಘ ಅಥವಾ ಗಣಗಳನು ಪ್ರಥಮ ಬಾರಿಗೆ ಸ್ಥಾಪಿಸಿದ ಬಗ್ಗೆ ತಿಳಿಸುತ್ತವೆ. ಈ 


್ಸಿ ಪುಡಿ 
ಗಣ ಭೇದವು ಕ್ರಿಶ೧೨೧೫ರ ವೇಳೆಗೆ ಉಂಟಾಯಿತೆಂದು ಹೇಳಲಾಗುತ್ತದೆ. ಶವಣಬೆಳಗೋಳದ 
ಕ್ರಿಶ.೪೦೦ರ ಕಾಲದ ಶಾಸನಗಳಲ್ಲಿ ಬರುವ "ಸಂದ್ದಿಗ ಗಣ” ಎಂಬುದೇ ಕರ್ನಾಟಕದ ಅತ್ಯಂತ 
ಪ್ರಾಚೀನ "ಗಣದ ಉಲ್ಲೇಖವಾಗಿದೆ. ಗಣಗಳಲ್ಲಿ ದೇಸಿ ಗಣದ ಉಲ್ಲೇಖ ಅತಿ ಹೆಚ್ಚು ಕಡೆಗಳಲ್ಲಿ 
ಕಂಡುಬರುತ್ತದೆ. ಇವುಗಳಲ್ಲದೆ ಶಾಸನಗಳು ದವಿಳಗಣ. ಬಲಾತ್ಕಾರಗಣ, ಕಾಣೂರ್ಗಣ, ಕಾಲೋಗಗಣ, 
ಕಾಲೆಯಗಣ, ನಂದಿಗಣ, ಕುಮುದಿಗಣ, ದೇವಗಣ, ಸೂರಸ್ಪಗಣ, ಬಲಗಾರಗಣ, ಸೇನಗಣ, 


ಪುನ್ನಾಗವೃಕ್ಷಮೂಲಗಣ ಮತ್ತು ಮೂಲಗಣಗಳನ್ನು ಉಲ್ಲೇಖಿಸುತ್ತವೆ.“ 


೩೦೨ 


ಗಣದ ಶಾಖೆಗಳನ್ನು "ಗಚ್ಛ'ಗಳೆಂದು ಕರೆಯಲಾಗುತ್ತದೆ. ಗಚ್ಚವನ್ನು ಏಕಾಚಾರ್ಯ ಪರಿವಾರಃ 
ಎಂದು ವಿವರಿಸಲಾಗಿದೆ. ಬಹುಶಃ ಗಣ, ಗಚ್ಛೆಗಳೆರಡೂ ರಚನೆಯಲ್ಲಿ ಒಂದೇ ಆಗಿದ್ದು, ಗಣವು 
ದೊಡ್ಡ ಗುಂಪನ್ನು ಗಚ್ಚವು ಅದರಲ್ಲಿನ ಒಳಗುಂಪುಗಳನ್ನು ಸೂಚಿಸುತ್ತವೆ. ಜೈನ ಗಚ್ಛೆಗಳ ಸಂಖ್ಯೆ 
ಎಂಭತ್ತನಾಲ್ವು ಎಂದೂ, ಇವುಗಳಲ್ಲಿ ಪ್ರತಿಯೊಂದಕ್ಕೂ ಒಬ್ಬೊಬ್ಬ ದೇವತೆ ಇರುವಳೆಂದೂ 
ಅಭಿಪ್ರಾಯವಿದೆ. ದೇಸಿ ಗಣದಲ್ಲಿ ಪ್ರಮುಖವಾದದ್ದು, ಪುಸ್ತಕ ಗಚ್ಛ, ಕೆಲವೊಮ್ಮೆ ಇದನ್ನೇ "ಪುಸ್ಪಕಾನ್ವಯ' 
ಎಂದೂ "ಪೊತ್ನಗೆಯ ಬಳಿಯ” ಎಂದೂ ಉಲ್ಲೇಖಿಸಿರುವುದನ್ನು ಕಾಣಬಹುದು. ವಕ್ರಗಚ್ಛ. 
ತಿಂತ್ರೀಕೇಕಗಚ್ಛ, ಸರಸ್ವತೀಗಚ್ಛ್ಚೆಗಳು ಇತರೆ ಶಾಸನೋಕ್ತ ಗಚ್ಛಗಳಾಗಿವೆ. "ಬಳಿ' ಅಥವಾ "ವಲಿ'ಯು 
ಶಾಖೆಯ ಹೆಸರಾಗಿದ್ದು, ಗುರುವಿನ ಹೆಸರು ಅಥವಾ ಸ್ಥಾನವನ್ನು ಸೂಚಿಸುತ್ತದೆ. ಕೆಲವು ವೇಳೆ ಇದು 
ಧಾರ್ಮಿಕ ವಂಶ ಎಂಬರ್ಥದಲ್ಲಿ ಬಳಕೆಯಾದರೆ, ಇನ್ನೂ ಕೆಲವು ವೇಳ ಊರಿನ ಹೆಸರೂ ಸಹ 
ಬಳಿಯಾಗಿ ರೂಪಗೊಂಡಿರುವುದುಂಟು. ಸಂಘ, ಗಣ, ಗಚ್ಛ, ಬಳಿಗಳನ್ನು ಹೇಳುವಂತೆಯೇ 'ಅನ್ವಯ” 
ಮತ್ತು "ವಿಭವ'ಗಳನ್ನು ಉಲ್ಲೇಖಿಸಿರುವ ಶಾಸನಗಳು ಕಂಡುಬರುತ್ತವೆ. ಇವುಗಳು ಒಳಭೇಧಗಳನ್ನು 
ಸೂಚಿಸುತ್ತಿದ್ದು ಶಾಸನಗಳು ಕುಂದಕುಂದಾನ್ವಯ, ಆರುಂಗಳಾನ್ವಯ, ಶ್ರೀನ೦ದ್ಯಾನ್ವಯ, 
ನವಿಲುಗುಂದಾನ್ವಯ, ಮೈಳಾಪಾನ್ವಯ, ಹನಸೋಗೆ ಅನ್ವಯ, ತಾಳಕೋಲಾನ್ವಯ, ಗಂಗಾನ್ಸಯ., 
ಬೊದಾಮ್ನಾಯ, ಇಂಗುಳೇಶ್ವರ ಬಳಿ, ವಡ್ಡದೇವರ ಬಳಿ, ಹನಸೂಗೆ ಬಳಿ, ಪೊತ್ತಗೆ ಬಳಿ, ಬೋಧ 
ವಿಭವ ಮುಂತಾದ ಸಂಘ, ಗಣ, ಗಚ್ಛ ಬಳಿ ಅನ್ವಯ ಮತ್ತು ವಿಭವ ಎಂಬ ಜೈನ ಧರ್ಮದ 
ಒಳಭೇದಗಳನ್ನು ಉಲ್ಲೇಖಿಸುತ್ತವೆ. ಈ ರೀತಿಯ ಭೇದಗಳು ಕೇವಲ ಆ ಶಾಸನೋಕ್ತ ಮುನಿಗಳು 
ಹಾಗೂ ಕಂತಿಯರು ಯಾವ ಪರಂಪರೆಗೆ ಸೇರಿದವರೆಂಬುದನ್ನು ಗುರುತಿಸುವ ಸಲುವಾಗಿ 
ದಾಖಲಾಗಿವೆಯೇ ಹೊರತು ಅವು ಅವರ ಶ್ರೇಣಿಗಳನ್ನು ಗುರುತಿಸಲು ಅಲ್ಲ ಎಂಬುದನ್ನು ಗಮನಿಸಬೇಕು. 


ಯಾವುದೋ ಸಂಘದಿಂದ ಹೊರಟು ಬೇರೆ ಕಡೆ ಶಾಖೆಗಳನ್ನು(ಗಣ) ಸ್ಥಾಪಿಸಿದವರು ಮೊದಲು 
ತಮ್ಮ ಹೆಸರನ್ನು ಹೇಳಿಕೊಳ್ಳುವಾಗ ತಮ್ಮ ಸಂಘದ ಹೆಸರನ್ನು ಹೇಳಿಕೊಳ್ಳುತ್ತಿದ್ದರು. ಈ ಗಣಗಳಿಂದ 
ಹೊರಟು ಬೇರೆ ಕಡೆ ಹೋಗಿ ಬೇರೆ ಶಾಖೆಗಳನ್ನು(ಗಚ್ಛ) ಸ್ಥಾಪಿಸಿದವರು ತಮ್ಮ ಹಿಂದಿನ ಸಂಘ 
ಮತ್ತು ಗಣಗಳನ್ನು ಹೇಳಿಕೊಂಡರು. ಇವರು ಮತ್ತೆ ಬೇರೆ ಕಡೆ ಹೋಗಿ ಬೇರೆ ಶಾಖೆಗಳನ್ನು(ಅನ್ವಯ) 
ಸ್ಥಾಪಿಸಿದಾಗ ಹಿಂದಿನ ಸಂಘ, ಗಣ, ಗಚ್ಛಗಳನ್ನು ಹೇಳಿಕೊಂಡಿರಬೇಕು.” ಈ ರೀತಿ ಸಂಘ, ಗಣ, 
ಗಚ್ಚೆ, ಅನ್ನ್ವಯಗಳು ಹುಟ್ಟಿಕೊಂಡಿರಬಹುದೆಂದು ತೋರುತ್ತದೆ. ಆನಂತರದಲ್ಲಿ ಒಳ ಪ್ರಭೇದಗಳುಂಟಾಗಿ 
"ಬಳಿ, "ವಿಭವ ಗಳು ರೂಪಗೊಂಡಂತೆ ತೋರುತ್ತದೆ. 
೫.೨.೫ ನಿಸಿದಿ ಶಾಸನಶಿಲ್ಲಗಳಲ್ಲಿ ಕಂಡುಬರುವ ಕೆಲವು ಆಸನಗಳು 

ಧ್ಯಾನಿಗಳು ವತಾಚರಣೆ ಕೈಗೊಳ್ಳುವ ಸಂದರ್ಭದಲ್ಲಿ ಕುಳಿತುಕೊಳ್ಳುವ ಮತ್ತು ನಿಂತುಕೊಳ್ಳುವ 
ಭಂಗಿಗಳನ್ನು ಆಯ್ದು ಅನುಸರಿಸುವ ಪದ್ಧತಿ ಜೈನಧರ್ಮದಲ್ಲಿದೆ. ಶುಭಚಂದನು ತನ್ನ 'ಜ್ಞಾನಾರ್ಣವ' 
ದಲ್ಲಿ ಪರ್ಯಂಕಾಸನ, ಅರ್ಧಪರ್ಯಂಕಾಸನ, ವಜ್ರಾಸನ, ವೀರಾಸನ, ಸುಖಾಸನ, 
ಕಮಲಾಸನ(ಪದ್ಧಾಸನ) ಮತ್ತು ಕಾಯೋತ್ತರ್ಗ ಎಂಬ ಏಳು ಭಂಗಿಗಳನ್ನು ಅಥವಾ ಆಸನಗಳನ್ನು 


೩೦೩ 


ಉಲ್ಲೇಖಿಸಿರುವನು. ದೇಹ ವಕ್ರ ಭಂಗಿಯಲ್ಲಿದ್ದರೆ ಮನಸ್ಸು ಸಮತೋಲವನ್ನು ಕಳದುಕೊಳ್ಳುವುದು. 
ಈ ಕಾರಣದಿಂದ ದೇಹದ ಅವಯವಗಳೆಲ್ಲ ನೇರವಾಗಿರುವ ಪಲ್ಕಂಕಾಸನ ಅಥವಾ ಕಾಯೋತ್ತರ್ಗ 
ಹೆಚ್ಚು ಹಿತದಾಯಕವೆನ್ನಲಾಗಿದೆ. ಆಸನಗಳಲ್ಲಿ ಪಲ್ಕಂಕಾಸನ, ಪದ್ಮಾಸನ, ಕಾಯೋತ್ಪರ್ಗ ಮತ್ತು 
ಪ್ರತಿಮಾಯೋಗ ಮುಖ್ಯವಾದವುಗಳು, ಇವುಗಳಲ್ಲದೆ ಅರ್ಧಾಸನ, ಭದ್ರಾಸನ, ಏಕಪಾದಾಸನ, 
ಗೋವಾಸನ, ಸ್ಥಾನಕಭಂಗಿ, ಕುಕ್ಕುಟಾಸನ, ನಿಭಿಡಬದ್ದಾಸನಗಳನ್ನು ಶಾಸನಗಳು ಉಲ್ಲೇಖಿಸುತ್ತವೆ. 
ಇವುಗಳಲ್ಲಿ ಪ್ರತಿಮಾಯೋಗ; ಕಾಯೋತ್ತರ್ಗ ಮತ್ತು ಸ್ಥಾನಕಭಂಗಿ ನಿಲ್ಲುವ ಆಸನಗಳಾಗಿದ್ದು, ಉಳಿದವುಗಳು 
ಕೂರುವ ಆಸನಗಳಾಗಿವೆ.” 


ಪ್ರತಶಿಮಾಯೋಗ 


ಪ್ರತಿಮಾಯೋಗದಲ್ಲಿರುವ ಸಾಧಕನು ತನ್ನ ತೋಳುಗಳನ್ನು ಎರಡೂ ಪಾರ್ತ್ರಗಳಲ್ಲಿ ಇಳಿಬಿಟ್ಟು 
ದೇಹವು ಯಾವುದೇ ಬಗೆಯ ಆಸರೆಯನ್ನು ಪಡೆಯದಂತೆ, ತಾಗದಂತೆ ನಿಂತಿರುವನು. ಅಲ್ಲದೆ, 
ದೇಹದ ಯಾವ ಅಂಗವನ್ನು ಆತನು ಆಲುಗಿಸುವುದಿಲ್ಲ. ಇದಕ್ಕೆ ಸೂರ್ಯಪ್ರಶಿಮಾಯೋಗವೆಂದೂ 
ಸಹ ಕರೆಯಲಾಗುತ್ತದೆ. 


ಕಾಯೋತ್ಪರ್ಗ 


ಇದು ಬಹುಮಟ್ಟಿಗೆ ಪ್ರತಿಮಾಯೋಗವನ್ನು ಹೋಲುತ್ತದೆ. ಪಾದಗಳನ್ನು ಸಮತದಲ್ಲಿರಿಸಿ, 
ಆದರೆ ನೆಲವನ್ನು ಬಲವಾಗಿ ಒತ್ತದೆ. ನಿಲ್ಲುವುದೇ ಕಾಯೋತ್ಸರ್ಗ, ತೋಳುಗಳು ಮೈಗೆ ತಾಗದಂತೆ 
ನೆಟ್ಟಗೆ ಇಳಿಬಿಟ್ಟು ದೇಹದಲ್ಲಿ ಬಾಗುಬಳುಕು ಇರದಂತೆ ನೆಟ್ಟಿಗೆ ನಿಂತು ಸಮೀಪದ ಯಾವುದೇ 
ವಸ್ತುಗಳಿಗೆ ದೇಹ ತಾಗದಂತೆ ಎಚ್ಚರವಹಿಸುವನು. ವತಾಧಾರಿಯು ತನ್ನ ಪಾದಗಳನ್ನು ಇಂಗ್ಲೀಷ್‌ 
ಅಕ್ಷರದ ವಿ-ಆಕಾರದಲ್ಲಿರಿಸಿ, ಹಿಮ್ಮಡಿಗಳ ನಡುವೆ ನಾಲ್ಕು ಬೆರಳು ಅಂತರ, ಹೆಬ್ಬೆರಳುಗಳ ನಡುವೆ 
ಗೇಣು ಅಂತರ ಕಾಪಾಡಿಕೊಳ್ಳುವನು. ನೋಟವು ನಾಸಿಕಾಗದ ಮೇಲೆ ನೆಟ್ಟಿದ್ದರೆ ಚಿತ್ತವು ಹಣೆಯಲ್ಲಿ 
ಕೇಂದಿಕೃತವಾಗಿ ಮೆಲಿನ ದಂತಪಂಕ್ತಿಯು ಕೆಳಗಿನದರ ಮೇಲೆ ಸಹಜವಾಗಿರಿಸಿದ್ದು, ತುಟಿಗಳು 
ಮುಚ್ಚಿಕೊಂಡಿರುವವು.. 
ಸ್ಥಾನಕ ಭಂಗಿ 

ಸಮಪಾದ ಭಂಗಿಯಲ್ಲಿ ನಿಲ್ಲುವುದಕ್ಕೆ ಸ್ಥಾನಕ ಭಂಗಿ ಅಥವಾ ಖಡ್ಗಾಸನವೆಂದು ಹೆಸರು. 
ತೀರ್ಥ೦ಕರರೆಲ್ಲರೂ ಸ್ಥಾನಕ ಭಂಗಿಯಲ್ಲಿಯೇ ನಿಂತು ತಪಸ್ಸು ಮಾಡಿರುವುದರಿಂದ ಅವರ ಶಿಲ್ಲಗಳು 
ಬಹುತೇಕ ಸ್ಥಾನಕ ಭಂಗಿಯಲ್ಲಿ ರಚಿಸಲ್ಲಟ್ಟಿರುತ್ತವೆ. 
ಪರ್ಯಂಕಾಸನ(ಪಲ್ಯಂಕಾಸನ) 

ಎಡಗಾಲನ್ನು ಬಲಕ್ಕೆ ಮಡಿಚಿ ಬಲಗಾಲನ್ನು ಎಡತೊಡೆಯ ಮೇಲಿಟ್ಟುಕೊಂಡು ಕುಳಿತುಕೊಳ್ಳುವ 


ಭಂಗಿಯೇ ಪರ್ಯಂಕಾಸನ. ಇದನ್ನು ಕಲ್ಕಂಕಾಸನ ಎಂದೂ ಸಹ ಕರೆಯಲಾಗುತ್ತಿದ್ದು, ಕುಳಿತ 
ಭಂಗಿಯ ಸಹಜ ವಿಸ್ತರಣೆ ಎಂಬಂತೆ ದೇಹವನ್ನು ನೆಟ್ಟಗಿರಿಸಿ ಎಡ ಅಂಗೈಯನ್ನು ಮೆಲ್ಮುಖವಾಗಿರಿಸಿ 


೩೦೪ 


ಕಳಮುಖವಾದ ಬಲ ಅಂಗೈಯಿಂದ ಅದನ್ನು ಮುಚ್ಚಬೇಕು. ಕಣ್ಣು ಪೂರ್ತಿ ತೆರೆದಿರಬಾರದು ಮತ್ತು 
ಪೂರ್ತಿ ಮುಚ್ಚಿರಲೂಬಾರದು. ಹೆಚ್ಚಿನ ಪಮಾಣದಲ್ಲಿ ಸಲ್ಲೇಖನ ವತಧಾರಿಗಳು ಪರ್ಯಂಕಾಸನದಲ್ಲಿಯೇ 
ಕುಳಿತು ವ್ರತ ಸ್ಟೀಕರಿಸುತ್ತಿದ್ದುದು ನಿಸಿದಿ ಶಾಸನಶಿಲ್ಲಗಳ ಅಧ್ಯಯನದಿಂದ ತಿಳಿದುಬರುತ್ತದೆ. 
ಪರ್ಯಂಕಾಸನದ ಪ್ರಾಚೀನ ಉಲ್ಲೇಖವು ಕಿ.ಶ. ಬದನೆಯ ಶತಮಾನದ ನಿಸಿದಿ ಶಾಸನವೊಂದರಲ್ಲಿ 
ಕಂಡುಬರುತ್ತದೆ. 


ಗೋವಾಸನ 


ಹಸುಗಳು ಕುಳಿತುಕೊಳ್ಳುವ ಭಂಗಿಗೆ ಗೋವಾಸನವೆಂದು ಹೆಸರು. ದೇವರು, ಆಚಾರ್ಯರು 
ಮತ್ತು ಹಿರಿಯರಿಗೆ ನಮಸ್ಕರಿಸುವಾಗ ಕಾಲುಗಳನ್ನು ಗೋವುಗಳಂತೆ ಹಿಂದಕ್ಕೆ ಮಡಿಚಿ ನಮಸ್ಕರಿಸುವ 
ಪದ್ದತಿ ಜೈನರಲ್ಲಿ ಇಂದಿಗೂ ಇದೆ. 


ಪದ್ಮಾಸನ 

ಎಡಗಾಲಿನ ಮೇಲ್ಲಾಗದಲ್ಲಿ ಬಲಗಾಲು, ಬಲಗಾಲಿನ ಮೇಲ್ಭಾಗದಲ್ಲಿ ಎಡಗಾಲು ಬರುವಂತೆ 
ಕುಳಿತುಕೊಳ್ಳುವ ಭಂಗಿಗೆ ಕಮಲಾಸನ ಅಥವಾ ಪದ್ಗಾಸನವೆಂದು ಹೆಸರು. ತೀರ್ಥ೦ಕರರ ಶಿಲಗಳೆಲ್ಲವು 
ಸಾಮಾನ್ಯವಾಗಿ ಸ್ಥಾನಕ ಭಂಗಿಯಲ್ಲಿ ನಿಂತಿರುವಂತೆ ಪದ್ಗಾಸನದಲ್ಲಿ ಕುಳಿತಿರುವಂತೆ ಕಂಡುಬರುತ್ತವೆ. 
ಧ್ಯಾನ ಮಾಡಲು ಪದ್ಗಾಸನವು ಸೂಕ್ತ ಭಂಗಿ ಎಂದು ಹೇಳಲಾಗುತ್ತದೆ. ಮೇಲಿನ ಈ ಆಸನಗಳ 
ಬಗ್ಗೆ ತಿಳಿದುಕೊಂಡಾಗ ಮಾತ್ರ ನಿಸಿದಿ ಶಾಸನಗಳ ಶಿಲ್ಲವನ್ನು ಸರಿಯಾಗಿ ಅರಿತುಕೊಳ್ಳಲು 


ಸಾಧ್ಯವಾಗುತ್ತದೆ. 
೫.೨.೬ ನಿಸಿದಿ ಶಾಸನೋಕ್ತ ಜೈನ ಆಚಾರ್ಯರು, ಕಂತಿಯರು, ಶ್ರಾವಕ-ಶ್ರಾವಕಿಯರು 


ಜೈನ ಆಚಾರ್ಯರು(ಮುನಿಗಳು) 


ಸಕಲ ದರ್ಶನಕಲೆ, ಭಾಷೆ, ಸಾಹಿತ್ಯ ಮತ್ತು ತರ್ಕಶಾಸ್ತಗಳಲ್ಲಿ ಪರೀಣಿತರಾಗಿದ್ದ ಜೈನ ಆಚಾರ್ಯರು 
ಬಹುಶಾಸ್ತ್ರ ವಿಶಾರದರಾಗಿದ್ದರು. ಇವರು ತಮ್ಮ ಅಲೌಕಿಕ ಜೀವನ, ತಪಸು, ಅವಿರತ ಸಾಧನೆಯಿಂದ 
ಜೈನ ಧರ್ಮವನ್ನು ಉನ್ನತಿಗೇರಿಸಿದರಲ್ಲದೆ ಜೈನ ಸಾಹಿತ್ಯವನ್ನು ಶೀಮಂತಗೊಳಿಸಿದರು. ಸನ್ಯಾಸ 
ವತದಾರಿಗಳಾದ ಇವರು ಎಡೆಬಿಡದ ಸಾಧನೆಯಿಂದ ಇಂದ್ರಿಯ ನಿಗ್ರಹವನ್ನು ಸಾಧಿಸಿದವರಾಗಿದ್ದರು. 
ಮರಣವೇ ಮಹಾನವಮಿ ಎಂದು ಭಾವಿಸಿದ ಇವರು ಜೈನ ಧರ್ಮದ ಪ್ರಭಾವ ಹೆಪುಗಬ್ಬದಂತೆ 
ನೋಡಿಕೊಂಡರು. ಕಶೋರ ತಪಸ್ಸನ್ನು ಆಚಿರಿಸುತ್ತಿದ್ದ ಇವರು ಸಲ್ಲೇಖನ ವತಧಾರಿಗಳಾಗಿ ಸಮಾಧಿಮರಣ 
ಪಡೆಯುವಾಗ ದೇಹಕ್ಕೆ ಅಂಟಿದ ಹೊಲಸೇ ಕವಚವೆಂದು ಬಗೆಯುತ್ತಿದ್ದರು. ಇವರು ತಮಗಿಂತಲೂ 
ಹಿಂದೆ ಆಗಿಹೋದ ವಿದ್ದತ್ರರಂಪರೆಯ ಗುರುಗಳು ನಡೆಸಿಕೊಂಡುಬಂದ ಕಮವನ್ನು ರಾಜಶಾಸನವೆಂಬಂತೆ 
ಅನುಚಾನವಾಗಿ ಅನುಸರಿಸಿಕೊಂಡು ಬಂದರು. ಅನೇಕ ಆಚಾರ್ಯರು ರಾಜಪೂಜಿತರೂ, ರಾಜನ 
ಮೇಲೆ ಅಪಾರ ಪ್ರಭಾವ ಬೀರಬಲ್ಲ ಮಹಾಮೇಧಾವಿಗಳೂ ಆಗಿದ್ದರು. ಕಾಲಕಾಲಕ್ಕೆ ಜೈನ ಧರ್ಮದಲ್ಲಿ 
ಉಂಟಾದ ಬದಲಾವಣೆಗಳಿಗೆ ತಕ್ಕಂತೆ ಜೈನಮುನಿಗಳು ಜೈನ ಧರ್ಮೀಯರಿಗೆ ಮಾರ್ಗದರ್ಶಕರಾಗಿ, 
ಸದ್ಗತಿ ಕರುಣಿಸುವವರಾಗಿ, ಜೈನ ಕೇಂದ್ರಗಳ ಮತ್ತು ಜೈನ ಬಸದಿಗಳ ಮುಖ್ಯಸ್ಥರಾಗಿ 
ಕಾರ್ಯನಿರ್ವಹಿಸಿದರು." 


೩೦೫ 


ಕಂತಿಯರು 

ಪುರುಷ ಸನ್ಯಾಸಿಗಳನ್ನು ನಿರ್ಗಂಥರು, ಸವಣರು(ಶ್ರಮಣರು) ಎಂದು ಕರೆದರೆ ಸನ್ಯಾಸಿನಿಯರನ್ನು 
ಕಂತಿಯರು, ಅಜ್ಜಿಯರು ಎಂದು ಕರೆಯುತ್ತಿದ್ದರು. ಬೌದ್ದಧರ್ಮಕ್ಕಿಂತ ಮೊದಲು ಸ್ತೀಯರಿಗೆ ಸನ್ಯಾಸವನ್ನು 
ನೀಡಲು ಒಪ್ಪಿದ ಧರ್ಮ ಇದು. ಇಂಥ ಕಂತಿಯರು ಕೇಶವಿಚ್ಛೇದನವನ್ನು ಮಾಡಿಕೊಳ್ಳಬೇಕಿತ್ತು. 
ಆದರೆ ಇವರಿಗೆ ನಗ್ನತೆಯನ್ನು ವಿಧಿಸಿಲ್ಲ. ಇವರು ಈ ಜನ್ನದಲ್ಲಿ ತಪಸ್ಲಿನಿಂದ ಕರ್ಮಕ್ಷಯ ಮಾಡಿಕೊಂಡು 
ಮುಂದಿನ ಜನ್ಮದಲ್ಲಿ ಪುರುಷರಾಗಿ ಹುಟ್ಟಿ ಮೋಕ್ಷವನ್ನು ಸಂಪಾದಿಸಬಹುದು. ಸರ್ವಸಂಗ ಪರಿತ್ಯಾಗ 
ಮಾಡಿ ಸನ್ಯಸನ ಸ್ಟೀಕರಿಸಿದ ಕಂತಿಯರು ಸಾಮಾನ್ಯವಾಗಿ ಬಿಳಿವಸ್ತ್ರ ಧರಿಸುತ್ತಿದ್ದರು. ಮುನಿಗಳೊಂದಿಗೆ 
ಬಸದಿಗಳಲ್ಲಿ ವಾಸಿಸುತ್ತಿದ್ದ ಇವರು ಧಾರ್ಮಿಕ, ಸಾಮಾಜಿಕ ಆಗುಹೋಗುಗಳನ್ನು ಕಾಯ್ದುಕೊಳ್ಳುವ, 
ದಾನದತ್ತಿಗಳನ್ನು ಕೊಡುವ ಮತ್ತು ಪಡೆಯುವ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಜೈನಧರ್ಮದಲ್ಲಿ 
ಸ್ತ್ರೀಯರಿಗೆ ಸ್ಥಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟ ಕೀರ್ತಿ ಕಂತಿಯರಿಗೆ ಸಲ್ಲುತ್ತದೆ." 


) 
ಶ್ರಾವಕ-ಶ್ರಾವಕಿಯರು 

ಶ್ರಾವಕನೆಂದರೆ ಧರ್ಮವನ್ನು ಕೇಳತಕ್ಕವನೆಂದು ಅರ್ಥ. ಈತನನ್ನು ಗೃಹಸ್ತನೆಂದು 
ಕರೆಯಲಾಗುವುದು. ಶ್ರಾವಕರಲ್ಲಿ ಉತ್ತಮ, ಮಧ್ಯಮ, ಜಘನ್ಯ ಎಂದು ಮೂರು ಬಗೆಗಳಿದ್ದು, 
ಶ್ರಾವಕರು ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಆಸ್ಟೇಯ, ಅಪರಿಗಹ ಮುಂತಾದ ಐದು ರೀತಿಯ 
ಅಣುವ್ರತಗಳನ್ನು ಧರಿಸಿ ಆಚರಿಸಬೇಕು. ಪೂಜೆ, ದಾನ, ಶೀಲ ಹಾಗೂ ಉಪವಾಸಗಳೆಂಬ 
ಚತುರ್ವಿಧ ಶ್ರಾವಕ ಧರ್ಮಗಳನ್ನು ಪಾಲಿಸಬೇಕು. ಮೋಕ್ಷಕ್ಕೆ ಕಾರಣೀಭೂತವಾದ ರತ್ನತ್ತ್ರಯಗಳನ್ನು 
ದೃಢಚಿತ್ತದಿಂದ ಪಾಲಿಸುವವನೇ ನಿಜವಾದ ಶ್ರಾವಕ. ಇಂಥವನು ನ್ಯಾಯ ಮಾರ್ಗದಿಂದ ದವ್ಯ 
ಸಂಪಾದಿಸಬೇಕು, ಸದ್ಗುಣಿಯಾಗಿರಬೇಕು, ಗುರುವನ್ನು ಪೂಜಿಸಬೇಕು. ಉತ್ತಮ ಗೃಹಿಣಿ-ವಾಸಸ್ಥಾನ- 
ಗಾಮ ಇವುಗಳನ್ನು ರಕ್ಷಿಸಬೇಕು. ಆಹಾರ-ವಿಹಾರಗಳಲ್ಲಿ ಜಾಗೃತೆಯಿಂದಿರಬೇಕು. ವಿವೇಕಿಯಾಗಿರಬೇಕು. 
ಉಪಕಾರ ನೆನೆಯಬೇಕು. ಧರ್ಮಶ್ರವಣದಲ್ಲಿ ಆಸಕ್ಷನಾಗಿರಬೇಕು. ಮರಣ ಸಮಯದಲ್ಲಿ ಸಲ್ಲೇಖನ 
ಸ್ವೀಕರಿಸಬೇಕು ಮತ್ತು ಸಮಾಧಿ ಮರಣವನ್ನು ಪಡೆಯಬೇಕು. ಮೇಲಿನ ಎಲ್ಲ ಅಂಶಗಳು 
ಶ್ರಾವಕಿಯಾದವಳಿಗೂ ಅನ್ವಯಿಸುತ್ತಿದ್ದು, ಜೈನ ಸಮಾಜದಲ್ಲಿ ಸಂಸಾರದಲ್ಲಿದ್ದು. ಧರ್ಮಶ್ರದ್ದೆಯ 
ದೀಕ್ಷೆ ತೊಟ್ಟ ಗೃಹಿಣಿಗೆ ಶ್ರಾವಕಿಯರೆಂದು ಕರೆಯಲಾಗುತ್ತದೆ.” 


ನಿಸಿದಿಯನ್ನು ವ್ರತಧಾರಿಯು ಮರಣಿಸಿದ ಸ್ಥಳದಲ್ಲಿ, ವ 


ಮ” ಲ 


ತನಿರತ ಜಾಗದಲ್ಲಿ ಸ್ಥಾಪಿಸಬೇಕೆಂಬ 
ನಿಯಮವಿತ್ತೆಂದು ಅನೇಕ ವಿದ್ವಾಂಸರು ಅಭಿಪ್ರಾಯ ಪಡುತಾರೆ. ಸಮಾಧಿಮರಣ ಹೊಂದಿದ 


po) 


ಸ್ಥಳವನ್ನು ಬಿಟ್ಟು ಬೇರೊಂದು ಸ್ಥಳದಲ್ಲಿಯೂ(ತೀರ್ಥಕ್ಷೇತ್ರದಲ್ಲಿ) ಅವನ ನಿಸಿದಿಯನ್ನು 


ಸ್ಥಾಪಿಸಬಹುದಾಗಿತ್ತೆಂದು ತೋರುತ್ತದೆ. ಸನ್ಯಸನ ವ್ರತದಿಂದ ಗಂಗ ಮಾರಸಿಂಹ ಬಂಕಾಪುರದಲ್ಲಿ 
ಮಡಿದರೆ ಅವನ ನಿಸಿದಿ ಸ್ಮಾರಕವನ್ನು ಶ್ರವಣಬೆಳಗೊಳದಲ್ಲಿ ಸ್ಥಾಪಿಸಿದ ನಿದರ್ಶನ ದೊರೆಯುತ್ತದೆ.” 


೦೬ 


೫.೩ ಹಾವೇರಿ ಜಿಲ್ಲೆಯ ಶಾಸನೋಕ್ತ ನಿಸಿದಿಗಲ್ಲುಗಳು 


ನಿಸಿದಿಗಲ್ಲುಗಳಲ್ಲಿ ಅಭ್ಯಾಸಿಗಳ ಗಮನ ಸೆಳೆಯುವ ಅಂಶವೆಂದರೆ ಶಿಲಕ್ಕಿಂತ ಬರವಣಿಗೆಯೇ 
ಪುಮುಖವಾಗಿರುವುದು. ಅಂದರೆ ಶಿಲ್ಲದಲ್ಲಿ ವೈವಿದ್ಧತೆಯಾಗಲಿ, ಆಕರ್ಷಣೆಯಾಗಲಿ ಕಡಿಮೆ. ಬರವಣಿಗೆ 
ಮಾತ್ರ ಧರ್ಮ, ಸಮಾಜ, ಸಾಹಿತ್ಯಗಳಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಒದಗಿಸುತ್ತದೆ. 
ಇವುಗಳ ಸಹಾಯದಿಂದ ಆಯಾ ಶತಮಾನದ ಸಮಾಧಿಮರಣಗಳ ಸಂಖ್ಯೆ, ಮರಣವನ್ನಪ್ಪಿದ ಸ್ಕೀ 
ಪುರುಷರ ಪ್ರಮಾಣ, ಅವರ ಘನತೆ, ಗೌರವ, ಗುರುಶಿಷ್ಯ ಸಂಬಂಧ, ಕೌಟುಂಬಿಕ ಸಂಬಂಧ, 
ಗಣಗಚ್ಚಗಳ ವಿವರ, ಸಲ್ಲೇಖನದ ಕಾರಣ ಮತ್ತು ಸಮಾಧಿ ಅಚರಣೆಯ ಸ್ವರೂಪ ಮುಂತಾದವುಗಳನ್ನು 
ಚಿತ್ರಿಸಲು ಸಾಧ್ಯವಾಗುತ್ತದೆ.”” 


ಹಾವೇರಿ ಜಿಲ್ಲೆಯಲ್ಲಿ ಕೈಗೊಂಡ ಕ್ಷೇತಕಾರ್ಯ ಸಂದರ್ಭದಲ್ಲಿ ೭೮ ಶಾಸನಸಹಿತ ಮತ್ತು 
೧೦ ಶಾಸನರಹಿತ, ಒಟ್ಟಾಗಿ ೮೮ ನಿಸಿದಿಗಲ್ಲುಗಳು ದೊರಕಿರುತ್ತವೆ. ಶಾಸನಸಹಿತ ನಿಸಿದಿಗಲ್ಲುಗಳಲ್ಲಿ 
ಈವರೆಗೆ ಬೇರೆ ಬೇರೆ ಶಾಸನ ಸಂಪುಟಗಳು ಮತ್ತು ಗಂಥಗಳಲ್ಲಿ ಒಟ್ಟು ೪೪ ನಿಸಿದಿ ಶಾಸನಗಳು 
ಪ್ರಕಟವಾಗಿವೆ. ಜಿಲ್ಲೆಯ ಹಾನಗಲ್ಲು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದರೆ ೩೯ ನಿಸಿದಿಗಲ್ಲುಗಳು, 
ಹಿರೇಕೆರೂರು ತಾಲೂಕಿನಲ್ಲಿ ಒಟ್ಟು ೧೪ ನಿಸಿದಿಗಳು ಮತ್ತು ಸವಣೂರು ತಾಲೂಕಿನಲ್ಲಿ ೧೦, 
ಶಿಗ್ಗಾಂವ ತಾಲೂಕಿನಲ್ಲಿ ೫, ಹಾವೇರಿ ತಾಲೂಕಿನಲ್ಲಿ ೭, ರಾಣೀಬೆನ್ನೂರು ತಾಲೂಕಿನಲ್ಲಿ ೩ 
ಹಾಗೂ ಬ್ಯಾಡಗಿ ತಾಲೂಕಿನಲ್ಲಿ ೧೦ ನಿಸಿದಿಗಲ್ಲುಗಳು ದೊರಕಿವೆ. ಪ್ರಾಚೀನ ಕರ್ನಾಟಕದ ಶ್ರವಣಬೆಳಗೊಳ 
ಮತ್ತು ಕೊಪ್ಪಳ ಜೈನ ಕೇಂದಗಳಂತೆಯೇ ಬರುವ ಇನ್ನೊಂದು ಮಹತ್ವದ ಸ್ಥಳವೆಂದರೆ ಬಂಕಾಪುರ 
ಪ್ರಸಿದ್ಧ ಜೈನ ಆಚಾರ್ಯರಾದ ಅಜಿತಸೇನಾಚಾರ್ಯರು ನೆಲೆನಿಂತ ಕ್ಷೇತ್ರ ಇದು. ಇಡೀ ಜಿಲ್ಲೆಯಲ್ಲಿ 
ಹಾನಗಲ್ಲು ತಾಲೂಕಿನ ವೀರಾಪೂರ ಎಂಬ ಗಾಮದಲ್ಲಿ ಈಗಲೂ ಒಂದೆರಡು ಕುಟುಂಬಗಳನ್ನು 
ಹೊರತುಪಡಿಸಿದರೆ ಉಳಿದವರೆಲ್ಲಾ ಜೈನರೇ ಆಗಿದ್ದಾರೆ. ಹಾವೇರಿ ಜಿಲ್ಲೆಯ ಆಡೂರಿನಲ್ಲಿ ೭, 
ಯಳವಟ್ಟಿಯಲ್ಲಿ ೬, ಹಿರೆಕೊಣತಿಯಲ್ಲಿ ೬, ಹೆರೂರಿನಲ್ಲಿ ೫, ಆಲದಗೇರಿಯಲ್ಲಿ ೪, ಕಡಕೋಳದಲ್ಲಿ 
೪, ನಿಡಗುಂದಿಯಲ್ಲಿ ೩, ವೀರಾಪುರದಲ್ಲಿ ೨ ಮತ್ತು ಹತ್ತಿಮತ್ತೂರಿನಲ್ಲಿ ೨ ನಿಸಿದಿಗಲ್ಲುಗಳು 
ದೊರಕಿರುವದರಿಂದ ಇವುಗಳು ಜಿಲ್ಲೆಯ ಪ್ರಮುಖ ಜೈನ ಕೇಂದಗಳಾಗಿದ್ದವೆಂದು ಹೇಳಬಹುದು. 
ಅಲ್ಲದೆ ಜಿಲ್ಲೆಯ ಕರಗುದರಿ, ಹಂದಿಹಾಳ, ಹಿರೇಕಣಗಿ, ಹಿರೂರು, ಶಿರಗೋಡ, ಶಾಡಗುಪ್ಪಿ, ಕಲಿಕೇರಿ, 
ಶಿಗ್ಗಾಂವಿ, ಕಬನೂರು, ಕಾಗಿನೆಲ್ಲಿ, ಕದರಮಂಡಲಗಿ, ಹಿರೇಕೆರೂರು, ನಿಟ್ಟೂರು, ಸುತ್ತಕೋಟೆ, ಹಾವೇರಿ, 
ಅಗಡಿ, ಕನವಳ್ಳಿ, ನೆಗಳೂರು, ಕೂಸನೂರು, ಮಾಕನೂರು, ಹಳೇಹೊನ್ನತ್ತಿ ಇಟ್ಟಗಿ, ಹೂವಿನಶಿಗ್ದಿ 
ಮತ್ತು ಚಿಲ್ಲೂರುಗಳಲ್ಲಿ ತಲಾ ಒಂದೊಂದು ನಿಸಿದಿಗಲ್ಲುಗಳು ದೊರಕಿದ್ದು, ಇವುಗಳು ಸಹ ಜಿಲ್ಲೆಯಲ್ಲಿ 
ಜೈನ ಧರ್ಮದ ಅಸ್ತಿತ್ವವನ್ನು ನಿರೂಪಿಸುತ್ತವೆ. ಇವುಗಳಲ್ಲದೆ ಕರಗುದರಿಯಲ್ಲಿ ದೊರೆತ ಪಾದಗಳು 
ಮತ್ತು ನಿಸಿದಿಸ್ತಂಭ, ಹಿರೇಕೊಣತಿಯ ನಿಸಿದಿಸ್ತಂಭಗಳನ್ನು ಇಲ್ಲಿ ಸ್ಮರಿಸಬಹುದು. 


೩೦೭ 


ಹಾವೇರಿ ಜಿಲ್ಲೆಯ ಯಳವಟ್ಟಿಯಲ್ಲಿ ಪ್ರಾಚೀನ ಚಂದನಾಥ ಬಸದಿ ಇದೆ. ಇದಲ್ಲದೆ ಕರಗುದರಿ, 
ವೀರಾಪುರ, ಹೊಸೂರು, ತಡಸ, ಅರಟಾಳ, ದುಂಡಸಿ, ಮಡ್ಲಿ, ಕುನ್ನೂರು ಮತ್ತು ಬನ್ನೂರುಗಳಲ್ಲಿ 
ಜೈನ ತೀರ್ಥ೦ಕರರ ಬಸದಿಗಳಿವೆ ಮತ್ತು ಇತರೆ ಕೆಲವು ಬಸದಿಗಳು ದೇವಾಲಯಗಳಾಗಿ 
ಪರಿವರ್ತನೆಗೊಂಡಿರುವ ಸಾಧ್ಯತೆಯೂ ಇದೆ. ಅಲ್ಲದೆ, ಕಾರಡಗಿಯಲ್ಲಿ ಭಗ್ನಗೊಂಡ ಧ್ಯಾನಾಸಕ್ಷರಾಗಿ 
ಕುಳಿತಿರುವ ತೀರ್ಥಂಕರರ ವಿಗಹಗಳಿವೆ. ಆಡೂರಿನಲ್ಲಿಯೂ ಎರಡು ಪ್ರಾಚೀನ ತೀರ್ಥಂಕರರ 
ವಿಗಹಗಳಲಿವೆ. ಜಿಲ್ಲೆಯ ಗುತ್ತಲ. ಹರಳಹಳ್ಳಿ ಮತ್ತು ದುಂಡಸಿಯಲ್ಲಿ ನಿಂತಿರುವ ತೀರ್ಥಂಕರರ 
ಪ್ರಾಚೀನ ವಿಗ್ರಹಗಳಿವೆ. ಇವೆಲ್ಲವನ್ನು ನನ್ನ ಕ್ಷೇತಕಾರ್ಯದಲ್ಲಿ ಗುರುತಿಸಿದ್ದೇನೆ. ಹಾವೇರಿ ತಾಲೂಕಿನ 
ದೇವಗಿರಿಯಲ್ಲಿ ೫ ಅಡಿ ಎತ್ತರವಿರುವ ಪದ್ಧಾಸನದಲ್ಲಿ ಕುಳಿತ ಇಬ್ಬರು ತೀರ್ಥಂಕರರ ವಿಗ್ರಹಗಳು 
ಇವೆ. ಮೇಲಿನ ಅಂಶಗಳನ್ನು ಗಮನಿಸಲಾಗಿ ಜೈನಧರ್ಮವು ಪ್ರಾಚೀನ ಕಾಲದಿಂದಲೂ ಹಾವೇರಿ 
ಜಿಲ್ಲೆಯ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿತ್ತು ಮತ್ತು ಕಾಲಕಾಲಕ್ಕೆ ಇಲ್ಲಿಯ ಆಳರಸರಿಂದ ಪೋಷಿಸಲ್ಪಟ್ಟಿತ್ತು 
ಎಂಬುದು ಸ್ಪಷ್ಟವಾಗುತ್ತದೆಯಲ್ಲದೆ ಅದು ಇಂದಿಗೂ ಉಳಿದು ಬಂದಿರುವುದನ್ನು ಗಮನಿಸಬಹುದು. 
ಹಾವೇರಿ ಜಿಲ್ಲೆಯ ಸವಣೂರಿನ ಹೆಸರಿನಲ್ಲಿ ಜೈನತ್ವ ಅಡಗಿದೆ. ಇದು "ಶಮಣರ ಊರು' ಸವೇಣೂರು 
ಎಂದಾಗಿದೆ. ಇದು ಕ್ರಿಶ.೧೦೮೭ರ ಶಾಸನದಲ್ಲಿ ಉಲ್ಲೇಖಗೊಂಡಿದೆ. ಹಾಗಾಗಿ ಹನ್ನೊಂದನೆಯ 
ಶತಮಾನಕ್ಕಾಗಲೇ ಈ ಊರು ಮತ್ತು ಸುತ್ತಲಿನ ಪ್ರದೇಶವು ಜೈನರಿಂದ ಕೂಡಿತ್ತೆಂಬುದು ಸಿದ್ದವಾಗುತ್ತದೆ.” 


ಹಾವೇರಿ ಜಿಲ್ಲೆಯಾದ್ಯಾಂತ ದೊರೆತ ನಿಸಿದಿಗಲ್ಲುಗಳನ್ನು ಶಾಸನೋಕ್ತ ನಿಸಿದಿ ಸ್ಮಾರಕ ಶಿಲ್ಪಗಳು 
ಮತ್ತು ಶಾಸನರಹಿತ ನಿಸಿದಿ ಶಿಲ್ಲಗಳು ಎಂದು ವಿಭಾಗಿಸಿಕೊಂಡು ಅಧ್ಯಯನವನ್ನು ಮಾಡಲಾಗಿದೆ. 
ಹಾವೇರಿ ಜಿಲ್ಲೆಯಲ್ಲಿ ದೊರತ ೮೮ ನಿಸಿದಿ ಶಾಸನಗಳಲ್ಲಿ ೭೮ ನಿಸಿದಿಗಳು ಶಾಸನವನ್ನು ಹೊಂದಿದ್ದು, 
ಅವುಗಳಲ್ಲಿ ೪೪ ಪ್ರಕಟಗೊಂಡಿರುತ್ತವೆ. ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನಾ 
ಸಂಸ್ಥೆಯಲ್ಲಿರುವ ಕ್ರಿಶ.೧೧೦೩ರ ತಿಳವಳ್ಳಿಯ"* ಸಮಾಧಿಮರಣದ ಶಾಸನವೇ ಹಾವೇರಿ ಜಿಲ್ಲೆಯಲ್ಲಿ 
ದೊರೆತಿರುವ ಮೊದಲ ನಿಸಿದಿ ಶಾಸನವಾಗಿದೆ. ಈ ಶಾಸನದಲ್ಲಿ 'ಸ್ಪಸ್ತಿ ಶೀಮತು ಸ್ಪಭಾನು ಸಂವ(ತ್ಸರ) 
ವೈಶಾಖ ಸುಸೋ॥ ಮದ್ಯಾವ...ವಿಕ್ಷ ಕಾಣೂರ್ಗ್ಗಣ ಉದ್ದಾರಕರಪ್ಪ ತ್ರಿ ಪಾತ್ರದೇವರ ಗುಡ್ಡರಾದ 
ಚಿತ್ತಿಲಿ ನಾಗಯ್ಯನ ಮಗ ಬಂದಮ್ಮ ಪೂಜಾರಿ ದೇವಯ್ಯ ಸಮಾಧಿ ವಿದಿ ಮುಡಿಪಿ ಸ್ಪರ್ಗಸ್ತನಾದನು' 
ಎಂಬ ಉಲ್ಲೇಖವಿದೆ. ಇಲ್ಲಿ ಬರುವ ಕಾಣೂರ್ಗ್ಗಣ ಜೈನಧರ್ಮದ ಮೂಲಸಂಘದ ಒಂದು 
ಶಾಖೆಯಾಗಿದೆ. ದೇವಯ್ಮನು ಕಾಣೂರ್ಗ್ಗಣ ಉದ್ದಾರಕನಾದ ತಿಪಾತ್ರದೇವರ ಗುಡ್ಡನಾದ(ಶಿಷ್ಯ) 
ಚಿತ್ರಲಿ ನಾಗಯ್ಯನ ಮಗನಾಗಿದ್ದಾನೆ. ಈ ದೇವಯ್ಯನು ಬಂದಮ್ಮ ದೇವತೆಯ ಪೂಜಾರಿಯಾಗಿದ್ದು, 
ಇವನು ಜೈನಧರ್ಮದ ವತ ವಿದಿಯಿಂದ(ಮುಡುಪಿ) ಮರಣಹೊಂದಿದ ಬಗ್ಗೆ ತಿಳಿಸುತ್ತದೆ. ಕ್ರಿಶ೧೨ನೆಯ 
ಶತಮಾನದ ಸವಣೂರು ಗ್ರಾಮದ ಹನುಮಾನ್‌ ದೇವಾಲಯದ ಹತ್ತಿರವಿರುವ ನಿಸಿದಿ ಶಾಸನವು 


ಜೈನಗುರು ಮಲಧಾರಿಯ ಸನ್ಯಸನ ಮರಣವನ್ನು ತಿಳಿಸುತ್ತದೆ. 


ಹಿರೇಕೆರೂರು ತಾಲೂಕಿನ ಕುಂಚೂರು್‌” ಗ್ರಾಮದ ಕ್ರಿಶ. ಹನ್ನೆರಡನೆಯ ಶತಮಾನದ 
ವಿಗಹದ ಮೇಲೆ ಇರುವ ಶಾಸನದ ತುಣುಕೊಂದು ಜಿನವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ಉಲ್ಲೇಖವನ್ನು 
ಹೊಂದಿದೆ. ನಿಸಿದಿ ನಿರ್ಮಾಣವು ವೈವಿದ್ಧ್ದಮಯವಾಗಿದ್ದು, ಕೆಲವು ವೇಳೆ ನಿಸಿದಿ ಫಲಕದ ಬದಲಾಗಿ 
ಮುಡಿಪಿದ ವ್ಯಕ್ತಿಗಳ ಪ್ರತಿರೂಪ ನಿರ್ಮಿಸುವುದು ವಾಡಿಕೆಯಾಗಿದ್ದು, ಮೇಲಿನ ಶಾಸನ 


೩೦೮ 


ನಿಸಿದಿಯಾಗಿರಬಹುದಾಗಿದೆ. ಇದೇ ತಾಲೂಕಿನ ಚಿನ್ನಮುಳಗುಂದದ" ಕ್ರಿಶ. ಹನ್ನೆರಡನೆಯ ಶತಮಾನದ 
ಒಂದೇ ಹಂತದಲ್ಲಿರುವ ನಿಸಿದಿ ಶಾಸನವೊಂದು ಭವಸೇನದೇವನ ಶಿಷ್ಯ ಹಾಗೂ ಬೆಳಿಸೆಟ್ಟಿಯ 
ಹೆಂಡತಿ ಸೋಮಬ್ಲೆಯ ಮರಣವನ್ನು ಸೂಚಿಸುತ್ತದೆ. ಈ ಶಾಸನದ ಶಿಲ್ಲದಲ್ಲಿ ವ್ಯಾಸಪೀಠದ ಪಕ್ಕದಲ್ಲಿ 
ಸಲ್ಲೇಖನ ಬೋಧಿಸುವ ಜೈನ ಗುರುವಿದ್ದು, ಇನ್ನೊಂದು ಪಕ್ಕದಲ್ಲಿ ಕೈಮುಗಿದು ಕುಳಿತ ಎರಡು 
ಶಿಲ್ಲಗಳಿವೆ. ಈ ಶಿಲ್ಪಗಳು ಬೆಳಿಶೆಟ್ಟಿ ಮತ್ತು ಅವನ ಹೆಂಡತಿ ಸೋಮಬೆಯವಾಗಿದ್ದು, ತನ್ನ ಗಂಡನೊಂದಿಗೆ 
ಸಲ್ಲೇಖನ ಆಚರಿಸಿದ ವಿಷಯವನ್ನು ಇದು ತಿಳಿಸುತ್ತದೆ. ಇದೇ ತಾಲೂಕಿನ ಕ್ರಿಶ. ಹನ್ನೆರಡನೆಯ 
ಶತಮಾನದ ಲಿಂಗದೇವರಕೊಪ್ಪ"" ಗ್ರಾಮದ ನಿಸಿದಿಯೊಂದು ಮೂಲಸಂಘದ, ಸೂರಸ್ತಗಣದ 
ನಂದಿ ಭಟ್ಟಾರಕರನ್ನು ಉಲ್ಲೇಖಿಸುತ್ತಿದ್ದು, ಉಳಿದ ಭಾಗ ತುಟಿತಗೊಂಡಿದೆ. ಕ್ರಿಶ.೧೨೦೫ರ ಎರಡನೆಯ 
ವೀರಬಲ್ಲಾಳನ ಕಾಲದ ಬಾಳೂರು*(ಈಗ ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡದ ಕನ್ನಡ 
ಸಂಶೋಧನಾ ಸಂಸ್ಥೆಯಲ್ಲಿದೆ) ನಿಸಿದಿಗಲ್ಲೊಂದು "ಸ್ವಸ್ತಿ ಶ್ರೀಮನ್ನಹಾಮಂಡಳಾಚಾರ್ಯ 
ಮೇಘಚಂದಭಟ್ಟಾರಕ ದೇವರ ಗುಡ್ಡ ನಾಳ್ತಭು ಕಸಪಗಾವುಂಡನ ನಿಶಿದಿ' ಎಂದು ಉಲ್ಲೇಖಿಸುತ್ತದೆ. 
ಎರಡು ಹಂತಗಳಲ್ಲಿರುವ ಇದು ತುಂಬಾ ಸುಂದರವಾಗಿದೆ. ಇಲ್ಲಿ ಸಮಾಧಿ ಮರಣ ಹೊಂದಿದವನು 
ನಾಳ್ತಭು ಆಗಿರುವುದರಿಂದ ಇದೊಂದು ಪ್ರಮುಖ ವ್ಯಕ್ತಿಯ ನಿಸಿದಿಯಾಗಿದೆ. 


ಕ್ರಿಶ೧೨೫೧ರ ನೆಗಳೂರು ನಿಸಿದಿಯೊಂದು "ರ್ಸ್ನಕಳಚಂದದೇವರು ಶ್ರೀಮತ್ಸನ್ನಧಾರದೇವ 
ವರುಷದ ವಿರೋಧಿಸಂವತ್ತರದ ಭಾದಪದ ಶುದ್ದ ಚತುರ್ದಶಿ ಬಹವಾರದಲಿ ಸಕಲಸನ್ಯಸನದಿನಾತ್ಮಭವನೆ. 
ಯಿ...ರಾದರು' ಎಂದು ಉಲ್ಲೇಖಿಸುತ್ತದೆ. ಇದು ಜೈನ ಗುರುವಾದ ಸಕಲಚಂದದೇವನ ಸನ್ಮಸನ 
ಮರಣವನ್ನು ತಿಳಿಸುತ್ತದೆ. ಕ್ರಿ.ಶ.೧೨೫೭ ರ ಸೇವುಣ ಕನ್ನರದೇವನ ಕಾಲದ ಬಾಳೂರು"`(ಈಗ 
ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿದೆ) ಜಿನಶಾಸನ ನಿಸಿದಿಯೊಂದು 
"ಕಾನೂರ್ಗಣದ(ಲೋಕ) ಕೀರ್ತಿದೇವರ ಗುಡ ಬಸದಿಯ ಬಲ್ಲಯ ಸಮಾಧಿವಿಧಿಯಂ ಮುಡಿಪಿ 
ಸ್ಪರ್ಗಸ್ಥನಾದ ಮಂಗಳಮಹಾಶ್ರೀ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಉಲ್ಲೇಖಿತನಾದ ಲೋಕಕೀರ್ತಿದೇವನು 
ಮೂಲಸಂಘದ ಶಾಖೆಯಾದ ಕನೂರ್ಗ್ಗಣಕ್ಕೆ ಸೇರಿದವನಾಗಿದ್ದು, ಇವನ ಶಿಷ್ಯನಾದ ಬಸದಿಯ 
ಬಲ್ಲಯನು ಜೈನ ನೋಂಪಿಯ ಮೂಲಕ ಸಮಾಧಿ ಮರಣವನ್ನು ಹೊಂದಿದ ಬಗ್ಗೆ ತಿಳಿಸುತ್ತದೆ. 
ಕ್ರಿಶ.೧೨೬೨ರ ಬಾಳೂರಿನ"' ಇನ್ನೊಂದು ಶಾಸನವು "ಸರ್ಬ್ಸಾ(ಧಿಕಾ)ರಿ ಕಾವಯನ ತಾಯಿ 
ಚಿಕ್ಕಣಂದಿದೇವರ ಗುಡ್ಡಿ ಮಲ್ಲವೆ ಸಮಾದಿವಡದರು' ಎಂದು ಉಲ್ಲೇಖಿಸುತ್ತದೆ. ಈಗ ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿರುವ ಈ ನಿಸಿದಿ ಶಾಸನ ಉನ್ನತ ಅಧಿಕಾರಿಯೊಬ್ಬನ 
ತಾಯಿಯ ಸಮಾಧಿ ಮರಣವನ್ನು ತಿಳಿಸುತ್ತದೆ. ಕ್ರಿಶ.೧೨೬೬ರ ಯಾದವ ಮಹಾದೇವನ ಕಾಲದ 
ಹತ್ತಿಮತ್ತೂರಿನ"” ನಿಸಿದಿಗಲ್ಲೊಂದು "ಸೆಲೆಯರ ಜಕ್ಕಯನ ಹೆಂಡತಿ ಮಾದವೆ ಸಮಾಧಿಯಂ ಮುಡಿಪಿ 
ಸ್ಪರ್ಗಸ್ಥೆಯಾದಳು' ಎಂದು ತಿಳಿಸುತ್ತದೆ. ಇದೇ ಗ್ರಾಮದ ಕ್ರಿಶ೧೨೬೮-೬೯ರ ಯಾದವ ಮಹಾದೇವನ 
ಕಾಲದ ನಿಸಿದಿಯೊಂದು ಹತ್ತಿಮತ್ತೂರಿನ ಬಸದಿಯೊಂದರ ಜೈನ ಮುನಿಯೋರ್ವನು (ತುಟಿತ) 
ಸಮಾಧಿವಿಧಿಯಿಂದ ಮುಡಿಪಿದ ವಿವರಗಳನ್ನು ಒಳಗೊಂಡಿದೆ." ಹಾವೇರಿ ತಾಲೂಕಿನ ಸಂಗೂರು 


೩೦೯ 


ಗಾಮದ ಬಸ್ತಿಮಟ್ಟಿಯ ವೀರಗಲ್ಲು ಯಾದವ ಮಹಾದೇವನ (ಕ್ರಿಶ೧೨೬೯ರ) ಕಾಲಕ್ಕೆ ಸಂಬಂಧಿಸಿದ್ದು, 
ಬಹುಭಾಗ ತುುಟಿತವಾಗಿದೆ. ಇದರಲ್ಲಿ 'ವಾಳ್ಪಭು' ಗಂಗರ ಸಾವಂತಸೋವನ ಸನ್ಯಸನ ವಿಧಿಯ 
ಮರಣದ ವಿವರಣೆ ಇದೆ. ಇದೊಂದು ಸಮಾದಿ ವೀರಮರಣವನ್ನು ತಿಳಿಸುತ್ತದೆ. ಸಾವಂತಸೋಮನು 
ಸಮಾಧಿಮರಣ ಸ್ಪೀಕರಿಸಿ ರಣಾಂಗಣ ಹೊಕ್ಕು ಯುದ್ದ ಮಾಡುತ್ತ ಮರಣವನ್ನಪ್ಪಿರಬೇಕು, ಹಾಗಾಗಿ 
ಇದು ವೀರಗಲ್ಲೂ ಹೌದು, ನಿಸಿದಿಗಲ್ಲೂ ಹೌದು." 


ಕ್ರಿಶ೧೧೯೭ರ ಸೇವುಣ ಕನ್ನರದೇವನ ಕಾಲದ ಬಾಳೂರು ನಿಸಿದಿ ಶಾಸನವು ಅದರಲ್ಲಿನ 
ವಿಷಯದಿಂದ ಮಹತ್ವವನ್ನು ಪಡೆದುಕೊಂಡಿದೆ. ಮುದ್ದುಗೌಡನು ಸಲ್ಲೇಖನದಿಂದ ಸಮಾಧಿಮರಣ 
ಪಡೆದಾಗ ಆತನ ಪತ್ನಿಯು ಅಗ್ನಿಪ್ರವೇಶ ಮಾಡಿ ಮಾಸ್ತಿಯಾದುದು ಆ ಶಾಸನದಿಂದ ತಿಳಿದುಬರುತ್ತದೆ. 
ಜೈನ ಶ್ರಾವಕಿಯೊಬ್ಬಳು ಪತಿಯ ಮರಣನಂತರ ಅಗ್ನಿಪ್ರವೇಶ ಮಾಡಿ ಸಹಗಮನ ಆಚರಿಸಿದ ಏಕೈಕ 
ಶಾಸನೋಕ್ತ ಘಟನೆ ಇದೆಂದು ಹೇಳಬಹುದು."” ಇದೇ ಗ್ರಾಮದ ಮಠದಲ್ಲಿನ ನಿಸಿದಿ ಕಲ್ಲಿನಲ್ಲಿ 
'ಶೀವೀತರಾಗ' ಎಂದು ಮಾತ್ರ ಇದ್ದು, ಉಳಿದ ಭಾಗ ತುುಟಿತಗೊಂಡಿದೆ. ಇದು ವ್ಯಕ್ತಿಯೊಬ್ಬನ 
ಸಮಾಧಿಮರಣವನ್ನು ಸೂಚಿಸುವುದು ಸ್ಪಷ್ಟ"“ ಕ್ರಿಶ.೧೨೭೧ರ ಯಾದವ ಮಹಾದೇವನ ಕಾಲದ 
ಹಿರೇಕೊಣತಿಯ"* ನಿಸಿದಿ ಶಾಸನವೊಂದು "ಶ್ರೀಅನಂತ್ರಕೀರ್ತಿಭಾಟ್ಟರಕದೇವರ ಗುಡಿ ಶ್ರೀಮನು 
ಮಾವಡ್ಡಬೆವಹರಿ ಸಂಕರಸೆಟ್ಟಿಯರ ಸಾತಿಸೆಟ್ಟಿಯರ ಕಾಮವೇ ಸನ್ಯಸನಮಂ ತಳದು ಸ್ಪರ್ಗಸ್ನೆಯಾದಳು' 
ಎಂದು ಉಲ್ಲೇಖಿಸುತ್ತದೆ. ಇದು ಕಾಮವೆಯ ಸನ್ಯ್ಕಸನ ಮರಣವನ್ನು ತಿಳಿಸುತ್ತಿದ್ದು, ಅವಳು 
ಅನಂತಕೀರ್ತಿಭಟ್ಟಾರಕ ದೇವನ ಶಿಷ್ಕೆಯಾಗಿದ್ದಳೆಂದು ಹೇಳುತ್ತದೆ. ಇವಳ ಗಂಡ ಸಾತಿಸೆಟ್ಟಿ ಮತ್ತು 
ಅವನ ತಂದೆ ಸಂಕರಸೆಟ್ಟಿಯರನ್ನು ಮಾವಡ್ಡಬೆವಹರಿ ಎಂದು ಉಲ್ಲೇಖಿಸುತ್ತದೆ. ಇದನ್ನು ಗಮನಿಸಿದರೆ 
ಮಧ್ಯಕಾಲೀನ ಜೈನ ಧರ್ಮೀಯರಲ್ಲಿ ವ್ಯಾಪಾರಿ ವರ್ಗ ತನ್ನದೇ ಆದ ಪ್ರಭಾವವನ್ನು ಹೊಂದಿದ್ದು, 
ಧರ್ಮ ಪ್ರಸಾರದಲ್ಲಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿತ್ತು ಎಂದು ಹೇಳಬಹುದು. 
ಕ್ರಿಶ.೧೨೭೩ರ ಯಾದವ ರಾಮಚಂದ್ರದೇವನ ಕಾಲದ ಶಾಸನವು ಸ್ತೀಯೊಬ್ಬಳ ನಿಸಿದಿಯಾಗಿದೆ."” 


ಕ್ರಿ ಶ.೧೨೭೮ರ ಯಾದವ ರಾಮಚಂದದೇವನ ಕಾಲಾವಧಿಯ ಹಿರೇಕೊಣತಿಯ"" ನಿಸಿದಿಯು 
"ತಿಕವಸೆಟ್ಟಿಯ ಮಗ ಸಾತಿಸೆಟ್ಟಿ ಅತನ ಮಗ ಶ್ರೀಸೇನಭಟ್ಟಾರಕದೇವರ ಗುಡ್ಡ ಸಂಮೃಕ್ತ ಚೂಡಾಮಣಿ 
ಆಹಾರ ಅಭೆಯಾಸಾಸ್ತರ್ಭೇಷಜ್ಯ...ತ್ರದ ದಾನಚಿಂತಾಮಣಿಯಪ್ಪ......ಯ ಸಕಳ ಸನ್ಯಸನ ವಿಧಾನದಿಂ 
ಸಮಾಧಿಯಿಂ ಸ್ವರ್ಗಸ್ಥನಾದನು' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಸಕಲ ಸನ್ಯಸನ ವಿಧಾನದಿಂದ 
ಸಮಾಧಿಮರಣ ಹೊಂದಿದ ಸಾತಿಸೆಟ್ಟಿಯ ಮಗ ತಿಕವಸೆಟ್ಟಿಯ ಮೊಮ್ಮಗ(ಹೆಸರು ತ್ರುಟಿತಗೊಂಡಿದೆ) 
ನನ್ನು ವಿಧ ವಿಧವಾಗಿ ಹೊರಗಳಿರುವದನ್ನು ಕಾಣಬಹುದು. ಕ್ರಿಶ.೧೨೭೯ರ ಕಾಲಾವಧಿಯ ಸವಣೂರು 
ತಾಲೂಕಿನ ಕಡಕೋಳ" ಗ್ರಾಮದ ಶ್ರಾವಕಿಯೊಬ್ಬಳ ನಿಸಿದಿಯೊಂದು "ಮೂಲಸಂಘದ 
ಪದುಮಸೇನಭಟಾರಕದೇವರ ಗುಡಿ ಕಡಕೊಳದ ಸಾವಂತ ಸಿರಿಯಮಗೌಡನ ಹೆಂಡತಿ ಚೆಂಡಿಗೌಡಿ 
ಸ...ವಿತ್ತಿಯಂಕಯಿಕೊಂಡು ಸಮಾದಿಯಿಂ ಮುಡಿಪಿ ಸ್ಪರ್ಗಪ್ರಾಪ್ಟೆಯಾದ ನಿಶಿದಿಯ ಸ್ತಂಭ” ಎಂದು 


ಉಲ್ಲೇಖಿಸುತ್ತದೆ. ಇಲ್ಲಿ ಮೂಲಸಂಘದ ಉಲ್ಲೇಖವಿದ್ದು, ಚಂಡಿಗೌಡಿ ಕಡಕೋಳದ ಸಾಮಂತನ 


೩೧೦ 


ಹೆಂಡತಿಯಾಗಿದ್ದು, ಇವಳೊಬ್ಬ ಪ್ರಮುಖ ಶ್ರಾವಕಿ ಎಂಬುದು ಸಷ್ಟ. ನಿಸಿದಿಗಳನ್ನು ಬೇರೆಬೇರೆ 
ರೀತಿಯಲ್ಲಿ ನಿರ್ಮಿಸುತ್ತಿದ್ದರು ಎಂಬುದು ವಿದ್ವಾಂಸರ ಅಭಿಮತ. ಅದರಲ್ಲಿ ನಿಸಿದಿಗಳನ್ನು ಸ್ಥಂಭಗಳ 
ರೂಪದಲ್ಲಿ ನಿರ್ಮಿಸುತ್ತಿದ್ದರು ಎಂಬ ಸ್ಪಷ್ಟ ಉಲ್ಲೇಖವನ್ನು ಈ ಶಾಸನದಲ್ಲಿ ಕಾಣಬಹುದಾಗಿದೆ. 
ಮುಂದುವರೆದು, ಈ ಶಾಸನವು "ಹನ್ನೆರಡು ಹಿಟ್ಟು' ಸಮಸ್ತ ಪಜೆಗಳು ಬಸದಿಗೆ ಭೂದಾನ ಮಾಡಿದ್ದನ್ನು 
ತಿಳಿಸುತ್ತದೆ. ಕ್ರಿಶ. ೧೨೮೩ರ ಯಾದವ ರಾಮಚಂದ್ರನ ಕಾಲದ ಸುತಕೋಟಿ5 ನಿಸಿದಿಯು 
ಬಯಲು ಬಳ್ಳಿಗಾವೆಯ ಬೋಗಾರ ಕತ್ತಿಯಬೊಮ್ಮಿಸೆಟ್ಟಿಯ ಮಗ ದೇವಿಸೆಟ್ಟಿ ಮರಣವನ್ನು 
ಉಲ್ಲೇಖಿಸುತ್ತದೆ. 

ಕ್ರಿ. ಶ.೧೨೮೯ರ ಯಾದವ ರಾಮಚಂದದೇವನ ಕಾಲದ ಕಲಕೇರಿಯ"್‌ ನಿಸಿದಿಯೊಂದು 
'ಶ್ರೀಮತು ಸಾಯಿಸೆಟಿ ಮಾದೌವೆಗೆ ಪುಟ್ಟಿದ ಪುತ್ರ ಸೀ ಮೂಲಸಂಘದ ಸಗರಣದ ಸಮಂತಭದದೇವರ 
ಗುಡ್ಡ ಮಾದೈೆಯ(ಪಜಿಯಂ) ಮುಡಿಪಿ ಸಿದಗತಿಯನಯ್ದಿದ' ಎಂದು ತಿಳಿಸುತ್ತದೆ. ಇಲ್ಲಿ ಮೂಲಸಂಘದ 
ಶಾಖೆಯಾದ ಸಗರಣದ ಸಮಂತಭದ್ರ ಮುನಿಯ ಉಲ್ಲೇಖವಿದ್ದು, ಅವರ ಶಿಷ್ಠ ಮಾದ್ಯಯ ಮುಡಿಪಿದ 
ಬಗ್ಗೆ ವಿವರಿಸುತ್ತದೆ. ಕ್ರಿಶ.೧೨೯೨ರ ಯಾದವ ರಾಮಚಂದದೇವನ ಕಾಲದ ಸಾತೇನಹಳ್ಳಿ" 
ಶಾಸನವೊಂದು ಪುರ್ಬಸೇನದೇವರ ಗುಡ್ಡ(ಶಿಷ್ಠ) ಮತ್ತು ಗಳೆಗಯನ ಮಗ ಹರಿಪಯನ ಸಮಾಧಿಮರಣವನ್ನು 
ತಿಳಿಸುತ್ತದೆ. ರಾಣೇಬೆನ್ನೂರು ತಾಲೂಕಿನ ಮಾಕನೂರು"” ಗ್ರಾಮದ ಹನುಮಾನ್‌ ದೇವಾಲಯದ 
ಪ್ರಾಕಾರಗೋಡೆಯಲ್ಲಿರುವ ನಿಸಿದಿಯು ಮೂಲಸಂಘ ಸೂರಸ್ಥಗಣದ ಶೀನಂದಿಭಟ್ಟಾರಕದೇವನ ಶಿಷ್ಠನಾದ 
ಮಾಕನೂರ ಬೊಪ್ಪಗೌಡನು ಬೆಳಗಿನಜಾವ ಸಮಾಧಿಯಿಂದ ಮುಡಿಪಿ ಸ್ಪರ್ಗಸ್ಥನಾದ ಎಂದು ವಿವರಿಸುತ್ತದೆ. 
ಹದಿಮೂರನೆಯ ಶತಮಾನದ ಹಾವೇರಿಯ" ಶಾಸನವೊಂದು ಮಾದರಸ ಎಂಬುವವನು 
ಜಿನಮಂದಿರದಲ್ಲಿ ಪಾದಗಳನ್ನು ಮಾಡಿಸಿದ ವಿವರವನ್ನು ನೀಡುತ್ತದೆ. ಕೆಲವು ವೇಳೆ ಸಲ್ಲೇಖನದದಿಂದ 
ಸಮಾಧಿಮರಣ ಹೊಂದಿದವರ ನೆನೆಪಿಗಾಗಿ ಪಾದಗಳನ್ನು ನಿಸಿದಿ ಸ್ಮಾರಕವಾಗಿ ಕೆತ್ತಿಸುವ ಪದ್ಧತಿ 
ಇದ್ದು, ಇದು ಸಹ ಪಾದರೂಪದ ನಿಸಿದಿಗಲ್ಲು ಎಂಬುದರಲ್ಲಿ ಅನುಮಾನವಿಲ್ಲ. ಇದೇ ಕಾಲಾವಧಿಯ 
ಮೊಟೆಬೆನ್ನೂರಿನ"*“ ನಿಸಿದಿಯೊಂದು "ಜಿನಚಂದ್ರದೇವರ ಗುಡ ಸವಣರ ಮೊಂಮಿಸೆಟ್ಟಿಯ ಮಗ, 
ಬಾಚಿಸೆಟ್ಟಿಯ ನಿಶಿದಿಯ ಕಲ್ಲು' ಎಂದು ಉಲ್ಲೇಖಿಸುತ್ತದೆ. 'ಸವಣರ”' ಎಂಬ ಶಬ್ದವು "ಶ್ರಮಣ' 
ಎಂಬುದರ ರೂಪವಾಗಿದ್ದು, ಶ್ರಮಣ ಎಂದರೆ ಜೈನ ಸನ್ಯಾಸಿ ಅಥವಾ ಅಲೆದಾಡುವ ಮುನಿ ಎಂಬ 
ಅರ್ಥವನ್ನು ನೀಡುತ್ತದೆ. ಹದಿಮೂರನೆಯ ಶತಮಾನದ ಕಬನೂರು"”“ ಗ್ರಾಮದ ಜೈನ ವಿಗಹಪೊಂದರಲ್ಲಿ 
ಶಾಂತಿವರ್ಮನ ಮಗ ಹೊಲ್ಲರಾಜನ ಮರಣ ಎಂದಿದೆ. ಇದು ಸಹ ನಿಸಿದಿಯಾಗಿರಬಹುದೇ 
ಎಂದೆನಿಸದಿರದು. 


ಕ್ರಿಶ.ಸು. ಹದಿಮೂರನೆಯ ಶತಮಾನಕ್ಕೆ ಸೇರಿದ ಆಲದಗೆರಿಯ"” ನಿಸಿದಿಯೊಂದು ಮಾಣಿಕದೇವ 
ಹಾಗೂ ಮಲ್ಲಯ್ಯ ಎಂಬುವವರು ಸನ್ಯ್ಕಸನ ವಿಧಿಯಿಂದ ಮರಣಹೊಂದಿದ ಬಗ್ಗೆ ತಿಳಿಸುತ್ತದೆ. 
ಒಂದೇ ನಿಸಿದಿಯಲ್ಲಿ ಇಬ್ಬರ ಸಮಾಧಿಮರಣವನ್ನು ಉಲ್ಲೇಖಿಸಿರುವುದು ಈ ಶಾಸನದಲ್ಲಿ ಕಂಡುಬರುತ್ತದೆ. 
ಇದೇ ಗ್ರಾಮದ ತುಟಿತ ನಿಸಿದಿಯು ನಂದಿಭಟ್ಟಾರಕರ ಶಿಷ್ಠನೊಬ್ಬನ ಸಮಾಧಿಮರಣವನ್ನು ತಿಳಿಸುತ್ತದೆ.” 


೩೧೧ 


ಇಲ್ಲಿಯ ಕರಿಯಮ್ಮನ ಗುಡಿಯ ಎದುರಿನಲ್ಲಿರುವ ನಿಸಿದಿಯೊಂದು ನಯಕೀರ್ತಿಮುನಿಂದರ ಶಿಷ್ಯೆ 
ಮಾಯಕ್ಕಳ ಸಮಾಧಿಮರಣವನ್ನು ತಿಳಿಸುತ್ತದೆ.” ಇದರ ಸಮೀಪದಲ್ಲಿಯೇ ಇರುವ ಮತ್ತೊಂದು 
ನಿಸಿದಿಯು ನಯಕೀರ್ತಿಭಟ್ಟಾರಕರ ಶಿಷ್ಯೆ ಸೋಮವ್ವೆಯ ಸಮಾಧಿಮರಣವನ್ನು ವಿವರಿಸುತ್ತದೆ.” 
ಶಿಗ್ಗಾಂವ ತಾಲೂಕಿನ ನಿಡಗುಂದಿ” ಗ್ರಾಮದ ಅಂದಾನಿಗೌಡರ ಮನೆಯ ಪಕ್ಕದಲ್ಲಿರುವ ತುುಟಿತ 
ನಿಸಿದಿಗಲ್ಲೊಂದು ವ್ಯಕ್ತಿಯೊಬ್ಬನು ಸಲ್ಲೇಖನ ವ್ರತದದಿಂದ ಸಮಾಧಿಮರಣವನ್ನಪ್ಪಿದ 
ವಿವರವನ್ನೊಳಗೊಂಡಿದೆ. ಕ್ರಿ.ಶ.೧೩೭೬ರ ವಿಜಯನಗರ ಬುಕ್ಕರಾಯನ ಕಾಲದ ಸಾವಿಕೇರಿ” 
ನಿಸಿದಿಕಲ್ಲೊಂದು ಬಾಳೆಹಳ್ಳಿಯ ಬೇಳಪ್ಪನ ನಿಷಧಿ ಎಂಬ ಉಲ್ಲೇಖವನ್ನು ಹೊಂದಿದೆ. 


ಒಂದು ಪುಟ್ಟ ಕಾವ್ಯದಂತಿರುವ ಕ್ರಿ.ಶ.೧೩೯೬ರ ವಿಜಯನಗರ ಎರಡನೆಯ ಹರಿಹರನ 
ಕಾಲಾವಧಿಯ ಸಂಗೂರು"”* ನಿಸಿದಿ ಶಾಸನವು ೪೦ ಸಾಲುಗಳನ್ನು ಒಳಗೊಂಡಿದೆ. ಇಂಥ ದೊಡ್ಡ 
ನಿಸಿದಿಶಾಸನ ಜಿಲ್ಲೆಯಲ್ಲಿ ಮತ್ತೊಂದಿಲ್ಲ ಎಂದು ಹೇಳಬಹುದು. ಬಹುಶಃ ಈ ನಿಸಿದಿಯು ಒಳಗೊಂಡಿರುವ 
ವಿಷಯವನ್ನು ಗಮನಿಸಿದರೆ ಇದು ಕರ್ನಾಟಕದಲ್ಲೇ ಒಂದು ವಿಶಿಷ್ಟ ಅಪರೂಪದ ಶಾಸನವೆಂದು 
ಹೇಳಬಹುದು. ಏಕೆಂದರೆ ಇದು ಒಂದೇ ಕುಟುಂಬದ ಹನ್ನೊಂದು ಜನರ ಸಮಾಧಿ ಮರಣದ 
ವಿವರಗಳನ್ನು ಒಳಗೊಂಡಿದೆ. ಸದರಿ ಸಂಗೂರು ನಿಸಿದಿ ಶಾಸನದಲ್ಲಿ ಜೈನಮಲ್ಲನ ನಾಲ್ಪರು 
ಮಡದಿಯರಾದ ಗಂಗಾಯಿ, ಅರಸುಬಾಯಿ, ಮರುದೇವಿ, ಬನದಾಂಬಿಕೆ, ಅವನ ಮಗನಾದ 
ಶಂಖದೇವ ಮತ್ತು ಅವನ ಮಡದಿ ಸಾಮಾಯಿ, ಇನ್ನೋರ್ವ ಮಗನಾದ ಹರಿಹರ ಮತ್ತು ಅವನ 
ಮಡದಿ ಸೋಮಾಂಗನೆ ಮತ್ತು ಮೂರನೆಯ ಮಗ ಸಂಗಮದೇವ ಹಾಗೂ ಅವನ ಮಡದಿ 
ಮರುದೇವಿ ಹೀಗೆ ಒಂದೇ ಕುಟುಂಬದ ಹನ್ನೊಂದು ಜನರ ಸಮಾಧಿ ಮರಣದ ವಿವರಗಳು 
ಇದರಲ್ಲಿವೆ. ಇದೇ ಶಾಸನದ ೩೯ ನೆಯ ಸಾಲಿನಲ್ಲಿ "ನಿಸಿದಿ ಪೂಜಾರ್ಥವಾಗಿ ಕೊಟ್ಬುದು ನೆಲ್ಲ ಗದ್ದೆ 
ಕೊಳಗ ೫, ಕರಿಯ ಕೆಯಿ ಕೊಳಗ ೪” ಎಂಬ ಉಲ್ಲೇಖವನ್ನು ಗಮನಿಸಿದರೆ ಅಂದು ನಿಸಿದಿಗಲ್ಲುಗಳನ್ನು 
ಪೂಜಿಸುವ ಪದ್ಧತಿ ಇತ್ತೆಂಬುದಕ್ಕೆ ಸ್ಪಷ್ಟ ನಿದರ್ಶನವನ್ನು ನೀಡುತ್ತದೆ. ನೇಮಂಣನು ತನ್ನ 
ಪಿತೃಪಿತಾಮಪರಿಗೆ ಸಕ್ಕತಾಭಿವೃದ್ಧಿಯಾಗಲೆಂದು "ತನ್ನ ಪಿತ್ರಾದಿ ನಿಷಿಧಿ ಸತ್ವಾರ್ಯನಿರ್ವರ್ತನಾರ್ಥಂ 


py 


ಟ್ರ ನೆಲ್ಲಗದ್ದೆ' ಎಂಬ ಉಲ್ಲೇಖದಿಂದ ನಿಸಿದಿಗೆ ಪೂಜಿಸಲ್ಲಿಸುವುದಲ್ಲದೆ ಇತರೆ ವಿಧಿವಿಧಾನಗಳಿಂದ 


ಮೌ "ದ [So 


ಆರಾಧಿಸುವ ಪರಿಪಾಠವಿತ್ತೆಂದು ತೋರುತ್ತದೆ. 


% 


ಬ್ಯಾಡಗಿ ತಾಲೂಕು ಹಿರೇಅಣಜಿಯ" ಕ್ರಿ.ಶ.ಸು. ಹದಿನಾಲ್ಕನೆಯ ಶತಮಾನದ 
ನಿಸಿದಿಗಲ್ಲೊಂದು ಅಕ್ಕಸಾಲಿ ನೇಮೋಜನ ನಿಸಿಧಿ ಎಂದು ಉಲ್ಲೇಖಿಸುತ್ತದೆ. ಇದರಿಂದ ಜೈನರು 
ಆಭರಣ ತಯಾರಿಸುವ(ಅಕ್ಕಸಾಲಿ) ಕಾರ್ಯವನ್ನೂ ಸಹ ಮಾಡುತ್ತಿದ್ದರೆಂದು ತಿಳಿಯುತ್ತದೆ. ಇಲ್ಲಿಯ 
ಇನ್ನೊಂದು ನಿಸಿದಿಯು ಜಕ್ಕಲೆ ಮತ್ತು ಅವಳ ಮಗ ಸೋಮಣರನ್ನು ಉಲ್ಲೇಖಿಸುತ್ತದೆ. ಇದು 
ತುಟಿತಗೊಂಡಿರುವುದರಿಂದ ಮರಣದ ವಿವರ ತಿಳಿಯುವುದಿಲ್ಲ.” ಇದೇ ಗ್ರಾಮದ ಮತ್ತೊಂದು 
ನಿಸಿದಿಯು "ಗುಡ್ಡಿಯೊಬ್ಬಳ ನಿಸಿದಿ' ಎಂಬ ಉಲ್ಲೇಖವನ್ನು ಒಳಗೊಂಡಿದೆ." ಇದೇ ಗ್ರಾಮದಲ್ಲಿ 
ಇನ್ನೆರಡು ನಿಸಿದಿ ಶಾಸನಗಳಿದ್ದು ಬಹುಪಾಲು ತುಟಿತಗೊಂಡಿರುವುದರಿಂದ ವಿವರಗಳು ದೊರೆಯುವುದಿಲ್ಲ. 


೩೧೨ 


ಶಿಗ್ಗಾಂವ್‌” ನಗರದ ಕಲ್ಲೇಶ್ತರ ದೇವಾಲಯದ ವೀರಗಲ್ಲೊಂದು ದೇಸಿಯಗಣದ ಬಾಳಚಂದದೇವರಲ್ಲಿ 
ಶಿಷ್ಠನ ಮರಣ ಎಂದು ಉಲ್ಲೇಖಿಸುತ್ತದೆ. ಈ ಶಾಸನದಲ್ಲಿಯ ವೀರನು ಯುದ್ದದಲ್ಲಿ ಹೋರಾಡಿ, 
ಸಾವು ಖಚಿತವೆಂದು ತಿಳಿದ ನಂತರ ಸಲ್ಲೇಖನಾ ವಿಧಿಯಿಂದ ಸಮಾಧಿಮರಣವನ್ನು ಹೊಂದಿರುವ 
ಸಾಧ್ಯತೆ ಇದೆ. ಹಾಗಾಗಿ ಇದು ವೀರಗಲ್ಲೂ ಹೌದು, ನಿಸಿದಿಕಲ್ಲೂ ಹೌದು. ಇದರಲ್ಲಿ "'ದೇಸೀಯಗಣ” 
ಶಾಖೆಯ ಉಲ್ಲೇಕವಿದೆ. ಬ್ಯಾಡಗಿ ತಾಲೂಕಿನ ಕಾಗಿನೆಲೆ” ಗ್ರಾಮದಲ್ಲಿ ಒಂದು ಸಮಾಧಿ 
ಸಂಭ(ಕಂಬ)ವಿದೆ. ಇದರಲ್ಲಿ ಕಾಣೂರಗಣ, ಮೇಘಪಾಷಾಣಗಚ್ಚೆದ ಬಸದಿಯಲ್ಲಿ ಆದಿತ್ಯವರ್ಮನು 
ಸಂಭ ನಿರ್ಮಿಸಿದ ಉಲ್ಲೇಖವಿದೆ. ಪಮುಖವಾಗಿ ಈ ಸ್ತಂಭವು ಆದಿತ್ಯವರ್ಮನು ಪರೋಕ್ಷವಿನಯವಾಗಿ 
ನಿರ್ಮಿಸಿದ ಸಮಾಧಿ ಸ್ವಂಭವಾಗಿದ್ದು, ನಿಸಿದಿಯ ಸ್ಮಾರಕವಾಗಿ ಸ್ತಂಭವನ್ನು ನಿರ್ಮಿಸಿದ ವಿಚಾರ 
ತಿಳಿಯುವುದಲ್ಲದೆ, ಇಂಥ ಸ್ತಂಭಗಳನ್ನು ಬಸದಿಯ ಒಳಗೆ ನಿರ್ಮಿಸುತ್ತಿದ್ದರು ಎಂಬ ಅಂಶ 
ತಿಳಿದುಬರುತ್ತದೆ. 


ಹಾನಗಲ್ಲು ತಾಲೂಕಿನ ಗುಡಗುಡಿ"” ಗ್ರಾಮದ ಭರಮನಮಟ್ಟಿ ನಿಸಿದಿಗಲ್ಲಿನಲ್ಲಿ ಸೂರಸ್ಪಗಣದ 
ನಾಗವೆಯ ನಿಷಧಿ ಎಂಬ ಉಲ್ಲೇಖವಿದೆ. ಇದೇ ತಾಲೂಕಿನ ಬಾಳೆಹಳ್ಳಿ"”” ನಿಸಿದಿಗಲ್ಲೊಂದು 
ಮಾಧವಚಂದದೇವನ ಶಿಷ್ಯ ಹಾಗೂ ಬಾಳೆಹಳ್ಳಿಯ ನಾಗಗೌಡನ ಹೆಂಡತಿಯಾದ ಸಾಯಿಗೌಡಿಯ 
ಸಮಾಧಿಮರಣವನ್ನು ತಿಳಿಸುತ್ತದೆ. ಇದೇ ಗ್ರಾಮದಲ್ಲಿರುವ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ 
ಒಂದು ನಿಸಿದಿಗಲ್ಲು ಇದ್ದು, ಪುಸ್ಪಕಗಚ್ಚದ ಬಾಳಹಳ್ಳಿಯ ಶ್ರುತ ಕೀರ್ತಿದೇವರ ಶಿಷ್ಠ ಚಾಮೋಜನು 
ಸಲ್ಲೇಖನ ವತದಿಂದ ಮಡಿದಾಗ ಬಹುಶಃ ಸಹಗರ ಗಾಮುಂಡನೆಂಬಾತ ನಿಷದಿಕಲ್ಲನ್ನು ನಿಲ್ಲಿಸಿದನೆಂದು 
ತಿಳಿಸುವಂತೆ ತೋರುತ್ತದೆ.” ಮಂತಗಿ ಗ್ರಾಮದ ಧರ್ಮಾನದಿಯ ದಂಡೆಯಲ್ಲಿ ಎರಡು 
ನಿಸಿದಿಕಲ್ಲುಗಳಿದ್ದು, ಅದರಲ್ಲಿ ಒಂದು ಮಲ್ಲಿಗುಂಡದ ಮಹಾಪ್ರಭು ಮತ್ತು ಸಹಸ್ಪಕೀರ್ತಿದೇವನ ಶಿಷ್ಯ 
ನಿಟ್ಟಗೌಡನ ಸಮಾಧಿಮರಣದ ವಿವರವನ್ನು ಒಳಗೊಂಡಿದೆ. ಇನ್ನೊಂದು ನಿಸಿದಿಯು ಒಬ್ಬನ ಮರಣವನ್ನು 


ಉಲ್ಲೇಖಿಸುತ್ತದೆ. 


ಹಾನಗಲ್ಲು ತಾಲೂಕಿನ ಯಳವಟ್ಟಿ"”” ಗ್ರಾಮದ ಬಸದಿಯ ಹೊರಗೆ ಎರಡು ನಿಸಿದಿಗಲ್ಲುಗಳಿವೆ. 
ಅವುಗಳಲ್ಲಿ ಒಂದು ಸೇನಬೋವ ಕೇತಯ್ಯನ ಸಮಾಧಿಮರಣವನ್ನು ಉಲ್ಲೇಖಿಸಿದರೆ ಇನ್ನೊಂದು 
ನಿಸಿದಿಯು ಜೈನ ಆಚಾರ್ಯರಾದ ದೇವಕೀರ್ತಿಭಟ್ಟಾರಕರ ಶಿಷ್ಠನೊಬ್ಬನ ಸಮಾಧಿಮರಣವನ್ನು 
ನಿರೂಪಿಸುತ್ತದೆ. ಇದೇ ತಾಲೂಕಿನ ಹಿರೇಕಣಗಿಯ"” ನಿಸಿದಿಶಾಸನವೊಂದು ಧರ್ಮಸೇನನ ಶಿಷ್ಯೆ 
ಕಾಳಿಗಾವುಂಡಿಯ ಸಮಾಧಿಮರಣದ ವಿವರಗಳನ್ನೊಳಗೊಂಡಿದೆ. ಸದರಿ ತಾಲೂಕಿನ ಬದಾಮಗಟ್ಟಿ””“ 
ನಿಸಿದಿಕಲ್ಲೊಂದು ಬೊಮ್ಮಿಸೆಟ್ಟಿಯ ನಿಸಿದಿ ಎಂಬ ಉಲ್ಲೇಖವನ್ನು ಮಾತ್ರ ಹೊಂದಿದೆ. ಡಾ. ಜೆ. ಎಂ. 
ನಾಗಯ್ಯನವರು ಇದು ಯಾದವ ರಾಮಚಂದನ ಕಾಲದ ವೀರಗಲ್ಲಾಗಿದ್ದು, ಇದು ವೀರಗಲ್ಲು 
ಹೌದು, ನಿಸಿದಿಕಲ್ಲೂ ಹೌದು ಎಂದು ತಪ್ಪಾಗಿ ಗಹಿಸಿದಂತಿದೆ. ಅಲ್ಲದೆ ಈ ಶಾಸನದಲ್ಲಿ ಕಾಲಮಾನದ 
ಉಲ್ಲೇಖವಿಲ್ಲ.” ಹಿರೇಕೆರೂರು ತಾಲೂಕಿನ ಹಿರೇಕೋಣತಿ" ಗ್ರಾಮದ ನಿಸಿದಿಯು 


ಕಲ್ಯಾಣಕೀರ್ತಿಭಟ್ಟಾರಕರ ಶಿಷ್ಠನೊಬ್ಬನ ಸಮಾಧಿಮರಣವನ್ನು ಉಲ್ಲೇಖಿಸುತ್ತದೆ. 


೩೧೩ 


ಮೇಲ್ವಾಣಿಸಿದ ನಿಸಿದಿಶಾಸನಗಳನ್ನು ಅವಲೋಕಿಸಿದಾಗ ಹಾವೇರಿ ಜಿಲ್ಲೆಯಲ್ಲಿ ನಿಸಿದಿಶಾಸನೋಕ್ತ 
ಸನ್ಯಸನ ಸಮಾಧಿಮರಣವನ್ನು ಪಡೆದ ಪುರುಷರು ಮೂವತ್ತು ಜನ(ಶ್ರಾವಕರು), ಸ್ತ್ರೀಯರು 
ಇಪ್ಪತ್ತು(ಶ್ರಾವಕಿಯರು) ಮತ್ತು ಇಬ್ಬರು ಜೈನ ಮುನಿಗಳು(ಆಚಾರ್ಯರು) ವ್ರತವಿಧಿಯಿಂದ ಮಡಿದ 
ಬಗ್ಗೆ ತಿಳಿಯುತ್ತದೆ. ಹೀಗೆ ಮಡಿದವರಲ್ಲಿ ಸಾಮಾನ್ಯರಲ್ಲದೆ ಮಹಾಪ್ರಭು, ನಾಳ್ಸಭು, ಸಾಮಂತ, 
ಮಹಾವಡ್ಡವ್ಯವಹಾರಿ ಮತ್ತು ರಾಜಮನೆತನದ ಸ್ತ್ರೀಯರೂ ಸೇರಿದ್ದರೆಂಬುದು ಮುಖ್ಯ. "ಶ್ರೀವೀತರಾಗ' 
ಎಂಬ ಒಂದು ಶಬ್ದವನ್ನು ಮಾತ್ರ ಹೊಂದಿದ ನಿಸಿದಿಯಿಂದ ಹಿಡಿದು ಪುಟ್ಟ ಕಾವ್ಯದಂತಿರುವ 
ನಲವತ್ತು ಸಾಲುಗಳ ನಿಸಿದಿಕಲ್ಲುಗಳು ಇಲ್ಲಿವೆ. ಬಹುಪಾಲು ನಿಸಿದಿಗಳು ಒಬ್ಬನ ಅಥವಾ ಒಬ್ಬಳ 
ಸಮಾಧಿಮರಣವನ್ನು ತಿಳಿಸಿದರೆ ಕೆಲವು ಇಬ್ಬರ ಸಮಾಧಿ ಮರಣವನ್ನು ತಿಳಿಸುತ್ತವೆ. ಅಲ್ಲದೆ ಹನ್ನೊಂದು 
ಜನರ ಸಮಾಧಿಮರಣವನ್ನು ತಿಳಿಸುವ ಶಾಸನ ವಿಶೇಷವೆನಿಸುತ್ತದೆ. ಬಹುಪಾಲು ನಿಸಿದಿಕಲ್ಲುಗಳು 
ಶಿಲಾಫಲಕದಲ್ಲಿದ್ದರೆ ನಿಸಿದಿಗಳ ಪ್ರತಿರೂಪವಾಗಿ ಪಾದಗಳನ್ನು ಕೆತ್ತಿಸಿದ, ಜಿನವಿಗ್ಗಹವನ್ನು ಮಾಡಿಸಿದ. 
ನಿಸಿದಿ ಸಂಭ ಮತ್ತು ಸಮಾಧಿ ಸ್ಪಂಭನಿಲ್ಲಿಸಿದ ಉದಾಹರಣೆಗಳೂ ಇವೆ. ಇಲ್ಲಿಯ ನಿಸಿದಿಗಳು 
ಕಲ್ಯಾಣಕೀರ್ತಿಭಟ್ಟಾರಕರು, ದೇವಕೀರ್ತಿಭಟ್ಟಾರಕರು, ಸಹಸ್ರಕೀರ್ತಿದೇವ, ಮಾಧವಚಂದದೇವ, 
ಬಾಳಚಂದದೇವ, ನಯಕೀರ್ತಿ ಮುನೀಂದ್ರ ಜಿನಚಂದದೇವ, ಮಾಧವಚಂದದೇವ, ಪುಜ್ಕಸೇನದೇವ, 
ಪದುಮಸೇನ ಭಟ್ಟಾರಕದೇವ, ಅನಂತಕೀರ್ತಿಭಟ್ಟಾರಕ, ಮೇಘಚಂದ್ರಭಟ್ಟಾರಕ, ನಂದಿಭಟ್ಟಾರಕ, 
ಭವಸೇನ, ಸ್ಸ್ಹಕಳಚಂದ್ರ ಮಲಧಾರಿ ಮುಂತಾದ ಜಿನಮುನಿಗಳ ಹೆಸಗಳನ್ನು ಉಲ್ಲೇಖಿಸುತ್ತವೆ. 
ಪ್ರಮುಖವಾಗಿ ಇವುಗಳಲ್ಲಿ ಮೂಲಸಂಘ, ಕಾನೂರ್ಗ್ಗಣ, ಸೂರಸ್ತಗಣ, ಸಗರಗಣ, ದೇಸಿಗಣ, 
ಪುಸ್ತಕಗಚ್ಛ, ಮೇಘಪಾಷಾಣಗಚ್ಛೆ ಮುಂತಾದ ಜೈನಧರ್ಮದ ಶಾಖೆಗಳ ಉಲ್ಲೇಖಗಳಿವೆ. ಇಲ್ಲಿಯ 
ನಿಸಿದಿಗಳು ಸಲ್ಲೇಖನ, ಸನ್ನಸನ ಮತ್ತು ಸಮಾಧಿಮರಣಗಳನ್ನು ಉಲ್ಲೇಖಿಸುತ್ತಿದ್ದು, ಕೆಲವು ಮಾಸ್ತಿಯೊಂದಿಗೆ 
ನಿಸಿದಿಯನ್ನು, ವೀರಮರಣದೊಂದಗಿನ ಸಮಾಧಿಮರಣವನ್ನು ಉಲ್ಲೇಖಿಸಿರುವುದು ಕಂಡುಬರುತ್ತದೆ. 


೫.೩.೧ ನಿಸಿದಿ ಶಾಸನಶಿಲ್ಪ 


ಮಾನವನು ತನ್ನ ಬದುಕಿನ ಮೌಲ್ಯಗಳ ಪ್ರಸಾರಕ್ಷಾಗಿ ಪ್ರಾಚೀನ ಕಾಲದಿಂದಲೂ ಬಳಸಿಕೊಂಡ 
ವಸ್ತುಗಳಲ್ಲಿ ಶಿಲೆಯೂ ಒಂದು. ಮನುಷ್ಯ ಈ ಶಿಲೆಯನ್ನು ಕೊರೆದು ಕಲೆಯಾಗಿಸಿದ, ಬರೆದು 
ಕೃತಿಯಾಗಿಸಿದ. ಈ ಮಾಧ್ಯಮವನ್ನು ಕ್ರಮವಾಗಿ ಶಿಲ್ಪ ಮತ್ತು ಶಾಸನವೆಂದು ವರ್ಗೀಕರಿಸಬಹುದು. 
ಇವುಗಳಲ್ಲಿ ಶಾಸನಗಳು ಸಾಕ್ಷರರಿಗೆ, ಶಿಲ್ಪಗಳು ನಿರಕ್ಷರರಿಗೆ ಆಯಾಕಾಲದಲ್ಲಿ ಆಯಾಜನಾಂಗಗಳ 
ಮೌಲ್ಕವನ್ನು ಬೋಧಿಸುವ ಪ್ರಸಾರ ಫಲಕಗಳಾಗಿ ಅಲ್ಲಲ್ಲಿ ಕಂಡುಬರುತ್ತವೆ. ಕರ್ನಾಟಕದಲ್ಲಿ 
ಮರಣಸ್ಮಾರಕಗಳ ಪರಿವೀಕ್ಷಣಾಕಾರ್ಯ ಇನ್ನೂ ಪೂರ್ಣವಾಗಿಲ್ಲವೆಂದೇ ಹೇಳಬೇಕು. ಇವುಗಳಿಗೆ 
ಸಂಬಂಧಿಸಿದ ಕೆಲವು ಬರವಣಿಗೆಗಳು ಮಾತ್ರ ಪ್ರಕಟವಾಗಿದ್ದು, ಇವುಗಳ ಶಿಲ್ಲಗಳ ದಾಖಲೀಕರಣ 
ನಡೆಯಬೇಕಿದೆ.” ಈ ನಿಟ್ಟಿನಲ್ಲಿ ಅಧ್ವಯನ ಪದೇಶದ ನಿಸಿದಿಶಿಲ್ಲಗಳ ವಿವರಣಾತ್ಸಕ ದಾಖಲೀಕರಣವನ್ನು 
ಈ ಭಾಗದಲ್ಲಿ ಮಾಡಲಾಗಿದೆ. 


೩೧೪ 


ನಿಸಿದಿ ಶಾಸನಶಿಲ್ಲಗಳಲ್ಲಿ ಧಾರ್ಮಿಕ ವಿಚಾರಗಳು ಹಾಸುಹೊಕ್ಕಾಗಿರುತ್ತವೆ. ಹಾಗಾಗಿ ಲೌಕಿಕ 
ಮರಣ ಸ್ನಾರಕಗಳಾದ ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳಿಗಿಂತ ಇವು ಭಿನ್ನವೆಂದು ಗುರುತಿಸಬಹುದು. 
ನಿಸಿದಿಗಲ್ಲುಗಳಲ್ಲಿ ಹಲವು ಪ್ರಕಾರಗಳಿದ್ದು, ಅವುಗಳಲ್ಲಿ ನಿಸಿದಿ ಫಲಕಗಳನ್ನು ಕೆತ್ತಿಸುವುದು, ಪಾದಗಳನ್ನು 
ಕೊರೆಸುವುದು, ನಿಸಿದಿ ಸ್ತಂಭವನ್ನು ನಿರ್ಮಿಸುವುದು, ಶಿಲಾಮಂಟಪ ನಿರ್ಮಿಸುವುದು, ಸ್ಥೂಪ 
ಆಕಾರದ ಸ್ಮಾರಕ ನಿರ್ಮಿಸುವುದು ಮತ್ತು ಕಲ್ಲುಗುಂಡುಗಳ ರಾಶಿಯನ್ನು ನಿರ್ಮಿಸುವುದು 
ಪ್ರಮುಖವಾಗಿವೆ. 


ನಿಸಿದಿ ಸ್ಮಾರಕಶಿಲ್ಲಗಳಲ್ಲಿ ಸಾಮಾನ್ಯವಾಗಿ ಕೆಳಪಟ್ಟಿಕೆಯಲ್ಲಿ ಸಲ್ಲೇಖನ ವತಧಾರಿಯಾದವನು 
ಕೈಮುಗಿದು ಕುಳಿತುಕೊಂಡಿರುತ್ತಾನೆ. ಅವನ ಎದುರಿಗೆ ನಿರ್ಯಾಪಕಾಚಾರ್ಯ ಜಿನಮುನಿಯು 
ವತಧಾರಿಗೆ ಸಲ್ಲೇಖನವನ್ನು(ವತವಿಧಾನವನ್ನು) ಬೋಧಿಸುತ್ತಿರುತ್ತಾನೆ. ಜಿನಮುನಿಯು ಸಾಮಾನ್ಯವಾಗಿ 
ಪರ್ಯಂಕಾಸನ (ಪಲ್ಯಂಕಾಸನ)ದಲ್ಲಿ ಕುಳಿತಿರುತ್ತಾನೆ. ಮುನಿಗಳ ಕೈಯಲ್ಲಿ ಪಿಂಭಿ ಮತ್ತು 
ಕಮಂಡಲಗಳಿರುತ್ತವೆ. ಕೆಲವೊಮ್ಮೆ ತಾಳೆಗರಿ ಗಂಥವು ಇರಬಹುದು. ವ್ರತಧಾರಿ ಮತ್ತು ಮುನಿಗಳ 
ಮಧ್ಯದಲ್ಲಿ ವ್ಯಾಸಪೀಠ(ಶ್ರುತಪೀಠ) ವಿದ್ದು, ಅದರ ಮೇಲೆ ಆರಾಧನಾ ಗಂಥ ಅಥವಾ ತಾಳೆಯೊಲೆ 
ಗಂಥವಿರುತ್ತದೆ. ಒಮ್ಮೊಮ್ಮೆ ವತಧಾರಿ ಮತ್ತು ಮುನಿಯ ಹಿಂದೆ ಸೇವಕರೂ ಇರಬಹುದು. ಮಧ್ವಹಂತದಲ್ಲಿ 
ದೇವಕನ್ಯೆಯರು(ಅಪ್ಪರೆಯರು) ವಿಮಾನದಲ್ಲಿ ಧ್ಯಾನಾಸಕ್ತನಾಗಿ ಕುಳಿತ ವತಧಾರಿಯನ್ನು ಸ್ಪರ್ಗಕ್ಕೆ 
ಕೊಂಡೊಯ್ಯುವ ದೃಶ್ಯವಿರುತ್ತದೆ. ಕೆಲವು ವೇಳೆ ವಾದ್ಯಮೇಳದವರೂ ಇರುವುದುಂಟು. ಮೇಲಿನ 
ಹಂತದ ಮಧ್ಯದಲ್ಲಿ ಮುಕ್ಕೊಡೆಯ ಕೆಳಗೆ ಪೀಠದ ಮೇಲೆ ಪದ್ಮಾಸನದಲ್ಲಿ ಕುಳಿತ ತೀರ್ಥ೦ಕರನ 
ಶಿಲ್ಲವಿದ್ದು, ಆತನ ಒಂದು ಬದಿಯಲ್ಲಿ ವತವನ್ನು ಬೋಧಿಸುವ ಮುನಿ ಮತ್ತು ಇನ್ನೊಂದು ಬದಿಯಲ್ಲಿ 
ಕೈಮುಗಿದು ಕುಳಿತ ಸಲ್ಲೇಖನಧಾರಿಯ ಶಿಲ್ಪಗಳಿರುತ್ತವೆ. ಮಧ್ವದಲ್ಲಿರುವ ತೀರ್ಥಂಕರನ ಎರಡೂ 
ಭುಜಗಳ ಬದಿಗಳಲ್ಲಿ ಚವರಿಗಳಿರುವುದು ಸಾಮಾನ್ಯ. ಕೆಲವು ವೇಳೆ ತೀರ್ಥಂಕರನಿಗೆ ಸಂಬಂಧಿಸಿದ 
ಯಕ್ಷ-ಯಕ್ಷಿಯರ ಶಿಲ್ಲಗಳೂ ಇರುವುದುಂಟು. ಎಲ್ಲಕ್ಕೂ ಮೆಲ್ಫಾಗದಲ್ಲಿ ಸೂರ್ಯ-ಚಂದ್ರ, ಶಿಖರ 
ಅಲಂಕರಣೆ, ಕೀರ್ತಿಮುಖ, ಸುರುಳಿಬಳ್ಳಿ ಅಲಂಕರಣೆ, ಇಲ್ಲವೆ ಮುಕ್ಕೊಡೆಯೊಂದಿಗೆ ಯಕ್ಷ- 
ಯಕ್ಷಿಯರ ಶಿಲ್ಲಗಳು ಇರುವುದುಂಟು, ಸಾಮಾನ್ಯವಾಗಿ ಪಸಿದ್ದ ವ್ಯಕ್ತಿಗಳ ನಿಸಿದಿಕಲ್ಲುಗಳು ಸುಂದರವಾಗಿದ್ದರೆ. 
ಸಾಮಾನ್ಯರ ನಿಸಿದಿಗಳು ಅಲಂಕರಣೆ ಇಲ್ಲದೆ ಸಾಮಾನ್ಯ ಚಿತ್ರಗಳೊಂದಿಗೆ ಅಲ್ಲಲ್ಲಿ ಕಂಡುಬರುತ್ತವೆ. 
ಇವುಗಳು ಬಸದಿಗಳ ಮುಂದಿನ ಪ್ರತ್ಯೇಕ ಶಿಲಾಫಲಕಗಳಲ್ಲಿ, ಬಸದಿ ಕಂಬಗಳ ಮೇಲೆ, ಬಂಡೆಗಳ 
ಮೇಲೆ, ಪ್ರತ್ಛೇಕ ಸ್ತಂಭಗಳಲ್ಲಿ , ಹೊಲದಲ್ಲಿ ನೆಟ್ಟ ಕಲ್ಲುಗಳಲ್ಲಿ ಕಂಡುಬರುತ್ತವೆ. ಪ್ರಸ್ತುತ ಭಾಗದಲ್ಲಿ 
ಹಾವೇರಿ ಜಿಲ್ಲೆಯ ನಿಸಿದಿಕಲ್ಲುಗಳನ್ನು ಫಲಕದ ಆಕಾರದಲ್ಲಿರುವ ನಿಸಿದಿಕಲ್ಲುಗಳು(ಒಂದು ಹಂತದ 
ನಿಸಿದಿಶಿಲ್ಲ ಎರಡು ಹಂತಗಳ ನಿಸಿದಿಶಿಲ್ಲ ಮೂರು ಹಂತಗಳ ನಿಸಿದಿಶಿಲ್ಲ), ಸ್ತಂಭ ಆಕಾರದ 
ನಿಸಿದಿಶಿಲ್ಲಗಳು ಮತ್ತು ಪಾದಗಳ ರೂಪದಲ್ಲಿರುವ ನಿಸಿದಿ ಶಿಲಗಳು ಎಂದು ವಿಭಾಗಿಸಿ ಅಧ್ಯಯನ 
ಕೈಗೊಳ್ಳಲಾಗಿದೆ. 


೩೧೫ 


ನಿಸಿದಿಗಳ ಆಕಾರ 


ಹಾವೇರಿ ಜಿಲ್ಲೆಯ ಬಹುಪಾಲು ನಿಸಿದಿಕಲ್ಲುಗಳು ಫಲಕದ ಆಕಾರದಲ್ಲಿವೆ. ಇವುಗಳಲ್ಲಿರುವ 
ಶಿಲ್ಲಗಳು ವೈವಿದ್ಯಮಯವಾಗಿದ್ದು, ಅಧ್ಯಯನ ಯೋಗ್ಯವಾಗಿವೆ. ಧಾರ್ಮಿಕ ವಿಚಾರಗಳನ್ನೇ ಬಿಂಬಿಸುವ 
ಈ ಫಲಕ ಆಕಾರದ ನಿಸಿದಿಗಳನ್ನು ಒಂದು ಹಂತದ ನಿಸಿದಿಶಿಲ್ಲ ಎರಡು ಹಂತಗಳ ನಿಸಿದಿಶಿಲ್ಲ, 
ಮೂರು ಹಂತಗಳ ನಿಸಿದಿಶಿಲ್ಲಗಳೆಂದು ವಿಂಗಡಿಸಿ ಈ ಕೆಳಗಿನಂತೆ ವಿವರಿಸಲಾಗಿದೆ. 


ಒಂದು ಹಂತದ ನಿಸಿದಿಶಿಲ್ಲಗಳು 


ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಹದಿನೈದು, ಒಂದು ಹಂತದ ನಿಸಿದಿಶಿಲ್ಲಗಳು ಕಂಡುಬಂದಿವೆ. 
ಹಿರೇಕೆರೂರು ತಾಲೂಕಿನ ಆಲದಗೇರಿಯಲ್ಲಿ ನಾಲ್ಕು ಒಂದು ಹಂತದ ನಿಸಿದಿಗಳು ದೊರಕಿವೆ. 
ಮೊದಲನೆಯ ನಿಸಿದಿಗಲ್ಲಿನ ಮಧ್ಯದಲ್ಲಿ ಧ್ಯಾನಾಸಕ್ತನಾಗಿ ಯೋಗಮುದ್ರೆಯಲ್ಲಿ ಕುಳಿತ ತೀರ್ಥ೦ಕರನ 
ಶಿಲ್ಪವಿದೆ. ಶಾಸನದ ಬಲಬದಿಗೆ ವ್ಯಾಸಪೀಠದ ಮುಂದೆ ತಾಳೆಗರಿ ಗಂಥವನ್ನು ಕೈಯಲ್ಲಿ ಹಿಡಿದು 
ಸಲ್ಲೇಖನ ವ್ರತವನ್ನು ಬೋಧಿಸುತ್ತಿರುವ ಮುನಿ ಕುಳಿತಿದ್ದರೆ, ಎಡಬದಿಯಲ್ಲಿ ಪದ್ಮಾಸನದಲ್ಲಿ ಕುಳಿತ 
ವತಧಾರಿಯ ಶಿಲ್ಲವಿದೆ. ಈ ಮೂರು ಶಿಲ್ಪಗಳು ಪ್ರತ್ತೇಕ ಮಂಟಪಗಳಲ್ಲಿದ್ದು, ಮಂಟಪಗಳ ಮೇಲೆ 
ಶಿಖರ ಅಲಂಕರಣೆ ಇದೆ. ಇದನ್ನೇ ಹೋಲುವ ಇನ್ನೊಂದು ನಿಸಿದಿಶಾಸನದ ಮಧ್ಯದಲ್ಲಿ ತೀರ್ಥ೦ಕರನು 
ಪದ್ಮಾಸನದಲ್ಲಿ ಕುಳಿತಿದ್ದಾನೆ. ಅವನ ಬಲಬದಿಯಲ್ಲಿ ಜಿನಮುನಿಯು ಕಂಕುಳಲ್ಲಿ ಪಿಂಭಿ ಹೊಂದಿದ್ದು, 
ಪರ್ಯಂಕಾಸನದಲ್ಲಿ ಕುಳಿತಿದ್ದಾನೆ. ಎಡಬದಿಯಲ್ಲಿ ಕೈಮುಗಿದು ಕುಳಿತ ವ್ರತಧಾರಿಯ ಶಿಲ್ಪವಿದೆ. 
ಮೂರು ಶಿಲ್ಲಗಳು ಮಂಟಪಗಳಲ್ಲಿ ಕುಳಿತಂತೆ ಕಂಡರಿಸಲಾಗಿದ್ದು, ಮೂರು ಮಂಟಪಗಳಿಗೆ ಮೇಲ್ಲಾಗದಲ್ಲಿ 
ಒಂದೇ ಶಿಖರ ಅಲಂಕರಣೆ ಇದೆ. ಮೂರನೆಯ ಶಿಲ್ಪವು ಮೇಲಿನದರಂತೆ ಇದ್ದು ತೀರ್ಥಂಕರನ 
ಎರಡೂ ಬದಿಗಳಲ್ಲಿ ಚವರಿಗಳಿರುವುದು ವಿಶೇಷ, ಇಲ್ಲಿಯ ನಾಲ್ಕನೆಯ ನಿಸಿದಿಯೂ ಮೇಲಿನವುಗಳನ್ನು 
ಹೋಲುತ್ತದೆ. ಇದೇ ತಾಲೂಕಿನ ಹಿರೇಕೊಣತಿಯ ನಾರಾಯಣ ದೇವಾಲಯದ ಮುಂಭಾಗದಲ್ಲಿ 
ಮೂರು ನಿಸಿದಿ ಶಾಸನಗಳಿವೆ. ಮೊದಲನೆಯ ನಿಸಿದಿಯ ಮಧ್ಯದಲ್ಲಿ ಯೋಗಮುದ್ರೆಯಲ್ಲಿ ಕುಳಿತ 
ತೀರ್ಥಂಕರನ ಶಿಲ್ಪವಿದೆ. ಅವನ ತಲೆಯ ಮೇಲ್ಭಾಗದಲ್ಲಿ ಎರಡೂ ಬದಿಗಳಲ್ಲಿ ಜವರಿಗಳಿದ್ದು, 
ತಲೆಯ ಮೇಲೆ ಮುಕ್ಕೊಡೆ ಅಲಂಕರಣೆ ಇದೆ. ತೀರ್ಥ೦ಕರನ ಒಂದು ಬದಿಯಲ್ಲಿ ಜೈನಮುನಿ, 
ಇನ್ನೊಂದು ಬದಿಯಲ್ಲಿ ವ್ರತಧಾರಿಯು ಕೈಮುಗಿದು ಕುಳಿತ ಶಿಲ್ಲಗಳಿವೆ. ಇದರ ಕೆಳಭಾಗದಲ್ಲಿ 
ನಾಲ್ಕು ಶಾಸನ ಸಾಲುಗಳಿದ್ದು ಅಕ್ಷರಗಳ ಮಧ್ಯೆ ವ್ಯಾಸಪೀಠದ ಗೀರುಶಿಲ್ಲವಿದೆ. ಇದನ್ನೇ ಹೋಲುವ 
ಇನ್ನೊಂದು ನಿಸಿದಿ. ಇದರ ಸಮೀಪದಲ್ಲಿದ್ದು, ಒಂದು ಬದಿಯಲ್ಲಿ ಜೈನಮುನಿ, ಇನ್ನೊಂದು ಬದಿಯಲ್ಲಿ 
ಕೈಮುಗಿದು ಕುಳಿತ ವ್ರತಧಾರಿಯ ಶಿಲ್ಲಗಳಿವೆ. ಇದರ ಮಧ್ಯದಲ್ಲಿ ತೀರ್ಥ೦ಕರನ ಶಿಲ್ಲವಿದ್ದು, ಮೇಲ್ಲಾಗದಲ್ಲಿ 
ತುಟಿತಗೊಂಡಿದೆ. ಇಲ್ಲಿಯೂ ಸಹ ತೀರ್ಥಂಕರ, ವ್ರತಧಾರಿ ಮತ್ತು ಜೈನಮುನಿ ಶಿಲ್ಪಗಳಿವೆ. ಹಾನಗಲ್ಲು 
ತಾಲೂಕಿನ ಕರಗುದರಿಯ ಪಾರ್ತ್ರನಾಥ ಬಸದಿಯ ಪಕ್ಕದಲ್ಲಿ ಒಂದು ನಿಸಿದಿಕಲ್ಲು ಇದೆ. ಇದರ 
ಮಧ್ಯದಲ್ಲಿ ಪೀಠದ ಮೇಲೆ ಪದ್ಮಾಸನದಲ್ಲಿ ಧ್ಯಾನಾಸಕ್ತನಾಗಿ ಕುಳಿತ ತೀರ್ಥಂಕರನ ಶಿಲವಿದೆ. ಇವನ 
ಭುಜಗಳಿಂದ ಮೇಲೆ ಎರಡೂ ಕಡೆಗೆ ಚವರಿಗಳಿವೆ. ತೀರ್ಥ೦ಕರನ ಎಡಬದಿಯಲ್ಲಿ ಪರ್ಯಂಕಾಸನದಲ್ಲಿ 


೩೧೬ 


ಕುಳಿತ ನಿರ್ಯಾಪಕಾಚಾರ್ಯ(ಮುನಿ)ನು ತನ್ನ ಎಡಗೈಯಲ್ಲಿ ತಾಳೆಗರಿ ಗಂಥವನ್ನು ಹಿಡಿದು. 
ಬಲಗೈ ಮೇಲಕ್ಕೆತ್ತಿ ವತ ಬೋಧನೆ ಮಾಡುತ್ತಿದ್ದಾನೆ. ಇವನ ಮುಂದೆ ಕಮಂಡಲವಿದೆ. ತೀರ್ಥಂಕರನ 
ಬಲಬದಿಗೆ ತುುಟಿತ ವ್ರತಧಾರಿಯ ಶಿಲ್ಪವಿದೆ. 


ಹಾನಗಲ್ಲು ತಾಲೂಕಿನ ಯಳವಟ್ಟ ಗ್ರಾಮದ ಚಂದನಾಥ ಬಸದಿಯ ಹಿಂಭಾಗದಲ್ಲಿ ಮೂರು 
ನಿಸಿದಿಗಳಿವೆ. ಒಂದನೆಯ ನಿಸಿದಿಯ ಮಧ್ಯದಲ್ಲಿ ಪೀಠದ ಮೇಲೆ ಪದ್ಧಾಸನದಲ್ಲಿ ಕುಳಿತ ತೀರ್ಥ೦ಕರನ 
ಶಿಲವಿದೆ. ತೀರ್ಥ೦ಕರನ ಬಲಕ್ಕೆ ಕಾಲುಗಳನ್ನು ಇಳಿಬಿಟ್ಟು ಪೀಠದ ಮೇಲೆ ಕುಳಿತಿರುವ ಜೈನಮುನಿಯ 
ಶಿಲವಿದ್ದು, ಆತನು ತೊಡೆಯ ಮೇಲೆ ಪಿಂಛಿ ಇಟ್ಟುಕೊಂಡಿದ್ದಾನೆ. ಅವನ ಮುಂದೆ ಟವಣೆಕೋಲಿನ 
ಮೇಲೆ ಗಂಥವನ್ನು ಇಡಲಾಗಿದೆ. ತೀರ್ಥಂಕರನ ಎಡಕ್ಕೆ ಕೈಮುಗಿದು ಕುಳಿತ ವ್ರತಧಾರಿಯ ಶಿಲ್ಪವಿದೆ. 
ತೀರ್ಥಂಕರನ ಭುಜಗಳ ಎರಡೂ ಬದಿಗಳಲ್ಲಿ ಚವರಿಗಳಿವೆ. ಅವನ ತಲೆಯ ಮೇಲೆ ಮುಕ್ಕೊಡೆ 
ಮತ್ತು ಸೂರ್ಯ-ಚಂದರ ಶಿಲ್ಪಗಳಿವೆ. ಈ ನಿಸಿದಿಯ ಪಕ್ಕದಲ್ಲಿಯೇ ಇರುವ ಇನ್ನೊಂದು ನಿಸಿದಿಯ 
ಮಧ್ಯದಲ್ಲಿ ಪೀಠದ ಮೇಲೆ ಕುಳಿತ ತೀರ್ಥ೦ಕರನು ಯೋಗಮುದೆಯಲ್ಲಿದ್ದಾನೆ. ತೀರ್ಥಂಕರನ 
ಎಡಕ್ಕೆ ಕೈಮುಗಿದು ನಿಂತ ವತಧಾರಿ ಇದ್ದರೆ, ಬಲಕ್ಕೆ ಪರ್ಯಂಕಾಸನದಲ್ಲಿ ಕುಳಿತ ಜೈನಗುರುವಿನ 
ಶಿಲವಿದೆ. ತೀರ್ಥಂಕರನ ಭುಜಗಳ ಮೇಲೆ ಎರಡೂ ಕಡೆಗಳಲ್ಲಿ ಚವರಿಗಳಿದ್ದು, ತಲೆಯ ಮೇಲೆ 
ಮುಕ್ಕೊಡೆ ಅಲಂಕರಣೆ ಇದೆ. ಆಚೆ-ಈಚೆ ಸೂರ್ಯ-ಚಂದರ ಶಿಲ್ಲಗಳಿವೆ. ಇದರ ಪಕ್ಕದಲ್ಲಿಯೇ 
ಮತ್ತೊಂದು ನಿಸಿದಿಯಿದ್ದು, ಪೀಠದ ಮೇಲೆ ಯೋಗಮುದೆಯಲ್ಲಿ ಕುಳಿತ ತೀಥಂಕರ, ಕೈಮುಗಿದು 
ಕುಳಿತಿರುವ ವತಧಾರಿ, ಪಲ್ಕಂಕಾಸನದಲ್ಲಿ ಕುಳಿತು ಸಲ್ಲೇಖನಾ ವಿಧಿಯನ್ನು ಬೋಧಿಸುತ್ತಿರುವ 
ಮುನಿ, ಚಾಮರ ಹಾಗೂ ಮುಕ್ಕೊಡೆಯ ಶಿಲ್ಲಗಳಿವೆ. 


ಶಿಗ್ಗಾಂವಿ ತಾಲೂಕಿನ ಕಬನೂರು ಗ್ರಾಮದ ಹನುಮಾನ್‌ ದೇವಾಲಯದ ಮುಂದೆ ಒಂದು 
ನಿಸಿದಿಕಲ್ಲು ಇದೆ. ಪೀಠದ ಮೇಲೆ ಪದ್ಮಾಸನದಲ್ಲಿ ಕುಳಿತ ತೀರ್ಥ ೦ಕರನ ಶಿಲ್ಲವಿದ್ದು, ಈತನ ಬಲಕ್ಕೆ 
ಪಲ್ಕಂಕಾಸನದಲ್ಲಿ ಕುಳಿತ ನಿರ್ಯಾಪಕಾಚಾರ್ಯ ಸಲ್ಲೇಖನವನ್ನು ಬೋಧಿಸುತ್ತಿದ್ದಾನೆ. ತೀರ್ಥ೦ಕರನ 
ಬಲಕ್ಕೆ ಇಬ್ಬರು(ದಂಪತಿಗಳಿರಬಹುದು) ಪರ್ಯಂಕಾಸನದಲ್ಲಿ ಕೈಮುಗಿದು ಕುಳಿತಿದ್ದಾರೆ. ಶಾಸನದ 
ಮೇಲ್ಭಾಗವನ್ನು ಮುಕ್ಕೊಡೆಯ ರೀತಿಯಲ್ಲಿ ಕಂಡರಿಸಲಾಗಿದೆ. ಇದೇ ತಾಲೂಕಿನ ನಿಡಗುಂದಿ ಗ್ರಾಮದ 
ಅಂದಾನಿಗೌಡ್ರ ಮನೆಯ ಮುಂಭಾಗದಲ್ಲಿ ಎರಡು ನಿಸಿದಿಕಲ್ಲುಗಳಿವೆ. ಒಂದರಲ್ಲಿ ಪದ್ಮಾಸನದಲ್ಲಿ 
ಧ್ಯಾನಾಸಕ್ತನಾಗಿ ಕುಳಿತಿರುವ ತೀರ್ಥ೦ಕರನ ಶಿಲ್ಪವಿದ್ದು ಆಚೆ-ಠಃಚೆ ಚವರಿಗಳಿವೆ. ತೀರ್ಥಂಕರನ 
ಒಂದು ಬದಿಯಲ್ಲಿ ವ್ರತಧಾರಿಯು ಕೈಮುಗಿದು ಕುಳಿತಿರುವ ಶಿಲವಿದ್ದರೆ, ಇನ್ನೊಂದು ಬದಿಯಲ್ಲಿ 
ವ್ಯಾಸಪೀಠವಿದ್ದು, ಅದರ ಪಕ್ಕದಲ್ಲಿರುವ ಶಿಲ್ಪ ತ್ರುಟಿತಗೊಂಡಿದೆ. ಇದರ ಸಮೀಪದಲ್ಲಿಯೇ ಇರುವ 
ಇನ್ನೊಂದು ನಿಸಿದಿಕಲ್ಲಿನಲ್ಲಿ ವ್ಯಾಸಪೀಠ ಮತ್ತು ನಿಂತಿರುವ ವ್ಯಕ್ತಿಯ ಅಸ್ಪಷ್ಟ ಚಿತ್ರಗಳನ್ನು ಹೊರತುಪಡಿಸಿ 
ಸಂಪೂರ್ಣ ಒಡೆದುಹೋಗಿದೆ. ಶಿಗ್ಗಾಂವಿ ಪಟ್ಟಣದ ಕಲ್ಲೇಶ್ವರ ದೇವಾಲಯದ ಮುಂದೆ ಒಂದು 
ನಿಸಿದಿಯಿದ್ದು, ಅದರ ಮಧ್ಯದ ಮಂಟಪದಲ್ಲಿ ಯೋಗಮುದೆಯಲ್ಲಿ ಕುಳಿತ ತೀರ್ಥಂಕರನ ಶಿಲ್ಪವಿದೆ. 


೩೧೭ 


ಆತನ ಎರಡೂ ಬದಿಗಳಲ್ಲಿ ಚವರಿಗಳಿವೆ. ತೀರ್ಥ ೦ಕರನ ಎಡಕ್ಕೆ ಕೈ ಮುಗಿದು ಕುಳಿತ ಸಲ್ಲೇಖನಾಧಾರಿಯ 
ಶಿಲವಿದ್ದರೆ, ಬಲಕ್ಕೆ ವ್ಯಾಸಪೀಠದ ಮುಂದೆ ಕುಳಿತ ಜೈನಮುನಿಯು ಕೈಯಲ್ಲಿ ಪಿಂಛಿ ಮತ್ತು ತಾಳಗರಿ 
ಗಂಥವನ್ನು ಹಿಡಿದಿದ್ದಾನೆ. ಹಾವೇರಿ ತಾಲೂಕಿನ ಅಗಡಿ ಗಾಮದ ಕಲ್ಮೇಶ್ಚರ ಗುಡಿಯ ಒಳಗೋಡೆಯಲ್ಲಿ 
ನಿಸಿದಿಯೊಂದಿದ್ದು, ಇದರ ಮಧ್ಯದಲ್ಲಿ ಮುಕ್ಕೊಡೆಯ ಕೆಳಗೆ ತೀರ್ಥ೦ಕರ ಯೋಗಮುದ್ರೆಯಲ್ಲಿದ್ದಾನೆ. 
ಅವನ ಆಚೆ-ಈಚೆ ಯಕ್ಷ-ಯಕ್ಷಿಯರು ಚವರಿ ಹಿಡಿದು ನಿಂತಿದ್ದಾರೆ. ಒಂದು ಬದಿ ವ್ರತಧಾರಿ 
ಇನ್ನೊಂದು ಬದಿ ಮುನಿ ಕುಳಿತಿದ್ದಾರೆ. ಶಾಸನದ ಮೇಲ್ಲಾಗವನ್ನು ದ್ರಾವಿಡ ಶಿಖರದಂತೆ ಕಂಡರಿಸಲಾಗಿದೆ. 


ಎರಡು ಹಂತಗಳ ನಿಸಿದಿಶಿಲ್ಲಗಳು 


ಅಧ್ಯಯನ ವಿಷಯ ವ್ಯಾಪಿಗೆ ಸಂಬಂಧಿಸಿದ ಪ್ರದೇಶದಲ್ಲಿ ಎರಡು ಹಂತಗಳನ್ನು ಹೊಂದಿದ 
ಒಟ್ಟು ಮೂವತ್ತು ನಿಸಿದಿ ಶಾಸನ ಶಿಲ್ಲಗಳು ಕಂಡುಬರುತ್ತವೆ. ಹಾನಗಲ್ಲು ತಾಲೂಕಿನ ಆಡೂರು 
ಗಾಮದ ಹೊರವಲಯದ ಮಟ್ಟಿಯ ಮೇಲಿರುವ ವಿರಕ್ತ ಮಠದ ಹೊರ ಆವರಣದಲ್ಲಿ ಆರು 
ನಿಸಿದಿಗಲ್ಲುಗಳಿವೆ. ಇವು ಬಹುಶಃ ಬೇರೆಡೆಯಿಂದ ತಂದು ಇಲ್ಲಿ ಇಟ್ಟಿರುವಂತೆ ತೋರುತ್ತದೆ. ಇಲ್ಲಿಯ 
ಮೊದಲನೆಯ ನಿಸಿದಿಯ ಕೆಳಹಂತದಲ್ಲಿ ಎಡಬದಿಗೆ ಶ್ರುತಪೀಠಕ್ಕೆ ತನ್ನ ಬಲಗೈಯನ್ನು ಇಟ್ಟಿರುವ 
ಮುನಿಯು. ಎಡಗೈಯಲ್ಲಿ ಪಿಂಛಿ ಹಿಡಿದಿದ್ದಾನೆ. ಪರ್ಯಂಕಾಸನದಲ್ಲಿ ಕುಳಿತ ಮುನಿಯ ಹಿಂದೆ 
ಕಮಂಡಲವಿದೆ. ಶುತಶಪೀಠದ ಬಲಬದಿಗೆ ಇಬ್ಬರು ವೀರರು ಮುನಿಗೆ ಅಭಿಮುಖವಾಗಿ ಕೈಮುಗಿದು 
ಕುಳಿತಿದ್ದಾರೆ. ಈ ಇಬ್ಬರೂ ವೀರರು ಸೊಂಟದಲ್ಲಿ ಕಿರುಗತ್ತಿಗಳನ್ನು ಧರಿಸಿರುವುದು ವಿಶೇಷವಾಗಿದೆ. 
ಈ ಹಂತದಲ್ಲಿರುವ ಶಿಲ್ಲವನ್ನು ಅವಲೋಕಿಸಲಾಗಿ ಇದು ಯುದ್ದದಲ್ಲಿ ಗಾಯಗೊಂಡು ಇನ್ನೇನು 
ಸಾವು ಖಚಿತ ಎಂದು ಬಗೆದಿರುವ ವೀರರು ಸಲ್ಲೇಖನ ವತ ಸ್ನೀಕರಿಸಿ ಸಮಾಧಿಮರಣವನ್ನು 
ಪಡೆಯುವ ಅಂಶವನ್ನು ಧ್ಧನಿಸುತ್ತದೆ. ಮೇಲಿನ ಹಂತದ ಮಧ್ಯದಲ್ಲಿ ಖಡ್ಗಾಸನದಲ್ಲಿ ನಿಂತಿರುವ 
ತೀರ್ಥಂಕರನ ಶಿಲವಿದ್ದು, ಆತನ ಎಡಕ್ಕೆ ಕರುವಿಗೆ ಹಾಲುಣಿಸುತ್ತಿರುವ ಹಸುವಿನ ಶಿಲ್ಪವಿದೆ. ಬಲಕ್ಕೆ 
ಕೈಮುಗಿದು ಪದ್ಮಾಸನದಲ್ಲಿ ಕುಳಿತಿರುವ ವತಧಾರಿಗಳ ಶಿಲ್ಪಗಳಿವೆ. ಮೇಲೆ ಮುಕ್ಕೊಡೆ, ಸೂರ್ಯ- 
ಚಂದ್ರರ ಶಿಲ್ಲಗಳನ್ನು ಕಾಣಬಹುದು. ಹಾಗಾಗಿ ಇದು ನಿಸಿದಿಯೂ ಹೌದು ವೀರಗಲ್ಲು ಹೌದು. 
ಇದರ ಪಕ್ಕದಲ್ಲಿಯೇ ಇಡಲಾಗಿರುವ ಇನ್ನೊಂದು ನಿಸಿದಿಯ ಕೆಳಹಂತದಲ್ಲಿ ಬಲಬದಿಗೆ 
ಪರ್ಯಂಕಾಸನದಲ್ಲಿ ಕುಳಿತ ನಿರ್ಯಾಪಕಾಚಾರ್ಯ(ಮುನಿ)ನು ಎಡಗೈಯಲ್ಲಿ ತಾಳೆಗರಿ ಗಂಥವನ್ನು 
ಹಿಡಿದಿದ್ದಾನೆ. ಬಲಗೈ ವ್ಯಾಖ್ಕಾನ ಮುದೆಯಲ್ಲಿದೆ. ಎಡತೋಳಿನ ಕಂಕುಳಲ್ಲಿ ಪಿಂಛಿ ಇದೆ. ಇವನ 
ಮುಂದೆ ಕಮಂಡಲ ಮತ್ತು ವ್ಯಾಸಪೀಠವಿದೆ. ಇದರ ಮುಂದೆ ದಂಪತಿಗಳಿಬ್ಬರು ಕೈಮುಗಿದು 
ಪರ್ಯಂಕಾಸನದಲ್ಲಿ ಕುಳಿತಿದ್ದಾರೆ. ಇವರು ಕೈಬಳೆ, ತೋಳ್ಸಂದಿ, ಓಲೆ ಮತ್ತು ಕೊರಳಹಾರಗಳಿಂದ 
ಅಲಂಕೃತರಾಗಿದ್ದಾರೆ. ಮೇಲಿನ ಹಂತದಲ್ಲಿ ಯೋಗಮುದೆಯಲ್ಲಿ ಕುಳಿತ ತೀರ್ಥಂಕರನ ಎಡಕ್ಕೆ 
ಸಲ್ಲೇಖನ ವತ ಬೋಧಿಸುತ್ತಿರುವ ಮುನಿಯು ಕೈಯಲ್ಲಿ ತಾಳಗರಿಗಳನ್ನು ಹಿಡಿದು ಪರ್ಯಂಕಾಸನದಲ್ಲಿ 
ಕುಳಿತಿದ್ದಾನೆ. ತೀರ್ಥ೦ಕರನ ಬಲಕ್ಕೆ ಕೈಮುಗಿದು ಪರ್ಯಂಕಾಸನದಲ್ಲಿ ಕುಳಿತ ದಂಪತಿಗಳ ಶಿಲ್ಪಗಳಿವೆ. 


೩೧೮ 


ಇದರಲ್ಲಿ ಪಿಯ ಸೊಂಟದಲ್ಲಿ ಕಿರುಗತ್ತಿ ಇದೆ. ಮೇಲ್ಭಾಗದಲ್ಲಿ ಚವರಿ, ಮುಕ್ಕೊಡೆ ಮತ್ತು ಸೂರ್ಯ- 
ಚಂದರ ಶಿಲ್ಪಗಳಿವೆ. ಇಡೀ ಶಿಲ್ಲವು ಯುದ್ಧದಲ್ಲಿ ಗಾಯಗೊಂಡ ವೀರನು ಸಲ್ಲೇಖನ ವ್ರತವನ್ನು 
ಸ್ಪೀಕರಿಸಿ ಸಮಾಧಿಮರಣವನ್ನು ಹೊಂದಿದ್ದು, ಅವನೊಂದಿಗೆ ಅವನ ಪತ್ನಿಯೂ ಸಹ ವತಧಾರಿಯಾಗಿ 
ಮರಣಿಸಿದ ಪ್ರಸಂಗವನ್ನು ಧ್ಹನಿಸುತ್ತದೆ. ಹಾಗಾಗಿ ಇದು ವೀರಗಲ್ಲೂ ಹೌದು, ನಿಸಿದಿಗಲ್ಲು ಹೌದು. 


ಆಡೂರಿನ ಇನ್ನೊಂದು ನಿಸಿದಿಯ ಕೆಳಹಂತದಲ್ಲಿ ಪೀಠದ ಮೇಲೆ ಕೈಮುಗಿದು ಕುಳಿತಿರುವ 
ಸ್ತೀಯ ಎರಡೂ ಬದಿಗಳಲ್ಲಿ ಚವರಿ ಹಿಡಿದು ನಿಂತಿರುವ ಸೇವಕಿಯರಿದ್ದಾರೆ. ಎರಡನೆಯ ಹಂತದಲ್ಲಿ 
ಪೀಠದ ಮೇಲೆ ಪದ್ಮಾಸನದಲ್ಲಿ ಕುಳಿತ ತೀರ್ಥಂಕರನ ಶಿಲ್ಲವಿದ್ದು, ಅವನ ಬಲಕ್ಕೆ ಕೈಮುಗಿದು 
ಕುಳಿತಿರುವ ಸ್ತೀ ಶಿಲ್ಪವಿದೆ. ತೀರ್ಥ೦ಕರನ ಎಡಕ್ಕೆ ಶ್ರುಠತಪೀಠದ ಮೇಲೆ ಕೈಯಿಟ್ಟು ಪರ್ಯಂಕಾಸನದಲ್ಲಿ 
ಕುಳಿತಿರುವ ಜಿನಮುನಿಯ ಶಿಲ್ಪವಿದೆ. ತೀರ್ಥಂಕರನ ಎರಡೂ ಭುಜಗಳ ಪಕ್ಕದಲ್ಲಿ ಚಾಮರಗಳು, 
ಮೇಲ್ಲಾದಲ್ಲಿ ಮುಕ್ಕೊಡೆ ಮತ್ತು ಸೂರ್ಯ-ಚಂದ್ರರ ಶಿಲ್ಲಗಳಿವೆ. ಇದರ ಪಕ್ಕದಲ್ಲಿಯೇ ಇರುವ 
ಮತ್ತೊಂದು ನಿಸಿದಿಯ ಕೆಳಹಂತದಲ್ಲಿ ದೊಡ್ಡ ಶ್ರುತಪೀಠವಿದ್ದು, ಅದರ ಎಡಕ್ಕೆ ಕೈಯಲ್ಲಿ ತಾಳೆಗರಿ 
ಗ್ರಂಥ, ಕಂಕುಳಲ್ಲಿ ಪಿಂಛಿ ಮತ್ತು ವ್ಯಾಖ್ಯಾನ ಮುದ್ರೆಯಲ್ಲಿ ಬಲಗೈ ಮೇಲಕ್ಕೆ ತ್ತಿರುವ ಜಿನಮುನಿಯು 
ಪರ್ಯಂಕಾಸನದಲ್ಲಿ ಕುಳಿತಿದ್ದಾನೆ. ಇವರ ಮುಂದೆ ಕಮಂಡಲವಿದೆ. ಶ್ರುತಪೀಠದ ಬಲಕ್ಕೆ ಕೈಬಳೆ, 
ತೋಳ್ಸಂದಿ, ಕಿವಿಯೋಲೆ ಮತ್ತು ಕೊರಳಹಾರ ಧರಿಸಿರುವ ಸ್ತ್ರೀಯೊಬ್ಬಳು ಕೈಮುಗಿದು ಕುಳಿತಿದ್ದಾಳೆ. 
ಎರಡನೆಯ ಹಂತದ ಮಧ್ಯದಲ್ಲಿ ತೀರ್ಥ೦ಕರನು ಧ್ಯಾನಾಸಕ್ಷನಾಗಿ ಕುಳಿತಿದ್ದಾನೆ. ಈತನ ಎಡಭಾಗದಲ್ಲಿ 
ಪರ್ಯಂಕಾಸನದಲ್ಲಿ ಕುಳಿತ ಮುನಿಯು ಸಲ್ಲೇಖನ ವತವನ್ನು ಬೋಧಿಸುವ ಶಿಲ್ಪವಿದೆ. ಬಲಭಾಗದಲ್ಲಿ 
ಅಲಂಕೃತಳಾದ ಸ್ತೀ ಕೈಮುಗಿದು ಕುಳಿತಿದ್ದಾಳ. ಮೇಲ್ಭಾಗದಲ್ಲಿ ಎರಡು ಚಾಮರಗಳು, ಮುಕ್ಕೊಡೆ 
ಮತ್ತು ಸೂರ್ಯ-ಚಂದರ ಶಿಲ್ಪಗಳನ್ನು ಕಂಡರಿಸಲಾಗಿದೆ. 


ಮೇಲಿನ ನಿಸಿದಿಶಿಲ್ಲಗಳ ಪಕ್ಕದಲ್ಲಿಯೇ ಇಡಲಾದ ಇನ್ನೊಂದು ನಿಸಿದಿ ಶಾಸನದ ಕೆಳಹಂತದಲ್ಲಿ 
ವ್ಯಾಸಪೀಠವನ್ನು ಹಿಡಿದು ಪರ್ಯಂಕಾಸನದಲ್ಲಿ ಕುಳಿತ ನಿರ್ಯಾಪಕಾಚಾರ್ಯನು ಎಡಗೈಯಲ್ಲಿ ತಾಳೆಗರಿ 
ಗಂಥವನ್ನು ಹಿಡಿದಿದ್ದಾನೆ. ಕಿವಿಗೆ ಕುಂಡಲಿ ಧರಿಸಿರುವ ಮುನಿಯ ಬೆನ್ನಹಿಂದೆ ಬತ್ತಳಿಕೆಯಂತಿರುವ 
ಪಿಂಛಿ ತುಂಬಾ ಆಕರ್ಷಕವಾಗಿದೆ. ಅವನ ಹಿಂದೆ ಕಮಂಡಲವಿದೆ. ಶ್ರುತಪೀಠದ ಬಲಕ್ಕೆ ಮುನಿಗೆ 
ಎದುರಾಗಿ ಸ್ತ್ರೀಯೊಬ್ಬಳು ಕೈಮುಗಿದು ಕುಳಿತಿದ್ದಾಳೆ. ಮೇಲಿನ ಹಂತದಲ್ಲಿ ಪೀಠದ ಮೇಲೆ 
ಯೋಗಮುದ್ರೆಯಲ್ಲಿ ಕುಳಿತ ತೀರ್ಥಂಕರನ ಎರಡೂ ಪಕ್ಕದಲ್ಲಿ ಚವರಿ ಹಿಡಿದು ನಿಂತ ಶಿಲ್ಲಗಳಿದ್ದು, 
ಅದಕ್ಕೂ ಮೇಲ್ಲಾಗದಲ್ಲಿ ಮುಕ್ಕೊಡೆ ಮತ್ತು ಸೂರ್ಯ-ಚಂದ್ರರ ಶಿಲ್ಪಗಳಿವೆ. ತೀರ್ಥಂಕರನ 
ಬಲಬದಿಯಲ್ಲಿ ಪೀಠದ ಮೆಲೆ ಕೈಮುಗಿದು ಕುಳಿತ ಸ್ತೀ ಶಿಲ್ಪವಿದೆ. ಈ ನಿಸಿದಿ ಶಿಲ್ಲದ ಪಕ್ಕದಲ್ಲಿ 
ಎರಡು ತೀರ್ಥಂಕರರ ಮೂರ್ತಿಗಳಿವೆ. ಇವುಗಳ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಎರಡು ಹಂತಗಳ 
ನಿಸಿದಿಕಲ್ಲು ಇದೆ. ಇದರ ಕೆಳಹಂತದಲ್ಲಿ ವ್ರತಧಾರಿ ಸ್ತೀ, ಸಲ್ಲೇಖನ ಬೋಧಿಸುತ್ತಿರುವ ಮುನಿಯಿದ್ದು, 
ಮಧ್ಯದಲ್ಲಿ ಟವಣೆ ಕೋಲಿನ ಮೇಲೆ ಗಂಥವಿದೆ. ಎರಡನೆಯ ಹಂತದಲ್ಲಿ ಎರಡು ಚವರಿಗಳ ಮಧ್ಯೆ 
ಪದ್ಮಾಸನದಲ್ಲಿ ಕುಳಿತ ತೀರ್ಥಂಕರನ ಶಿಲ್ಪವಿದೆ. 


೩೧೯ 


ಹಾನಗಲ್ಲು ತಾಲೂಕಿನ ಹೆರೂರು ಗ್ರಾಮದ ಹೊರವಲಯದಲ್ಲಿರುವ ಕೆರೆಯ ಪಕ್ಕದ ಹೊನ್ನಗೌಡರ 
ಕಣದಲ್ಲಿ ಐದು ನಿಸಿದಿಕಲ್ಲುಗಳಿವೆ. ಇವು ನಿಲಿಛಾಯೆಯ ಬಳಪದಕಲ್ಲಿನಿಂದ ಮಾಡಲ್ಪಟ್ಟಿದ್ದು, 
ಸುಂದರವಾಗಿವೆ. ಇವುಗಳಲ್ಲೊಂದರ ಕೆಳಹಂತ ಉಳಿದವುಗಳಿಗಿಂತ ಸ್ಪಲ್ಪ ಭಿನ್ನವಾಗಿದೆ. ಅದೇನೆಂದರೆ 
ಇಲ್ಲಿ ವ್ಯಾಸಪೀಠವು ವತಧಾರಿ ಮತ್ತು ಮುನಿಯ ಮಧ್ವದಲ್ಲಿರದೆ ಶಾಸನ ಫಲಕದ ಎಡಬದಿಯಲ್ಲಿರುವುದು. 
ಇದರ ಬಲಕ್ಕೆ ಪೀಠದ ಮೇಲೆ ಕುಳಿತ ಮುನಿಯು ಎಡಗೈಯಲ್ಲಿ ತಾಳೆಗರಿ ಗ್ರಂಥ ಹಿಡಿದಿದ್ದಾನೆ. 
ಬಲಗೈ ವ್ಯಾಖ್ಯಾನ ಮುದ್ರೆಯಲ್ಲಿದೆ. ಇವನ ಪಕ್ಕದಲ್ಲಿ ಪೀಠದ ಮೆಲೆ ಕೈಮುಗಿದು ಕುಳಿತಿರುವ ಸ್ತೀ 
ಅಲಂಕೈತಳಾಗಿದ್ದಾಳೆ. ಅವಳ ತುರುಬು ಆಕರ್ಷಕವಾಗಿ ತೋರುತ್ತದೆ. ಮೇಲಿನ ಹಂತದಲ್ಲಿ ಮುಕ್ಕೊಡೆಯ 
ಕೆಳಗೆ ಯೋಗಮುದೆಯಲ್ಲಿ ಕುಳಿತ ತೀರ್ಥಂಕರನ ಶಿಲ್ಲವಿದ್ದು, ಅವನ ಎರಡೂ ಬದಿಯಲ್ಲಿ ಮೇಲ್ಮುಖವಾಗಿ 
ಎರಡು ಎಲೆಗಳನ್ನು ಕಂಡರಿಸಲಾಗಿದೆ. ಈ ರೀತಿಯ ಎಲೆಗಳು ಬೇರೆ ನಿಸಿದಿಗಳಲ್ಲಿ ಕಂಡುಬರುವುದಿಲ್ಲ 
ಎನ್ನುವುದು ವಿಶೇಷ. ತೀರ್ಥಂಕರನ ಆಚೆ-ಈಚೆ ಇಬ್ಬರು ಸೇವಕರು ಚವರಿ ಹಿಡಿದು ನಿಂತಿದ್ದಾರೆ. 
ಇದರ ಪಕ್ಕದಲ್ಲಿರುವ ಇನ್ನೊಂದು ನಿಸಿದಿಯ ಕೆಳಹಂತದಲ್ಲಿ ವ್ಯಾಸಪೀಠದ ಒಂದು ಬದಿಗೆ ಜಿನಮುನಿ, 
ಇನ್ನೊಂದು ಬದಿಗೆ ಕೈಮುಗಿದು ಕುಳಿತ ಸ್ತ್ರೀಯ ಚಿಕ್ಕ ಶಿಲ್ಪಗಳಿವೆ. ಮೇಲಿನ ಹಂತದಲ್ಲಿ ಎತ್ತರವಾದ 
ಪೀಠದ ಮೇಲೆ ಪದ್ಮಾಸನದಲ್ಲಿ ಕುಳಿತ ತೀರ್ಥಂಕರನ ಶಿಲ್ಪವಿದೆ. ತೀರ್ಥಂಕರನ ಎಡಕ್ಕೆ ಪೀಠದ 
ಮೇಲೆ ಪರ್ಯಂಕಾಸನದಲ್ಲಿ ಕುಳಿತು ವ್ಯಾಸಪೀಠದ ಮೇಲಿರುವ ತಾಳೆಗರಿ ಗ್ರಂಥವನ್ನು ಓದುತ್ತಿರುವ 
ಜಿನಮುನಿಯ ಶಿಲ್ಲವಿದ್ದು, ಅವನ ಮುಂದೆ ಕಮಂಡಲವಿದೆ. ತೀರ್ಥ೦ಕರನ ಬಲಕ್ಕೆ ಪೀಠದ ಮೇಲೆ 
ಕೈಮುಗಿದು ಕುಳಿತ ಸ್ತೀ ಶಿಲವಿದೆ. ತೀರ್ಥಂಕರನ ತಲೆಯ ಮೇಲೆ ಮುಕ್ಸೊಡೆ ಮತ್ತು ಸೂರ್ಯ- 
ಚಂದರ ಶಿಲಗಳಿದ್ದು, ಆತನ ಎರಡೂ ಬದಿಗಳಲ್ಲಿ ಚಾಮರಗಳಿವೆ. 


ಮೇಲಿನ ಶಿಲ್ಪಗಳ ಪಕ್ಕದಲ್ಲಿರುವ ಮತ್ತೊಂದು ನಿಸಿದಿಕಲ್ಲಿನ ಕೆಳಹಂತದಲ್ಲಿ ಪೀಠದ ಮೇಲೆ 
ಕುಳಿತ ಆಚಾರ್ಯನು ಪರ್ಯಂಕಾಸನದಲ್ಲಿದ್ದು, ಎಡಗೈಯಲ್ಲಿ ತಾಳೆಗರಿ ಗಂಥ ಹಿಡಿದಿದ್ದಾನೆ ಮತ್ತು 
ಕಂಕುಳಲ್ಲಿ ಪಿಂಛಿಯಿದೆ. ಅವನ ಬಲಗೈ ವ್ಯಾಖ್ಯಾನ ಮುದೆಯಲ್ಲಿದೆ. ಇವನ ಮುಂದೆ ವ್ಯಾಸಪೀಠವಿದೆ. 
ವ್ಯಾಸಪೀಠದ ಮುಂದೆ ಮುನಿಗೆ ಎದುರಾಗಿ ಪೀಠದ ಮೇಲೆ ಪರ್ಯಂಕಾಸನದಲ್ಲಿ ಕೈಮುಗಿದು ಕುಳಿತ 
ವತಧಾರಿಯು ಅಲಂಕೃತನಾಗಿದ್ದಾನೆ. ಇವನ ಹಿಂದೆ ಸಾಮಗ್ರಿಗಳನ್ನು ಹೊತ್ತು ನಿಂತ ಸೇವಕನಿದ್ದು, 
ಸಲ್ಲೇಖನ ವ್ರತವು ಸುಸೂತ್ರವಾಗಿ ನಡೆಯಲು ಈತನು ಸಹಕರಿಸುತ್ತಿರಬಹುದೆಂದು ತೋರುತ್ತದೆ. 
ಇದರ ಮೇಲಿನ ಹಂತದಲ್ಲಿ ಪೀಠದ ಮೇಲೆ ಧ್ಯಾನಾಸಕ್ತನಾಗಿ ಕುಳಿತ ತೀರ್ಥ೦ಕರನಿದ್ದು, ಆತನ 
ಎರಡೂ ಬದಿಗಳಲ್ಲಿ ತಿಭಂಗಿಯಲ್ಲಿ ಚವರಿಹಿಡಿದು ನಿಂತಿರುವ ಅಪ್ಪರೆಯರಿದ್ದಾರೆ. ತೀರ್ಥಂಕರನ 
ತಲೆಯ ಮೇಲೆ ಮುಕ್ಕೊಡೆ ಮತ್ತು ಸೂರ್ಯ-ಚಂದರ ಶಿಲ್ಪಗಳಿವೆ. ಶಾಸನದ ಬಲಭಾಗದಲ್ಲಿ 
ಜಿನಲೋಕ ಸೇರಿದ ವತಧಾರಿಯು ಪೀಠದ ಮೇಲೆ ಕೈಮುಗಿದು ಕುಳಿತ ಶಿಲ್ಲವಿದೆ. ಹೆರೂರಿನ 
ಮೊದಲನೆಯ ನಿಸಿದಿ ಶಾಸನದಲ್ಲಿ ಇರುವಂತೆ ಇನ್ನೊಂದು ನಿಸಿದಿಯ ಪ್ರಥಮ ಹಂತವು ಇರುವುದನ್ನು 
ಕಾಣುತ್ತೇವೆ. ಇಲ್ಲಿಯ ಪ್ರಥಮ ಹಂತದಲ್ಲಿ ಒಂದು ಬದಿಗೆ ವ್ಯಾಸಪೀಠವಿದ್ದು, ಅದರ ಪಕ್ಕದಲ್ಲಿ 
ಒಂದೇ ಪೀಠದ ಮೇಲೆ ಸಲ್ಲೇಖನ ಬೋದಿಸುತ್ತಿರುವ ಮುನಿಯನ್ನು ಮತ್ತು ವ್ರತಧಾರಿ ಸ್ತ್ರೀಯನ್ನು 


೩೨೦ 


ಕಂಡರಿಸಲಾಗಿದೆ. ಎರಡನೆಯ ಹಂತ ತ್ರುಟಿತವಾಗಿದ್ದು, ತೀರ್ಥಂಕರನ ಆಚೆ-ಠಈಚೆ ಚವರಿಧಾರಿ 
ಸೇವಕರು ನಿಂತಿದ್ದಾರೆ. ಇದರ ಪಕ್ಕದಲ್ಲಿಯೇ ಇರುವ ಮತ್ತೊಂದು ಚಿಕ್ಕ ನಿಸಿದಿಕಲ್ಲಿನಲ್ಲಿ ವ್ಯಾಸಪೀಠದ 
ಒಂದು ಬದಿಗೆ ವತ ಬೋಧಿಸುತ್ತಿರುವ ಮುನಿ ಪಲ್ಕಂಕಾಸನದಲ್ಲಿ ಕುಳಿತಿದ್ದರೆ, ಇನ್ನೊಂದು ಬದಿಯಲ್ಲಿ 
ಕೈಮುಗಿದು ಕುಳಿತ ಅಲಂಕೃತ ವ್ರತಧಾರಿ ಸ್ತೀ ಶಿಲ್ಲಗಳನ್ನು ಕಂಡರಿಸಲಾಗಿದೆ. ಎರಡನೆಯ ಹಂತದಲ್ಲಿ 
ಮುಕ್ಕೊಡೆಯ ಕೆಳಗೆ ಯೋಗಮುದೆಯಲ್ಲಿ ಕುಳಿತ ತೀರ್ಥಂಕರನ ಶಿಲ್ಲವಿದ್ದು, ಎರಡೂ ಕಡೆಗೆ 
ಚವರಿಗಳಿವೆ. 


ಹಾನಗಲ್ಲು ತಾಲೂಕಿನ ಯಳವಟ್ಟಿ ಗ್ರಾಮದ ಚಂದ್ರನಾಥ ಬಸದಿಯ ಹಿಂಬದಿಯ ಗೋಡೆಗೆ 
ಮೂರು ನಿಸಿದಿಕಲ್ಲುಗಳನ್ನು ನಿಲ್ಲಿಸಲಾಗಿದೆ. ಮೊದಲನೆಯ ನಿಸಿದಿಕಲ್ಲಿನ ಕೆಳಹಂತದಲ್ಲಿ ಶ್ರುತಪೀಠವು 
ಸುಂದರವಾಗಿ ಕೆತ್ತಲಟ್ಟಿದೆ. ಇದರ ಬಲಕ್ಕೆ ಪರ್ಯಂಕಾಸನದಲ್ಲಿ ಕುಳಿತ ಮುನಿಯು ಎಡಗೈಯಲ್ಲಿ 
ಪುಸ್ತಕವನ್ನು ಎತ್ತಿ ಹಿಡಿದಿದ್ದಾನೆ. ಅವನ ಬಲ ಕಂಕುಳಲ್ಲಿ ಇರುವ ಪಿಂಛಿ ಹಿಂಬದಿಯಲ್ಲಿ ಇಳಿಬಿದ್ದಿದೆ. 
ಶ್ರುತಪೀಠದ ಎಡಕ್ಕೆ ಕೈಬಳೆ, ತೋಳ್ಗಂದಿ, ಕಾಲ್ಪಡಗ, ನಡುಪಟ್ಟಿ, ಕಿವಿಯೋಲೆ, ಕೊರಳಹಾರಗಳಿಂದ 
ಅಲಂಕೃತಗೊಂಡ ಸ್ತೀ ಇದ್ದು, ಅವಳ ತುರುಬು ಆಕರ್ಷಕವಾಗಿದೆ. ಮೇಲಿನ ಹಂತದಲ್ಲಿ ಮುಕ್ಕೊಡೆಯ 
ಕೆಳಗೆ ಪೀಠದ ಮೇಲೆ ಪದ್ಧಾಸನದಲ್ಲಿ ಕುಳಿತ ತೀರ್ಥಂಕರನ ಎರಡೂ ಪಕ್ಕದಲ್ಲಿ ಚವರಿ ಹಿಡಿದ 
ಯಕ್ಷ-ಯಕ್ಷಿಯರು ನಿಂತಿದ್ದಾರೆ. ಶಾಸನದ ಎಡಕ್ಕೆ ಕೈಮುಗಿದು ಜಿನಲೋಕದಲ್ಲಿ ಕುಳಿತ ಸ್ತೀ ಶಿಲ್ಪವಿದೆ. 
ಇನ್ನೊಂದು ಬದಿಯಲ್ಲಿರುವ ಜಿನಮುನಿಯೂ ಪರ್ಯಂಕಾಸನದಲ್ಲಿ ಕೈಮುಗಿದು ಕುಳಿತಿರುವುದು 
ವಿಶೇಷ. ಶಾಸನದ ಮೇಲ್ಲಾಗವು ಶಿಖರದಿಂದ ಅಲಂಕೃತವಾಗಿದೆ. ಇಡೀ ನಿಸಿದಿ ಶಾಸನವು ಅತ್ಯಂತ 
ಸುಂದರವಾಗಿದೆ. ಇದರ ಸಮೀಪದಲ್ಲೇ ಇರುವ ಒಂದು ನಿಸಿದಿಯ ಕೆಳಭಾಗದಲ್ಲಿ ಇಬ್ದರು ಕೈಮುಗಿದು 
ಕುಳಿತ ಚಿಕ್ಕ ಶಿಲ್ಪಗಳಿವೆ. ಮೇಲಿನ ಹಂತದಲ್ಲಿ ಮುಕ್ಕೊಡೆಯ ಕೆಳಗೆ ಪೀಠದ ಮೇಲೆ ಕುಳಿತ 
ತೀರ್ಥಂಕರನ ಪಕ್ಕದಲ್ಲಿ ಚವರಿ ಹಿಡಿದ ಸೇವಕರಿದ್ದಾರೆ. ಇಲ್ಲಿಯೇ ಇರುವ ಇನ್ನೊಂದು ನಿಸಿದಿಕಲ್ಲು 
ಶಿಲ್ಪ ದೃಷ್ಟಿಯಿಂದ ವಿಶೇಷವಾಗಿದೆ. ಇದರ ಕೆಳಹಂತದಲ್ಲಿ ವ್ಯಾಸಪೀಠದ ಬದಲಾಗಿ ಮಧ್ಯದಲ್ಲಿ 
ಪೀಠದ ಮೇಲೆ ಯೋಗಮುದ್ರೆಯಲ್ಲಿ ಕುಳಿತ ತೀರ್ಥ೦ಕರನ ಶಿಲ್ಲವಿದ್ದು, ಮೇಲ್ಸಾಗದಲ್ಲಿ ಚವರಿಗಳಿವೆ. 
ತೀರ್ಥಂಕರನ ಬಲಕ್ಕೆ ಎಡಗೈಯಲ್ಲಿ ತಾಳೆಗರಿ ಗಂಥವನ್ನು ಹಿಡಿದ ಮುನಿಯ ಬಲಗೈ ವ್ಯಾಖ್ಯಾನ 
ಮುದೆಯಲ್ಲಿದೆ. ಅವನ ತೊಡೆಯ ಮೇಲೆ ಪಿಂಛಿ ಇದೆ. ಎಡಕ್ಕೆ ಕಾಲು ಇಳಿಬಿಟ್ಟು ಕೈಮುಗಿದು 
ಕುಳಿತ ವತಧಾರಿ ಶಿಲ್ಪವಿದೆ. ಇದರ ಎರಡನೆಯ ಹಂತದಲ್ಲಿ ಮುಕ್ಕೊಡೆ ಮತ್ತು ಚವರಿಗಳ ಕೆಳಭಾಗದಲ್ಲಿ 
ಪದ್ಗಾಸನದಲ್ಲಿ ಕುಳಿತ ತೀರ್ಥಂ೦ಕರನಿದ್ದು, ಬಲಕ್ಕೆ ಮುನಿ ಮತ್ತು ಎಡಕ್ಕೆ ವತಧಾರಿ ಪರ್ಯಂಕಾಸನದಲ್ಲಿ 
ಕುಳಿತಿದ್ದಾರೆ. 


ಹಾನಗಲ್ಲು ತಾಲೂಕಿನ ವೀರಾಪುರ ಗ್ರಾಮದ ಮಹಾವೀರ ಬಸದಿಯ ಎಡಗೋಡೆಯಲ್ಲಿ 
ಒಂದು ನಿಸಿದಿಕಲ್ಲು ಇದೆ. ಇದರ ಕೆಳಹಂತದಲ್ಲಿ ವ್ಯಾಸಪೀಠದ ಮೇಲೆ ಆರಾಧನಾ ಗಂಥವಿದೆ. ಈ 
ವ್ಯಾಸಪೀಠದ ಬಲಬದಿಗೆ ಕೈಮುಗಿದು ಕುಳಿತ ವತಧಾರಿಯಿದ್ದರೆ, ಎಡಭಾಗದಲ್ಲಿ ಇಬ್ಬರು ಜಿನಮುನಿಗಳು 
ವತಬೋಧನೆ ಮಾಡುತ್ತಿರುವುದು ವಿಶೇಷ ಎರಡನೆಯ ಹಂತದಲ್ಲಿ ತೀರ್ಥಂಕರನ ಶಿಲವಿದೆ. ಬಸದಿಯ 


೩೨೧ 


ಆವರಣದಲ್ಲಿ ಇನ್ನೊಂದು ನಿಸಿದಿಕಲ್ಲು ಇದ್ದು, ಅದರ ಕೆಳಹಂತದಲ್ಲಿ ವ್ಯಾಸಪೀಠ, ಪರ್ಯಂಕಾಸನದಲ್ಲಿ 
ಕುಳಿತು ವತ ಬೋಧನೆ ಮಾಡುತ್ತಿರುವ ಮುನಿ ಹಾಗೂ ಪರ್ಯಂಕಾಸನದಲ್ಲಿ ಕೈಮುಗಿದು 
ಬೋಧನೆಯನ್ನು ಆಲಿಸುತ್ತಿರುವ ಸ್ತೀ ಶಿಲಗಳಿವೆ. ಎರಡನೆಯ ಹಂತದಲ್ಲಿ ಎರಡು ಚವರಿಗಳ ಮಧ್ಯೆ 
ಯೋಗಮುದೆಯಲ್ಲಿ ಕುಳಿತ ತೀರ್ಥಂ೦ಕರನನ್ನು ಕಂಡರಿಸಲಾಗಿದೆ. 


ಹಾನಗಲ್ಲು ತಾಲೂಕಿನ ಶಾಡಗುಪ್ಪಿ ಗ್ರಾಮದಲ್ಲಿರುವ ನಿಸಿದಿಯ ಒಂದನೆಯ ಹಂತದಲ್ಲಿ 
ವಿಮಾನದಲ್ಲಿ ಕುಳಿತ ವ್ರತಧಾರಿಯನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿರುವ ಅಪ್ಪರೆಯರಿದ್ದಾರೆ. ಎರಡನೆಯ 
ಹಂತದಲ್ಲಿ ವತಧಾರಿ, ಮುನಿ ಮತ್ತು ತೀರ್ಥಂಕರರ ಶಿಲ್ಲಗಳಿವೆ. ಇದೇ ತಾಲೂಕಿನ ಹಿರೇಕಣಗಿ 
ಮಾರುತಿ ದೇವಾಲಯದ ಮುಂದಿರುವ ನಿಸಿದಿಶಾಸನದ ಕೆಳಹಂತ ನೆಲದಲ್ಲಿ ಹೂತಿದೆ. ಎರಡನೆಯ 
ಹಂತದ ಮಧ್ಯದಲ್ಲಿ ಪೀಠದ ಮೇಲೆ ಕುಳಿತಿರುವ ತೀರ್ಥಂಕರನ ತಲೆಯ ಮೇಲಿನ ಮುಕ್ಕೊಡೆ 
ಸುಂದರವಾಗಿದೆ. ಇವನ ಎರಡೂ ಬದಿಗಳಲ್ಲಿ ಚವರಿಧಾರಿ ಯಕ್ಷ-ಯಕ್ಷಿಯರಿದ್ದಾರೆ. ಬಲಬದಿಯಲ್ಲಿ 
ಪೀಠದ ಮೇಲೆ ಪರ್ಯಂಕಾಸನದಲ್ಲಿ ತಾಳೆಗರಿ ಗಂಥ ಹಿಡಿದು ಸಲ್ಲೇಖನ ಬೋಧಿಸುತ್ತಿರುವ ಮುನಿ 
ಇದ್ದರೆ, ಎಡಬದಿಯಲ್ಲಿ ಪಠ್ಯಂಕಾಸನದಲ್ಲಿ ಕುಳಿತ ಅಲಂಕೃತ ವ್ರತಧಾರಿ ಸ್ತೀಯ ಶಿಲ್ಪವಿದೆ. ಶಾಸನದ 
ಮೇಲ್ಭಾಗ ನಾಗರ ಮಾದರಿಯ ಶಿಖರದಿಂದ ಅಲಂಕೃತಗೊಂಡಿದೆ. ಇವುಗಳಲ್ಲದೆ ಹಂದಿಹಾಳ 
ಮತ್ತು ಶಿರಗೋಡಿನಲ್ಲಿ ಎರಡು ಹಂತಗಳ ನಿಸಿದಿಗಳು ಕಂಡುಬರುತ್ತವೆ. 


ಧಾರವಾಡದ ಕನ್ನಡ ಸಂಶೋಧನ ಸಂಸ್ಥೆಯ ವಸ್ತುಸಂಗಹಾಲಯದಲ್ಲಿರುವ ಬಾಳೂರಿನ 
ಎರಡು ಹಂತಗಳ ಬಳಪದ ಕಲ್ಲಿನಲ್ಲಿ ನಿರ್ಮಿತವಾದ ನಿಸಿದಿಕಲ್ಲೊಂದು ಅದರ ಶಿಲ್ಲದಿಂದ ಮಹತ್ವವನ್ನು 
ಪಡೆದುಕೊಂಡಿದೆ. ಫಲಕದ ಕೆಳಹಂತದಲ್ಲಿ ಸಲ್ಲೇಖನ ಬೋಧಿಸುತ್ತಿರುವ ನಿರ್ಯಾಪಕಾಚಾರ್ಯ(ಮುನಿ) 
ಪೀಠದ ಮೇಲೆ ಪರ್ಯಂಕಾಸನದಲ್ಲಿ ಕುಳಿತಿದ್ದಾನೆ. ಅವರ ಎದುರಿನಲ್ಲಿ ತಾಳಗರಿ ಗಂಥ ಸಹಿತವಾದ 
ವ್ಯಾಸಪೀಠವಿದೆ. ನಂತರ ಪೀಠವೊಂದರಲ್ಲಿ ಕೈಮುಗಿದು ಕುಳಿತ ಪುರುಷನೊಬ್ಬನ ಶಿಲ್ಪವಿದೆ. ಆತನ 
ಹಿಂದೆ ಸ್ತೀಯೊಬ್ಬಳು(ಹೆಂಡತಿ) ಬಲಗೈಯನ್ನು ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿ(ಮಾಸ್ಟಿ) ನಿಂತಿದ್ದಾಳೆ. 
ಆಕೆ ಮಹಾಸತಿಯಾದುದನ್ನು ತೋರಿಸುವ ಸಲುವಾಗಿ ಹೀಗೆ ಕೆತ್ತಿರುವುದನ್ನು ಇಲ್ಲಿ ಗಮನಿಸಬಹುದು. 
ಎರಡನೆಯ ಹಂತದಲ್ಲಿ ಫಲಕದ ಬಲಭಾಗದಲ್ಲಿ ಖಡ್ಗಾಸನದಲ್ಲಿ ನಿಂತ ತೀರ್ಥಂಕರನ ಶಿಲ್ಪವಿದ್ದು, 
ಎಡಭಾಗದಲ್ಲಿ ಕೈಮುಗಿದು ಕುಳಿತ ಸಲ್ಲೇಖನ ವ್ರತಧಾರಿಯ ಶಿಲ್ಲವಿರುವುದು ವಿಶೇಷ. ಇಡೀ ಶಿಲ್ಲವು 
ಗಂಡನು ಸಲ್ಲೇಖನ ವತದಿಂದ ಸಮಾಧಿಮರಣ ಪಡೆದಾಗ ಆತನ ಪತ್ನಿ ಅಗ್ನಿಪವೇಶ ಮಾಡಿ(ಮಹಾಸತಿ) 
ಮರಣಿಸಿದ ಅಪರೂಪದ ನಿದರ್ಶನವಿದೆಂದು ಹೇಳಬಹುದು." ಇಲ್ಲಿಯೇ ಇರುವ ಇನ್ನೊಂದು 
ನಿಸಿದಿಕಲ್ಲು ಆಕರ್ಷಕವಾಗಿದೆ. ಬಳಪದ ಕಲ್ಲಿನಿಂದ ನಿರ್ಮಿಸಿರುವ ಈ ಫಲಕದ ಕೆಳಹಂತದಲ್ಲಿ 
ವ್ಯಾಸಪೀಠವು ಮಧ್ಯದಲ್ಲಿದ್ದು, ಫಲಕದ ಎಡಕ್ಕೆ ಇಬ್ಬರು ಮುನಿಗಳ ಕುಳಿತಿದ್ದರೆ, ಬಲಕ್ಕೆ ಒಬ್ಬ ಮುನಿ 
ಮತ್ತು ಅವನ ಹಿಂದೆ ವತಧಾರಿ ಕೈಮುಗಿದು ಕುಳಿತಿದ್ದಾನೆ. ಮೇಲಿನ ಹಂತದ ಮಧ್ಯದಲ್ಲಿ ಎತ್ತರವಾದ 
ಪೀಠದ ಮೇಲೆ ಧ್ಯಾನಾಸಕ್ಷನಾಗಿ ಕುಳಿತ ತೀರ್ಥಂ೦ಕರನಿದ್ದು, ಆತನ ಎರಡೂ ಬದಿಗಳಲ್ಲಿ ಚವರಿಹಿಡಿದು 


೩೨೨ 


ನಿಂತ ಅಲಂಕೃತ ಕಿನ್ನರರ ಶಿಲ್ಪಗಳಿವೆ. ಫಲಕದ ಬಲಭಾಗದಲ್ಲಿ ಇನ್ನೆರಡು ಶಿಲ್ಪಗಳಿವೆ. ಫಲಕದ 
ತುದಿಯಲ್ಲಿ ಶಿಖರದ ಅಲಂಕರಣೆ ಇದೆ. ಇದೇ ವಸ್ತುಸಂಗಹಾಲಯದಲ್ಲಿ ಬಾಳೂರಿನ ಇನ್ನೊಂದು 
ನಿಸಿದಿಕಲ್ಲು ಮತ್ತು ತಿಳುವಳ್ಳಿಯ ನಿಸಿದಿಕಲ್ಲುಗಳು ಇವೆ. 


ಹಿರೇಕೆರೂರು ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಒಂದು ನಿಸಿದಿಕಲ್ಲು ಇದ್ದು, ಇದರ ಕೆಳಹಂತದಲ್ಲಿ 
ವ್ಯಾಸಪೀಠದ ಬಲಬದಿಗೆ ಯೋಗಮುದ್ರೆಯಲ್ಲಿ ಕುಳಿತ ಮುನಿ ಇದ್ದರೆ, ಎಡಬದಿಯಲ್ಲಿ ಕೈಮುಗಿದು 
ಕುಳಿತಿರುವ ದಂಪತಿಗಳಿದ್ದಾರೆ. ಎರಡನೆಯ ಹಂತದಲ್ಲಿ ಪ್ರತ್ಟೇಕ ಮಂಟಪದಲ್ಲಿ ಪದ್ಮಾಸನದಲ್ಲಿ 
ಕುಳಿತ ತೀರ್ಥಂ೦ಕರನಿದ್ದು, ಮಂಟಪದ ಹೊರಗೆ ಎಡಬದಿಗೆ ಕೈಮುಗಿದು ಕುಳಿತ ದಂಪತಿಗಳನ್ನು 
ಕಂಡರಿಸಲಾಗಿದೆ. ಇದೇ ತಾಲೂಕಿನ ಹಿರೇಕೊಣತಿ ಗ್ರಾಮದಲ್ಲಿರುವ ಎರಡು ನಿಸಿದಿಕಲ್ಲುಗಳ ಕೆಳಹಂತದಲ್ಲಿ 
ಮಂಟಪದಲ್ಲಿ ಕುಳಿತ ವ್ರತಧಾರಿಯನ್ನು ಅಪ್ಪರೆಯರು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಮೇಲಿನ 
ಹಂತದಲ್ಲಿ ತೀರ್ಥಂಕರರ, ಮುನಿಗಳ ಮತ್ತು ವತಧಾರಿಗಳ ಶಿಲಗಳಿವೆ. 


ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ ಮೈಲಾರಲಿಂಗೇಶ್ವರ ದೇವಾಲಯದ ಮುಂದೆ 
ಒಂದು ನಿಸಿದಿಕಲ್ಲು ಇದೆ. ಇದರ ಕೆಳಹಂತದಲ್ಲಿ ವ್ಯಾಸಪೀಠದ ಪಕ್ಕದಲ್ಲಿ ಪದ್ಧಾಸನದಲ್ಲಿ ಕೈಮುಗಿದು 
ಕುಳಿತ ವ್ರತಧಾರಿಯ ಶಿಲ್ಪವಿದೆ. ಇಲ್ಲಿ ವ್ರತಧಾರಿ ಮಾತ್ರವಿದ್ದು, ಸ್ವಯಂ ಸಲ್ಲೇಖನವನ್ನು ಸ್ಲೀಕರಿಸಿದ 
ಅಂಶವನ್ನು ಈ ಶಿಲ್ಪ ಬಿಂಬಿಸುತ್ತದೆ. ಎರಡನೆಯ ಹಂತದಲ್ಲಿ ತೀರ್ಥಂಕರ ಮತ್ತು ಕೈಮುಗಿದು 
ಕುಳಿತ ಇಬ್ಬರ ಶಿಲ್ಪಗಳಿವೆ. ಹಾವೇರಿಯ ಸಿದ್ದೇಶ್ವರ ದೇವಾಲಯದ ಹಿಂದೆ ಇರುವ ನಿಸಿದಿಕಲ್ಲು 
ಬಹುಪಾಲು ತುುಟಿತಗೊಂಡಿದೆ. ಕನವಳ್ಳಿಯಲ್ಲಿ ಸಹ ಒಂದು ನಿಸಿದಿಕಲ್ಲು ಇದೆ. ಇವುಗಳಲ್ಲದೆ 
ಸವಣೂರು ತಾಲೂಕಿನ ಕಡಕೋಳದಲ್ಲಿ ನಾಲ್ಕು, ಎರಡು ಹಂತಗಳ ನಿಸಿದಿಕಲ್ಲುಗಳು ಕಂಡುಬರುತ್ತವೆ. 
ರಾಣೆಬೆನ್ನೂರು ತಾಲೂಕಿನ ಮಾಕನೂರು, ಕುಸಗೂರು ಮತ್ತು ಹಳೇಹೊನ್ನತ್ತಿಯಲ್ಲಿ ಎರಡು ಹಂತಗಳ 


ನಿಸಿದಿಕಲ್ಲುಗಳು ಸಿಕ್ಕಿವೆ. ಬ್ಯಾಡಗಿ ತಾಲೂಕಿನ ಕಾಗಿನೆಲೆಯಲ್ಲಿ ಸಹ ಒಂದು ತುಟಿತ ನಿಸಿದಿಕಲ್ಲಿದೆ. 


ಮೂರು ಹಂತಗಳ ನಿಸಿದಿಶಿಲ್ಲಗಳು 


ಒಂದು ಮತ್ತು ಎರಡು ಹಂತಗಳ ನಿಸಿದಿಕಲ್ಲುಗಳಿಗೆ ಹೋಲಿಸಿದರೆ ಮೂರು ಹಂತಗಳ 
ನಿಸಿದಿಕಲ್ಲುಗಳು ಸಂಖ್ಯಾದೃಷ್ಟಿಯಿಂದ ಕಡಿಮೆ ಎಂದು ಹೇಳಬಹುದು. ಡಾ. ಡಿ.ವಿ. 
ಪರಮಶಿವಮೂರ್ತಿಯವರು ಹೇಳುವಂತೆ ಮೂರು ಹಂತಗಳ ನಿಸಿದುಕಲ್ಲುಗಳು ಅಪರೂಪವೇನಲ್ಲ. 
ಹಾವೇರಿ ಜಿಲ್ಲೆಯಲ್ಲಿ ದೊರೆತ ಹತ್ತು ಮೂರುಹಂತಗಳ ನಿಸಿದಿಕಲ್ಲುಗಳು ಇದನ್ನು ಪುಷ್ಟೀಕರಿಸುತ್ತವೆ. 
ಹಾನಗಲ್ಲು ತಾಲೂಕಿನ ಕಲಕೇರಿಯ ತುಂಬುವ ಹೊಂಡದ ಮೆಟ್ಟಿಲುಗಳ ಪಕ್ಕದಲ್ಲಿರುವ ನಿಸಿದಿಕಲ್ಲು 
ಬಳಪದ ಕಲ್ಲಿನಿಂದ ನಿರ್ಮಿಸಿದ್ದಾಗಿದೆ. ಇದರ ಮೊದಲನೆಯ ಹಂತದಲ್ಲಿ ವತಧಾರಿಯು ಮಂಪಟದಲ್ಲಿ 
ಕೈಮುಗಿದು ಕುಳಿತಿದ್ದಾನೆ. ಮಂಪಟದ ಮೊನಚು ತುದಿಗಳನ್ನು ತಮ್ಮ ಕೈಗಳಿಂದ ಹಿಡಿದಿರುವ 
ಅಪ್ಪರೆಯರು ಚವರಿಯನ್ನು ಹಿಡಿದು ತಳುಕು ಕಾಲಿನಲ್ಲಿ ನಿಂತಿದ್ದಾರೆ. ಸಾಮಾನ್ಯವಾಗಿ ಎರಡನೆಯ 
ಹಂತದಲ್ಲಿರಬೇಕಾದ ಈ ದೃಶ್ಯ ಮೊದಲ ಹಂತದಲ್ಲಿರುವುದನ್ನು ಗಮನಿಸಿದರೆ ಇದು ಅನಾನುಭವಿ 


೩೨೩ 


ಶಿಲ್ಲಿಯೊಬ್ಬ ಕಂಡರಿಸಿರುವುದೆಂಬುದು ಸಷ್ಟ. ಎರಡನೆಯ ಹಂತದಲ್ಲಿ ಶ್ರುತಪೀಠದ ಬಲಕ್ಕೆ ಪೀಠದ 
ಮೇಲೆ ಕೈಮುಗಿದು ಪರ್ಯಂಕಾಸನದಲ್ಲಿ ಕುಳಿತ ಅಲಂಕೃತ ವತಧಾರಿಯ ಶಿಲ್ಪವಿದೆ. ವ್ಯಾಸಪೀಠದ 
ಎಡಕ್ಕೆ ಪೀಠದ ಮೇಲೆ ಪರ್ಯಂಕಾಸನದಲ್ಲಿ ಕುಳಿತ ಮುನಿ, ಎಡಗೈಯಲ್ಲಿ ಪಂಛಿ ಹಿಡಿದಿದ್ದರೆ, 
ಬಲಗೈ ವ್ಯಾಖ್ಯಾನ ಮುದೆಯಲ್ಲಿದೆ. ಮುನಿಯ ಮುಂದೆ ಕಮಂಡಲವಿದೆ. ಮೂರನೆಯ ಹಂತದಲ್ಲಿ 
ಫಲಕದ ಮಧ್ಯದಲ್ಲಿ ಮುಕ್ಕೊಡೆ ಮತ್ತು ಚವರಿಗಳ ಕೆಳಗೆ ಪೀಠದ ಮೇಲೆ ಯೋಗಮುದೆಯಲ್ಲಿ 
ಕುಳಿತ ತೀರ್ಥಂಕರನ ಶಿಲ್ಪವಿದೆ. ತೀರ್ಥಂಕರನ ಬಲಬದಿಯಲ್ಲಿ ವತಧಾರಿ ಕೈಮುಗಿದು ಕುಳಿತಿದ್ದರೆ, 
ಎಡಭಾಗದಲ್ಲಿ ಪಂಛಿಯನ್ನು ಕಂಕುಳಲ್ಲಿ ಇಟ್ಟುಕೊಂಡಿರುವ ಮುನಿಯು ಕೈಯಲ್ಲಿ ತಾಳೆಗರಿ ಗಂಥ 
ಹಿಡಿದು ಪರ್ಯಂಕಾಸನದಲ್ಲಿ ಕುಳಿತಿದ್ದಾನೆ. ಇಲ್ಲಿಯ ಮೂವರಿಗೂ ಸಮಾನವಾದ ಪೀಠಗಳಿರುವುದನ್ನು 
ಗಮನಿಸಿದರೆ ಮುನಿ ಮತ್ತು ವತಧಾರಿಯರಿಬ್ಬರೂ ತೀರ್ಥಂ೦ಕರನಿಗೆ ಸಮಾನವೆಂದು ಬಗೆದಂತಿದೆ. 


ಹಾನಗಲ್ಲು ತಾಲೂಕಿನ ಆಡೂರು ಗ್ರಾಮದ ನಿಸಿದಿಕಲ್ಲು ನೀಲಿಛಾಯೆಯ ಬಳಪದ ಕಲ್ಲಿನಿಂದ 
ಮಾಡಲ್ಪಟ್ಟಿದ್ದು, ಶಿಲ್ರದ ದೃಷ್ಟಿಯಿಂದ ಗಮನ ಸೆಳೆಯುತ್ತದೆ. ಈ ಶಾಸನಶಿಲ್ಲದ ಪ್ರಥಮ ಹಂತದಲ್ಲಿ 
ಟವಣೆಕೋಲಿನ(ವ್ಯಾಸಪೀಠ) ಬಲಕ್ಕೆ ಪೀಠದ ಮೇಲೆ ವತಧಾರಿ ಪುರುಷನೊಬ್ಬ ಪರ್ಯಂಕಾಸನದಲ್ಲಿ 
ಕುಳಿತಿದ್ದಾನೆ. ಅದರ ಎಡಕ್ಕೆ ಪೀಠದ ಮೇಲೆ ಪರ್ಯಂಕಾಸನದಲ್ಲಿ ಕುಳಿತು ಕಂಕುಳಲ್ಲಿ ಪಿಂಛಿ 
ಇಟ್ಟುಕೊಂಡು ತನ್ನ ಬಲಗೈಯಿಂದ ಕಮಂಡಲವನ್ನು ತೋರಿಸುತ್ತಾ ಏನನ್ನೋ ಹೇಳುತ್ತಿರುವ 
ಜೈನಮುನಿಯ ಭಂಗಿ ತುಂಬಾ ಆಕರ್ಷಕವಾಗಿದೆ. ಎರಡನೆಯ ಹಂತದಲ್ಲಿ ದಂಪತಿಗಳು ಕೈಮುಗಿದು 
ಮಂಪಟದಲ್ಲಿ ಕುಳಿತಿದ್ದಾರೆ. ತಮ್ಮ ಕೈಗಳಿಂದ ಮಂಪಟದ ಹಿಡಿಕೆಗಳನ್ನು ಮತ್ತು ಚವರಿಗಳನ್ನು 
ಹಿಡಿದು ನಿಂತಿರುವ ಅಲಂಕೃತ ದೇವಕನ್ಯೆಯರ ಭಂಗಿ ಅಮೋಘವಾಗಿದೆ. ಮೂರನೆಯ ಹಂತದಲ್ಲಿ 
ಮುಕ್ಕೊಡೆ, ಸೂರ್ಯ-ಚಂದ್ರ ಮತ್ತು ಚವರಿಗಳ ಕೆಳಗೆ ಪದ್ಮಾಸನದಲ್ಲಿ ಕುಳಿತ ತೀರ್ಥಂಕರನ 
ಶಿಲವಿದೆ. ಫಲಕದ ಬಲಕ್ಕೆ ಕಂಕುಳಲ್ಲಿ ಪಿಂಛ್ಲಿ, ಕೈಯಲ್ಲಿ ಗಂಥವನ್ನು ಹಿಡಿದು ಸಲ್ಲೇಖನ ಬೋಧಿಸುತ್ತಿರುವ 
ಮುನಿಯ ಮುಂದೆ ಕಮಂಡಲವಿದೆ. ಬಲಭಾಗದಲ್ಲಿ ಪೀಠದ ಮೆಲೆ ಕೈಮುಗಿದು ಪರ್ಯಂಕಾಸನದಲ್ಲಿ 
ಕುಳಿತ ವ್ರತಧಾರಿಯ ಶಿಲ್ಪವಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವತಧಾರಿಯು ಸೊಂಟದಲ್ಲಿ 
ಕಿರುಗತ್ತಿಯನ್ನು ಧರಿಸಿರುವುದು. ಇಡೀ ಶಿಲ್ಲವು ಯುದ್ದದಲ್ಲಿ ಗಾಯಗೊಂಡ ವೀರನು ಸಲ್ಲೇಖನ 
ವಿಧಿಯಿಂದ ಸಮಾಧಿ ಮರಣ ಹೊಂದಿದ ಮತ್ತು ವ್ರತಧಾರಿಯ ಪತ್ನಿ ಸಹಗಮನ(ಚಿತಾಪ್ರವೇಶ) 
ವನ್ನು ಆಚರಿಸಿ ಮರಣಹೊಂದಿದ ಅಂಶವನ್ನು ಧ್ಲನಿಸುತ್ತದೆ. ಹಾಗಾಗಿ ಇದೊಂದು ಸಮಾಧಿಮರಣ, 
ವೀರಮರಣ ಮತ್ತು ಸಹಗಮನವನ್ನು ಒಟ್ಟಿಗೆ ಬಿಂಬಿಸುವ ಶಿಲ್ಲವಾಗಿದೆ. 


ಹಾನಗಲ್ಲು ತಾಲೂಕಿನ ಹಿರೂರಿನ ಆರಂಭ ಕಾಲದ ನಿಸಿದಿಕಲ್ಲೊಂದು ಗ್ರಾಮದ ಬಸವೇಶ್ವರ 
ದೇವಾಲಯದ ಹಿಂದೆಯಿದೆ. ಇದೊಂದು ಪರಿಪೂರ್ಣ ನಿಸಿದಿ ಶಿಲವಾಗಿದ್ದು, ಮೊದಲ ಹಂತದಲ್ಲಿ 
ಮುನಿಯಿಂದ ಸಲ್ಲೇಖನ ವ್ರತ ಬೋಧನೆಯನ್ನು ಕೇಳುತ್ತಿರುವ ಸ್ತೀ ಶಿಲ್ಲಗಳು ಶ್ರುಶಪೀಠದೊಂದಿಗಿದ್ದರೆ, 
ಎರಡನೆಯ ಹಂತದಲ್ಲಿ ವಿಮಾನದಲ್ಲಿ ಕೈಮುಗಿದು ಕುಳಿತ ವ್ರಕಧಾರಿ ಸ್ಲೀಯನ್ನು ಸ್ಪರ್ಗಕ್ಕೆ ಒಯ್ಯುವ 


೩೨೪ 


ದೇವಕನ್ಯೆಯರ ದೃಶ್ಯವಿದೆ. ಮೂರನೆಯ ಹಂತದಲ್ಲಿ ಜಿನಲೋಕವನ್ನು ಸೇರಿದ ಸ್ತೀಯರು ತೀರ್ಥಂಕರ 
ಮತ್ತು ಜಿನಮುನಿಯೊಂದಿಗೆ ಕುಳಿತಿರುವ ಶಿಲಗಳಿವೆ. ಯಳವಟ್ಟಿ(ಹಾನಗಲ್ಲು ತಾಲೂಕು) ಯಲ್ಲಿ 
ಸ್ತೀಯೊಬ್ಬಳ ಸಮಾಧಿ ಮರಣವನ್ನು ತಿಳಿಸುವ ಮೂರು ಹಂತಗಳ ನಿಸಿದಿಕಲ್ಲೊಂದು ಚಂದನಾಥ 
ಬಸದಿಯ ಹಿಂದೆ ಇದೆ. 


ಶಿಲ್ಪ ದೃಷ್ಟಿಯಿಂದ ಉಳಿದ ನಿಸಿದಿಗಳಿಗಿಂತ ಪ್ರತ್ವೇಕವೆನಿಸುವ ನಿಸಿದಿಕಲ್ಲೊಂದು ಬ್ಯಾಡಗಿ 
ತಾಲೂಕಿನ ಕದರಮಂಡಲಗಿಯಲ್ಲಿ ಸಿಕ್ಕಿದೆ. ಇದರ ಕೆಳಹಂತದಲ್ಲಿ ವ್ಯಾಸಪೀಠ, ಮುನಿ ಮತ್ತು 
ವತಧಾರಿ ಶಿಲ್ಲಗಳ ಸ್ವಲಭಾಗ ಕಾಣುತಿದ್ದು, ಉಳಿದ ಭಾಗ ನೆಲದಲ್ಲಿ ಹೂತಿದೆ. ಇದರ ಎರಡನೆಯ 
ಹಂತದಲ್ಲಿ ದೇವಕನೈಯರು ಮಂಟಪದಲ್ಲಿ ಕೈಮುಗಿದು ಕುಳಿತ ವ್ರತಧಾರಿಯನ್ನು ಸ್ಪರ್ಗಕ್ಕೆ ಒಯ್ಯುವ 
ದೃಶ್ಯವಿದೆ. ಇಲ್ಲಿ ಅಪ್ಪರೆಯರೊಂದಿಗೆ ವಾದ್ಧಮೇಳದವರ ಶಿಲಗಳಿರುವುದು ವಿಶೇಷವಾಗಿದ್ದು, ವೀರಗಲ್ಲುಗಳ 
ಪ್ರಭಾವ ನಿಸಿದಿಗಳ ಮೇಲಾಗಿರುವುದನ್ನು ಇಲ್ಲಿ ಗಮನಿಸಬಹುದು. ಮೂರನೆಯ ಹಂತದಲ್ಲಿ 
ತೀರ್ಥ೦ಕರನೊಂದಿಗೆ ವ್ರತಧಾರಿಯ ಶಿಲ್ಪ ಮಾತ್ರವಿದ್ದು ಮುನಿಯ ಶಿಲ್ಲವಿರುವುದಿಲ್ಲ. ಶಿಗ್ಗಾಂವ 
ತಾಲೂಕಿನ ನಿಡಗುಂದಿಯಲ್ಲಿ ಮೂರು ಹಂತಗಳ ನಿಸಿದಿ ಸಿಕ್ಕಿದ್ದು, ಬಹುಪಾಲು ತುಟಿತಗೊಂಡಿದೆ. 
ಇದರ ಒಂದನೆಯ ಹಂತ ಒಡೆದಿದೆ. ಇಲ್ಲಿ ವ್ಯಾಸಪೀಠದ ಮುಂದೆ ಸಲ್ಲೇಖನ ಬೋಧಿಸುತ್ತಿರುವ 
ಮುನಿ ಒಂದು ಬದಿಯಲ್ಲಿದ್ದರೆ, ಇನ್ನೊಂದು ಬದಿಯಲ್ಲಿ ಕೈಮುಗಿದು ಕುಳಿತ ಎರಡು ಶಿಲ್ಪಗಳಿವೆ. 
ಇವು ದಂಪತಿಗಳ ಶಿಲ್ಲಗಳಿರಬಹುದು. ಎರಡನೆಯ ಹಂತದಲ್ಲಿ ಮಂಟಪದಲ್ಲಿ ಕೈಮುಗಿದು ಕುಳಿತ 
ಎರಡು ಶಿಲ್ಲಗಳಿದ್ದು, ಇದರ ಮೂರನೆಯ ಹಂತ ಸಂಪೂರ್ಣ ತುುಟಿತಗೊಂಡಿದೆ. 


ಹಿರೇಕೆರೂರು ತಾಲೂಕಿನ ಸುತ್ತುಕೋಟೆ ಗ್ರಾಮದಲ್ಲಿರುವ ಹೊಂಡದ ಬಳಿ ಒಂದು ನಿಸಿದಿಕಲ್ಲು 
ಕಂಡುಬರುತ್ತದೆ. ಶಿಲದೃಷ್ಠಿಯಿಂದ ಇದು ಸಹ ಸ್ಪಲ್ಪ ಭಿನ್ನವಾಗಿದೆ ಎಂದು ಹೇಳಬಹುದು. ಇದರ 
ಮೊದಲನೆಯ ಹಂತದಲ್ಲಿ, ಮಧ್ವದಲ್ಲಿರುವ ವ್ಯಾಸ ಪೀಠದ ಮೇಲೆ ಒಂದು ಪುಷ್ಪವನ್ನು ಕಂಡರಿಸಲಾಗಿದೆ. 
ವ್ಯಾಸಪೀಠದ ಬಲಬದಿಗೆ ಪೀಠದ ಮೇಲೆ ಕೈಮುಗಿದು ಕುಳಿತ ವ್ರತಧಾರಿಯ ಶಿಲ್ಲವಿದ್ದು, ಅವನ 
ಹಿಂದೆ ಸಹಾಯಕನೊಬ್ಬನು ನಿಂತಿದ್ದಾನೆ. ಅದರ ಎಡಬದಿಯಲ್ಲಿ ಪೀಠದ ಮೇಲೆ ಪರ್ಯಂಕಾಸನದಲ್ಲಿ 
ಕುಳಿತ ಮುನಿ ಎಡಗೈಯಲ್ಲಿ ಗಂಥ ಹಿಡಿದಿದ್ದು, ಬಲಗೈ ವ್ಯಾಖ್ಯಾನ ಮುದ್ರೆಯಲ್ಲಿದೆ. ಮುನಿಯ 
ಹಿಂದೆ ಸೇವಕನೊಬ್ಬ ನಗ್ನನಾಗಿ ನಿಂತಿದ್ದಾನೆ. ಎರಡನೆಯ ಹಂತದ ಮಧ್ಯದಲ್ಲಿ ಪೀಠದ ಮೇಲೆ 
ಯೋಗಮುದ್ರೆಯಲ್ಲಿ ಕುಳಿತ ತೀರ್ಥಂಕರನ ಭುಜಗಳಿಂದ ಸ್ಪಲ್ಪ ಮೇಲೆ ಎರಡೂ ಕಡೆಗೆ ಚವರಿಗಳಿವೆ. 
ತೀರ್ಥ೦ಕರನ ಎಡಕ್ಕೆ ಗಂಥ ಹಿಡಿದು ಸಲ್ಲೇಖನ ಬೋಧಿಸುತ್ತಿರುವ ಜಿನಮುನಿಯು ಪಲ್ಕಂಕಾಸನದಲ್ಲಿ 
ಕುಳಿತಿದ್ದಾನೆ. ತೀರ್ಥಂಕರನ ಬಲಕ್ಕೆ ಪೀಠದ ಮೇಲೆ ಪಲ್ಯಂಕಾಸನದಲ್ಲಿ ಕುಳಿತ ವ್ರತಧಾರಿಯ 
ಶಿಲವಿದ್ದು, ಅವನ ಹಿಂದೆ ಸೇವಕನೊಬ್ಬ ನಿಂತಿದ್ದಾನೆ. ಇದರ ಮೂರನೆಯ ಹಂತ ವಿಶಿಷ್ಟವಾಗಿದೆ. 
ಈ ಹಂತದ ಮಧ್ಯದಲ್ಲಿ ಮುಕ್ಸೊಡೆ ಚಿತ್ರವಿದೆ. ಅದರ ಆಚೆ-ಠಃಚೆ ಚವರಿ ಹಿಡಿದು ತ್ರಿಭಂಗಿಯಲ್ಲಿ 
ನಿಂತಿರುವ ಯಕ್ಷ-ಯಕ್ಷಿಯರ ಶಿಲಗಳಿವೆ. ಶಾಸನ ಫಲಕದ ತುತ್ತತುದಿಗೆ ಕೀರ್ತಿಮುಖ ಅಲಂಕರಣೆ 
ಇದ್ದು, ಅದರಿಂದ ತೋರಣಗಳು ಇಳಿಬಿದ್ದಂತೆ ಕಂಡರಿಸಲಾಗಿದೆ. 


೩೨೫ 


ಹಿರೇಕೆರೂರು ತಾಲೂಕಿನ ಹಿರೇಕೋಣತಿ ಗ್ರಾಮದ ಮಾರುತಿ ದೇವಾಲಯದ ಮುಂದೆ 
ಎರಡು ನಿಸಿದಿಕಲ್ಲುಗಳಿವೆ. ಒಂದನೆಯ ನಿಸಿದಿಕಲ್ಲಿನ ಮೊದಲಹಂತದಲ್ಲಿ ವ್ಯಾಸಪೀಠದ ಆಚೆ-ಈಚೆ 
ಕುಳಿತಿರುವ ವ್ರತಧಾರಿ ಮತ್ತು ಮುನಿಯ ಅಸ್ಪಷ್ಟ ಚಿತ್ರಗಳಿದ್ದು, ಬಹುಭಾಗ ನೆಲದಲ್ಲಿ ಹೂತಿದೆ. 
ಎರಡನೆಯ ಹಂತದಲ್ಲಿ ಚವರಿಧಾರಿ ದೇವಕನೈಯರು ಮಂಪಟದಲ್ಲಿ ಕೈಮುಗಿದು ಕುಳಿತಿರುವ 
ವತಧಾರಿಯನ್ನು ಸ್ಪರ್ಗಕ್ಕೆ ಒಯ್ಕುವ ದೃಶ್ಯವಿದೆ. ಮೂರನೆಯ ಹಂತದಲ್ಲಿ ಮುಕ್ಕೊಡೆ, ಚವರಿಗಳ 
ಕೆಳಗೆ ಪದ್ಗಾಸನದಲ್ಲಿ ಕುಳಿತ ತೀರ್ಥಂಕರನ ಶಿಲ್ಲವಿದ್ದು, ಆತನ ಬಲಬದಿಯಲ್ಲಿ ಕೈಮುಗಿದು ಕುಳಿತ 
ವತಧಾರಿಯ ಶಿಲವಿದೆ. ತೀರ್ಥಂಕರನ ಎಡಬದಿಯ ಜಿನಮುನಿಯ ಶಿಲ್ಪ ಒಡೆದು ಹೋಗಿದೆ. 
ಇದರ ಪಕ್ಕದಲ್ಲಿ ಇರುವ ಇನ್ನೊಂದು ನಿಸಿದಿಕಲ್ಲಿನ ಅಪ್ಪರೆಯರು ವ್ರತಧಾರಿಯನ್ನು ಸ್ಪರ್ಗಕ್ಕೆ ಒಯ್ಯುವ 
ದೃಶ್ಯದ ಭಾಗ ಮಾತ್ರ ಗೋಚರಿಸುತ್ತಿದ್ದು, ಒಂದನೆಯ ಹಂತ ನೆಲದಲ್ಲಿ ಹೂತಿದೆ. ಮೂರನೆಯ 
ಹಂತದಲ್ಲಿ ತೀರ್ಥ೦ಕರನು ಮುಕ್ಕೊಡೆ ಮತ್ತು ಚವರಿಗಳ ಕೆಳಗೆ ಪೀಠದ ಮೇಲೆ ಕುಳಿತಿದ್ದಾನೆ. 
ತೀರ್ಥ೦ಕರನ ಎಡಕ್ಕೆ ಮುನಿ ಪರ್ಯಂಕಾಸನದಲ್ಲಿ ಕುಳಿತು ವ್ರತಬೋಧಿಸುವ ಚಿತ್ರವಿದೆ. ಆದರೆ 
ಬಲಕ್ಕಿರುವ ವ್ರತಧಾರಿಯ ಶಿಲ್ಪ ತುಟಿತಗೊಂಡಿದೆ. 


ಪ್ರಸ್ತುತ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನ ಸಂಸ್ಥೆಯ 
ವಸ್ತುಸಂಗಹಾಲಯದಲ್ಲಿರುವ ಬಾಳೂರಿನ ನಿಸಿದಿಕಲ್ಲೊಂದರ ಒಂದನೆಯ ಹಂತದಲ್ಲಿ ಬಲಬದಿಗೆ 
ಶ್ರುತಪೀಠವನ್ನು ಹಿಡಿದು ಪದ್ಧಾಸನದಲ್ಲಿ ಕುಳಿತಿರುವ ಜಿನಮುನಿಯ ಚಿತ್ರವಿದೆ. ಫಲಕದ ಎಡಬದಿಗೆ 
ಕೈಮುಗಿದು ಕುಳಿತ ವತಧಾರಿಯ ಶಿಲ್ಪವಿದೆ. ಎರಡನೆಯ ಹಂತದಲ್ಲಿ ವಿಮಾನದಲ್ಲಿ ಕೈಮುಗಿದು 
ಕುಳಿತಿರುವ ವತಧಾರಿಯನ್ನು ಕಿನ್ನರರು ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಯವಿದೆ. ಮೂರನೆಯ ಹಂತದಲ್ಲಿ 
ಧ್ಯಾನಾಸಕ್ತನಾಗಿ ಕುಳಿತ ತೀರ್ಥಂಕರನ ಎಡಬಲಗಳಲ್ಲಿ ವ್ರತಧಾರಿ ಮತ್ತು ಮುನಿಗಳು ಕುಳಿತಿರುವ 


ಶಿಲ್ಪಗಳಿವೆ 


೫.೩.೨ ನಿಸಿದಿ ಸ್ತಂಭಗಳು 

ಫಲಕದ ರೂಪದಲ್ಲಿರುವ ನಿಸಿದಿಕಲ್ಲುಗಳಲ್ಲದೆ, ಶಾಸನಸಹಿತ ನಿಸಿದಿಗಳಲ್ಲಿಯೇ 
ಗಮನಾರ್ಹವಾದವುಗಳೆಂದರೆ ನಿಸಿದಿ ಕಂಬಗಳು. ಸಾಮಾನ್ಯವಾಗಿ ಘನಾಕೃಶಿಯಲ್ಲಿರುವ ಇವುಗಳ 
ಶಿಖರಾಗ್ರ ಗುಮ್ಮಟದ ರೀತಿ, ಪಿರಮಿಡ್‌ ರೀತಿ ಇಲ್ಲವೆ ದ್ರಾವಿಡ ಗೋಪುರಾಕಾರದಲ್ಲಿರುತ್ತವೆ. ಸ್ನಂಭದ 
ನಾಲ್ಕು ಮುಖಗಳಲ್ಲಿ ಶಾಸನವಿರುವುದು ಸಾಮಾನ್ಯ. ಇವುಗಳನ್ನು ಬಸದಿಗಳಲ್ಲಿ ಇಲ್ಲವೆ ಪ್ರತ್ಯೇಕ 
ಮಂಟಪಗಳಲ್ಲಿ ಸ್ಥಾಪಿಸುತ್ತಿದ್ದುದುದುಂಟು."” ಇಂಥ ನಾಲ್ಕು ಉದಾಹರಣೆಗಳು ಹಾವೇರಿ ಜಿಲ್ಲೆಯಲ್ಲಿ 
ದೊರಕಿವೆ. 


ಹಾನಗಲ್ಲು ತಾಲೂಕಿನ ಕರಗುದರಿ ಗ್ರಾಮದ ಪಾರ್ತ್ರನಾಥ ಬಸದಿಯ ಪಕ್ಕದಲ್ಲಿ ಒಂದು 
ಸ್ತಂಭ ನಿಸಿದಿಕಲ್ಲು ಇದೆ. ಸುಮಾರು ನಾಲ್ಕು ಅಡಿ ಎತ್ತರವಿರುವ ಇದರ ಕೆಳಭಾಗ ನೆಲದಲ್ಲಿ 
ಹೂತಿದೆ. ಇದರ ತುದಿ ಗುಮ್ಮಟ ಆಕಾರದಲ್ಲಿದೆ. ಅದರ ಕೆಳಭಾಗದಲ್ಲಿ ನಾಲ್ಕು ಮಗ್ಗಲುಗಳಲ್ಲಿ 
ಪದ್ಮಾಸನದಲ್ಲಿ ಕುಳಿತಿರುವ ತೀರ್ಥಂಕರರ ಶಿಲ್ಪಗಳಿವೆ. ತೀರ್ಥಂಕರರ ತಲೆಯ ಮೇಲೆ ಮುಕ್ಕೊಡೆ 
ಅಲಂಕರಣೆ ಮಾಡಲಾಗಿದೆ. ತೀರ್ಥಂಕರರ ಭುಜಗಳ ಮೇಲೆ ಎರಡೂ ಕಡೆಗಳಲ್ಲಿ ಚವರಿಗಳನ್ನು 
ಕಂಡರಿಸಲಾಗಿದೆ. 


೩೨೬ 


ಹಿರೇಕೆರೂರು ತಾಲೂಕಿನ ಹಿರೇಕೊಣತಿ ಗ್ರಾಮದಲ್ಲಿ ಒಂದು ನಿಸಿದಿಸ್ತಂಭವಿದೆ. ನೆಲದಿಂದ 
ಸುಮಾರು ಎರಡು ಅಡಿಗಳಷ್ಟು ಎತ್ತರವಿರುವ ಈ ನಿಸಿದಿ ಕಂಬದ ಉಳಿದ ಭಾಗ ನೆಲದಲ್ಲಿ 
ಹೂತಿದೆ. ಕಂಬದ ಮೇಲ್ಲಾಗವು ದೇವಾಲಯದ ಗೋಪುರ ಮಾದರಿಯಲ್ಲಿದೆ. ಸ್ತಂಭದ ನಾಲ್ಕೂ 
ಮಗ್ಗಲುಗಳಲ್ಲಿ ಸಲ್ಲೇಖನ ಕೈಗೊಂಡು ಸಮಾಧಿ ಮರಣ ಹೊಂದಿದವರಿಗೆ ಸಂಬಂಧಿಸಿದ ಶಿಲ್ಪಗಳಿವೆ. 
ಒಂದು ಮುಖದಲ್ಲಿ ಮುಕ್ಕೊಡೆ ಮತ್ತು ಚವರಿಗಳ ಕೆಳಗೆ ಪದ್ಮಾಸನದಲ್ಲಿ ಕುಳಿತ ತೀರ್ಥ೦ಕರನ 
ಬಲಕ್ಕೆ ವ್ರತಧಾರಿಯ ಶಿಲ್ಲವಿದ್ದರೆ ಎಡಕ್ಕೆ ಪರ್ಯಂಕಾಸನದಲ್ಲಿ ಕುಳಿತು ಬೋಧನೆ ಮಾಡುತ್ತಿರುವ 
ಮುನಿಯ ಶಿಲ್ಪವಿದೆ. ಕಂಬದ ಇನ್ನೊಂದು ಬದಿಯಲ್ಲಿರುವ ತೀರ್ಥಂಕರನ ಶಿಲ್ಪ ತ್ರುಟಿತವಾಗಿದ್ದು, 
ವತಧಾರಿ ಮತ್ತು ಮುನಿಗಳ ಶಿಲ್ಲಗಳಿವೆ. ಮೂರನೆಯ ಮಗ್ಗುಲಿನಲ್ಲಿ ಮುಕ್ಕೊಡೆ ಮತ್ತು ಚಾಮರಗಳ 
ಕೆಳಗೆ ಕುಳಿತ ತೀರ್ಥ೦ಕರನಿದ್ದಾನೆ. ಆತನ ಬಲಬದಿಯಲ್ಲಿ ವ್ರತಧಾರಿ, ಎಡಬದಿಯಲ್ಲಿ ಜಿನಮುನಿ 
ಪರ್ಯಂಕಾಸನದಲ್ಲಿ ಕುಳಿತಿದ್ದಾರೆ. ನಾಲ್ಕನೆಯ ಮಗ್ಗಲಿನ ಮಧ್ಯದಲ್ಲಿ ತೀರ್ಥ೦ಕರನು ಖಡ್ಗಾಸನದಲ್ಲಿ 
ನಿಂತಿದ್ದಾನೆ. ಆತನ ತಲೆಯ ಮೇಲೆ ಮುಕ್ಕೊಡೆ ಮತ್ತು ಎಡಬಲಗಳಲ್ಲಿ ಚಾಮರಗಳಿವೆ. ತೀರ್ಥ೦ಕರನ 
ಬಲಕ್ಕೆ ವತಧಾರಿ ಪದ್ಧಾಸನದಲ್ಲಿ ಕುಳಿತಿದ್ದರೆ. ಎಡಕ್ಕೆ ಸಲ್ಲೇಖನ ಬೋಧಿಸುತ್ತಿರುವ ಮುನಿ ಪರ್ಯಂಕಾಸನದಲ್ಲಿ 
ಕುಳಿತಿದ್ದಾನೆ. 

ಇವುಗಳಲ್ಲದೇ ಕಾಗಿನೆಲೆಯಲ್ಲಿ ಒಂದು ಸಮಾಧಿ ಸ್ತಂಭವಿದ್ದು, ಅದನ್ನು ಪರೋಕ್ಷವಿನಯವಾಗಿ 
ಆದಿತ್ಯವರ್ಮನು ನಿರ್ಮಿಸಿದನೆಂಬ ಉಲ್ಲೇಖವಿದೆ." ಕಡಕೋಳದ ನಿಸಿದಿ ಶಾಸನವೊಂದರಲ್ಲಿರುವ 


ಸ್ತಂಭ” ಎಂಬ ಉಲ್ಲೇಖವು ನಿಸಿದಿಕಲ್ಲನ್ನು ಕಂಬದ ರೂಪದಲ್ಲಿ ನಿರ್ಮಿಸುತ್ತಿದ್ದರೆಂಬುದರ ಸ್ಪಷ್ಟ 


ಉಲ್ಲೇಖವಾಗಿದೆ." 


೫.೩.೩ ಪಾದಗಳ ರೂಪದಲ್ಲಿರುವ ನಿಸಿದಿಗಳು 


ಪಾದದ್ದಯಗಳನ್ನು ಬಂಡೆಯ ಮೇಲೆ ಮೂಡಿಸುವ ಮೂಲಕ ಮತ್ತೊಂದು ಬಗೆಯ ನಿಸಿದಿ 
ಪಕ್ರಿಯೆಯನ್ನು ಪ್ರಚಾರಕ್ಕೆ ತರಲಾಯಿತು. ಇವು ಶಾಸನದೊಂದಿಗೆ ಮತ್ತು ಶಾಸನರಹಿತ ಉಬ್ಬು 
ಶಿಲ್ಲಗಳ ಮೂಲಕ ಗುರುತಿಸಲ್ಪಡುತ್ತವೆ. ನಿಸಿದ ಸ್ಮಾರಕವಾಗಿ ಪಾದಗಳನ್ನು ನಿರ್ಮಿಸುವ ಪದ್ಧತಿ 
ಕರ್ನಾಟಕದ ಉದ್ದಗಲಕ್ಕೂ ಹರಡಿದೆ." ಹಾವೇರಿ ಜಿಲ್ಲೆಯಲ್ಲಿಯೂ ಸಹ ನಿಸಿದಿ ಕಲ್ಲಿನ ಪ್ರತಿರೂಪವಾಗಿ 
ಪಾದಗಳನ್ನು ಕೊರೆಸಿದ ನಿದರ್ಶನಗಳು ಕಂಡುಬಂದಿವೆ. 


ಕ್ರಿಶ. ಹದಿಮೂರನೆಯ ಶತಮಾನಕ್ಕೆ ಸೇರಿದ ಹಾವೇರಿಯ" ಶಾಸನವೊಂದು "ಪರಹಿತಚರಿತಂ 
ಪಾವನತಂತತ್ವ ವಿಚಾರನಮಳಗುಣಮಃಣಿಕೋಶಂ ಸುರಚಿತನವಪದಮಂ ಮಾದರಸಂ ಮಾಡಿಸಿದನೆಸೆಯೆ 
ಜಿನಮಂದಿರದೊಳ್‌' ಎಂದು ಉಲ್ಲೇಖಿಸುತ್ತದೆ. ಜಿನ ಮಂದಿರವೊಂದರಲ್ಲಿ ಮಾದರಸನು ಪಾದಗಳನ್ನು 
ಮಾಡಿಸಿದ ಸಷ್ಟ ಉಲ್ಲೇಖ ಈ ಶಾಸನದಲ್ಲಿ ಕಂಡುಬರುತ್ತದೆ. ಹಾಗಾಗಿ ಇದೊಂದು ನಿಸಿದಿ ಸ್ನಾರಕವೆಂದು 
ಹೇಳಬಹುದು. ಹಾನಗಲ್ಲು ತಾಲೂಕಿನ ಕರಗುದರಿ ಗ್ರಾಮದ ಪಾರ್ತ್ರನಾಥ ಬಸದಿಯ ಪಕ್ಕದಲ್ಲಿ 
ಒಂದು ಕಂಬಶಾಸನ, ಸ್ವಂಭನಿಸಿದಿ ಮತ್ತು ನಿಸಿದಿಕಲ್ಲುಗಳನ್ನು ಒಂದೇ ಸ್ಥಳದಲ್ಲಿ ನೆಡೆಲಾಗಿದೆ. ಈ 


೩೨೭ 


ಸ್ಮಾರಕಗಳ ಮುಂದೆ ಅಗಲವಾದ ಕಲ್ಲಿನಲ್ಲಿ ಪಾದದ್ದಯಗಳನ್ನು ಕಂಡರಿಸಲಾಗಿದೆ. ಇವು ಬಸದಿಯ 
ಆವರಣದಲ್ಲಿ ನಿಸಿದಿಕಲ್ಲುಗಳ ಮುಂದೆ ಇರುವುದರಿಂದ ಸಮಾಧಿಮರಣದ ಕುರುಹುಗಳಾಗಿದ್ದು, 
ನಿಸಿದಿ ಕಲ್ಲುಗಳ ಪಾದರೂಪಗಳೆಂದು ಹೇಳಬಹುದು. ಇದೇ ತಾಲೂಕಿನ ಸಾವಿಕೇರಿ ಗ್ರಾಮದ 
ಹೊರವಲಯದಲ್ಲಿರುವ ಪಾಳುಬಿದ್ದ ದೇವಾಲಯದ ಅವಶೇಷಗಳಲ್ಲಿ ಒಂದು ವೃತ್ತಾಕಾರದ ಕಲ್ಲಿನ 
ಮಧ್ಯದಲ್ಲಿ ಪಾದದ್ದಯಗಳನ್ನು ಕಂಡರಿಸಿರುವ ಶಿಲ್ಪವಿದೆ. ಈ ಗ್ರಾಮದಲ್ಲಿ ಎಂಟು ಶಾಸನಗಳಿದ್ದು. 
ಇವು ಭೂದಾನ, ವೀರಮರಣ ಮತ್ತು ನಿಸಿದಿ ಕಲ್ಲುಗಳಾಗಿವೆ. ಇಲ್ಲಿ ನಿಸಿದಿಕಲ್ಲುಗಳು 
ದೊರಕಿರುವುದರಿಂದ ಮೇಲೆ ವಿವರಿಸಲಾದ ಪಾದಗಳು ನಿಸಿದಿ ಸ್ಮಾರಕವಾಗಿರಬಹುದೇ ಎಂದು 


ಉಹಿಸಲು ಸಾಧ್ಯವಿದೆ. 


ಹಾವೇರಿ ಜಿಲ್ಲೆಯ ಯಳವಟ್ಟಿ, ಕರಗುದರಿ, ವೀರಪಾಪುರ, ಅರಟಾಳ, ಯತ್ತಿನಹಳ್ಳಿ ಮತ್ತು 
ದುಂಡಸಿಗಳಲ್ಲಿನ ಬಸದಿಗಳ ಮುಂದೆ ಮಾನಸ್ಥಂಭಗಳನ್ನು ನಿರ್ಮಿಸಲಾಗಿದೆ. ಬಯಲಿನಲ್ಲಿ 
ನಿರಾಲಂಬವಾಗಿ ನಿಂತ ಮಾನಸ್ತಂಭಗಳ ಪೀಠಭಾಗದ ಮೇಲೆ ನಿಸಿದಿ ಶಾಸನಗಳನ್ನು ಕೆತ್ತಿಸಿರುವ 
ಎರಡು ಉದಾಹರಣೆಗಳೆಂದರೆ ಚಿಕ್ಕ ಬೆಟ್ಟದ ಕೂಗೆಬಹ್ಮದೇವನಸ್ತಂಭ ಮತ್ತೊಂದು ದೊಡ್ಡಬೆಟ್ಟದ 
ಚಾಗದಕಂಬ" ಆದರೆ ಮೇಲೆ ಉಲ್ಲೇಖಿಸಿದ ಹಾವೇರಿ ಜಿಲ್ಲೆಯ ಮಾನಸ್ಥಂಭಗಳಲ್ಲಿ ಯಾವುದೇ 
ನಿಸಿದಿ ಶಾಸನಗಳನ್ನು ಕೆತ್ತಿಸಿರುವುದಿಲ್ಲ. 

ಹಾವೇರಿ ಜಿಲ್ಲಯ ನಿಸಿದಿ ಶಾಸನ ಶಿಲ್ಪಗಳನ್ನು ಅವಲೋಕಿಸಲಾಗಿ ಸಾಮಾನ್ಯವಾಗಿ ಕಂಡುಬರುವ 
ಕೆಲವಾರು ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಮೊದಲನೆಯದಾಗಿ ಇಲ್ಲಿಯ ನಿಸಿದಿ 
ಶಿಲ್ಲಗಳು ಶ್ರಾವಕರ(ಪುರುಷರ), ಶ್ರಾವಕಿಯರ(ಸ್ತೀಯರರ), ದಂಪತಿಗಳ, ಮುನಿಗಳ ಸಮಾಧಿ ಮರಣವನ್ನು 
ತಿಳಿಸುವುದಲ್ಲದೇ ವೀರಮರಣದೊಂದಿಗಿನ ಮತ್ತು ಮಾಸ್ತಿ ಮರಣದೊಂದಿಗಿನ ಪ್ರಸಂಗಗಳನ್ನು 
ನಿರೂಪಿಸುತ್ತವೆ. ಸಾಮಾನ್ಯವಾಗಿ ಪ್ರತಿಯೊಂದು ನಿಸಿದಿ ಕಲ್ಲಿನಲ್ಲಿ ಜೈನ ಮುನಿಗಳು ಪೀಠದ ಮೇಲೆ 
ಪರ್ಯಂಕಾಸನದಲ್ಲಿ ಕುಳಿತುಕೊಂಡಿದ್ದು, ಎಡಗೈಯಲ್ಲಿ ತಾಳೆಗರಿ ಗ್ರಂಥವನ್ನು ಹಿಡಿದಿದ್ದಾರೆ. ಬಲಗೈ 
ವ್ಯಾಖ್ಯಾನ ಮುದ್ರೆಯಲ್ಲಿದ್ದು, ಕಂಕುಳಲ್ಲಿ ಪಿಂಛಿ ಇರುತ್ತದೆ. ಇವರ ಬದಿಯಲ್ಲಿ ಕಮಂಡಲವಿದ್ದು, 
ಇವರು ಬೆತ್ತಲಾಗಿರುತ್ತಾರೆ (ದಿಗಂಬರ) ವತಧಾರಿಯು ಅಲಂಕೃತನಾಗಿದ್ದು, ವಸ್ತಗಳನ್ನು ಧರಿಸಿರುತ್ತಾನೆ 
ಮತ್ತು ಹೆಚ್ಚಾಗಿ ಪಲ್ಕಂಕಾಸನದಲ್ಲಿ ಪೀಠದ ಮೇಲೆ ಕುಳಿತಿರುತ್ತಾನೆ. ಇವರನ್ನು ಹೊರತುಪಡಿಸಿ 
ನಿಸಿದಿಕಲ್ಲುಗಳಲ್ಲಿ ಅಲಂಕೃತರಾಗಿರುವವರೆಂದರೆ ವಿಮಾನದಲ್ಲಿ ವತಧಾರಿಯನ್ನು ಸ್ಪರ್ಗಕ್ಕೆ ಒಯ್ಯುತ್ತಿರುವ 
ಕಿನ್ನರರು, ದೇವಕನ್ಯೆಯರು, ಅಪ್ಪರೆಯರು. ತೀರ್ಥ೦ಕರನು ಎತ್ತರವಾದ ಪೀಠದ ಮೇಲೆ ಪದ್ಮಾಸನದಲ್ಲಿ 
ಧ್ಯಾನಾಸಕ್ತನಾಗಿ ದಿಗಂಬರ ರೂಪದಲ್ಲಿ ಕುಳಿತಿರುವುದು ಸಾಮಾನ್ಯ. ತೀರ್ಥಂಕರನಿಗೆ ತಲೆಯ 
ಮೇಲೆ ಮತ್ತು ಭುಜಗಳ ಮೇಲ್ಭಾಗದ ಎರಡೂ ಬದಿಗಳಲ್ಲಿ ಪ್ರತಿಷ್ಠೆಯ ದ್ಯೋತಕವಾಗಿ ಮುಕ್ಕೊಡೆ 
ಮತ್ತು ಚವರಿಗಳಿರುತ್ತವೆ. ಇಲ್ಲಿಯ ನಿಸಿದಿ ಶಾಸನಗಳು ಮೇಲ್ಲಾಗದಲ್ಲಿ ದ್ರಾವಿಡ ಅಥವಾ ನಾಗರ 
ಶಿಖರಗಳಿಂದ ಇಲ್ಲವೆ ಕೀರ್ತಿಮುಖಗಳಿಂದ ಅಲಂಕರಿಸಲ್ಪಟ್ಟಿವೆ. 


೩೨೮ 


ಕೊನೆಟಿಪ್ಟಣಿ 


೧. 


A ES 


ಇಗ್ದೀಂಷ್‌-ಕನ್ನಡ-ನಿಘಂಟು, ಸಂಪುಟ-೪, ಮೈಸೂರು ವಿಶ್ವವಿದ್ಯಾಲಯ, ಪು. ೪೬೬೯, 
೪೬೭೦, ೪೮೪೦, ಅಲ೪ಬಿ. 


ಚಿದಾನಂದಮೂರ್ತಿ ಎಂ., ೨೦೧೧, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. 
ಹು. ೩೩೦-೩೩೧. 


ಅದೇ, ಪು. ೩೩೦-೩೧. 

ಶೇಷಶಾಸ್ತ್ರಿ ಆರ್‌. ೨೦೦೪, ಕರ್ನಾಟಕದ ವೀರಗಲ್ಲುಗಳು, ಪು. ೪೫-೪೬. 

ಅದೇ, ಪು. ೪೬-೪೭. 

Ramachandra Dikshitar V.R., 1939, The Silappadikaram, P-171-262. 
Thomas Watters, On Yuan Chwang’s Travels in India-l, P-175 & 362 
Sachau C.E., Alberyni’s India-Il, P-170 


ನಾಗೇಗೌಡ ಎಚ್‌.ಎಲ್‌., ೨೦೦೬, ಪ್ರವಾಸಿ ಕಂಡ ಇಂಡಿಯಾ, ಸಂಪುಟ-೧, ಭಾಗ-೨, 
ಮ. ೧೩೯-೧೪೦. 


. ಅದೇ, ಪು. ೩೪೫. 

. ಅದೇ, ಪು. ೬೮-೬೯. 

. ನಾಗಯ್ಯ ಜೆ.ಎಂ., ೨೦೧೭, ಆತ್ಮಬಲಿದಾನ, ಪು. ೮೨. 

. ಎಕ. ಸಂ.-೭ ಬಳ್ಳಿಗಾವಿ, ಶಾ.ಸಂ. ೧೩೬, ತಾ: ಶಿಕಾರಿಪುರ. 

. ಎಕ. ಸಂ.೮, ಶಾ.ಸಂ. ೪೭೯ (ಕ್ರಿಶ. ೯೯೧) 

. ಜಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ ಪು. ೩೩೨-೩೩. 

. ಕ.ಐ. ಸಂ. ೬, ಶಾ.ಸಂ. ೧೯, ನಾಗವಂದ, ತಾ: ಹಿರೇಕೆರೂರು. 

. ಕ.ಐ. ಸಂ. ೫, ಶಾ.ಸಂ. ೯೬, ಬಾಳೂರು, ತಾ: ಹಾನಗಲ್ಲು. 

. ಕೆಐ, ಸಂ. ೫, ಶಾ.ಸಂ. ೯೭, ತಿಳವಳ್ಳಿ, ತಾ: ಹಾನಗಲ್ಲು. 

. ನಾಗಯ್ಯ ಜೆ.ಎಂ. ೨೦೧೭, ಪೂರ್ವೋಕ್ತ, ಪು. ೫೯೯. 

. ಕಲಬುರ್ಗಿ ಎಂ.ಎಂ., ೨೦೧೧, ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಪು. ೧೯. 
. ಕುಲಕರ್ಣಿ ಬಿ.ಎಸ್‌.(ಸಂ.), ೧೯೫೮, ಬ್ರಹ್ಮಶಿವ : ಸಮಯ ಪರೀಕ್ಷೆ, ಅನುಬಂಧ-೧೨-೩೬. 

. ನಾಗೇಗೌಡ ಎಚ್‌.ಎಲ್‌., ೨೦೦೬, ಪೂರ್ವೋಕ್ತ ಸಂಪುಟ-೧ ಪು. ೫೯-೬೦. 

. ಅದೇ, ಪು. ೩೫೨. 

. ಅದೇ, ಪು. ೨೮೧-೮೨. 

. ಚನ್ನಕ್ಕ ಎಲಿಗಾರ, ೧೯೯೦, ಶಾಸನಗಳಲ್ಲಿ ಕರ್ನಾಟಕದ ಸ್ತೀಸಮಾಜ, ಹು. ೨೧೪-೧೫. 


೩೨೯ 


ಸ 
ವಿಪಿ 
೨೮. 
ವಿಕ್‌ 
೩೦. 
೩೧. 
೩೨. 
೩೩. 
೩೪. 
೩೫. 
೩೬. 
೩೭. 
೩೮. 
೩೯. 
೪೦. 
೪೧. 
ಅ; 
೪೩ 
ಲ 
೪ಜಿ. 


೪೬ 


ಅಪಿ, 


೪ಲಿ. 
೪೯. 
೫೦. 


೫೧. 


ಭೋಜರಾಜ ಬ. ಪಾಟೀಲ್ಲ ೧೯೯೫, ನಾಗರಖಂಡ-೭೦ ಒಂದು ಅಧ್ಯಯನ, ಪು. ೧೮೧. 
ಕಬ. ಸಂ. ೬, ಶಾ.ಸಂ. ೧೯, ನಾಗವಂದ, ತಾ: ಹಿರೇಕೆರೂರು. 
ಕೆ.ಐ. ಸಂ. ೫, ಶಾ.ಸಂ. ೯೬, ಬಾಳೂರು, ತಾ: ಹಾನಗಲ್ಲು. 
ಕೆ.ಐ. ಸಂ. ೫, ಶಾ.ಸಂ. ೯೭, ತಿಳವಳ್ಳಿ, ತಾ: ಹಾನಗಲ್ಲು. 
ನಾಗಯ್ಯ ಜೆ.ಎಂ. ೨೦೧೭, ಪೂರ್ವೋಕ್ತ, ಪು. ೫೯೯. 
ಕಲಬುರ್ಗಿ ಎಂ.ಎಂ. ೧೯೭೫, ಧಾರಡಾದ ಜಿಲ್ಲೆಯ ಶಾಸನ ಸೂಚಿ, ಪು. ೬೨. 
ಚನ್ನಕ್ಕ ಎಲಿಗಾರ ೧೯೯೦, ಪೂರ್ವೋಕ್ತ ಪು. ೨೧೫. 
ಪರಮಶಿವಮೂರ್ತಿ ಡಿ.ವಿ, ೧೯೯೯, ಕನ್ನಡ ಶಾಸನಶಿಲ್ಲ, ಹು. ೧೩೪. 
ನಾಗಯ್ಯ ಜೆ.ಎಂ. ೨೦೧೭, ಪೂರ್ವೋಕ್ತ ಪು. ೬೦೭-೦೮. 
ಕಲಬುರ್ಗಿ ಎಂ.ಎಂ., ೨೦೧೧, ಪೂರ್ವೋಕ್ತ ಪು. ೨೨-೨೩. 
ನಾಗಯ್ಯ ಜೆ.ಎಂ. ೨೦೧೭, ಪೂರ್ಮೋಕ್ತ ಷು. ೫೭೩. 
ಅದೇ, ಪು. ೬೦೭-೦೮. 
ಅದೇ, ಪು. ೫೮೦-೮೧. 
ಅದೇ, ಹು. ೫೮೪. 
ಅದೇ, ಪು. ೧೫೩ 

ಹು. ೫೭. 
ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೬೫, ಬೆನಕನಕೊಂಡ, ತಾ: ರಾಣೇಬೆನ್ನೂರು. 
ಎಸ್‌.ಐ.ಐ, ಸಂ. ೨೦, ಶಾ.ಸಂ. ೩೮೫, ಶಿಡೇನೂರು, ತಾ: ಹಿರೇಕೆರೂರು. 
ಎಸ್‌.ಐ.ಐ, ಸಂ. ೧೮, ಶಾ.ಸಂ. ೪೪೫, ಕುಪ್ಪೇಲೂರು, ತಾ: ರಾಣೇಬೆನ್ನೂರು. 
ಕೈದಾಳ ರಾಮಸ್ತಾಮಿ ಗಣೇಶ, ೨೦೦೮, ಶಾಸನ ಸರಸ್ಪತಿ, ಪು. ೧೨೪-೧೪ 
ಅಂಬಳಿಕೆ ಹಿರಿಯಣ್ಣ, (ಸಂ.), ೨೦೦೯, ಕನ್ನಡ ವಿಷಯ ವಿಶ್ವಕೋಶ-ಇತಿಹಾಸ ಮತ್ತು 
ಪುರಾತತ್ತ್ವ, ಪು. ೪೪೬-೪೭ 
ಮಿರ್ಜಿ ಅಣ್ಣಾರಾಯ. ೧೯೯೭, ಕರ್ನಾಟಕದಲ್ಲಿ ಜೈನಧರ್ಮ-ಕರ್ನಾಟಕ ಮತ್ತು ಜೈನ 
ಸಂಸ್ಕೃಶಿ, ಪಃ; 
ಮಂಜುನಾಥ ಎಂ.ಜಿ. ೨೦೦೯, ನಿಸಿದಿ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು. ೧೮-೨೩. 
ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ ಪು. ೧೦೭. 


ರಘುನಾಥ ಭಟ್‌ ಎಚ್‌.ಆರ್‌., ೧೯೭೭, ಕರ್ನಾಟಕ ಶಾಸನ ಕಲೆ ಕೆಲವು ಸಂಶೋಧನೆಗಳು, 
ಹು. ೫೩. 


Settar S.& Gunther D.S. (Ed),1982, The Memorial Stons, P-45. 


೩೩೦ 


. ಮಂಜುನಾಥ ಎಂ.ಜಿ. ೨೦೦೯, ಪೂರ್ವೋಕ್ತ ಪು. ೪೧. 

. ದೇವರಕೊಂಡಾರೆಡ್ಡಿ, ೨೦೧೩, ಶ್ರವಣಬೆಳಗೊಳದ ನಿಷಿಧಿಗಲ್ಲುಗಳು, ಪು. ೧೦೬. 

. ಕಲಬುರ್ಗಿ ಎಂ.ಎಂ., ೨೦೧೧, ಪೂರ್ವೋಕ್ತ ಪು.ಸಂ. ೦೮. 

. ಶೆಟ್ಷರ್‌ ಷ್ನ (ಕನ್ನಡಕ್ಕೆ ಸದಾನಂದ ಕನವಳ್ಳಿ) ೨೦೧೫, ಸಾವನ್ನು ಸ್ಟಾಗತಿಸಿ, ಹು. ೧೦೯-೧೧೦. 
. ಮಂಜುನಾಥ ಎಂ.ಜಿ, ೨೦೦೯, ಪೂರ್ವೋಕ್ತ, ಪು. ೪೨. 

. ಅದೇ ಪು. ೬೩-೬೯. 


. ಶೆಟ್ಟರ್‌ ಷ. (ಕನ್ನಡಕ್ಕೆ ನಾಗಭೂಷಣ ಸ್ವಾಮಿ ಓ.ಎಲ್‌) ೨೦೧೫, ಸಾವನ್ನು ಅರಸಿ, ಪು. ೨೭೧. 


ಬ 


. ಅದೇ, ಹು. ೬೩-೬೪. 
. ಮಂಜುನಾಥ ಎಂ.ಜಿ, ೨೦೦೯, ಪೂರ್ಮೋಕ್ತ ಪು. ೬೪-೬೮. 


. ಅದೇ, ಪು. ೯೦-೧೪೧. 


ಶೆಟ್ಟರ್‌ ಷ., (ಕನ್ನಡಕ್ಕೆ ನಾಗಭೂಷಣ ಸ್ವಾಮಿ ಓ.ಎಲ್‌), ೨೦೧೫, ಪೂರ್ವೋಕ್ತ, ಪು. ೦೮. 


ಅದೇ, ಪು.ಸಂ. ೧೬೧. 


. ಮಂಜುನಾಥ ಎಂ.ಜಿ, ೨೦೦೯, ಪೂರ್ಮೋಕ್ತ, ಪು. ೫೪. 
. ಶೆಟ್ಟರ್‌ ಷ, (ಕನ್ನಡಕ್ಕೆ ನಾಗಭೂಷಣ ಸ್ವಾಮಿ ಓ.ಎಲ್‌) ೨೦೧೫, ಪೂರ್ವೋಕ್ತ. 


ಪು. ೧೬೫-೬೬. 


. ಶೆಟ್ಟರ್‌ ಷ, (ಕನ್ನಡಕ್ಕೆ ಸದಾನಂದ ಕನವಳ್ಳಿ) ೨೦೧೫, ಸಾವನ್ನು ಸ್ವಾಗತಿಸಿ, ಪು. ೮೮ಿ. 


ಅದೇ, ಹು. ೯೯-೧೦೧. 
ಮಂಜುನಾಥ ಎಂ.ಜಿ, ೨೦೦೯, ಪೂರ್ವೋಕ್ತ ಪು. ೯೯. 
ಶೆಟ್ಟರ್‌ ಷೆ (ಕನ್ನಡಕ್ಕೆ ನಾಗಭೂಷಣ ಸ್ಟಾಮಿ ಓ.ಎಲ್‌) ೨೦೧೫, ಪೂರ್ವೋಕ್ತ, ಪು. ೭೩. 


. ಮಂಜುನಾಥ ಎಂ.ಜಿ, ೨೦೦೯, ಪೂರ್ವೋಕ್ತ ಪು. ೬೧-೬೨. 
. ಅದೇ, ಪು. ೫೩-೬೦. 


ಅದೇ, ಪು. ೫೩-೬೦. 


. ಅದೇ, ಪು. ೫೩-೬೦. 
. ಅದೇ, ಪು. ೫೫-೫೬. 


. ಶೆಟ್ಟರ್‌ ಷ, (ಕನ್ನಡಕ್ಕೆ ನಾಗಭೂಷಣ ಸ್ವಾಮಿ ಓ.ಎಲ್‌) ೨೦೧೫, ಪೂರ್ವೋಕ್ತ. 


ಮ. ೧೦೭-೦೯. 


. ಅದೇ, ಪು. ೧೦೯-೧೦. 
. ಮಂಜುನಾಥ ಎಂ.ಜಿ, ೨೦೦೯, ಪೂರ್ವೋಕ್ತ ಪು. ೧೦೯-೧೦. 


} ಚನ್ನಕ್ಕ ಪಾವಟೆ, ೨೦೦೮, ಕರ್ನಾಟಕ ಶಾಸನೋಕ್ತ ಮಹಿಳೆ ಸಮೀಕ್ಷೆ-ಸಂಸ್ಕೃಶಿ, ಹು. ೭೭-೮೦. 


WM 


೩೩೧ 


೭೯. ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ ಪು. ೯೧-೯೨. 

೮೦. ಮಂಜುನಾಥ ಎಂ.ಜಿ, ೨೦೦೯, ಪೂರ್ವೋಕ್ತ ಪು. ೪೪-೪೭. 

೮೧. ಚನ್ನಕ್ಕ ಎಲಿಗಾರ, ೧೯೯೦, ಪೂರ್ಮೋಕ್ತ ಪು. ೨೨೬. 

೮೨. ಕಲಬುರ್ಗಿ ಎಂ.ಎಂ., ೨೦೧೧, ಪೂರ್ವೋಕ್ತ ಪು. ೧೩-೧೫ 

೮೩. ಅಂಬಳಿಕೆ ಹಿರಿಯಣ್ಣ.(ಸಂ), ೨೦೧೫, ಕರ್ನಾಟಕ ಗ್ರಾಮ ಚರಿತ್ರೆಕೋಶ, ಭಾಗ-೧ ಹಾವೇರಿ 
ಜಿಲ್ಲೆ, ಪು. IX-XXIV 

೮೪. ಕೆ.ಐ. ಸಂ. ೫, ಶಾ.ಸಂ. ೯೨, ತಿಳವಳ್ಳಿ, ತಾ: ಹಾನಗಲ್ಲು. 

೮೫. ಕಲಬುರ್ಗಿ ಎಂ.ಎಂ., ೧೯೭೫, ಪೂರ್ಮೋಕ್ತ ಪು. ೩೦. 

೮೬. ಅದೇ, ಪು. ೭೨. 

೮೭. ಅದೇ, ಹು. ೭೪. 

6೮. Annual Reports on South Indian Epigraphy-1957-1958, P (B)-302. 
ರ್ರ. ಕೆ.ಬ ಸಂ. ೫ ಶಾ.ಸಂ. ೪೭, ಬಾಳೂರು, ತಾ: ಹಾನಗಲ್ಲು. 

೯೦. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೩೪, ನೆಗಳೂರು, ತಾ: ಹಾವೇರಿ. 
೯೧. ಕೆ.ಐ. ಸಂ. ೫, ಶಾ.ಸಂ. ೪೩, ಬಾಳೂರು, ತಾ: ಹಾನಗಲ್ಲು. 

೯೨. ಅದೇ, ಶಾ.ಸಂ. ೧೦೮. 

೯೩. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೫೦, ಹತ್ತಿಮತ್ತೂರು, ತಾ: ಸವಣೂರು. 
೯೪, ಅದೇ, ಶಾ.ಸಂ. ೨೫೧. 

೯೫. ನಾಗಯ್ಯ ಜೆ.ಎಂ. ೨೦೧೭, ಪೂರ್ವೋಕ್ತ, ಪು. ೨೬೭. 

೯೬. ಮಂಜುನಾಥ ಎಂ.ಜಿ, ೨೦೦೯, ಪೂರ್ವೋಕ್ತ ಪು. ೩೪. 

೯೭. ನಾಗಯ್ಯ ಜೆ.ಎಂ. ೨೦೧೭, ಪೂರ್ವೋಕ್ತ, ಪು. ೨೬೬. 

೯೮, ಕೆ.ಐ. ಸಂ. ೬, ಶಾ.ಸಂ. ೪೯, ಹಿರೇಕೊಣತಿ, ತಾ: ಹಿರೇಕೆರೂರು. 

೮೯. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ಮೋಕ್ತ ಪು.ಸಂ ೫೭ 

೧೦೦. ಕೆ.ಐ., ಸಂ. ೬ ಶಾ.ಸಂ. ೫೦, ಹಿರೇಕೊಣತಿ, ತಾ: ಹಿರೇಕೆರೂರು. 
೧೦೧. ಎಸ್‌.ಐ.ಐ. ಸಂ.೧೮, ಶಾ.ಸಂ. ೩೮೨, ಕಡಕೋಳ, ತಾ: ಸವಣೂರು. 
೧೦೨. ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೭೯. 

೧೦೩. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೨೨೩, ಕಲಕೇರಿ, ತಾ: ಹಾನಗಲ್ಲು 
೧೦೪. ಕೆ.ಐ. ಸಂ. ೬, ಶಾ.ಸಂ. ೦೯, ಸಾತೇನಹಳ್ಳಿ, ತಾ: ಹಿರೇಕೆರೂರು. 


೧೦೫. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೭೫, ಮಾಕನೂರು, ತಾ: ರಾಣೆಬೆನ್ನೂರು. 


೩೩೨ 


೧೦೬. 
೧೦೭. 
೧೦೮. 
೧೦೯. 
೧೧೦. 
೧೧೧. 
೧೧೨. 
೧೧೩. 


೧೧೪. 
೧೧೫. 
೧೧೬. 
೧೧೭. 
೧೧೮. 
(EE 
೧೨೦. 
೧೨೧. 
ಫಂ 
೧೨೩. 
೧೨೪. 
೧೨೫. 
೨೬, 
೨, 
೨೮, 
೧೨೯. 
೧೩೦. 
೧೩೧. 
೧೩೨. 


ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೯೦, ಹಾವೇರಿ, ತಾ: ಹಾವೇರಿ. 
ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೯೫, ಮೊಟೇಬೆನ್ನೂರು, ತಾ: ಬ್ಯಾಡಗಿ. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೨೭. 

ಅದೇ, ಪು. ೭೧. 

ಅದೆಓ ಪು. ೬೧. 

ಅದೇ, ಹು. ೭೧. 

ಅದೇ ಪು ೬೧. 


ಅಪ್ಪಣ್ಣ ಎನ್‌. ಹಂಜೆ, ೨೦೦೬, ಶಿಗ್ಗಾಂವ ಪ್ರದೇಶದ ಪುರಾತತ್ವ (ಅಪ್ರಕಟಿತ ಪಿಎಚ್‌.ಡಿ 


ಮಹಾಪ್ರಬಂಧ), ಪು. ೩೬೪. 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೭. 
ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೭೪, ಸಂಗೂರು, ತಾ: ಹಾವೇರಿ. 
ಕಲಬುರ್ಗಿ ಎಂ.ಎಂ., ೧೯೭೫, ಪೂರ್ವೋಕ್ತ ಪು. ೫೭. 

ಅದೇ, ಪು, ೫೭. 

ಅದೇ, ಪು. ೫೭. 

ಅದೇ, ಪು, ೩೨. 

ಅದೇ, ಪು, ೫೧. 

ಅದೇ, ಹು, ೬೧. 

ಅದೇ, ಪು, ೬೪. 

ಭಟಸೂರಿ ಕೆ.ಜಿ.(ಸಂ.), ೨೦೦೬, ಶಾಸನ ಅಧ್ಯಯನ ಸಂ.೩, ಸಂಚಿಕೆ ೧, ಪು. ೮೫. 


ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಹು. ೬೬. 


ನಾಗಯ್ಯ ಜೆ.ಎಂ. ೨೦೧೭, ಪೂರ್ವೋಕ್ತ, ಪು. ೨೬೫. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ 
ಕಲಬುರ್ಗಿ ಎಂ.ಎಂ., ೨೦೧೧, ಪೂರ್ವೋಕ, ಪು. ೦೩. 
ಮಂಜುನಾಥ ಎಂ.ಜಿ, ೨೦೦೯, ಪೂರ್ವೋಕ್ತ ಪು. ೧೩೧. 


ಅದೇ, ಪು. ೧೫೦-೫೧. 


೩೩ಿಷಿ 


೧೩೩. 
೧೩೪. 
೧೩೫. 
೧೩೬. 
೧೩೭. 
೧೩೮. 
೧೩೯. 
೧೪೦. 


೧೪೧. 


ಕನ್ನಡ ಸಂಶೋಧನ ಸಂಸ್ಥೆ ವಸ್ತು ಸಂಗಹಾಲಯ, ಕ.ವಿ.ವಿ. ಧಾರವಾಡದಲ್ಲಿರುವ ನಿಸಿದಿಕಲ್ಲು. 
ಕನ್ನಡ ಸಂಶೋಧನ ಸಂಸ್ಥೆ ವಸ್ತು ಸಂಗಹಾಲಯ, ಕ.ವಿ.ವಿ. ಧಾರವಾಡದಲ್ಲಿರುವ ನಿಸಿದಿಕಲ್ಲು. 
ಶೆಟ್ಟರ್‌ ಷ, (ಕನ್ನಡಕ್ಕೆ ಸದಾನಂದ ಕನವಳ್ಳಿ) ೨೦೧೫, ಪೂರ್ಮೋಕ್ತ ಹು. ೧೮೭-೮೮. 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೫೧. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೮೨, ಕಡಕೋಳ, ತಾ: ಸವಣೂರು. 

ಶೆಟ್ಟರ್‌ ಷ, (ಕನ್ನಡಕ್ಕೆ ಸದಾನಂದ ಕನವಳ್ಳಿ) ೨೦೧೫, ಪೂರ್ವೋಕ್ತ, ಹು. ೧೭೩. 
ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೯೦, ಹಾವೇರಿ, ತಾ: ಹಾವೇರಿ. 


ಅಂಬಳಿಕೆ ಹಿರಿಯಣ್ಣ, (ಸಂ.), ೨೦೧೫, ಪೂರ್ವೋಕ್ತ ಭಾಗ-೨ ಹಾವೇರಿ ಜಿಲ್ಲೆ, 
ಹು. ೫೦೬-೦೭. 


ಶೆಟ್ಟರ್‌ ಷ, (ಕನ್ನಡಕ್ಕೆ ಸದಾನಂದ ಕನವಳ್ಳಿ) ೨೦೧೫, ಪೂರ್ವೋಕ್ತ, ಪು. ೧೭೯. 


ಹಿಷಿ೪ 


ಅಧ್ಯಾಯ : ಆರು 


ಸ್ಮಾರಕ ಶಿಲ್ಪಗಳ ಸಾಂಸ್ಕೃತಿಕ ಅಧ್ಯಯನ 


ಮಾನವನ ಸಾಂಸ್ಕೃತಿಕ ಇತಿಹಾಸವನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಶಾಸನಗಳು ಮತ್ತು ಸಾಹಿತ್ಯ 
ಕೃತಿಗಳು ನೀಡಿದ ಕಾಣಿಕೆ ಅಪಾರ. ಶಾಸನಗಳಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದ ಸ್ಥಾರಕ ಶಿಲ್ಲಗಳಿಂದಲೂ 
ನಮಗೆ ಅನೇಕ ರೀತಿಯ ಸಾಂಸ್ಕೃತಿಕ ವಿವರಗಳು ಲಭ್ಯವಾಗುತ್ತವೆ. ಸ್ಮಾರಕಶಿಲ್ಲಗಳಲ್ಲಿ ಶಾಸನಪಠ್ಯವಲ್ಲದೆ 
ಶಿಲ್ಲಾಕೃತಿಗಳು ಕಂಡುಬರುವುದರಿಂದ ನಾವು ಸುಲಭವಾಗಿ ಸಮಕಾಲೀನ ಮಾನವನ ವೇಷ- 
ಭೂಷಣಗಳು, ಬಳಸುವ ವಸ್ತುಗಳು, ಆಯುಧಗಳು, ಆಭರಣಗಳು, ಕೇಶವಿನ್ಯಾಸ, ಯುದ್ದ ಪದ್ಧತಿಗಳು, 
ಚತುರಂಗಬಲ, ಕೋಟೆಗಳು, ವಾದ್ಯಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಸ್ಮಾರಕಶಿಲ್ಲಗಳಿಂದ 
ಅಂದಿನ ಧಾರ್ಮಿಕ ವಿಚಾರಗಳನ್ನು ಸಹಗಮನ ಮತ್ತು ಆತ್ಮಬಲಿದಾನದಂತಹ ಪದ್ದತಿಗಳನ್ನು, 
ಜೀವನ ಮೌಲ್ಯಗಳನ್ನು ನಂಬಿಕೆ ಮತ್ತು ಆಚೆರಣೆಗಳನ್ನು, ಜಾತಿ ವ್ಯವಸ್ಥೆಯನ್ನು, ದಾನದತ್ತಿಗಳನ್ನು 
ಹಾಗೂ ಸಮಾಜದಲ್ಲಿ ಹಾಸುಹೊಕ್ಕಾಗಿ ಬೆರೆತುಹೋದ ಅನೇಕ ರೀತಿಯ ರೂಢಿ ಸಂಪ್ರದಾಯದ 
ವಿವರಗಳನ್ನು ಕಟ್ಟಿಕೊಡಲು ಸಾಧ್ಯವಾಗುತ್ತದೆ. ಮೇಲಿನ ವಿವರಗಳೆಲ್ಲವನ್ನೂ ಸ್ಮಾರಕಶಿಲ್ಲಗಳು 
ಪರಿಪೂರ್ಣವಾಗಿ ಸೆರೆಹಿಡಿದಿವೆ ಎಂದು ಹೇಳಲಾಗದಿದ್ದರೂ, ತಕ್ಕಮಟ್ಟಿಗೆ ಅವುಗಳು ವಿವರಗಳನ್ನು 
ನೀಡುತ್ತವೆ ಎಂದು ಹೇಳಬಹುದು. ಈ ರೀತಿಯ ಜಾಡನ್ನು ಹಿಡಿದು ಪಸ್ತುತ ಅಧ್ಯಾಯದಲ್ಲಿ ಕೆಲವು 
ವಿಷಯಗಳನ್ನು ಚರ್ಚಿಸಲಾಗಿದೆ. 


೬.೧ ವೀರರಿಗೆ ನೀಡುತ್ತಿದ್ದ ದಾನ-ದತ್ತಿಗಳು 


ವೀರನಾದವನು ತನ್ನ ಅರಸನ ಅನ್ನದ ಹಣವನ್ನು ತೀರಿಸಲು ಸ್ವ-ಪ್ರರಣೆಯಿಂದ ಇಲ್ಲವೆ 
ತನ್ನ ಎದುರಿನಲ್ಲೇ ನಡೆಯುತ್ತಿದ್ದ ಅನ್ಯಾಯವನ್ನು ಸಹಿಸದೆ ಹೋರಾಡಿ ಮಡಿಯುತ್ತಿದ್ದನು. ಹೀಗೆ 
ಕರ್ತವ್ಯನಿರತನಾಗಿ ಮಡಿದ ವೀರನಿಗೆ ಅರಸರೋ, ಆಶ್ರಯದಾತರೋ ಅಥವಾ ಗ್ರಾಮದ ಮುಖ್ಯಸ್ಥರೋ 
ವೈಯಕ್ತಿಕವಾಗಿ ಇಲ್ಲವೆ ಗ್ರಾಮದ ಪರವಾಗಿ ದತ್ತಿಗಳನ್ನು ಬಿಡುತ್ತಿದ್ದರು. ಹೀಗೆ ದತ್ತಿ ಬಿಡುತ್ತಿದ್ದ 
ಉದ್ದೇಶ ಮಡಿದ ವೀರನ ಮನೆಯವರಿಗೆ ವೀರನ ಸಾವಿನಿಂದಾದ ನಷ್ಟವನ್ನು ತುಂಬಿಸಬೇಕೆನ್ನುವುದು 
ಮತ್ತು ಆತನ ಸೇವೆಯನ್ನು ಅರಸ ಅಥವಾ ಸಮಾಜ ಗುರುತಿಸಿದೆ ಎಂದು ತೋರಿಸುವುದಾಗಿತ್ತು. 
ವೀರನ ಕುಟುಂಬಕ್ಕೆ ನೀಡುತ್ತಿದ್ದ ಇಂಥ ದತ್ತಿಗಳನ್ನು ವೀರಗಲ್ಲುಗಳು ನೆತ್ತರುಗೆಯ್ಯಿ, ನೆತ್ತರುಕೊಡುಗೆ, 
ರಕ್ತಕೊಡಿಗಿ, ನೆತ್ತರುಪಡಿಮಾನ್ಯ, ಉಂಬಳಿ, ಇನಾಮು, ಬಾಳ್ಗಳ್ಳು, ವೀರದತ್ತಿ, ವೀರಸೇಸೆ, ವೀರವೃತ್ತಿ, 
ಡಿಂಗರಿಗವೃತ್ತಿ, ನೆತ್ತರುಪಟ್ಟ, ಸತ್ತಿಗೆ ಮಾನ್ಯ, ಬೀರವಣ ಮುಂತಾಗಿ ಉಲ್ಲೇಖಿಸಿವೆ. ಪ್ರಸ್ತುತ ಅಧ್ಯಯನ 
ಪ್ರದೇಶದಲ್ಲಿ ದೊರೆತ ಅನೇಕ ವೀರಗಲ್ಲುಗಳು ಇಂಥ ದಾನದತ್ತಿಗಳ ಮಾಹಿತಿಯನ್ನು ನೀಡುತ್ತವೆ. 


೩ಿಷಿಖಿ 


ಮೊದಲು ಯುದ್ದದಲ್ಲಿ ಹೋರಾಡುತ್ತ ಮಡಿದ ವೀರರಿಗೆ ಅವರ ಒಡೆಯರು ನೀಡಿದ 
ದತ್ತಿಗಳನ್ನು ನೋಡೋಣ. ಕ್ರಿಶ.೧೨೪೬ರ ಯಾದವ ಸಿಂಘಣನ ಕಾಲದ ಕಾಗಿನೆಲೆ” ವೀರಗಲ್ಲೊಂದು 
ಯುದ್ದದಲ್ಲಿ ಮಡಿದ ವೀರನೊಬ್ಬನ(ಹೆಸರು ತ್ರುಟಿತಗೊಂಡಿದೆ) ಕುಟುಂಬಕ್ಕೆ ಮೈಲುಗಿ ದೇವರಸ 
ಮತ್ತು ಸರ್ವಾಧಿಕಾರಿ ಮಲೆರಾಹುತರು ಗದ್ದೆಯನ್ನು ದತ್ತಿ ಬಿಟ್ಟ ಬಗ್ಗೆ ತಿಳಿಸುತ್ತದೆ. ಕ್ರಿಶ.೧೨೯೧ರ 
ಯಾದವ ರಾಮಚಂದದೇವನ ಕಾಲಾವಧಿಯ ಬೆನಕನಕೊಂಡ”ದ ವೀರಗಲ್ಲೊಂದು "ಬೆಳಗಲಿಯ 
ವುರಳುವಿನಲಿ ಬಿದ ತಣಲ ಮಸಣೆಯನಾಯ್ಯಂಗೆ ಬೆಳುಗಲಿಯ ಪ್ರಭು ದೇಕಗೌಡ ಕೊಟ್ಟ ನೆತರುಗೆಯಿ 
ಗೊಟ್ಟಗಡಿಯ ದಾರಿಯ ತೆಂಕಗೆಯ ಕೆಂಗಾಡ ಕೆಯಿ ಕಂಬ ಹತ್ತು' ಎಂದು ಉಲ್ಲೇಖಿಸುತ್ತದೆ. 
ಕರ್ನಾಟಕದ ವೀರಗಲ್ಲುಗಳಲ್ಲಿ ಹೆಚ್ಚು ಪ್ರಯೋಗಗೊಂಡಿರುವ "ನೆತ್ತರುಗೆಯ್‌' ಎಂಬ ಪದ 
“ನೆತ್ತರುಕೊಡುಗೆ', "ರಕ್ಷಕೊಡಿಗಿ' ಮತ್ತು “ನೆತ್ತರುಪಡಿಮಾನ್ಯ' ಎಂಬ ಪದಗಳ ಸಮಾನಾರ್ಥಕವಾಗಿ 
ಬಳಕೆಯಾಗಿದ್ದು, ಯುದ್ದದಲ್ಲಿ ಮಡಿದ ವೀರನಿಗೆ ಬಿಡುವ ದತ್ತಿಯನ್ನು ಸೂಚಿಸುತ್ತದೆ. ಈ ಪದವು 
ಹನ್ನೊಂದನೆಯ ಶತಮಾನದಿಂದ ಹದಿನೆಂಟನೆಯ ಶತಮಾನದವರೆಗಿನ ಶಾಸನಗಳಲ್ಲಿ 
ಬಳಕೆಯಾಗಿರುವುದನ್ನು ಗಮನಿಸಬಹುದು. ಹಾವೇರಿ ಜಿಲ್ಲೆಯ ಬಹುಪಾಲು ವೀರಗಲ್ಲುಗಳಲ್ಲಿ ಇದು 
ಬಳಕೆಯಾಗಿದೆ. ಗಣಜೂರು* ವೀರಗಲ್ಲೊಂದು ಯುದ್ದದಲ್ಲಿ ಮಡಿದ ಅಗಸರ ಕೇತನಿಗೆ ಗಣಜೂರು 
ಪ್ರಭು ಗೊಯ್ದಗಾವುಡ ಮತ್ತು ತಂತ್ರಪಾಳ ಬಮ್ಮರಸರು ಭೂಮಿಯನ್ನು ದತ್ತಿ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. 
ಇವುಗಳಲ್ಲದೆ ಚಾಮಗವುಡನು ಮಾಕನೂರಿನಲ್ಲಿ ದೆಸಿಗನಿಗೆ ನೀಡಿದ ಭೂದಾನ” ಮತ್ತು ಹರಳಹಳ್ಳಿ” 
ವೀರಗಲ್ಲಿನ "ಕಾಳೆಯನ ಆತನ ವೀರತನವೆಂತೆಂದಡೆ ಅಟ್ಟುವ ತಗುಳುವ ತೊತ್ತಳದುಳಿವ ಸುತ್ತಿ 
ಬಡಿವ ಮೂರ್ವೃಲದೊಡನೆ ತಳುರಿತಿದು ಕಾದಿ ಹಲಬರಂ ಕೊಂದು ತನ್ನಾಳ್ಳನ ಶ್ರೀಪಾದದ ಮೇಲೆ 
ಬಿದ್ದು ಶಿವಲೋಕಪುತ್ತನಾದನು'. ಆತನ ವೀರತನಕ್ಕೆ ಮೆಚ್ಚಿ ವೊಂದು ಮತ್ತರುಂಬಳಿಯ ಕೊಟ್ಟರು 
ಎಂಬ ಉಲ್ಲೇಖಗಳು ವೀರರಿಗೆ ನೀಡಿದ ದತ್ತಿಗಳಾಗಿವೆ. ಇಲ್ಲಿ ಬಳಕೆಯಾಗಿರುವ ಉಂಬಳಿ ಎಂಬ 
ಪದವು ಹದಿನೈದನೆಯ ಶತಮಾನದ ನಂತರ ವೀರಗಲ್ಲುಗಳಲ್ಲಿ ಬಳಕೆಯಾಗಿದ್ದು, ಮೇಲಿನ "ನೆತ್ತರುಗೆಯ್‌', 
"ನೆತ್ತರುಕೊಡುಗಿ' ಅರ್ಥವನ್ನೇ ಹೊಂದಿದೆ." ಚಳಗೇರಿನಯ ಶಾಸನವೊಂದು ಗಡಿಕಾಳಗದಲ್ಲಿ 
ಹೋರಾಡಿ ಮಡಿದ "ಚವುಡಯನ ಹೆಂಡಿರು ಮಕ್ಕಳು ಆತನ ತಂಮ ಕೇತಯಗೆ ಕೊಟ್ಟ ಯೆರೆಯ 
ಕೆಯಿ ಬೀಜವರಿ'ಯನ್ನು ಬುಳ್ಗ್ಳರಸರ ವಿನಂತಿಯ ಮೇರೆಗೆ ಹಂಪಣ್ಣ ಒಡೆಯನು ನೀಡಿದ್ದನ್ನು 
ತಿಳಿಸುತ್ತದೆ. ತೈಲದೇವನು ಹುರಟಿಗೆ ನಾಡ ಕೋಟೆಗೆ ಮುತ್ತಿಗೆ ಹಾಕಿದಾಗ ಹೋರಾಡಿ ಮಡಿದ 
ವೀರನ ಕುಟುಂಬಕ್ಕೆ ಬಮ್ಮಗೌಡನು ಕಲಕೇರಿಯಲ್ಲಿ ಭೂಮಿಯನ್ನು ದತ್ತಿ ಬಿಟ್ಟ ಬಗ್ಗೆ ತಿಳಿಸುತ್ತದೆ." 
ಇವುಗಳೆಲ್ಲ ಆಳರಸರು ಮತ್ತು ಅಧಿಕಾರಿಗಳು ಯುದ್ದದಲ್ಲಿ ಹೋರಾಡಿ ಮಡಿದ ವೀರನ ಕುಟುಂಬದವರ 
ಜೀವನ ನಿರ್ವಹಣೆಗಾಗಿ ನೀಡಿದ ದತ್ತಿಗಳಾಗಿವೆ. 


ಎರಡನೆಯದಾಗಿ ಹೀಗೆ ಯುದ್ದದಲ್ಲಿ ಹಾಗೂ ಮತ್ತಿತರ ಘಟನೆಗಳಲ್ಲಿ ಹೋರಾಡಿ ಮರಣ 
ಹೊಂದಿದ ವೀರನ ಶೌರ್ಯವನ್ನು ಗುರುತಿಸಿ ಊರಿನ ಜನರು ಆತನ ಕುಟುಂಬಕ್ಕೆ ದತ್ತಿ ಬಿಡುತ್ತಿದ್ದರು. 
ಕ್ರಿಶ೧೧೮೦ರ ಯಾದವ ಸಿಂಘಣನ ಕಾಲದ ಮುದೇನೂರು" ತುುಟಿತ ವೀರಗಲ್ಲೊಂದು "ಕುರುಬರ 
ಕೂಂಟೆಯ ನಾಯಕಂಗೆ ಶ್ರೀಮತು ಮಹಾಜನಂ ಬಿಟ್ಟ ಮಾನ್ಯ ಗೌಡಗೆಯ್ಯಿಂ ಮೂಡಲೆರೆ ಮತ್ತರೊಂದು, 


ಹಹಿ೬ 


ಮನೆಯೊಂದು, ತುಡುಕೆಯೊಂದು ತಳಾಅಸುಂಕವೊಂದು” ಎಂಬ ಉಲ್ಲೇಖವು ಗ್ರಾಮದ ಮಹಾಜನರು 
ಕುರುಬರ ಕೂಂಟಿಯ ನಾಯಕನಿಗೆ ಭೂಮಿಯನ್ನು ಮನೆಯನ್ನು ಮತ್ತು ಸುಂಕವನ್ನು ದಾನವಾಗಿ 
ನೀಡಿದ ಬಗ್ಗೆ ತಿಳಿಸುತ್ತದೆ. ಕ್ರಿಶ.೧೨೩೦ರ ಕಬ್ಲೂರು"” ವೀರಗಲ್ಲೊಂದರಲ್ಲಿ ಹಾವರಿ(ಹಾವೇರಿ)ಯ 
ಅಶೇಷ ಮಹಾಜನರು ಸೊವೆಯ ನಾಯಕನು ಯುದ್ದದಲ್ಲಿ ತಲೆಗೊಟ್ಟದಕೆ ನೆತರುಗೆಯ್ದಾಗಿ ಭೂಮಿಯನ್ನು 
ಆತನ ಕುಟುಂಬಸ್ಥರಿಗೆ ದತ್ತಿ ಬಿಟ್ಟ ಬಗ್ಗೆ ತಿಳಿಸುತ್ತದೆ. ಕ್ರಿಶ.೧೪೧೨ರ ಒಂದನೆಯ ದೇವರಾಯನ 
ಕಾಲಾವಧಿಯ ಸಂಗೂರು" ಶಾಸನವೊಂದು ತುಂಬ ವಿಶಿಷ್ಟವಾಗಿದ್ದು ಅಲ್ಲಿಯ ಗೌಡರು, ಸೆಟ್ಟಿಗಳು, 
ಪಟ್ಟಿಸಾಲಿಗಳು ಮತ್ತು ಊರಿನ ಪ್ರಮುಖರೊಂದಿಗೆ "ಕುಂಬಾಳ ಮಂಗಿಸೆಟ್ಟ, ಬಾರಿಕ ನಾಗಬೋವ, 
ಕಂಮಾಣ ಕಲ್ಲೋಜ, ಬಡಗಿ ನಾಗೋಜ, ಅಕ್ಕಸಾಲಿ ಸಾತೋಜ, ಮಡಿವಾಳ ಕೇತಿದೇವ, ನಾಪಿತ 
ನಾಗೋಜ, ಊರ ತಳವಾರ ರಾಮ, ಮಾದಾಜ ಬುಳ್ಳ ಸಹವಾಗಿ ಸಿಂಗೆನಾಯ್ದ, ಲಖೆನಾಯ್ಯ, 
ಮಲ್ಲೆನಾಯ್ತ, ಭೈರನಾಯ್ಯರಿಗೆ ನೆತ್ತರುಗೊಡುಗೆಯಾಗಿ ಕೊಟ್ಟ ಕೆಯ್ಕಿ' ಮತ್ತು "ಆ ಸಿಂಗೆನಾಯಕ 
ಲಖೆನಾಯ್ಯ, ಮಲ್ಲೆನಾಯಕೆ, ಭೈರೆನಾಯ್ದರ ಮಕ್ಕಳು, ಮಕ್ಕಳು ಪರ್ಯಂತ [ಆ] ರಕ್ಷಗೆಯ್ಯ ಮಾಡಿಸಿಕೊಂಡು 
ಸುಖದಿಂದ ಭೋಗಿಸುವರು' ಎಂದು ಉಲ್ಲೇಖಿಸುತ್ತಿದ್ದು, ಗ್ರಾಮಸ್ತರು ಯುದ್ದದಲ್ಲಿ ಮಡಿದ ವೀರರ 
ಕುಟುಂಬಕ್ಕೆ ನೀಡುತ್ತಿದ್ದ ಕೊಡುಗೆಯನ್ನು ಇದಕ್ಕಿಂತ ಸ್ಪಷ್ಟವಾಗಿ ಮತ್ತೊಂದು ಶಾಸನ 
ಉಲ್ಲೇಖಿಸಲಾರದೆಂದು ಹೇಳಬಹುದಾಗಿದೆ. ಮೆಣಸಿನಹಾಳ"” ವೀರಗಲ್ಲೊಂದು ಕೆತಂಣಾಯಕರ 
ಮನೆಯಧಿಕಾರಿಯಾದ ಕಲ್ಲಂಣ ಎಂಬುವವನು ಹನ್ನೆರಡು ಹಿಟ್ಟು ಮತ್ತು ಇಪ್ಪತ್ತೊಕ್ಕಲು ಸಮೇತವಾಗಿ 
ಮೆಣಸಿನಹಾಳ ಊರಳಿವಿನಲ್ಲಿ ಹೋರಾಡಿ ಸತ್ತ ಕಲಿಗ ಮತ್ತು ಸಿರಿಗರಿಗೆ ಭೂಮಿಯನ್ನು ದತ್ತಿ ಬಿಟ್ಟ 
ವಿಷಯವನ್ನು ತಿಳಿಸುತ್ತದೆ. ತಿಳವಳ್ಳಿಯ"* ಸಾಸಿರ್ವರ ಬಂಟನಾದ ಮೊಸಳಯ ಎಂಬುವನು 
ತುರುಗಾಳಗದಲ್ಲಿ ಸತ್ತಾಗ ಅವನ ಮಕ್ಕಳಿಗೆ ಸಾಸಿರ್ವರು ಗದ್ದೆಯೊಂದನ್ನು "ಉಂಬಳಿ'ಯಾಗಿ ನೀಡುತ್ತಾರೆ. 
ಮೇಲಿನ ವೀರಗಲ್ಲುಗಳಲ್ಲಿ ಗಾಮದಲ್ಲಿರುವ ಹಲವಾರು ಜಾತಿಯವರು ಏಕಭಾವದಿಂದ ವೀರತನವನ್ನು 
ಮೆಚ್ಚಿ ಮುಂದೆ ಆತನ ಕುಟುಂಬ ಅನಾಥವಾಗಬಾರದೆಂಬ ದೃಷ್ಟಿಯಿಂದ ದತ್ತಿ ಬಿಟ್ಟು ಅವರನ್ನು 
ಸಲುಹಿದ ಅಂಶವನ್ನು ನಿರೂಪಿಸುತ್ತವೆ. 


ಮ 


ಮೂರನೆಯದಾಗಿ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುವ ಅನೇಕರು ಯುದ್ದ, ಮತ್ತಿತರ 
ಘಟನೆಗಳಲ್ಲಿ ಹೋರಾಡಿ ಮಡಿದ ವೀರನ ಕುಟುಂಬದವರಿಗೆ ವೈಯಕ್ತಿಕವಾಗಿ ದತ್ತಿಗಳನ್ನು ಬಿಟ್ಟ 
ಹಲವಾರು ಉದಾಹರಣೆಗಳು ದೊರೆಯುತ್ತವೆ. ಕ್ರಿಶ.೧೧೪೫ರ ಕಾಗಿನೆಲೆ ವೀರಗಲ್ಲೊಂದು 
ಯುದ್ದದಲ್ಲಿ ಮಡಿದ ಬಾಚಣ್ಣನ ಕುಟುಂಬಕ್ಕೆ ದತ್ತಿ ಬಿಟ್ಟಿದ್ದನ್ನು ತಿಳಿಸುತ್ತದೆ. ಶಾಸನದಲ್ಲಿ "ಪರೋಕ್ಷವಿನಯಕ್ಕೆ 
ಬೊಜಂಗರ ಕೊತ್ತಳಿಯಾಳಭಾಗವಂ ಮಕ್ಕಳ ಮಕ್ಕಳವರಂ ಕೊಟ್ಟು ಸಲಿಸದರ್‌' ಎಂದು ಬರುತ್ತದೆ. 
ಈ ಶಾಸನವು "ಎಲೆಯಬೊಜಂಗರೈನೂಜ ನಾಲ್ದರ' ಎಂಬ ಸಂಘವನ್ನು ಉಲ್ಲೇಖಿಸುತ್ತದೆ. 
ಕ್ರಿಶ.೧೨೩೩ರ ಯಾದವ ಸಿಂಘಣನ ಕಾಲದ ಸಂಗೂರು"' ವೀರಗಲ್ಲೊಂದು “ಈಸ್ಪರದೇವ 
ಚಂಗೂರನಿಟಿದು ತುಳುವ ಕೊಂಡ ಹೋಹಲ್ಲಿ ಬಡಗಿ ಸಾತೋಜ ತಾಗಿ ತಳಿಜುದು ತುಳುವಂ 
ಮರಲಳ್ಳಿ ಸುರಲೋಕಪ್ರಾಪ್ಪನಾದಲ್ಲಿ ಶ್ರೀಮತು ಸೋಗೌಡನಂ ಸಮಸ್ತ ಪ್ರಜೆಗಳುಂ ಮುಕ್ತವಾಗಿ ಕೊಟ್ಟ 
ನೆತರುಗೆಯ ಕಂಬ ೨೦ ಕವಳಗೆಳ್‌ಯಲಿ ಗಡಿಯ ಹೊಲನುಂ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ 
ಸೋಗೌಡನು ನೆತರುಗೆಯಿಯಾಗಿ ಬಡಗಿ ಸಾತೋಜನ ಕುಟುಂಬಕ್ಕೆ ಭೂಮಿಯನ್ನು ದತ್ತಿ ಬಿಟ್ಟ ಬಗ್ಗೆ 


೩೩೭ 


ವಿವರಣೆಯಿದೆ. ಕಿ.ಶ.೧೨೮೪ರ ಯಾದವ ರಾಮಚಂದದೇವನ ಕಾಲದ ಬೆನಕನಕೊಂಡ"* ಆತ್ಮ 
ಬಲಿದಾನದ ವೀರಗಲ್ಲೊಂದು ಎಕಟಿಗ ಚಟ್ಟಯ್ಯ ನಾಯಕನು ತನ್ನ ಹೆಂಡತಿ ಸಹಿತವಾಗಿ ತನ್ನ 
ಒಡೆಯನಿಗೆ ಕೊಟ್ಟ ಭಾಷೆಯಂತೆ ಇಬ್ಬರೂ ತಲೆಗೊಟ್ಟರು. ಇದನ್ನು ಮೆಚ್ಚಿ ಆತನ ಮಕ್ಕಳಿಗೆ ಭೂಮಿಯನ್ನು 
ದತ್ತಿ ಬಿಟ್ಟ ಬಗ್ಗೆ ತಿಳಿಸುತ್ತದೆ. ಕ್ರಿಶ.೧೦೪೮ರ ಹೊಮ್ಮರಡಿ” ವೀರಗಲ್ಲೊಂದು "ಆಯ್ದೂಳನಾಲ್ಲರ 
ದಂಣ್ಣೆ ಯೆಲೆಯ ಬೊಜಂಗರಂ ಪಳಿದಡೆ ಬಮ್ಮಜಡಿಯ ದುಂಣ್ಣ ಚಟ್ಟಂ ಕಾದಿ ಕೊಂದಡೆ ಬಳ್ಳಿಯಾಗರ 
ಚೆಂದನಾದಿತ್ಕನುಳ್ಳನ್ನಕೆಂ ಅಲ್ಲಿಯ ಪನ್ನವಣಂ ಗಾಲಯ್ಕನ ಮಾಡಿದ ಚಾಗಮಂ' ಎಂದು ಉಲ್ಲೇಖಿಸುತ್ತದೆ. 
ಇದು ದುಂಣ್ಣ ಚೆಟ್ಟಂ ಎಂಬುವವನು ಎಲೆಯ ಬೊಜಂಗರೈಯ್ದೂರನಾಲ್ಲರ ಎಂಬ ಸಂಘದ 
ಸಂರಕ್ಷಕನೊಡನೆ ಹೋರಾಡಿ ಕೊಂದಿದ್ದರಿಂದ ಅವನಿಗೆ ಗಾಲಯ್ಯ ಎಂಬುವವನು "ಪನ್ನವಣಂ' 
ದಾನ ನೀಡಿದ್ದನ್ನು ತಿಳಿಸುತ್ತದೆ. ಇವುಗಳಲ್ಲದೆ ಹಾವೇರಿ ತಾಲೂಕಿನ ಕಬ್ಲೂರು"” ವೀರಗಲ್ಲು ಅಸಗರ 
ಸೋಮೆಯ ನಾಯಕನ ಕುಟುಂಬಕ್ಕೆ ನೆತ್ತರುಗೆಯಿ ನೀಡಿದ್ದನ್ನು ತಿಳಿಸಿದರೆ, ಚಳಗೇರಿ" ಯ ವೀರಗಲ್ಲು 
ತಿರಳಿಗೆರೆಯ ಯುದ್ಧದಲ್ಲಿ ಹೋರಾಡಿ ಮಡಿದ ಹೊಬ್ಬಯನ ಹೆಂಡಿರು-ಮಕ್ಕಳಿಗೆ "ನೆತ್ತರುಗೆಯಿ'ಯಾಗಿ 
ಭೂಮಿಯನ್ನು ಕೊಟ್ಟ ವಿಷಯವನ್ನು ನಿರೂಪಿಸುತ್ತವೆ. 


೬.೨ ವೀರರ ಸಾಮಾಜಿಕ ಹಿನ್ನೆಲೆ 


ಪ್ರಾಚೀನ ಕಾಲದಲ್ಲಿ ವೀರ ವೃತ್ತಿಯು ಕೇಲವ ಕ್ಷತ್ರಿಯರಿಗೆ ಮಾತ್ರ ಸೀಮಿತವಾಗಿರದೆ ಎಲ್ಲಾ 
ವರ್ಗದವರನ್ನು ಒಳಗೊಂಡಿತ್ತು ಎಂಬುದಕ್ಕೆ ಹಾವೇರಿ ಜಿಲ್ಲೆಯಲ್ಲಿ ದೊರೆತ ವೀರಗಲ್ಲುಗಳು ಸಾಕ್ಷಿಯಾಗಿವೆ. 
ಇದರಿಂದ ವೀರ ವೃತ್ತಿಯು ಒಂದು ವರ್ಣ, ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ ಎಂಬುದು 
ಸ್ಪಷ್ಟವಾಗುತ್ತದೆ. ಯುದ್ದದ ಪಧಾನ ಅಂಗವಾಗಿರುವ ವೀರರ ಸಾಮಾಜಿಕ ಹಿನ್ನೆಲೆಯನ್ನು ಅರಿಯಬೇಕಾದರೆ 
ಶಾಸನೋಕ್ತ ವೀರಗಲ್ಲುಗಳನ್ನು ಪರಾಮರ್ಶಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರಸ್ತುತ ಅಧ್ಯಯನ ಪ್ರದೇಶದ 
ಸ್ನಾರಕಶಿಲ್ಲಗಳನ್ನು ಅವಲೋಕಿಸಿದಾಗ ಇಲ್ಲಿಯ ವೀರರು ಹಲವು ವೃತ್ತಿಗಳ ಹಿನ್ನೆಲೆ ಉಳ್ಳವರು 
ಮತ್ತು ಹಲವು ಜಾತಿಗಳಿಗೆ ಸೇರಿದವರಾಗಿದ್ದರೆಂಬುದನ್ನು ಗಮನಿಸಬಹುದು. ಪ್ರಾಚೀನ ಭಾರತದ 
ಸಮಾಜವನ್ನು ಬ್ರಾಹ್ಮಣ, ಕ್ಷತ್ರಿಯ. ವೈಶ್ಯ, ಶೂದ್ರ ಎಂದು ಚತುರ್ವರ್ಣಗಳಲ್ಲಿ ವಿಭಜಿಸದ್ದನ್ನು 
ಪ್ರಾಚೀನ ದಾಖಲೆಯಾದ ಖಯಗ್ಗೇದದ "ಪುರುಷ ಸೂಕ್ತದಲ್ಲಿ ಕಾಣುತ್ತೇವೆ. ವೇದ ಕಾಲದಲ್ಲಿ ಸಮಾಜವನ್ನು 
ಹೀಗೆ ವಿಭಜಿಸಿದ್ದರೂ, ಈ ವರ್ಣ ವ್ಯವಸ್ಥೆಯು ಬಿಗಿಯಾಗಿರದೆ ವೃತ್ತಿಯನ್ನವಲಂಬಿಸಿ ವಿಭಜಿಸಲಾಗಿತ್ತು. 
ಆದರೆ ಕಾಲಾಂತರದಲ್ಲಿ ಇದು ಬದಲಾವಣೆ ಹೊಂದುತ್ತಾ ಜಾತಿ ವ್ಯವಸ್ಥೆಯಾಗಿ ಮಾರ್ಪಾಡಾದ 
ವಿಷಯವು ವೇದೋಪನಿಷತ್ತುಗಳಿಂದ ತಿಳಿದುಬರುತ್ತದೆ.*” ಯುದ್ದವಲ್ಲದೆ ಮತ್ತಿತರ ಅನೇಕ ಪ್ರಸಂಗಗಳಲ್ಲಿ 
ಪುರುಷನಾದವನು ಆಯುಧವನ್ನು ಹಿಡಿಯುವ ಪ್ರಸಂಗಗಳು ಒದಗಿಬರುತ್ತಿದ್ದವು. ಹಾಗಾಗಿ ಸಮಾಜದ 
ಎಲ್ಲ ವರ್ಗದವರು ಜಾತಿ-ಮತವೆನ್ನದೆ ಹೋರಾಟದಲ್ಲಿ ಭಾಗವಹಿಸುವ ಅನಿವಾರ್ಯತೆ ಇತ್ತೆಂದು 
ತೋರುತ್ತದೆ. ಅಂದು ಸೈನಿಕ ವೃತ್ತಿಯು ಸಮಾಜಕ್ಕೆ ಅಗತ್ಯವಿರುವುದರಿಂದ ಸಮಾಜದ ಬಹುತೇಕ 
ವರ್ಗಗಳು ತಮ್ಮ ಮೂಲವೃತ್ತಿಯನ್ನು ಪರಿಗಣಿಸದೆ ವೀರ ವೃತ್ತಿಯನ್ನು ಅನುಸರಿಸಿದರೆಂದು 
ಹೇಳಬಹುದಾಗಿದೆ. ಹಾಗೆ ನೋಡಿದರೆ ವೀರಗಲ್ಲುಗಳಲ್ಲಿ ಕ್ಷತ್ರಿಯ ಎಂಬ ಪದದ ಬಳಕೆಯೇ ಇಲ್ಲ 
ಎ೦ಬುದನ್ನು ಇಲ್ಲಿ ಸ್ಮರಿಸಬಹುದು. 


೩೩೮ 


೬.೨.೧ ವೃತ್ತಿ ಸಮುದಾಯದ ವೀರರು 
ಕುರುಬ 


ಕುರಿ ಸಾಕಾಣಿಕೆಯನ್ನು ತಮ್ಮ ಮೂಲ ವೃತ್ತಿಯನ್ನಾಗಿಸಿಕೊಂಡ ಕುರುಬರು ತಮ್ಮ ಆಹಾರ 
ಮತ್ತು ಆದಾಯಕ್ಕಾಗಿ ಅವುಗಳನ್ನು ಸಾಕುತ್ತಿದ್ದರು. ಪ್ರಸ್ತುತ ಅಧ್ಯಯನ ಪ್ರದೇಶದ ನಾಲ್ಕು ಶಾಸನೋಕ್ತ 
ವೀರಗಲ್ಲುಗಳು ಕುರುಬ ಸಮುದಾಯದ ವೀರರನ್ನು ಉಲ್ಲೇಖಿಸುತ್ತವೆ. ಕ್ರಿಶ.೧೧೮೦ರ ಕಾಲಾವಧಿಯ 
ಮುದೇನೂರು*” ವೀರಗಲ್ಲೊಂದು ಕುರುಬರ ಕೂಂಟೆನಾಯಕೆ ಎಂಬುವವನು ಹೋರಾಡಿ ಮಡಿದಿದ್ದಕ್ಷಾಗಿ 
ದತ್ತಿ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಅಂತರವಳ್ಳಿ*”ಯ ವೀರಗಲ್ಲೊಂದು ಪಾಂಡ್ಕದೇವನು ವುಲಿಹಳ್ಳಿಯ 
ತುರುಗಳನ್ನು ಅಪಹರಿಸಿದಾಗ ಕುರುಬರ ಕಾಟಿಗೌಡ ಮತ್ತು ಕಂಟಿಗೌಂಡಿಯ ಮಗನಾದ ಬಂಮಗೌಡನು 
ತುರುಗಳನ್ನು ರಕ್ಷಿಸಿ ಮರಣ ಹೊಂದಿದ ಬಗ್ಗೆ ಉಲ್ಲೇಖಿಸುತ್ತದೆ. ಇಟಗಿ್‌” ಗ್ರಾಮದ ವೀರಗಲ್ಲೊಂದರ 
'ಕುಖುಬ(ಅ) ಬಸವಗೌಂಡ್ಲನ ಮಗ ಮೈಧಯಗೆ ನಿಲಿಸಿದ ಬೀರಕಲ್ಲು' ಎಂಬ ಉಲ್ಲೇಖವು ಕುರುಬ 
ಸಮುದಾಯದ ವೀರನೊಬ್ಬನ ಮರಣವನ್ನು ತಿಳಿಸುತ್ತದೆ. ಮಾಕನೂರು*” ವೀರಗಲ್ಲೊಂದು "ಕುಖುಬರ 
ಕಲಿ ಎಅಕಮ[ಗಂ?' ದತ್ತಿ ಬಿಟ್ಟಿದ್ದನ್ನು ಉಲ್ಲೇಖಿಸುತ್ತದೆ. ಮೇಲಿನ ಈ ವೀರಗಲ್ಲುಗಳು ರಾಣೇಬೆನ್ನೂರು 
ತಾಲೂಕಿಗೆ ಸಂಬಂಧಿಸಿದವುಗಳಾಗಿದ್ದು, ಇಲ್ಲಿಯ ಕುರುಬ ಜನಾಂಗದವರು ವೀರತನಕ್ಕೆ 
ಹೆಸರುವಾಸಿಯಾಗಿದ್ದರೆಂಬುದನ್ನು ನಿರೂಪಿಸುತ್ತವೆ. 
ಕಮ್ಮಾರ 

ಪ್ರಾಚೀನ ಗ್ರಾಮೀಣ ಆಯಗಾರ ಪದ್ಧತಿಯ ಆಯಗಾರರಲ್ಲಿ ಕಮ್ಮಾರ ಸಮುದಾಯವೂ 
ಒಂದು. ರೈತರಿಗೆ ಬೇಕಾಗಿರುವ ಕೊಡಲಿ, ಕುಡುಗೋಲು, ಮಚ್ಚು ಕುಳ, ತಾಳು ಮತ್ತು ಎತ್ತಿನಗಾಡಿಯ 
ಅಚ್ಚು, ಹಳಿಗಳನ್ನು ಹಾಗೂ ಬಹುಮುಖ್ಯವಾಗಿ ಯುದ್ದ ಸಾಮಗಿಗಳನ್ನು ತಯಾರಿಸುವ ವೃತ್ತಿ 
ಇವರದು. ಈ ಸಮುದಾಯಕ್ಕೆ ಸೇರಿದ ನಾಲ್ಕು ಜನ ವೀರರ ವೀರಗಲ್ಲುಗಳು ಹಾವೇರಿ ಜಿಲ್ಲೆಯಲ್ಲಿ 
ದೊರಕಿವೆ. ಕೆಂಗೊಂಡ*”ದ ವೀರಗಲ್ಲೊಂದರ "ಕಂಮಾಜ ಬೊಂಮೋಜನ ಮಗ ಕೇತೋಜನು 
ಕಾದಿ ಗೆಲ್ಲು ಸುರಲೋಕಪ್ರಾಪ್ತನಾದ' ಎಂಬ ಉಲ್ಲೇಖ, ಕಲಕೇರಿ" ವೀರಗಲ್ಲೊಂದರ "“ಕಲ್ಕೆಜೆಯ 
ಕೇತಿಸೆಟ್ಟಿಯರು ಸಿರಿವೊಳಲಲು ಕಾಗೆನೆಲೆಯವರೊಡನೆ ಕಾದಿ ಸ್ಪರ್ಗ್ಗಸ್ತನಾದಲ್ಲಿ ಕಮ್ಮಾಜ ಸಾಂತೋಜ 
ಜಗವಿದಿತವಾಗಿ ಕಾದಿ ಸುರಲೋಕ ಪ್ರಾಪ್ತನಾದ' ಎಂಬ ಉಲ್ಲೇಖ ಹಾಗೂ ಮುತ್ತೂರು” 
ವೀರಗಲ್ಲೊಂದರ "ಮುತ್ತೂರ ಕಮ್ಮನವಳ್ಳಿಯ ಜಕಿಸೆಟ್ಟಿ ಊರನಟಿದು ಪೆಂಡಿರುಡೆಯುರ್ಚ್ಗಲು ಕಮ್ಮಾಜ 
ಮಾಚ ತಳುತಿಜೆದು ಸುರಲೋಕ ಪ್ರಾಪ್ತನಾದ' ಎಂಬ ಉಲ್ಲೇಖಗಳು ಕಮ್ನಾರ ಸಮುದಾಯದ 
ವೀರರು ವಿವಿಧ ಯುದ್ಧಗಳಲ್ಲಿ, ಊರಳಿವಿನಲ್ಲಿ ಮತ್ತು ಸ್ತೀಯರ ಮಾನ ಕಾಪಾಡಲು ಹೋರಾಡಿ 
ಮಡಿದ ಅಂಶವನ್ನು ನಿರೂಪಿಸುತ್ತವೆ. ಹಂಸಭಾವಿ*್‌ಯ ವೀರಗಲ್ಲೊಂದು ಕಮ್ಮಾರ ಗಾಳಯನು 
ತುಯ್ಯಲ ಬೇಗೂರು ಯುದ್ದದಲ್ಲಿ ಹೋರಾಡಿ ಮಡಿದ ವಿಚಾರವನ್ನು ತಿಳಿಸುತ್ತದೆ. 


೩೩೯ 


ಬಡಗಿ 


ಆಯಗಾರರಲ್ಲಿ ಬರುವ ಇನ್ನೊಂದು ಪ್ರಮುಖ ಜಾತಿ ಎಂದರೆ ಬಡಿಗರು. ಕೃಷಿ ಸಾಮಗಿಗಳು, 
ಯುದ್ದ ಸಾಮಗಿಗಳು ಹಾಗೂ ಮನೆ ಮತ್ತು ದೇವಾಲಯಗಳ ಮರಗೆಲಸವನ್ನು ಮಾಡುತ್ತಿದ್ದ ಸಮುದಾಯ 
ಇದಾಗಿತ್ತು. ಪ್ರಸ್ತುತ ಅಧ್ಯಯನ ಪ್ರದೇಶದ ಮೂರು ವೀರಗಲ್ಲುಗಳು ಈ ಜಾತಿಯ ವೀರರ ಬಗ್ಗೆ 
ಉಲ್ಲೇಖಿಸುತ್ತವೆ. ಅಂತರವಳ್ಳಿ5್‌ಯ ಕ್ರಿಶ೧೨೨೬ರ ಯಾದವ ಸಿಂಘಣನ ಕಾಲಾವಧಿಯ ಶಾಸನವೊಂದು 
“ಹಾಲುಗೆಬ್‌ಯ ಬೆಳುಗಲಿಯ ಸೀಮಾ ಸಮ್ಮಂಧಕ್ಕೆ ಕಾಳಗವಾದಲಿ ಅನ್ನರವಳ್ಳಿಯ ಬಡಗಿ ಗೋಮೋಜನ 
ಮಗ ರಾಮೋಜ ತಳುತಿಣಿದು ಮೆಣದು ಸುರಲೋಕಪ್ರಾಪ್ಪನಾದ' ಎಂದು ಉಲ್ಲೇಖಿಸುತ್ತದೆ. ಸಂಗೂರಿನ* 
ವೀರಗಲ್ಲೊಂದು "ಈಶ್ವರದೇವ ಚಂಗೂರನಿಣಿದು ತುಜಖುವ ಕೊಂಡು ಹೋಪಹಲ್ಲಿ ಬಡಗಿ ಸಾತೋಜ 
ತಾಗಿ ತಳ್ಳಿಜೆದು ತುಖುವಂ ಮರಳ್ಲಿ ಸುರಲೋಕಪ್ರಾಪ್ತನಾದ' ಎಂದು ಹೇಳುತ್ತದೆ. ಕ್ರಿ.ಶ.೧೨೩೬ರ 
ಸಿಂಘಣನ ಕಾಲಾವಧಿಯ ಕಳ್ಳಿಹಾಳ*' ವೀರಗಲ್ಲೊಂದು "ಹಲುವಾಗಿಲ ಪಾಂಡ್ಕದೇವ ಅಜ್ಜಡಿಯಿನಿಚಿದಲ್ಲಿ 
ಬಡಗಿ ಲಖ್ಲೋಜ ಕಾದಿದ ಪರಿ” ಎಂದು ಉಲ್ಲೇಖಿಸುತ್ತದೆ. ಮೇಲಿನ ವೀರಗಲ್ಲುಗಳು ಗಡಿಕಾಳಗದಲ್ಲಿ, 
ತುರುಗೊಳ್‌ನಲ್ಲಿ ಮತ್ತು ಊರಳಿವಿನಲ್ಲಿ ಬಡಗಿ ಸಮುದಾಯದ ವೀರರು ಹೋರಾಡಿ ಮಡಿದ 
ವಿಷಯವನ್ನು ಕಾಣುತ್ತೇವೆ. 


ಅಕ್ಕಸಾಲಿ 


ಚಿನ್ನ ಬೆಳ್ಳಿ ಮತ್ತಿತರ ಆಭರಣಗಳನ್ನು ತಯಾರಿಸುವುದು ಹಾಗೂ ನಾಣ್ಯಗಳನ್ನು ಟಂಕಿಸುವ 
ಮುಖ್ಯ ವೃತ್ತಿಯನ್ನು ಆಧರಿಸಿದ ಸಮುದಾಯವೇ ಅಕ್ಕಸಾಲಿಗರು. ಇವರು ತಮ್ಮ ವೃತ್ತಿಯೊಂದಿಗೆ 
ವೀರರಾಗಿ ಹೋರಾಟ ಮಾಡಿದ ಅಂಶವನ್ನು ಪ್ರಸ್ತುತ ಅಧ್ಯಯನ ಪ್ರದೇಶದ ವೀರಗಲ್ಲುಗಳು ತಿಳಿಸುತ್ತವೆ. 
ಬಿಲ್ಲಹಳ್ಳಿನ ವೀರಗಲ್ಲು "... ಕಾಯ್ದು ತುಜುವಂ ಮಗುಳ್ಳಿ ಅಕ್ಕಸಾಲಿ ಸೋವೋಜನ ಮಗಂ 
ದಾಸೋಜನಿ[ಜೆ]ದು ಸತ್ತು ಸುರಲೋಕ ಪ್ರಾಪ್ಪನಾದ' ಎಂದು ತಿಳಿಸುತ್ತದೆ. ದೇವಿಹೊಸೂರಿನ** 
ವೀರಗಲ್ಲೊಂದರಲ್ಲಿ "ಕೀರ್ತ್ರಿದೇವರಸನಿಣಿದು ತುಖುವ ಕೊಂಡು ಹೋಹಲ್ಲಿ ಅಕ್ಕಸಾಲಿ ದಾಸೋಜಂ 
ಮಾಜಾಂತಿದಿರ್ಚಿ ಕಾದಿ ಶ್ರೀ ಸಾಸಿರ್ವರ ಶ್ರೀಪಾದ ಶರಣೆಂದು ಸುರಲೋಕಪ್ರಾಪ್ತನಾದ' ಎಂಬ 
ಉಲ್ಲೇಖ ಬರುತ್ತದೆ. ಮೇಲಿನ ಎರಡೂ ಶಾಸನಗಳು ತುರುಗಳನ್ನು ಕಾಪಾಡಲು ಅಕ್ಕಸಾಲಿ ವೀರರು 
ಹೋರಾಡಿ ಮಡಿದ ಅಂಶವನ್ನು ತಿಳಿಸುತ್ತವೆ. 


ಮಡಿವಾಳ 


ಅಗಸ ಮತ್ತು ದೋಬಿ ಎಂಬ ಇತರೆ ಹೆಸರುಗಳಿಂದ ಕರೆಯಲ್ಲಡುವ ಇವರು ವೃತ್ತಿಯಿಂದ 
ಬಟ್ಟೆಗಳನ್ನು ತೊಳೆಯುವವರಾಗಿದ್ದಾರೆ. ಸಮಯ ಬಂದರೆ ಕಡುಗಲಿಗಳಾಗಿ ಹೋರಾಡುವ ವೀರರು 
ತಾವೆಂದು ತೋರುವ ಒಂದು ವೀರಗಲ್ಲು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಬ್ಯಾಡಗಿ*”ಯ 
ವೀರಗಲ್ಲೊಂದು ಕುಂಚೂರು ಯುದ್ಧದಲ್ಲಿ ಬೆಡಗೆಯ ಮಡಿವಳರ ಮೆಯತ(ಹೆಸರು ತುಟಿತಗೊಂಡಿದೆ) 


ಸುರಲೋಕ ಪ್ರಾಪುತನಾದ ಎಂದು ತಿಳಿಸುತ್ತದೆ. 


೩೪೦ 


೬.೨.೨ ನಾಯಕ ಅಥವಾ ನಾಯ್ಕ ಸಮುದಾಯದ ವೀರರು 


ತಮ್ಮ ಹೆಸರಿನೊಂದಿಗೆ "ನಾಯಕ' ಎಂಬ ಪ್ರತ್ಯಯವನ್ನು ಹೊಂದಿದ ವೀರರ ಅನೇಕ 
ವೀರಗಲ್ಲುಗಳು ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ಕಂಡು ಬರುತ್ತವೆ. ಆದರೆ ಇಲ್ಲಿ ನಾಯಕ ಎಂಬುದು 
ಜಾತಿ ಸೂಚಕ ರೂಪವಾಗಿ ವೀರಗಲ್ಲುಗಳಲ್ಲಿ ಬಳಕೆಯಾಗಿರದೆ, “ನಾಯಕ” ಎಂದರೆ ಮುಂದಾಳು, 
ಮುಖಂಡ ಎಂಬರ್ಥದಲ್ಲಿ ಬಳಸಿದ್ದು, ಅದು ಸೈನ್ಯದಲ್ಲಿಯ ಒಂದು ಹುದ್ದೆ ಅಥವಾ ಅಧಿಕಾರದ 
ಸ್ಥಾನವನ್ನು ಸೂಚಿಸುತ್ತದೆ. ಉದಾಹರಣೆಗೆ ಮುದೇನೂರು” ವೀರಗಲ್ಲೊಂದರ "ಕುರುಬರ 
ಕೂಂಟೆಯನಾಯಕ”' ಎಂಬ ಉಲ್ಲೇಖವನ್ನು ಇಲ್ಲಿ ಸ್ಮರಿಸಬಹುದು. ಇಲ್ಲಿ ಕೂಂಟೆಯನಾಯಕ 
ಎಂಬುವವನು ಕುರುಬ ಜಾತಿಗೆ ಸೇರಿದ ಸ್ಪಷ್ಟ ಉಲ್ಲೇಖವಿದೆ. ಗುತ್ತಲ" ವೀರಗಲ್ಲೊಂದರ 
"ಹೊಲೆಯನಾಯಕನು ಬೈಚೆಯನ ಕೂಡ ಕಾದಿ ಗೆಲಿದು ಇಳುದು ಮೇಜದು ಸುರಲೋಕಪ್ರಾಪನಾದ' 
ಎ೦ಬ ಉಲ್ಲೇಖ. ಬಂಕಾಪುರ*"ದ ವೀರಗಲ್ಲಿನ "ಪಟ್ಟಗಾರಜರ್ಕ್ಕಲಿಯ ಪೊಕ್ಕಿರಿವಲ್ಲಿ ಪೆರ್ಗೆಸದ 
ಮಾರಸಿಂಗನಾಯಕಂ ತಳ್ಲಿಜುದು ದೇವಲೋಕಕ್ಕೆ ಸನ್ನ' ಎಂಬ ಉಲ್ಲೇಖದಲ್ಲಿ ಅಂತರವಳ್ಳಿ*ಯ 
ವೀರಗಲ್ಲಿನ "ಮಾಕನೂರ ಊರಳಿವಿನಲು ಚೆಲುವನಾಯಕನ ಮಗಂ ಬಮ್ಮಣ... ಧಾಳಿಯು ಕುದುರೆ 
ಮೆಲಾಳಂ ಪಲರಂ ಕೊಂದು ಸುರಲೋಕ ಪ್ರಾಪ್ತನಾದ' ಎಂಬಲ್ಲಿ, ಇಟಗಿಯ ವೀರಗಲ್ಲಿನ 
"ಯಿಟಗಿಯ ಕೆಂಚಿಯಬ್ಲೆಯ ಮಾದಯನಾಯಕೆ ತುಜಖುವಂ ಮಗಳ್ಳಿ ಸ್ಪರ್ಗಸ್ತನಾದ' ಎಂಬ ಉಲ್ಲೇಖದಲ್ಲಿ 
ಹಾವೇರಿಯ ವೀರಗಲ್ಲಿನ "ಜೋಯಿನಾಯಕನು ದೋರಸಮುದ್ರದ ನರಸಿಹನ ಮೇಲೆ ಯೆತ್ತಿ 
ನಡೆದು ಕುದುರೆಯ ಥಟ್ಟಿನ ಮೇಲೆ ಜೋಯ ದಳವಯನ ಮುಂದೆ ತಳಿತಿಜೆದು ಸುರಲೋಕ 
ಪ್ರಾಪ್ತನಾದ' ಎಂಬಲ್ಲಿ ಹೋರಾಡಿ ಮಡಿದ ವೀರರ ಹೆಸರಿನ ಮುಂದೆ ಇರುವ "ನಾಯಕ” ಎಂಬುದು 
ಜಾತಿ ಸೂಚಕವಾಗಿರದೆ ಪದವಿ ಅಥವಾ ಮುಂದಾಳತ್ವವನ್ನು ಸೂಚಿಸುತ್ತದೆ ಎಂದು ಹೇಳಬಹುದು. 


ಶಾಸನಗಳಲ್ಲಿ ನಾಯಕ ಎಂಬುದು ವೃತ್ತಿ ವಾಚಕವಾಗಿ ಬಳಕೆಯಾದರೂ ಕೆಲವಾರು ಶಾಸನಗಳಲ್ಲಿ 
ಜಾತಿ ವಾಚಿಯಾಗಿಯು ಉಲ್ಲೇಖಗೊಂಡಿರುವುದನ್ನು ಅಲ್ಲಗಳೆಯಲಾಗದು. ಪ್ರಾಯಶಃ ನಾಯ್ಕ(ಬೇಡ) 
ಎಂಬ ಪದವು ವಿಶೇಷವಾಗಿ ಜಾತಿವಾಚಿ ರೂಪದಲ್ಲಿ ಬಳಕೆಯಾಗಿದೆ ಎಂಬುದನ್ನು 
ಗಮನಿಸಬಹುದಾಗಿದೆ. ಸೇವುಣರ ಹಾಗೂ ಹೊಯ್ದಳರ ಕಾಲಾವಧಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 
ತೊಡಗಿಸಿಕೊಂಡ ನಾಯ್ಕ(ಬೇಡ) ಸಮುದಾಯವು ಕಾಲಾನಂತರ ವಿಜಯನಗರ ಆಳ್ಗಿಕೆಯಲ್ಲಿ ನಾಯಕ 
ಅಥವಾ ನಾಯಕರ ಪದ್ಧತಿಯ ಪ್ರಥಮ ಪಾಲುದಾರರಾಗಿ ಅಂದಿನ ರಾಜಕೀಯ ವ್ಯವಸ್ಥೆಯನ್ನು 
ನಿಭಾಯಿಸಿದರು. ಆದರೆ ವಿಜಯನಗರ ಪತನಾಂತರ ನಾಯ್ಕ ಸಮುದಾಯವು ತಮ್ಮ ಶಕ್ತಿಯ 
ಅನುಸಾರ ಚಿಕ್ಕ ಹಾಗೂ ದೊಡ್ಡ ಸಂಖ್ಯೆಯಲ್ಲಿ ಪಾಳೇಪಟ್ಟ ಅಥವಾ ಪಾಳೇಯಗಾರರಾಗಿ ಮಾರ್ಪಟ್ಟರೆಂದು 
ಅಭಿಪ್ರಾಯಿಸಬಹುದು.*” ಪ್ರಸ್ತುತ ಅಧ್ಯಯನ ಪ್ರದೇಶದ ಅನೇಕ ಶಾಸನಗಳು "ನಾಯ್ದ' ಸಮುದಾಯದ 
ವೀರರನ್ನು ಉಲ್ಲೇಖಿಸುತ್ತವೆ. ಇಲ್ಲಿಯ ಕೆಲವು ಮನೆಗಳಲ್ಲಿ ತಮ್ಮ ಪೂರ್ವಜರು ಬಳಸಿದ ಕತ್ತಿ- 
ಗುರಾಣಿಗಳನ್ನು ಇಂದಿಗೂ ಪೂಜಿಸುತ್ತಾ ಬಂದಿರುವುದನ್ನು ಕಾಣುತ್ತೇವೆ. ಸಂಗೂರ್‌” ಶಾಸನವೊಂದು 
ಗಾಮದಲ್ಲಿಯ ವಿವಿಧ ಜಾತಿಯ ಜನರೆಲ್ಲ ಸೇರಿ "ಸಿಂಗೆನಾಯ್ದ ಲಖೆನಾಯ್ಕ ಮಲ್ಲೆನಾಯ್ದ ಭೈರನಾಯ್ಯರಿಗೆ 


೩೪೧ 


ನೆತ್ತರುಗೊಡುಗೆಯಾಗಿ ಕೊಟ್ಟ(ಕೆಯ್ಕಿ) ಭೂಮಿಯನ್ನು ಅವರ ಮಕ್ಕಳು ಮೊಮ್ಮಕ್ಕಳು ಭೋಗಿಸುವುದು' 
ಎಂದು ತಿಳಿಸುತ್ತದೆ. ಹಾವೇರಿ”ಯ ವೀರಗಲ್ಲೊಂದು "ಕ್ಷೇಮಯನಾಯ್ದನ ಮಗ ಮೊಳಯ ಬನವಸೆಯ 
ಕಳಗದಲ್ಲಿ ಮಡಿದ” ಎಂದು ಉಲ್ಲೇಖಿಸುತ್ತದೆ. ಹತ್ತಿಮತ್ತೂರು* ವೀರಗಲ್ಲೊಂದು "ಮನಯನಾಯ್ಯ 
ಮಲ್ಲೂರ ಚವುಂಡಯ ನಾಯಕನ ಸ್ವಾಮಿ ಕಾರ್ಯ್ಯಕೆ ಕಾದಿ ಬಿದ್ದ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ 
ಚವುಂಡೆಯ ನಾಯಕನನ್ನು ಸ್ವಾಮಿ(ಒಡೆಯ) ಎಂದು ಅವನ ಪರವಾಗಿ ಹೋರಾಡಿ ಸತ್ತ ಮನಯ 
ನಾಯ್ಕನನ್ನು "ನಾಯ್ಯ' ಎಂದು ಉಲ್ಲೇಖಿಸಿರುವುದನ್ನು ಗಮನಿಸಿದರೆ "ನಾಯ್ದ' ಎಂಬುದು 
ಜಾತಿವಾಚಕವಾಗಿ ಬಳಕೆಯಾಗಿರುವುದು ಕಂಡುಬರುತ್ತದೆ. ಕ್ರಿಶ.೧೪೧೭ರ ಚಳಗೇರಿ್‌” ಶಾಸನವೊಂದು 
ಗಡಿಕಾಳಗವನ್ನು ಉಲ್ಲೇಖಿಸುತ್ತಾ "ಕೋಟೆಯನಾಯ್ದನ ಮಗ ಚವುಡಯನೂ ಮಹಾಜನಂಗಳ 
ಬುಳ್ಳರ್ರ ಆ ಊರ ಪ್ರಜೆಗಳ ಕಾಲ ಬಳಿಯಲು ಸತ್ತಲ್ಲಿ' ಎಂದು ತಿಳಿಸುತ್ತದೆ. ಮೇಲಿನ ಶಾಸನ ಮತ್ತು 
ವೀರಗಲ್ಲುಗಳಲ್ಲಿ ನಾಯ್ಕ ಸಮುದಾಯದ ವೀರರ ವೀರಮರಣವನ್ನು ಉಲ್ಲೇಖಿಸಲಾಗಿದೆ. 


೬.೨.೩ ಸೆಟ್ಟಿ ಸಮುದಾಯದ ವೀರರು 


ವ್ಯಾಪಾರ ವೃತ್ತಿಯನ್ನು ತಮ್ಮ ಜೀವನೋಪಾಯಕ್ಕಾಗಿ ಆಯ್ಕೆ ಮಾಡಿಕೊಂಡವರೇ ಸೆಟ್ಟ(ಶೆಟ್ಟ) 
ಸಮುದಾಯದವರು. ಇವರು ಸರಕುಗಳನ್ನು ತಲೆಯ ಮೇಲೆ ಹೊತ್ತು ಎತ್ತು ಕತ್ತೆ ಕೋಣ ಅಥವಾ 
ಎತ್ತಿನ ಗಾಡಿಗಳ ಮೇಲೆ ಹೇರಿಕೊಂಡು ಪಟ್ಟಣಗಳಿಗೆ ಹೋಗಿ ಅಥವಾ ಸಂತೆಗಳಲ್ಲಿ ವ್ಯಾಪಾರ 
ಮಾಡಿ ಲಾಭ ಗಳಿಸುತ್ತಿದ್ದರು. ಇವರಿಗೆ ಸಂಬಂಧಿಸಿದ ವೀರಗಲ್ಲುಗಳು ಅಧ್ಯಯನ ಪ್ರದೇಶದಲ್ಲಿ 
ಕಂಡುಬರುತ್ತವೆ. ದೇವಿಹೊಸೂರಿನ** ವೀರಗಲ್ಲೊಂದು "ಬಳೆಗಾರ ಪೆರ್ಮಾಡಿ ನಾಯಿಗನ ಮಗ 
ಸರುವ್ವಯ್ಯಸೆಟ್ಟಿ ಕುಳರೆ ಕಾಳೆಗದೊಳೆ ಕಾದಿ ಕೊನ್ನು ತೊಜದು ಸತ್ತು ಸ್ಪರ್ಗಾಲಯಕ್ಕೇರಿದೋನ್‌' 
ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಮರಣ ಹೊಂದಿದ ಸೆಟ್ಟಿ ಸಮುದಾಯದ ವೀರನ ತಂದೆ ಬಳೆಯ 
ವ್ಯಾಪಾರವನ್ನು ಮಾಡುವ ಬಗ್ಗೆ ತಿಳಿದುಬರುತ್ತದೆ. ಹಿರೇಕೋಣತಿ”“ಯ ವೀರಗಲ್ಲೊಂದು "ಕೋಣವತಿ 
ದೊಡ್ಡಮಲ್ಲಿಸೆಟ್ಟಿಯ ಮಗಂ ಕೇತಿಸೆಟ್ಟಿ ಬಟ್ಟೆಯ(ಮಾರ್ಗದ) ಬೆದಲು ಹಿಣ್ಣಂ ಹಿಂದಿಕ್ಕಿ ಪಲರ 
ತಳ್ಲಿಬುದು ಸುರಲೋಕಪ್ರಾಪ್ತನಾದ' ಎಂದು ತಿಳಿಸುತ್ತದೆ. ಇದರಿಂದ ಸೆಟ್ಟಿಗಳು ವ್ಯಾಪಾರದೊಂದಿಗೆ 
ವೀರರಾಗಿ ಹೋರಾಡಿದ ಅಂಶವನ್ನು ತಿಳಿಯಬಹುದು. ಇವರು ತಮ್ಮದೇ ಆದ ಸೈನ್ಯವನ್ನು ಹೊಂದಿರುತ್ತಿದ್ದ 
ಅಂಶ ಪ್ರಾಚೀನ ಕರ್ನಾಟಕದ ಹಲವು ಶಾಸನಗಳಿಂದ ತಿಳಿದುಬರುತ್ತದೆ. 


೬.೨.೪ ಗೌಡ ಸಮುದಾಯದ ವೀರರು 

'ಗಾವುಂಡ' ಎಂದರೆ ಗ್ರಾಮದ ಮುಖ್ಯಸ್ಥ ಎಂದರ್ಥ. ಇವನು ಆಳರಸರ ಗ್ರಾಮದ ಪ್ರತಿನಿಧಿಯಾಗಿ 
ಕಾರ್ಯ ನಿರ್ವಹಿಸುತ್ತಿದ್ದ. ಗ್ರಾಮದ ರಕ್ಷಣೆ ಮತ್ತು ತೆರಿಗೆ ಸಂಗಹ ಇವನ ಮುಖ್ಯ ಕಾರ್ಯಗಳಾಗಿದ್ದವು. 
"ಗಾವುಂಡ' ಎಂಬುದು ಹುದ್ದೆಯನ್ನು ಸೂಚಿಸುತ್ತಿದ್ದು, ಬೇರೆ ಬೇರೆ ಜಾತಿಯವರು ಗಾವುಂಡರಾಗಿ 
ಕಾರ್ಯ ನಿರ್ವಹಿಸುತ್ತಿದ್ದರೆಂದು ಹೇಳಬಹುದು. ಗೌಡರು ಗ್ರಾಮದ ರಕ್ಷಣೆಯ ಜವಾಬ್ದಾರಿ 
ಹೊತ್ತಿರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಆಯುಧ ಹಿಡಿದು ಹೋರಾಡಬೇಕಾಗುತ್ತಿತ್ತು ಬಾಳೂರು" 
ವೀರಗಲ್ಲೊಂದು "ಬಾಳೆಯೂರನಿುಯಲೂರಳವಿನಲು ಮುಂಜಗಾವುಂಡನ ಮಗ ಬಂಮಗಾವುಂಡನ 


೩೪೨ 


ತಂಮ ರಾಮಯ ತಳ್ಲಿಜೆದು ಜಸಮಂ ಕೊಂಡು ಸುರಲೋಕ ಪ್ರಾಪನಾದ' ಎಂದಿದೆ. ಇದೇ 
ವೀರಗಲ್ಲಿನ ಮುಂದಿನ ಭಾಗದಲ್ಲಿ ಹಿರಿಯರೂರನಿಜಿಯಲು ಬಳಸಿರ ಹೆಣುಡೆಯನುಚ್ಛೆ ಕೂರಿಡೆ 
ಮನೆಯ ಹೊಳವಟ್ಟು ಲೋಕ ಹೊಗಳತ್ತಲ್ಲಿಜೆದು ರಾಮಗೌಡ ನೂರಳಿವೆಡೆಯೊಳು' ಎಂದು 
ಉಲ್ಲೇಖಿಸುತ್ತದೆ. ಇಲ್ಲಿ ಬಾಳೂರಿನ ಊರಳಿವಿನಲ್ಲಿ ಗೌಡರ ರಾಮಯ ಹೋರಾಡಿ ಮಡಿದ ವಿಚಾರ 
ಮತ್ತು ಹಿರಿಯನೂರ ಊರಳಿವಿನ "ಪೇಬ್ಬುಯ್ಕಲ್‌'ನಲ್ಲಿ ಸ್ತೀಯರು ಆಶ್ರಯಕ್ಕಾಗಿ ಕೂಗಲು ರಾಮಗೌಡ 
ಹೋರಾಡಿ ಮಡಿದ ಬಗ್ಗೆ ತಿಳಿಯುತ್ತದೆ. ಅಕ್ಕಿಆಲೂರಿನ”” ವೀರಗಲ್ಲೊಂದು "ಶ್ರೀಮಂನ್ನಾಳ್ರಭು 
ಬಾಳೂರ ಕೇಸಪಗಾವುಡನು ಸಮಸ್ತಪಜೆಗಳು ಹನ್ನೆರಡು ಹಿಟುಕಾಣರ ಸಮಕ್ಷದಲ್ಲಿ ಜನದ ಗೆರಸರಪ್ಪಡಗಳು 
ತಾರಳಿವಿನಲಿ ಕಾದಿ ಸುರಲೋಕ ಪ್ರಾಪ್ತನಾದ' ಎಂದು ತಿಳಿಸುತ್ತದೆ. ಬ್ಯಾಡಗಿ”” ತ್ರುಟಿತ ವೀರಗಲ್ಲೊಂದು 
ಬ್ಯಾಡಗಿ ಗ್ರಾಮದ ತುರುಗಳನ್ನು ಅಪಹರಿಸಿಕೊಂಡು ಹೋಗುವಾಗ "ಸೋವಗೌವುಡಂ 
ಮಾರ್ಕ್ಫೊಂಡಿದಿರ್ಚಿ ಪಲಬರಂ ಕೊಂದು ಸುರಲೋಕ ಪ್ರಾಪ್ತನಾದ' ಎಂದು ತಿಳಿಸುತ್ತದೆ. ಇವುಗಳಲ್ಲದೆ 
ಗಾವುಂಡರು ಹಲವಾರು ಪ್ರಸಂಗಗಳಲ್ಲಿ ಹೋರಾಡಿ ಮಡಿದ ವಿವರಗಳನ್ನು ಅಧ್ಯಯನ ಪ್ರದೇಶದ 
ವೀರಗಲ್ಲುಗಳಲ್ಲಿ ಕಾಣಬಹುದಾಗಿದೆ. 


೬ಓ.ಹ.ಆಯುಧ ಜೀವಿಗಳ ಸಂಘ 


ಪ್ರಾಚೀನ ಮತ್ತು ಮಧ್ಯಕಾಲೀನ ಕರ್ನಾಟಕದಲ್ಲಿ ವರ್ತಕರಲ್ಲದೆ ಉಳಿದ ಬೇರೆ ಬೇರೆ ವೃತ್ತಿಗಳವರೂ 
ಸಂಘಗಳನ್ನು ಕಟ್ಟಿಕೊಂಡು ಕಾರ್ಯಪವೃತ್ತರಾಗಿದ್ದರೆಂದು ಕಂಡುಬರುತ್ತದೆ. ಯಾವುದಾದರೂ 
ಕಾರ್ಯವನ್ನು ಕೈಗೊಳ್ಳಬೇಕಾದರೆ ಒಂದು ವೃತ್ತಿ ಅಥವಾ ಜಾತಿಯವರು ಒಟ್ಟಿಗೆ ಸೇರಿ ನಿರ್ಧಾರಕ್ಕೆ 
ಬರುತ್ತಿದ್ದರು. ಇಂಥ ಕೆಲವು ಪ್ರಮುಖ ಉದ್ದೇಶಗಳಿಗಾಗಿ ಅವರಿಗೆ ಸಂಘಗಳ ಅವಶ್ಯಕತೆ ಉಂಟಾಯಿತು. 
ಈ ಸಂಘಗಳನ್ನು "ಶ್ರೇಣಿ'ಗಳೆಂದು ಕರೆಯುತ್ತಿದ್ದರು. ಇವುಗಳು ಜಾತಿಯ ಹೆಸರಿನಲ್ಲಿ ವೃತ್ತಿಯ 
ಹೆಸರಿನಲ್ಲಿ ಇಲ್ಲವೆ ಸಂಖ್ಯೆಯ ಹೆಸರಿನಲ್ಲಿ ಕರೆಯಲ್ಲಡುವುದನ್ನು ಕಾಣುತ್ತೇವೆ.” ಹಾವೇರಿ ಜಿಲ್ಲೆಯ 
ಶಾಸನಗಳಲ್ಲಿ ಮತ್ತು ವೀರಗಲ್ಲುಗಳಲ್ಲಿ ವೀರವೃತ್ತಿಯನ್ನು ಅನುಸರಿಸುವವರು "ಶ್ರೇಣಿಗಳನ್ನು ಕಟ್ಟಿಕೊಂಡಿರುವ 
ವಿಚಾರ ಕಂಡುಬರುತ್ತದೆ. 


ಬಂಟಸಾಸಿರ್ವರು 


ಲೆಂಕರಂತೆ ಸೇನೆಯಲ್ಲಿದ್ದುಕೊಂಡು ತಮ್ಮ ಗ್ರಾಮದ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತವರು 
ಬಂಟರು. "ಬಂಟಸಾಸಿರ್ವರು' ಎಂಬುದು ಬಂಟರು ಕಟ್ಟಿಕೊಂಡ ಸಂಘವಾಗಿದೆ. ತಾವು ನೆಲೆಸಿದ 
ಗ್ರಾಮದ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದಾಗ, ವೈರಿಗಳನ್ನು ಹಿಮ್ಮೆಟ್ಟಿಸಿ, ಗ್ರಾಮದ ಸಂಪತ್ತನ್ನು 
ಗೋವುಗಳನ್ನು ಮತ್ತು ಸ್ತ್ರೀಯರನ್ನು ರಕ್ಷಿಸುವುದು ಇವರ ಕರ್ತವ್ಯವಾಗಿತ್ತು. ಇಂಥ ಬಂಟರಿಗಾಗಿ 
ಮತ್ತು ಸಂಘದ ವೆಚ್ಚಕ್ಟಾಗಿ ಗಾಮಾಧಿಕಾರಿಗಳು ಅಲ್ಲಿಯ ಗ್ರಾಮ ನಿವಾಸಿಗಳಿಂದ ವಂತಿಗೆಯನ್ನು 
ಸಂಗಹಿಸುತ್ತಿದ್ದರು. ಈ ವಂತಿಗೆಯನ್ನು "ಬಂಟವಣ'ವೆಂದು ಕರೆಯಲಾಗುತ್ತಿತ್ತು ಈ ಹಣದಿಂದ 
ಭೂಮಿಯನ್ನು ಕೊಂಡು ಮೃತಪಟ್ಟ ಬಂಟರ ಕುಟುಂಬಗಳ ಜೀವಿತಕ್ಕಾಗಿ ನೀಡಲಾಗುತ್ತಿತ್ತು.”” 


೩೪೩ 


ಕ್ರಿಶ೧೧೨೬ರ ಆರನೆಯ ವಿಕಮಾದಿತ್ಯ್ಕನ ಕಾಲಾವಧಿಯ ತಿಳವಳ್ಳಿ" ವೀರಗಲ್ಲೊಂದು 
"ಶ್ರೀಮನುಮಹಾಗ(ಹಾ)(ರ) ತಿಳಿವಳ್ಳಿಯ(ಮಂನೆ)ಯ ಮಹಾರಾಜನವರು ಕೊಣ್ಣು(ಪೊ)ಪ, ಸಾಸಿರ್ವ 
ಬೆಸದಿ ಕೊಬ್ಬಳಿವ ಪ(ಜೆ) ಮೆಚ್ಚಗಂಡ ಮಾರ್ಕ್ಕೊಳ್ಳರಗ(೦ಡ) ಬಂಟ ಸಾಸಿರ್ವೃರ, (ಬಂ(ಣ್ಣ) 
ಮೊಸಳೆಯ ಬಂಮ ತುಳುವ (ವಂಸ ಬಿಪಂ), ಕಾದು ಸುರಲೋಕ ಪ್ರಾಪ್ತನಾದ' ಎಂದು ಉಲ್ಲೇಖಿಸುತ್ತದೆ. 
ಇದು ಮನ್ನೇಯ ಮಹಾರಾಜನೆಂಬುವವನು ತಿಳವಳ್ಳಿಯ ತುರುಗಳನ್ನು ಅಪಹರಿಸುತ್ತಿರುವಾಗ ಸ್ಥಳೀಯ 
'ಬಂಟಸಾಸೀರ್ವೃರ”' ಬಂಣ್ಣನಾದ ಮೊಸಳೆಯ ಬಂಮನು ಹೋರಾಡಿ ಮರಣ ಹೊಂದಿದ ವಿಷಯವನ್ನು 
ತಿಳಿಸುತ್ತದೆ. ಕ್ರಿಶ. ೧೧೪೧ರ ತಿಳವಳ್ಳಿ**ಯ ಇನ್ನೊಂದು ಶಾಸನವು "ತಿಳಿವಳ್ಳಿಯಶೇಷಮಹಾಜನಂಗಳು 
ಕಲ್ಲಂ ಕೊಟ್ಟರು ಆಯಿನೂರ್ವೃರ ಪುತ್ರ ಕೋಣವತ್ತಿಯ ಕೇತವೆಯ ಮಗ ದೇವಿಸೆಟ್ಟಿಯ ತಮ್ಮ 
ಬೊಪ್ಪ ರೌದ್ರ ಸಂವತ್ಸರದ ತಳಿರಮವಾಸೆ ಸೋಮವಾರ ಸೂರ್ಯ್ಯಗಹಣ ನಿಮಿತ್ತವಾಗಿ ಪ್ರಾಣಮಂ 
ತ್ಯಾಗಮಾಡಿ ಸೂರ್ಯ್ಯಲೋಕ ಪ್ರಾಪ್ತನಾದ॥ ಇಂತೀಕಲ್ಲಂ ಬಂಟಸಾಸಿರ್ವರ ಧರ್ಮವಂ ಶ್ರೀ 
ಬಂಟೇಶ್ನರದೇವರಲ್ಲಿ ನಿಲ್ಲಿಸಿ” ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ಬೊಪ್ಪನು ಸೂರ್ಯಬಲಿಯಾದ 
ವಿಚಾರವಿದೆ. ಹೀಗೆ ಆತ್ಮಬಲಿದಾನಗೈದ ಬೊಪ್ಪನ ಸ್ಮರಣೆಗಾಗಿ ತಿಳಿವಳ್ಳಿಯ ಶೇಷಮಹಾರಾಜನರು 
ಕಲ್ಲನ್ನು ಕೊಟ್ಟರು. ಆ ಕಲ್ಲನ್ನು ಬಂಟಸಾಸಿರ್ವರು ಬಂಟೇಶ್ವರ ದೇವಾಲಯದ ಮುಂದೆ ನಿಲ್ಲಿಸಿದ 
ಬಗ್ಗೆ ತಿಳಿದುಬರುತ್ತದೆ. ಲೆಂಕಸಾಸಿರ್ವರು ಲೆಂಕೇಶ್ವರ ದೇವಾಲಯವನ್ನು ನಿರ್ಮಿಸಿದಂತೆ, 
ಬಂಟಸಾಸಿರ್ವರು ಬಂಟೇಶ್ವರ ದೇವಾಲಯ ನಿರ್ಮಿಸಿದ ಅಂಶ ಈ ಶಾಸನದಿಂದ ತಿಳಿದುಬರುತ್ತದೆ. 
ಇದೇ ಗ್ರಾಮದ ಮತ್ತೊಂದು ಶಾಸನವು ಸಾಸಿರ್ವರ ಪುತ್ರ ಸಾಡಿಯ ಸಿಂಗಣ್ಣನು ಹಿರಿಯ ಏತದ 
ಹೆಬ್ಬರಿಯನ್ನು ಮತ್ತು ಕೋನೆಕಾರ ಬೋಚಣ್ಣನು ಗದ್ದೆಯನ್ನು ತಿಳುವಳ್ಳಿಯ ಬಂಟೇಶ್ವರ ದೇವರಿಗೆ 
ದತ್ತಿಬಿಟ್ಟ ಬಗ್ಗೆ ತಿಳಿಸುತ್ತದೆ.”” ಅಲ್ಲದೆ ಬಂಟಸಾಸಿರ್ವರು ತಿಳುವಳ್ಳಿಯಲ್ಲಿರುವ ಪಿರಿಯಕೆರೆಯ ಕಲ್ಕಟ್ಟೆಗೆ 
ವರಿಶಕಾಳಳೂಂದು ಪಣವ ಬಿಟ್ಟ ಬಗ್ಗೆ ಮತ್ತೊಂದು ಶಾಸನ ತಿಳಿಸುತ್ತದೆ.” ಕನವಳ್ಳಿಯ ವೀರಗಲ್ಲೊಂದು 
"ಎಅಕಗಾವುಡನ ಬಂ(ಟ) ಎಡವ ಬಂಮ ಕುದುರೆಯ ಮೇಲಾಳುಮಂ ಕೊನ್ನು ತನ್ನ ಜೋಳವಾಳಿ 
ಮೆರೆದನು” ಎಂದು ತಿಳಿಸುತ್ತದೆ.” 


'ಬಂಟ ಸಾಸಿರ್ವರು' ಎಂಬ ಪಾರಿಭಾಷಿಕ ಪದವನ್ನು ಡಾ.ಆರ್‌.ಎಸ್‌. ಗುರುವ ಅವರು 
ಇದೊಂದು ಆಯುಧ ಜೀವಿಗಳ ಸಂಘವೆಂದು ವ್ಯಾಖ್ಯಾನಿಸುತ್ತಾರೆ. ಅಲ್ಲದೆ "ಲೆಂಕಸಾಸಿರ್ವರು” 
ಮತ್ತು "ಬಿಲ್ಲಮುನ್ನೂರ್ವರು' ಎಂಬ ಇನ್ನೆರಡು ಆಯುಧ ಜೀವಿಗಳ ಸಂಘಗಳನ್ನು ಅವರು 
ಗುರುತಿಸುತ್ತಾರೆ.” ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ಇದಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿಗಳು 
ದೊರೆಯುತ್ತವೆ. ಹಿರೇಕೆರೂರು ತಾಲೂಕಿನ ಅಬಲೂರು ಗಾಮದಲ್ಲಿ ಬಿಲ್ಲೇಶ್ವರ(ಬಿಲಸ್ತದೇವರು) 
ದೇವಾಲಯವಿದ್ದು, ಇದು ಗರ್ಭಗೃಹವನ್ನು ಮಾತ್ರ ಹೊಂದಿದೆ. ಪುರಾತನವಾದ ಈ ದೇವಾಲಯವು 
ದಿನ್ನೆಯೊಂದರ ಮೇಲಿದೆ. ಹಾನಗಲ್ಲು ಪಟ್ಟಣದ ಕೆರೆಯ ಹತ್ತಿರ ಕ್ರಿಶ.ಸು. ಹನ್ನೆರಡನೆಯ ಶತಮಾನದ 
ಕಲ್ಯಾಣ ಚಾಲುಕ್ಕರ ಶೈಲಿಯ ಬಿಲ್ಲೇಶ್ಷರ ದೇವಾಲಯವಿದೆ. ಈ ಗ್ರಾಮದ ಶಾಸನವೊಂದು (ಕಿ.ಶ. 
೧೧೧೯) ಬಿಲ್ಲೇಶ್ವರ ದೇವರಿಗೆ ದತ್ತಿಬಿಟ್ಟ ಬಗ್ಗೆ ತಿಳಿಸುತ್ತದೆ.” ರಾಣೇಬೆನ್ನೂರು ತಾಲೂಕಿನ ಬಿಲ್ಲಹಳ್ಳಿಯಲ್ಲಿ 


ಷಿ೪೪ 


ಕ್ರಿಶ.ಸು. ಹನ್ನೆರಡು-ಹದಿಮೂರನೆಯ ಶತಮಾನಕ್ಕೆ ಸೇರಿದ ಕಲ್ಯಾಣ ಚಾಲುಕ್ಕರ ಶೈಲಿಯಲ್ಲಿರುವ 
ಬಿಲ್ಲೇಶ್ವರ ದೇವಾಲಯವಿದೆ. ಇದನ್ನು ಗಮನಿಸಿದರೆ ಪ್ರಸ್ತುತ ಅಧ್ಯಯನ ಪ್ರದೇಶದ ಹಲವಾರು 
ಕಡೆಗಳಲ್ಲಿ ಬಿಲ್ಲುಗಾರರು ಮತ್ತು ಅವರ ಸಂಘಗಳು ಅಸಿತ್ನದಲ್ಲಿದ್ದ ಬಗ್ಗೆ ಸ್ಪಷ್ಟವಾಗುತ್ತದೆ. ಅಲ್ಲದೆ 
ಸಾತೇನಹಳ್ಳಿಯ ವೀರಗಲ್ಲೊಂದು ಮಹಾಮಂಡಳೇಶ್ನರ ಕಾಮದೇವರಸನು ಕಲ್ಲಿಗೊಡ್ಡೆಯ ಮೇಲೆ 
ದಾಳಿ ಮಾಡಿದಾಗ ಲೆಂಕ ಕಬ್ಬಲಚೆಟ್ಟ ಎಂಬುವವನು ಯುದ್ದದಲ್ಲಿ ಅನೇಕರನ್ನು ಕೊಂದು ಸ್ಪರ್ಗಸ್ತನಾದ 
ಬಗ್ಗೆ ತಿಳಿಸುತ್ತದೆ. ಗುಡ್ಡದಆನ್ನೇರಿನಯ ವೀರಗಲ್ಲೊಂದು ಲೆಂಕನೊಬ್ಬನನ್ನು ಉಲ್ಲೇಖಿಸುತ್ತದೆ. 
ಲೆಂಕರು ಸ್ವಾಮಿಕಾರ್ಯಕ್ಕೆ ಪ್ರಾಣ ಕೊಡುವವರಾಗಿದ್ದು ಮೇಲಿನ ಉಲ್ಲೇಖಗಳು ಅಧ್ಯಯನ ಪ್ರದೇಶದಲ್ಲಿ 
ಲೆಂಕರು ಜೀವಿಸಿದ್ದು, ಅವರ ಸಂಘಗಳು ಇದ್ದಿರಬಹುದೆಂದು ಊಹಿಸಬಹುದು. 


೬.೪ ಸ್ಥಾರಕಶಿಲ್ಲಗಳೆಲ್ಲ ಸಂಕೇತಗಳು 


'ಸಂಕೇತ' ಎಂಬ ಶಬ್ದವು ಬೇರೆ ಬೇರೆ ಅರ್ಥಗಳನ್ನು ಹೊಂದಿದೆ. ಏನನ್ನಾದರೂ ತೋರಿಸುವ 
ಚಿಹ್ನೆ ಅಥವಾ ಸನ್ನೆ ಸೂಚನೆ, ಅಪ್ಪತ್ಯಕ್ಷ ಸೂಚನೆ, ಒಂದು ಗುರುತನ್ನು ಸಂಕೇತ ಎಂದು ಹೇಳಬಹುದು." 
"ವಿಶಾಲಾರ್ಥವನ್ನು ತಿಳಿಸುವ ನಿರ್ದಿಷ್ಟ ಚಿಹ್ನೆಗಳೇ ಸಂಕೇತ” ಎಂಬ ವ್ಯಾಖ್ಯಾನವಿದೆ. ವಸ್ತುವಿನ 
ಗುಣವನ್ನು ವಿಶೇಷ ಅರ್ಥದೊಂದಿಗೆ ತಿಳಿಸುವ, ಅಂತರಾರ್ಥವನ್ನು ಹೊಂದಿರುವ, ನೋಡಿದ 
ತಕ್ಷಣ ಮನದಲ್ಲಿ ಒಂದು ವಿಶಿಷ್ಟ ಮನೋಭಾವ ಮೂಡುವ ಸಂಕ್ಷೇಪ ಗುರುತುಗಳನ್ನು ಸಂಕೇತಗಳು 
ಎಂದು ವಿವರಿಸಬಹುದು. ಹಾಗೆ ನೋಡಿದರೆ ಭಾಷೆ ಮತ್ತು ಲಿಪಿಯ ಮೂಲವು ಸಂಕ್ಷೇಪಗಳಿಂದಲೇ 
ಪಾರಂಭವಾಯಿತು. ಸಂಕೇತಗಳು ಒಂದು ಪ್ರದೇಶದಿಂದ ಇನ್ನೊಂದು ಪುದೇಶಕ್ಕೆ ಒಂದು ಜನಾಂಗದಿಂದ 
ಇನ್ನೊಂದು ಜನಾಂಗಕ್ಕೆ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಬದಲಾವಣೆಗೊಳ್ಳುತ್ತವೆ. ಇವು 
ಆಯಾ ಧರ್ಮ, ಸಮಾಜ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ರೂಪಗೊಂಡಿರುತ್ತವೆ. ಶಾಸನಗಳು 
ಆಯಾ ಸಮಕಾಲೀನ ಸಮಾಜ ಮತ್ತು ಧರ್ಮದ ಸಂಸ್ಕೃತಿಯನ್ನು ಪ್ರತಿಫಲಿಸುವುದರಿಂದ ಅವುಗಳ 
ಅಧ್ಯಯನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು. ಶಾಸನಪಾಠದಿಂದ ಹೇಳಲಾಗದ ಹಲವಾರು 
ವಿಷಯಗಳನ್ನು ಶಿಲಮಾಧ್ಯಮದಿಂದ ಹೇಳಲು ಪ್ರಾರಂಭಿಸಲಾಯಿತು. ಇದು ಸ್ನಾರಕಶಿಲ್ಲಗಳ ಉಗಮಕ್ಕೆ 
ಕಾರಣವಾಯಿತು. ಇಲ್ಲಿ ಶಿಲ್ಪಗಳಿಗೆ ನಿಜವಾಗಿಯೂ ಸವಾಲಾಗಿದ್ದು ಸ್ಮಾರಕ ಶಿಲೆಗಳಲ್ಲಿ ನಿರೂಪಿಸಬೇಕಾದ 
ವೀರನ ಶೌರ್ಯ, ತ್ಯಾಗ, ಬಲಿದಾನ, ಮಹಾಸತಿಯರ ಆದರ್ಶಗುಣ, ಭಕ್ಷರ ಪಾರಮಾರ್ಥಿಕ 
ಭಾವನೆಗಳನ್ನು ಎಲ್ಲರಿಗೂ ಅರಿವಾಗುವಂತೆ ಶಿಲ್ಲಗಳಲ್ಲಿ ದೃಶ್ವೀಕರಿಸಬೇಕಾದದ್ದು. ಶಿಲಮಾಧ್ಯಮದಲ್ಲಿ 
ಹಲವಾರು ಮಿತಿಗಳಿರುವುದರಿಂದ ಹೇಳಬೇಕಾದ ವಿಷಯವನ್ನು ಜನರ ಮನಮುಟ್ಟುವಂತೆ ತಿಳಿಸಲು 
ಕೆಲವು ಸಂಕೇತಗಳನ್ನು ಬಳಸಲಾಯಿತು. ಇಂಥ ಸಂಕೇತಗಳನ್ನು ಹೊಂದಿರುವ ಅನೇಕೆ ಸ್ನಾರಕಶಿಲ್ಲಗಳು 
ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ಕಂಡುಬರುತ್ತವೆ. ಅವುಗಳನ್ನು ವೀರಗಲ್ಲುಗಳಲ್ಲಿಯ ಸಂಕೇತಗಳು, 
ಧಾರ್ಮಿಕ ಆತ್ಮಬಲಿದಾನಶಿಲ್ಲಗಳಲ್ಲಿಯ ಸಂಕೇತಗಳು ಮತ್ತು ಮಾಸ್ತಿಕಲ್ಲುಗಳಲ್ಲಿಯ ಸಂಕೇತಗಳು 
ಎಂದು ವಿಭಾಗಿಸಿಕೊಂಡು ವಿವರಿಸಲಾಗಿದೆ. 


೩೪೫ 


ವೀರಗಲ್ಲುಗಳಲ್ಲಿಯ ಸಂಕೇತಗಳು 


ಇಡೀ ವೀರಗಲ್ಲು ಶಿಲ್ಲವೇ ಒಂದು ರೀತಿಯ ಸಾಂಕೇತಿಕ ಸ್ನಾರಕವಾಗಿದೆ. ಇದರ ಮೊದಲ 
ಹಂತ ವೀರನು ಶತ್ರುಪಡೆಯೊಂದಿಗೆ ಹೋರಾಡಿ ಮಡಿದ ವಿಚಾರವನ್ನು ಸಂಕೇತಿಸಿದರೆ, ಎರಡನೆಯ 
ಹಂತವು ವೀರನನ್ನು ಅಪ್ಪರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುವುದನ್ನು ಸಂಕೇತಿಸುತ್ತದೆ ಹಾಗೂ ಮೂರನೆಯ 
ಹಂತವು ವೀರನು ಸ್ಪರ್ಗದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿರುವುದನ್ನು ಸಂಕೇತಿಸುತ್ತದೆ. ಹಾಗಾಗಿಯೇ 
ಬಹುಪಾಲು ವೀರಗಲ್ಲುಗಳಲ್ಲಿ *ಜಿತೇನ ಲಭ್ಯತೇ ಲಕ್ಷ್ಮೀ ರ್ಮತೇನಾಪಿ ಸುರಾಂಗನಾ ಕ್ಷಣ ವಿದ್ಧಂಸಿನಿ 
ಕಾಯೆ ಕಾ ಚಿಂತಾ ಮರಣೇ ರಣೇ” ಎಂಬ ಶ್ಲೋಕವು ಕಂಡುಬರುತ್ತದೆ. ಇಲ್ಲಿ ಶಿಲ್ಲಿಯು ಮೊದಲ 
ಹಂತದಲ್ಲಿ ವೀರರಸವನ್ನು, ಎರಡನೆಯ ಹಂತದಲ್ಲಿ ಶೃಂಗಾರರಸವನ್ನು ಮತ್ತು ಮೂರನೆಯ ಹಂತದಲ್ಲಿ 
ಶಾಂತರಸವನ್ನು ನಿರೂಪಿಸಿರುವ ರೀತಿ ಅಮೋಘವಾದುದು. ತಾನು ಕಣ್ಣಾರೆ ಕಂಡ ಸಮಕಾಲೀನ 
ನೈಜ ಘಟನೆಗಳ ಹಿನ್ನೆಲೆಯಲ್ಲಿ ಶಿಲಿಯು ತುರುಗಾಳಗವನ್ನೋ, ಪೇಬ್ದಯ್ಕಲ್ಲ್‌ನ್ನೋ, ಕೋಟಿ ಕಾಳಗವನ್ನೋ, 
ಬೇಟೆಯ ಸನ್ನಿವೇಶವನ್ನೋ ವೀರಗಲ್ಲುಗಳಲ್ಲಿ ಸಾಂಕೇತಿಕವಾಗಿ ಮೂಡಿಸಲು ಪ್ರಯತ್ನಿಸಿರುತ್ತಾನೆ. 
ಅಂತಹ ಕೆಲವು ಸಂಕೇತಗಳನ್ನು ಇಲ್ಲಿ ವಿವರಿಸಲಾಗಿದೆ. 


ವೀರಗಲ್ಲುಗಳಲ್ಲಿರುವ ತುರುಗಳು 


ಪಶುಗಳಿಲ್ಲದ ಗ್ರಾಮೀಣ ಜನರ ಬದುಕೇ ಇಲ್ಲ ಎಂಬ ಕಾಲವೊಂದಿತ್ತು ದನ-ಕರುಗಳು 
ಪ್ರಾಚೀನ ಕಾಲದಿಂದಲೂ ಮಾನವನಿಗೆ ಸಹಾಯಕ ಜೀವಿಗಳಾಗಿದ್ದು, ಆತನ ಕೃಷಿಯ ಅತ್ಯಾವಶ್ಯಕ 
ಸಾಧನಗಳಾಗಿದ್ದವು. ಪ್ರಾಚೀನ ಕಾಲದಲ್ಲಿ ಪಶುಗಳನ್ನು ಸಂಪತ್ತೆಂದು, ಗೌರವದ ಸಂಕೇತವೆಂದು 
ಪರಿಗಣಿಸಲಾಗಿತ್ತು. ಇದರ ಪರಿಣಾಮವಾಗಿ ಅವುಗಳ ಪಾಲನೆ ಪೋಷಣೆಯ ಅಗತ್ಕತೆಯೊಂದಿಗೆ 
ಅವುಗಳ ರಕ್ಷಣೆಯೂ ಅತ್ಯಂತ ಮುಖ್ಯವಾಯಿತು. ಪಶುಪಾಲನೆಯು ಆರ್ಥಿಕ ಮೂಲದ ಮುಖ್ಯ 
ಒರತೆಯಾದಂತೆ ಅವುಗಳನ್ನು ಕದಿಯುವ, ಅಪಹರಿಸುವ ಪವೃತ್ತಿ ಹೆಚ್ಚಾಗತೊಡಗಿತು. ಹಾಗಾಗಿ 
ಗಾಮದಲ್ಲಿ ದನಗಳ ರಕ್ಷಣೆಗಾಗಿ ಯುವಕರ ಒಂದು ಗುಂಪು ಸದಾಕಾಲ ಜಾಗೃತವಾಗಿರುವಂತಾಯಿತು. 
ಪ್ರಾಣವನ್ನು ಕೊಟ್ಟಾದರೂ ಸರಿ ತುರುಗಳನ್ನು ಅಪಹರಿಸಲು ಬಿಡುವುದಿಲ್ಲವೆಂಬ ವೀರರು ಒಂದು 
ಕಡೆಯಾದರೆ, ಪ್ರಾಣ ನೀಗಿದರೂ ಸರಿ ತುರುಗಳನ್ನು ಅಪಹರಿಸಲೇಬೇಕು ಎಂಬ ಪ್ರತಿವೀರರು 
ಇನ್ನೊಂದು ಕಡೆ ಇಂಥ ಪ್ರಸಂಗಗಳಲ್ಲಿ ಮಡಿದ ವೀರರಿಗಾಗಿ ನಿರ್ಮಿಸಿದ ಸ್ನಾರಕಶಿಲ್ಲಗಳೇ "ತುರುಗೋಳ್‌' 
ವೀರಗಲ್ಲುಗಳು. ಕರ್ನಾಟಕದಲ್ಲಿ ಇದುವರೆಗೂ ಸುಮಾರು ೪೫೦ಕ್ಕೂ ಹೆಚ್ಚು ತುರುಗಾಳಗದ ಶಾಸನಗಳು 
ಪ್ರಕಟವಾಗಿವೆಯಾದರೂ ಪ್ರಕಟಗೊಂಡಿರುವುದು ಅವುಗಳ ಶಾಸನಪಾಠಗಳೇ ವಿನಹ ಶಾಸನಶಿಲ್ಲಗಳಲ್ಲ. 
ಒಂದು ಹಂತದಿಂದ ಏಳು ಹಂತಗಳವರೆಗೆ ಶಿಲ್ಪವಿರುವ ತುರುಗಾಳಗದ ವೀರಗಲ್ಲುಗಳು ಕಂಡುಬರುತ್ತವೆ.“ 
ಇವುಗಳಲ್ಲಿರುವ ಸಂಕೇತಗಳು ಅರಿಯಲು ಶಾಸನಫಲಕದಲ್ಲಿರುವ ಶಿಲ್ಪ ಮುಖ್ಯವೇ ಹೊರತು 


ಶಾಸನಪಾಠವಲ್ಲ. 


೩೪೬ 


ವೀರಗಲ್ಲುಗಳ ಹೋರಾಟದ ಹಂತದಲ್ಲಿ ಫಲಕದ ಯಾವುದಾದರೂ ಒಂದು ಕಡೆ ದನಗಳು 
ನಿಂತಿರುವಂತೆ ಚಿತ್ರಿಸಿರುತ್ತಾರೆ. ಆರಂಭದ ವೀರಗಲ್ಲುಗಳು ಒಂದೇ ಹಂತದಲ್ಲಿದ್ದು, ಇಲ್ಲಿ ವೀರನನ್ನು 
ದೊಡ್ಡದಾಗಿ ಕಂಡರಿಸಿ ಅವನ ಹಿಂದೆ ಮೂಲೆಯಲ್ಲಿ ಚಿಕ್ಕದಾಗಿ ತುರುಗಳನ್ನು ಕೆತ್ತಲಾಗುತ್ತಿತ್ತು. 
ನಂತರದ ತುರುಗೋಳ್‌ ವೀರಗಲ್ಲುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಹಂತಗಳು ಕಂಡುಬಂದಿದ್ದು, ಅವುಗಳ 
ಹೋರಾಟದ ಹಂತದಲ್ಲಿ ವೀರನ ಹಿಂಬದಿಯಲ್ಲಿ ತುರುಗಳನ್ನು ಚಿಕ್ಕದಾಗಿ ಕಂಡರಿಸಿರುವುದನ್ನು 
ಕಾಣಬಹುದು. ಶತ್ರುಗಳು ಅಪಹರಿಸಿಕೊಂಡು ಹೋಗುತ್ತಿರುವ ತುರುಗಳನ್ನು ರಕ್ಷಿಸಿ, ವೈರಿಪಡೆಗೆ 
ಅಡ್ಡನಿಂತು ಹೋರಾಡುತ್ತಿರುವುದನ್ನು ಇದು ಸಂಕೇತಿಸುತ್ತದೆ. ಹಾವೇರಿ ಜಿಲ್ಲೆಯಲ್ಲಿ ಈವರೆಗೆ ಸುಮಾರು 
೧೨೨ ತುರುಗೋಳ್‌ ಸಾರಕ ಶಿಲ್ಲಗಳನ್ನು ಗುರುತಿಸಲಾಗಿದ್ದು, ಬಹುಪಾಲು ತುರುಗಾಳಗದ ವೀರಗಲ್ಲುಗಳಲ್ಲಿ 
ವೀರನ ಹಿಂಬದಿಯಲ್ಲಿ ತುರುಗಳನ್ನು ಕಂಡರಿಸಿಲಾಗಿದೆಯಲ್ಲದೆ ಅವು ಯುದ್ದವನ್ನು ವೀಕ್ಷಿಸುತ್ತಾ 
ನಿಂತಿರುವಂತೆ ಚಿತ್ರಿಸಲಾಗಿದೆ. ಇದು ವೀರನು ಶತ್ರುಪಡೆಗೆ ಅಡ್ಡನಿಂತು ಹೋರಾಡಿ ತುರುಗಳನ್ನು 
ರಕ್ಷಿಸುತ್ತಿರುವುದನ್ನು ಸಂಕೇತಿಸುತ್ತದೆ. ಹಾನಗಲ್ಲು ತಾಲೂಕಿನ ಬೈಲವಾಳ, ಕಲಕೇರಿ, ಬಾಳೂರು, 
ಸಂವಸಗಿ, ಬ್ಯಾಡಗಿ ತಾಲೂಕಿನ ಕಾಗಿನೆಲೆ, ಮುತ್ತೂರು, ರಾಣೇಬೆನ್ನೂರು ತಾಲೂಕಿನ ನದಿಹರಳಹಳ್ಳಿ, 
ಗುಡ್ಡದಬೇವಿನಹಳ್ಳಿ, ಶಿಗ್ಗಾಂವಿ ತಾಲೂಕಿನ ಹುಲುಸೋಗಿಗಳಲ್ಲಿ ದೊರೆತಿರುವ "ತುರುಗೋಳ್‌' 
ವೀರಗಲ್ಲುಗಳಲ್ಲಿ, ತುರುಗಳನ್ನು ವೀರನ ಹಿಂಬದಿಯಲ್ಲಿ ಯುದ್ಧದ ದೃಶ್ಯದ ವಿರುದ್ಧ ದಿಕ್ಕಿನಲ್ಲಿ 
ಓಡುತ್ತಿರುವಂತೆ ಕಂಡರಿಸಲಾಗಿದೆ. ಇದು ವೀರನು ತುರುಗಳನ್ನು ರಕ್ಷಿಸಿ ಅವುಗಳನ್ನು ತನ್ನ ರಾಜ್ಯಕ್ಕೆ 
ಹಿಂದಿರುಗಿಸಿದ್ದನ್ನು ಸಂಕೇತಿಸುತ್ತದೆ. ಹಿರೇಕೆರೂರು ತಾಲೂಕಿನ ಹಳೇನಿಡನೇಗಿಲು ತುರುಗೋಳ್‌ 
ವೀರಗಲ್ಲಿನಲ್ಲಿರುವ ತುರುಗಳು ಎದಿರುಬದಿರಾಗಿ ನಿಂತಂತೆ ಚಿತ್ರಿಸಲಾಗಿದೆ. ಇದು ತುರುಗಳು ಭಯಗೊಂಡು 
ನಿಂತಿರುವುದನ್ನು ಸಂಕೇತಿಸುತ್ತದೆ. 


ತುರುಗೋಳ್‌ ಶಿಲ್ಲಗಳಿಗೆ ಅಪವಾದವೆನ್ನುವಂತೆ ವೈರಿಯ ಹಿಂದೆ ತುರುಗಳನ್ನು ಕಂಡರಿಸಿರುವ 
ವೀರಗಲ್ಲೊಂದು ಹಾನಗಲ್ಲು ತಾಲೂಕಿನ ಕೆಲವರಕೊಪ್ಪದಲ್ಲಿದೆ. ಶತ್ರುಗಳಿಂದ ತುರುಗಳನ್ನು ಹಿಂದಕ್ಕೆ 
ಪಡೆಯಲಾಗದೇ ಅಥವಾ ರಕ್ಷಿಸಲಾಗದೆ ವೀರನು ಮರಣಹೊಂದಿದ ಅಂಶವನ್ನು ಇದು ಸಂಕೇತಿಸುತ್ತದೆ. 
ಹಾನಗಲ್ಲು ತಾಲೂಕಿನ ತಿಳವಳ್ಳಿಯ(ಸಧ್ವ ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ. ಮ್ಯೂಜಿಯಂನಲ್ಲಿದೆ) 
ವೀರಗಲ್ಲಿನ ಹೋರಾಟದ ಹಂತದಲ್ಲಿ ವೀರನ ಹಿಂದೆ ಮೂರು ಮತ್ತು ಶತ್ರುಪಡೆಯ ಹಿಂದೆ ಐದು 
ದನಗಳು ಓಡುತ್ತಿರುವಂತೆ ಕಂಡರಿಸಲಾಗಿದೆ. ಹಾವೇರಿ ತಾಲೂಕಿನ ಕಳ್ಳಿಹಾಳದ ತುಟಿತ ವೀರಗಲ್ಲೊಂದರ 
ಯುದ್ದ ಹಂತದಲ್ಲಿ ವೀರನ ಹಿಂದೆ ಮೂರು ತುರುಗಳನ್ನು ವೈರಿಪಡೆಯ ಅಶ್ವಾರೋಹಿಯ ಹಿಂದೆ 
ಮೂರು ತುರುಗಳನ್ನು ಹಾಗೂ ವೀರ ಮತ್ತು ವೈರಿಯ ಹೋರಾಟ ದೃಶ್ಯದ ಮೇಲ್ಲಾಗದಲ್ಲಿ ಮೂರು 
ತುರುಗಳನ್ನು ಕಂಡರಿಸಲಾಗಿದೆ. ಮೇಲಿನ ಎರಡು ಸಂದರ್ಭಗಳಲ್ಲಿ ತುರುಗಳು ಯುದ್ದ ಭೀಕರತೆಯಿಂದಾಗಿ 
ದಿಕ್ಕಾಪಾಲಾಗಿ ಓಡುತ್ತಿರುವುದನ್ನು ಸಂಕೇತಿಸುತ್ತವೆ. ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯ 
ವೀರಗಲ್ಲಿನಲ್ಲಿ ಕೋಟೆಯೊಂದಿಗೆ ತುರುಗಳನ್ನು ಚಿತ್ರಿಸಲಾಗಿದೆ. ಇದೇ ತಾಲೂಕಿನ ಅಬ್ದಲೂರಿನ 
ವೀರಗಲ್ಲಿನಲ್ಲಿ ಕೋಟೆಯ ಮುಖ್ಯದ್ದಾರದ ಮುಂದೆ ತುರುಗಾಳಗದ ಸನ್ನಿವೇಶವನ್ನು ಕಂಡರಿಸಲಾಗಿದೆ. 


೩೪೭ 


ಸದರಿ ತಾಲೂಕಿನ ಕಚವಿ ವೀರಗಲ್ಲಿನ ದೃಶ್ಯದಲ್ಲಿ ಕೋಟೆಯ ಕೆಳಗೆ ದನಗಳನ್ನು ಕೆತ್ತಲಾಗಿದೆ. 
ಇವುಗಳು ರಾಜಧನವೆಂದು ಬಗೆದ ತುರುಗಳನ್ನು ಅಪಹರಿಸಲು ಬಂದ ವೈರಿ ಪಡೆಯನ್ನು ಕೋಟೆಯಲ್ಲಿದ್ದ 
ಅರಸನ ಕಡೆಯ ವೀರರು ಹಿಮ್ಮೆಟ್ಟಿಸಿದ ಅಂಶವನ್ನು ಸಂಕೇತಿಸುತ್ತವೆ. 


ವೀರಗಲ್ಲುಗಳಲ್ಲಿರುವ ನಗ್ಗ, ಅರೆನಗ್ನ ಸ್ತ್ರೀಯರು 


ಸ್ನಾರಕಶಿಲ್ಲಗಳಲ್ಲಿ ಕಂಡುಬರುವ ಇಂತಹ ದೃಶ್ಯಗಳನ್ನು "ಪೇಬ್ಣುಯ್ಕಲ್‌' ಎಂದು ಕರೆಯಲಾಗುತ್ತದೆ. 
ಶಾಸನಗಳಲ್ಲಿ ಇದನ್ನು 'ಪೆಂಡಿರುಡೆಯುರ್ಚಿ” ಎಂದು ಉಲ್ಲೇಖಿಸಲಾಗಿದೆ. ಸಾಮಾನ್ಯವಾಗಿ ಊರಳಿವಿನ 
ಸಮಯದಲ್ಲೇ ಹೆಚ್ಚು ಉಡೆಉರ್ಚ್ಹುವ ಪ್ರಸಂಗಗಳಾಗುತ್ತಿದ್ದವು. ಕನ್ನಡದಲ್ಲಿ ಈವರೆಗೆ ಪೇಣ್ಣುಯ್ಯಲ್‌ಗೆ 
ಸಂಬಂಧಿಸಿದ ೪೬ ಶಾಸನಗಳು ಲಭ್ಯವಾಗಿವೆ ಎಂದು ಡಾ.ಡಿ.ವಿ. ಪರಮಶಿವಮೂರ್ತಿಯವರು 
ತಿಳಿಸುತ್ತಾರೆ.” ಹಾವೇರಿ ಜಿಲ್ಲಯಲ್ಲಿ ಈವರೆಗೆ ಪೇಬ್ಣುಯ್ಕಲ್‌ಗೆ ಸಂಬಂಧಿಸಿದ ಒಟ್ಟು ೧೬ ಸ್ನಾರಕಶಿಲ್ಲಗಳು 
ಲಭ್ಯವಾಗಿದ್ದು, ಅವುಗಳೆಲ್ಲವೂ ಶಾಸನಸಹಿತ ವೀರಗಲ್ಲುಗಳೆಂಬುದು ವಿಶೇಷ. ಹಾವೇರಿ ಜಿಲ್ಲೆಯ 
ಬಾಳಂಬೀಡು, ಮುತ್ತೂರು, ಬಾಳೂರು ಮತ್ತು ಸರ್ವಂದಗಳಲ್ಲಿ ದೊರೆತ ವೀರಗಲ್ಲುಗಳು 
ಊರಳಿವಿನೊಂದಿಗೆ ಪೇಬ್ಣುಯ್ಯಲ್‌ ಪ್ರಸಂಗಗಳನ್ನು ಉಲ್ಲೇಖಿಸುತ್ತವೆ. ಅಲ್ಲದೆ ಜಿಲ್ಲೆಯ ಒಂಭತ್ತು 
ವೀರಗಲ್ಲುಗಳು ಪೆ್ಣುಯ್ಕಲ್‌ನೊಂದಿಗೆ ತುರುಗಾಳಗವನ್ನು ಉಲ್ಲೇಖಿಸುವುದು ವಿಶಿಷ್ಠವೆನಿಸುತ್ತದೆ. 
ಪೇಣ್ಣುಯ್ಯಲ್‌ ಶಿಲ್ಲಗಳ ಯುದ್ಧ ಹಂತದಲ್ಲಿ ಸ್ತೀಯರು ನಗ್ನರಾಗಿ ನಿಂತಿರುವಂತೆ, ಇಲ್ಲವೆ ಸ್ತ್ರೀಯರು 
ತಮ್ಮ ಮಕ್ಕಳೊಂದಿಗೆ ನಗ್ನರಾಗಿ ಅಥವಾ ಅರೆನಗ್ನರಾಗಿ ಕೆದರಿದ ಕೇಶದೊಂದಿಗೆ ನಿಂತಿರುವಂತೆ 
ಕಂಡರಿಸಲಾಗಿರುತ್ತದೆ. ಕೆಲವೊಮ್ಮೆ ಅವರು ನಾಚಿಕೆ-ಅವಮಾನದಿಂದ ತಮ್ಮ ಮರ್ಮಾಂಗಗಳನ್ನು 
ಕೈಗಳಿಂದ ಮುಚ್ಚಿಕೊಂಡು ನಿಂತಿರುವ ದೃಶ್ಯಗಳನ್ನು ಗಮನಿಸಬಹುದಾಗಿದೆ. ಇದು ಶತ್ರುಗಳು ಅವರನ್ನು 
ವಧವೆಯರನ್ನಾಗಿಸುತ್ತಿದ್ದುದೇ ಅಲ್ಲದೇ ಅವರ ಮೇಲೆ ಅತ್ಕಾಚಾರವೆಸಗುತ್ತಿದ್ದರು ಮತ್ತು ಲೈಂಗಿಕ 
ಕಿರುಕುಳ ನೀಡುತ್ತಿದ್ದರು ಎಂಬುದನ್ನು ಸಂಕೇತಿಸುತ್ತದೆ. ಡಾ. ಚಿದಾನಂದಮೂರ್ತಿಯವರು 
ತುರುಗಳನ್ನು ಕದಿಯಲು ಅಥವಾ ಊರನ್ನು ಕೊಳ್ಳೆ ಹೊಡೆಯಲು ಬಂದವರು, ಆ ಊರಿನ 
ಹೆಂಗಸರ ವಸ್ತಗಳಿಗೆ ಕೈಹಾಕುತ್ತಿದ್ದರು. ಸ್ತೀಯರ ವಸ್ತಗಳಿಗೆ ಕೈಹಾಕುವುದು ಒಂದು ಬಗೆಯ 
ಸವಾಲು ಇದ್ದಂತೆ. ತಾವು ವೈರಿಯನ್ನು ನಿರ್ಣಾಯಕವಾಗಿ ಸೋಲಿಸಿದ್ದಕ್ಕೆ ಅದು ಸ್ಪಷ್ಟವಾದ ಸಂಕೇತವೂ 
ಹೌದು. ಆ ಮುಖಾಂತರ ಯುದ್ದವನ್ನು ಸಾರುತ್ತಿದ್ದರು ಎಂದು ಹೇಳುತ್ತಾರೆ." 


ಹಾನಗಲ್ಲು ತಾಲೂಕಿನ ಚಿಕ್ಕಣಜಿ ಗ್ರಾಮದಲ್ಲಿ ದೊರೆತ ವೀರಗಲ್ಲೊಂದರ ಯುದ್ದ ಹಂತದಲ್ಲಿ 
ಭರ್ಚಿ ಹಿಡಿದು ಹೋರಾಡುತ್ತಿರುವ ವೀರನ ಹಿಂದೆ ಐದು ತುರುಗಳನ್ನು ಕಂಡರಿಸಿದ್ದು, ಅವುಗಳ 
ಮೇಲೆ ಮೂಲೆಯಲ್ಲಿ ಸ್ತ್ರೀಯೊಬ್ಬಳು ಅರೆನಗ್ನವಾಗಿ ನಿಂತಿರುವಂತೆ ಕೆತ್ತಲಾಗಿದೆ. ಇದೇ ಗ್ರಾಮದ 
ಇನ್ನೊಂದು ವೀರಗಲ್ಲಿನ ಹೋರಾಟದ ಹಂತದಲ್ಲಿ ಭಲ್ಲೆ ಹಿಡಿದು ಶತ್ರುಗಳೊಂದಿಗೆ ಹೋರಾಡುತ್ತಿರುವ 
ವೀರನ ಹಿಂದೆ ಕೆಳಭಾಗದಲ್ಲಿ ಪರಸ್ಪರ ತೋಳುಗಳಿಂದ ತಮ್ಮ ಭುಜಗಳನ್ನು ಬಳಸಿ ನಿಂತಿರುವ 
ಇಬ್ಬರು ಸ್ತೀಯರ ಅರೆನಗ್ನ ಶಿಲ್ಪಗಳಿವೆ. ಇದೇ ತಾಲೂಕಿನ ಹಿರೆಹುಲ್ಲಾಳದ ಬೃಹತ್‌ ವೀರಗಲ್ಲಿನ 
ಪ್ರಥಮ ಹಂತದಲ್ಲಿ ವೀರರಿಬ್ಬರು ಪತ್ಕೇಕವಾಗಿ ಶತುಗಳೂಂದಿಗೆ ಹೋರಾಡುತ್ತಿರುವಂತೆ ಕಂಡರಿಸಲಾಗಿದ್ದು, 


೩೪೮ 


ಫಲಕದ ಬಲ ಅಂಚಿನ ಕೆಳಭಾಗದಲ್ಲಿ ತುರುಗಳನ್ನು ಮತ್ತು ಅವುಗಳ ಮೇಲ್ಭಾಗದಲ್ಲಿ ನಗ್ಗಸ್ಥಿತಿಯಲ್ಲಿರುವ 
ಇಬ್ಬರು ಸ್ತ್ರೀಯರನ್ನು ಚಿಕ್ಕದಾಗಿ ಕಂಡರಿಸಲಾಗಿದೆ. ಸದರಿ ತಾಲೂಕಿನ ಯಳ್ಳೂರು ಗ್ರಾಮದ 
ವೀರಗಲ್ಲಿನ ಕೆಳಹಂತದಲ್ಲಿ ಭರ್ಚಿಹಿಡಿದು ವೈರಿಗಳೊಂದಿಗೆ ಹೋರಾಡುತ್ತಿರುವ ವೀರನ ಹಿಂದೆ, 
ಕೆಳಭಾಗದಲ್ಲಿ ನಾಲ್ಕು ತುರುಗಳಿದ್ದು, ಇವುಗಳ ಮೇಲ್ಬಾಗದಲ್ಲಿ ಅರೆನಗ್ನಾವಸ್ಥೆಯಲ್ಲಿರುವ ಮೂವರು 
ಸ್ತ್ರೀಯರನ್ನು ಕೆತ್ತಲಾಗಿದೆ. ಹಿರೇಕೆರೂರು ತಾಲೂಕಿನ ಅಬ್ಬಲೂರು ವೀರಗಲ್ಲೊಂದರ ಕೆಳಹಂತದಲ್ಲಿ 
ಇಬ್ಬರು ವೀರರ ಹೋರಾಟವನ್ನು ಕೆಳಗೆ ಮತ್ತು ಮೇಲೆ ಪ್ರತ್ವೇಕವಾಗಿ ಚಿತ್ರಿಸಲಾಗಿದೆ. ಕೆಳಭಾಗದ 
ವೀರನ ಹಿಂದೆ ನಾಲ್ಕು ಜನ ಸ್ತ್ರೀಯರು ನಿಂತಿದ್ದು, ಅವರಲ್ಲಿ ಒಬ್ಬಳು ಪೂರ್ಣ ನಗ್ಗಳಾಗಿದ್ದರೆ, 
ಇನ್ನುಳಿದ ಮೂವರು ಅರೆನಗ್ನರಾಗಿದ್ದಾರೆ. ಅವರಲ್ಲಿ ಮುಂದೆ ನಿಂತಿರುವವಳು ತನ್ನ ಕಂಕುಳಲ್ಲಿ 
ಮಗುವನ್ನು ಎತ್ತಿಕೊಂಡಿದ್ದು, ಆ ಮಗುವೂ ಕೂಡ ಹೆದರಿ ವೀರನ ಹೋರಾಟವನ್ನು ಹಿಂದಕ್ಕೆ 
ತಿರುಗಿ ನೋಡುತ್ತಿರುವಂತೆ ಕೆತ್ತಲಾಗಿದೆ. ಇದೇ ಹಂತದ ಮೇಲ್ಲಾಗದಲ್ಲಿ ಹೋರಾಡುತ್ತಿರುವ ವೀರನ 
ಹಿಂದೆ ಮೂವರು ಸ್ತ್ರೀಯರು ನಿಂತಿದ್ದು, ಅವರಲ್ಲಿ ಮೊದಲಿಬ್ಬರು ಅರೆನಗ್ನರಾಗಿದ್ದರೆ, ಕೊನೆಯವಳು 
ಪೂರ್ಣ ಬೆತ್ತಲಾಗಿರುವಂತೆ ಕಂಡರಿಸಲಾಗಿದೆ. ಈ ಹಂತದ ಬಲ ಅಂಚಿಗೆ ಹೊಂದಿಕೊಂಡಂತೆ 
ತುರುಗಳ ಚಿತ್ರಗಳಿವೆ. ಇದೇ ಗ್ರಾಮದ ಇನ್ನೊಂದು ವೀರಗಲ್ಲಿನ ಹೋರಾಟದ ಹಂತದಲ್ಲಿ ಬಿಲ್ಲು 
ಬಾಣ ಹಿಡಿದು ಶತ್ರು ಪಡೆಯೊಂದಿಗೆ ಹೋರಾಡುತ್ತಿರುವ ವೀರನ ಹಿಂದೆ ಕೆಳಭಾಗದಲ್ಲಿ ಇಬ್ಬರು 
ಅರೆನಗ್ನ ಸ್ತ್ರೀಯರು ತಲೆಕೆದರಿಕೊಂಡು ನಿಂತಿರುವಂತೆ ಕೆತ್ತಲಾಗಿದೆ. ಇವರು ಕೈಗಳಿಂದ ತಮ್ಮ 
ಮರ್ಮಾಂಗವನ್ನು ಮುಚ್ಚಿಕೊಂಡಿರುವಂತೆ ಚಿತ್ರಿಸಲಾಗಿದೆ. ಫಲಕದ ಬಲ ಅಂಚಿಗೆ ತುರುಗಳನ್ನು 
ಚಿತ್ರಿಸಲಾಗಿದೆ. 

ಅಬ್ದಲೂರು ಗ್ರಾಮದ ಮತ್ತೊಂದು ಶಾಸನಶಿಲ್ಲ ಕುತೂಹಲಕರವಾಗಿದೆ. ಒಬ್ಬ ವ್ಯಕ್ತಿಯು, 
ಸ್ತೀಯರಿಬ್ದರನ್ನು ಬಂಧಿಸಿ ತನ್ನ ಕತ್ತಿಯನ್ನು ಅವರ ಬೆನ್ನಿಗೆ ತಾಗಿಸಿಕೊಂಡು ಕರೆದೊಯ್ಯುತ್ತಿದ್ದಾನೆ. 
ಅವರ ಮುಂದೆ ವಾದ್ಯಮೇಳದವರನ್ನು ಕಂಡರಿಸಲಾಗಿದೆ. ರಟ್ಟಿಹಳ್ಳಿ ತಾಲೂಕಿನ ಹಿರೇಯಡಚಿಯ 
ವೀರಗಲ್ಲಿನಲ್ಲಿಯೂ ಸಹ ವೀರನ ಹಿಂದೆ ನಿಂತಿರುವ ಸ್ತ್ರೀಯೊಬ್ಬಳು ಪೂರ್ಣ ನಗ್ನಾವಸ್ಥೆಯಲ್ಲಿದ್ದು, 
ಬಲಗೈಯಿಂದ ತನ್ನ ಮರ್ಮಾಂಗವನ್ನು ಮುಚ್ಚಿಕೊಂಡಿರುವಂತೆ ಕೆತ್ತಲಾಗಿದೆ. ಇದೇ ತಾಲೂಕಿನ 
ಹೊಸಳ್ಳಿ ಗ್ರಾಮದ ವೀರಗಲ್ಲೊಂದರ ಒಂದನೆಯ ಹಂತದಲ್ಲಿ ಬಿಲ್ಲು-ಬಾಣ ಹಿಡಿದು ಹೋರಾಡುವ 
ವೀರನ ಹಿಂದೆ ಸೈನಿಕರಿದ್ದು, ಅವರ ಹಿಂಭಾಗದ ಮೇಲಿನ ಮೂಲೆಯಲ್ಲಿ ಅರೆನಗ್ಗಳಾಗಿ ನಿಂತ ಸ್ತೀ 
ಶಿಲ್ಪವಿದೆ. ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿ ವೀರನಲ್ಲಿನ ಹೋರಾಟದ ಹಂತದಲ್ಲಿ ವೈರಿಗಳೊಂದಿಗೆ 
ಹೋರಾಡುತ್ತಿರುವ ವೀರನ ಹಿಂದೆ, ಮೇಲಿನ ಮೂಲೆಯಲ್ಲಿ ಇಬ್ಬರು ಸ್ತ್ರೀಯರು ಕೂದಲನ್ನು 
ಕೆದರಿಕೊಂಡು ನಿಂತಿರುವಂತೆ ಕೆತ್ತಲಾಗಿದೆ. ಇದೇ ತಾಲೂಕಿನ ಸರ್ವಂದ ಗ್ರಾಮದ ವೀರಗಲ್ಲೊಂದರ 
ಯುದ್ಧ ಹಂತದಲ್ಲಿ ವೀರನ ಹಿಂದೆ ಇಬ್ಬರು ಸ್ತೀಯರು ಪೂರ್ಣ ಬೆತ್ತಲಾಗಿ ಕೂದಲನ್ನು ಕೆದರಿಕೊಂಡು 
ನಿಂತಿರುವಂತೆ ಕಂಡರಿಸಲಾಗಿದೆ. ಮೇಲಿನ ಶಿಲ್ಪಗಳಲ್ಲಿ ಸಾಮಾನ್ಯವಾಗಿ ನಗ್ನರಾಗಿರುವ ಅಥವಾ 
ಅರೆನಗ್ನರಾಗಿರುವ ಸ್ತೀಯರನ್ನು ವೀರನ ಹಿಂಭಾಗದಲ್ಲಿ ಕೆತ್ತಲಾಗಿದೆ. ಇದು ವೀರನು ವೈರಿಗಳ 


೩೪೯ 


ದಾಳಿಗೆ ಸಿಲುಕಿದ ಸ್ತೀಯರ ಮಾನವನ್ನು ಕಾಪಾಡಿ ಅವರನ್ನು ರಕ್ಷಣೆ ಮಾಡಿದ ಅಂಶವನ್ನು 
ಸಂಕೇತಿಸುತ್ತದೆ. ನಗ್ನರಾಗಿ ಅಥವಾ ಅರೆನಗ್ನರಾಗಿ ತಮ್ಮ ಮುಡಿಯನ್ನು ಕೆದರಿಕೊಂಡು ನಿಂತಿರುವ 
ಸ್ತೀಯರ ಶಿಲ್ಲಗಳು ಅವರೆಲ್ಲ ಶತ್ರುಪಡೆಯ ಪುರುಷರ ಆಕ್ರಮಣಕ್ಕೆ ಒಳಗಾಗಿರುವುದನ್ನು ಧ್ವನಿಸುತ್ತವೆ. 
ವೈರಿ ಪಡೆಯಿಂದ ಬಲಾತ್ಕಾರಕ್ಕೆ ಮಾನಹಾನಿಗೆ, ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾಗಿರುವ ಸ್ತೀಯರ 
ಅಸಹಾಯಕತೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಅಲ್ಲದೆ ಪ್ರಾಚೀನ ಕಾಲದ ಸಮಾಜದಲ್ಲಿ ಸ್ತೀಯರಿಗಿದ್ದ 
ಅಭದ್ರತೆಯನ್ನು ಇದು ಸಂಕೇತಿಸುತ್ತದೆ. 


ವೀರಗಲ್ಲುಗಳಲ್ಲಿರುವ ಕೋಟೆ, ಕೋಟೆಗೋಡೆ, ಕೋಟೆತೆನೆ ಮತ್ತ ಕೋಟೆದ್ದಾರದ ಚಿತ್ರಣ 


ಕರ್ನಾಟಕವನ್ನಾಳಿದ ಅರಸರು ತಮ್ಮ ರಾಜ್ಯಗಳಲ್ಲಿ ಆಯಾಕಾಲದ ಯುದ್ದ ಕಲೆಗೆ ಅನುಗುಣವಾಗಿ 
ಮತ್ತು ಸ್ಟಾಭಾವಿಕ ವಸ್ತುಗಳ ಲಭ್ಯತೆಯನ್ನು ಅನುಸರಿಸಿ ವಿವಿಧ ರೀತಿಯ ಕೋಟೆಗಳನ್ನು ನಿರ್ಮಾಣ 
ಮಾಡಿದರು. ಸ್ಥಳದುರ್ಗ, ಗಿರಿದುರ್ಗ, ವನದುರ್ಗ, ಜಲದುರ್ಗಗಳು ಪ್ರಾದೇಶಿಕ ಲಭ್ಯತೆಗಳನ್ನು 
ಸೂಚಿಸಿದರೆ, ಮೃದ್‌ದುರ್ಗ, ಪಾಷಾಣದುರ್ಗ, ಕಾಷ್ಟದುರ್ಗ ಇತ್ಯಾದಿಗಳು ರಕ್ಷಣಾಗೋಡೆಗಳಿಗೆ 
ದೊರೆಯಬಹುದಾದ ರಚನಾ ವಸ್ತುಗಳನ್ನು ದೃಢೀಕರಿಸುತ್ತವೆ. ಇಂಥ ಅನೇಕ ಕೋಟೆಗಳನ್ನು 
ಕರ್ನಾಟಕದಲ್ಲಿ ಶಾತವಾಹನರ ಕಾಲದಿಂದ ಬ್ರಿಟೀಷರವರೆಗೂ ಕಟ್ಟಿರುವುದನ್ನು ಕಾಣಬಹುದಾಗಿದೆ." 
ಹಾಗಾಗಿ ಕೋಟಿಗಳಿಗೆ ಮುತ್ತಿಗೆ ಹಾಕುವುದು, ಕೋಟೆಗಳನ್ನು ವಶಪಡಿಸಿಕೊಳ್ಳುವುದು, ಕೋಟೆಗಳನ್ನು 
ಒಡೆದುಹಾಕುವುದು ಯುದ್ದದ ಒಂದು ಭಾಗವಾಗಿ ಬೆಳೆದು ಬಂದಿತು. ಈ ರೀತಿಯ ಕೋಟೆಕಾಳಗಗಳಲ್ಲಿ 
ಸಾಹಸ ಮೆರೆದು ಸಾವನ್ನಪ್ಪಿದ ವೀರರಿಗಾಗಿ ವೀರಗಲ್ಲುಗಳನ್ನು ನೆಡಲಾಗುತ್ತಿತ್ತು. ಇಂಥ ವೀರಗಲ್ಲುಗಳ 
ಯುದ್ದ ಹಂತದಲ್ಲಿ ಸಾಮಾನ್ಯವಾಗಿ ಕೋಟಿಯನ್ನು ಸಾಂಕೇತಿಕವಾಗಿ ಕಂಡರಿಸಿರುವುದು ಕಂಡುಬರುತ್ತದೆ. 
ಕೋಟೆ ಕಾಳಗದ ಬಗ್ಗೆ ವೀರಗಲ್ಲುಗಳಲ್ಲಿನ ಪಾಠವಲ್ಲದೆ ಅದರಲ್ಲಿನ ಶಿಲ್ಲಗಳಿಂದಲೂ ಮಾಹಿತಿಯನ್ನು 
ಪಡೆಯಬಹುದು. 


ವೀರಗಲ್ಲುಗಳಲ್ಲಿ ಕೋಟಿಕಾಳಗದ ಸನ್ನಿವೇಶಗಳನ್ನು ಹಲವಾರು ರೀತಿಯಲ್ಲಿ ಚಿತ್ರಿಸಿರುವುದನ್ನು 
ಗಮನಿಸಬಹುದು. ಮೊದಲನೆಯದಾಗಿ ಕೋಟೆಯ ಮೇಲ್ಲೋಟ(ಪಕ್ಷಿನೋಟ)ವಾಗಿದೆ. ಅಂದರೆ 
ಅಂತರಿಕ್ಷದಿಂದ ಕೆಳಗೆ ನೋಡಿದಾಗ ಕಾಣುವ ಕೋಟೆಯ ದೃಶ್ಯವನ್ನು ಕಂಡರಿಸಿರುವುದು. ಇಲ್ಲಿ 
ಕೋಟೆಯನ್ನು ವೃತ್ತಾಕಾರವಾಗಿ, ಚೌಕಾಕಾರವಾಗಿ ಇಲ್ಲವೆ ಆಯತಾಕಾರವಾಗಿ ಕೆತ್ತಲಾಗಿರುತ್ತದೆ. 
ಕೋಟೆಯೊಳಗೆ ವೀರರು ಅಸ್ತಗಳನ್ನು ಹಿಡಿದು ನಿಂತಿರುವಂತೆಯೂ, ಕೋಟೆಯ ಸುತ್ತ ಶತ್ತುಪಡೆಯ 
ಸೈನಿಕರು ಮುತ್ತಿಗೆ ಹಾಕಿರುವಂತೆಯೂ ಚಿತ್ರಿಸಲಾಗಿರುತ್ತದೆ. ಹಾನಗಲ್ಲು ತಾಲ್ಲೂಕಿನ ಕಲಕೇರಿಯ 
ವೀರಗಲ್ಲೊಂದರ ಕೆಳಹಂತದಲ್ಲಿ ಕೋಟೆಯನ್ನು ಚೌಕಾಕಾರದಲ್ಲಿ ಕಂಡರಿಸಲಾಗಿದೆ. ಇಲ್ಲಿ ವೀರನು 
ಕೋಟೆಯ ಒಳಗೆ ನಿಂತು ಹೋರಾಡುತ್ತಿದ್ದಾನೆ. ವೀರನ ಮುಂದೆ ಕೋಟೆಯ ಹೊರಗೆ ಶತ್ತುಪಡೆಯ 
ಸೈನಿಕನೊಬ್ಬ ಕೋಟೆಯನ್ನು ಏರುತ್ತಿರುವಂತೆ ಚಿತ್ರಿಸಲಾಗಿದ್ದು, ಆತನ ಹಿಂದೆ ರುಂಡ ಹರಿದ ಮುಂಡ 
ತಲೆಕೆಳಗಾಗಿ ಬೀಳುತ್ತಿರುವಂತೆ ಕಂಡರಿಸಲಾಗಿದೆ. ಇಡೀ ದೃಶ್ಯವು ಕೋಟಿಕಾಳಗದ ಸನ್ನಿವೇಶವನ್ನು 
ಕಣ್ಣಿಗೆ ಕಟ್ಟುವಂತೆ ನಿರೂಪಿಸುತ್ತದೆ. ಇದೇ ಗ್ರಾಮದ ಇನ್ನೊಂದು ವೀರಗಲ್ಲಿನ ಮೊದಲ ಹಂತದಲ್ಲಿ 


೩೫೦ 


ಕೋಟೆಯನ್ನು ಆಯತಾಕಾರದಲ್ಲಿ ಕಂಡರಿಸಲಾಗಿದೆ. ಬಲಗೈಯಲ್ಲಿ ಕಂಪಣ(ಕೈಯಿಂದ ಎಸೆಯುವ 
ಬಾಣದಂತಹ ಆಯುಧ). ಎಡಗೈಯಲ್ಲಿ ಗುರಾಣಿ ಮತ್ತು ವೈರಿಯ ರುಂಡವನ್ನು ಹಿಡಿದ ವೀರನು 
ಕೋಟೆಯೊಳಗೆ ನಿಂತು ಹೋರಾಡುತ್ತಿರುವಂತೆ ಕೆತ್ತಲಾಗಿದೆ. ಕಾಲಲ್ಲಿ ರುಂಡ ಹರಿದ ವೈರಿ 
ಸೈನಿಕರನ್ನು ಮೆಟ್ಟಿ ನಿಂತ ವೀರನ ಹಿಂದೆ ಶಸ್ತ್ರಧಾರಿ ಸೈನಿಕನಿದ್ದಾನೆ. ಕೋಟೆಯ ಹೊರಗೆ ಶತ್ತುಪಡೆಯ 
ಸೈನಿಕನೊಬ್ಬ ಕೋಟೆಯನ್ನು ಏರಿಬರುತ್ತಿದ್ದಾನೆ. ಮೇಲಿನ ಎರಡೂ ಶಿಲ್ಲಗಳಲ್ಲಿ ಕೋಟೆಯನ್ನು 
ಸಾಂಕೇತಿಕವಾಗಿ ತೋರಿಸಲು ವೀರನ ಸುತ್ತಲೂ ಕೋಟೆಯ ತೆನೆಗಳನ್ನು ಕಂಡರಿಸಿರುವುದನ್ನು 
ಕಾಣಬಹುದು. ಹಿರೇಕೆರೂರು ತಾಲೂಕಿನ ಹಂಸಭಾವಿ ಗ್ರಾಮದ ವೀರಗಲ್ಲೊಂದರ ಮೊದಲ 
ಹಂತದಲ್ಲಿ ಯುದ್ದ ಸನ್ನಿವೇಶವಿದ್ದು, ಫಲಕದ ಮೇಲ್ಭಾಗದ ಬಲಮೂಲೆಯಲ್ಲಿ ಚಿಕ್ಕದಾಗಿ ಚೌಕಾಕಾರವಾಗಿ 
ಕೋಟೆಯನ್ನು ಕಂಡರಿಸಲಾಗಿದೆ. ಕೋಟೆಯೊಳಗೆ ಕೆಲವರು ನಿಂತು ಯುದ್ಧವನ್ನು ನೋಡುತ್ತಿದ್ದಾರೆ. 
ಅಂದರೆ ಯುದ್ದವು ಕೋಟೆಯ ಹೊರಭಾಗದಲ್ಲಿರುವ ಬಯಲಿನಲ್ಲಿ ನಡೆದಿರುವುದನ್ನು ಇದು 
ನಿರೂಪಿಸುತ್ತದೆ. ಹಾವೇರಿ ತಾಲೂಕಿನ ಗುತ್ತಲದ ವೀರಗಲ್ಲೊಂದರ ಯುದ್ದಹಂತದ ಮೇಲಿನ 
ಬಲಮೂಲೆಯಲ್ಲಿ ಎರಡು ಬದಿಗಳಲ್ಲಿ ಮಾತ್ರ ಕೋಟೆಗೋಡೆ ಇದ್ದಂತೆ ಕೆತ್ತಲಾಗಿದೆ. ಅಂದರೆ 
ವೀರನು ಕೋಟೆಯಿಂದ ಹೊರಬರುತ್ತಿರುವ ಶತ್ರುಗಳೊಂದಿಗೆ ಹೋರಾಡುತ್ತಿರುವುದನ್ನು ಇದು 
ಸೂಚಿಸುತ್ತದೆ. ಇಲ್ಲಿ ವೀರನು ಕೋಟೆಯನ್ನು ಮುತ್ತಿಗೆ ಹಾಕುವ ಸನ್ನಿವೇಶವಿದೆ. 


ಎರಡನೆಯದಾಗಿ ಕೋಟಿಯ ಪಾರ್ಶನೋಟವನ್ನು ವೀರಗಲ್ಲುಗಳಲ್ಲಿ ಕಂಡರಿಸಿರುವುದು. 
ಫಲಕದ ಯಾವುದಾದರು ಒಂದು ಬದಿಯಲ್ಲಿ ಕೋಟೆಯ ಒಂದು ಗೋಡೆಯನ್ನು ಚಿತ್ರಿಸಿ ಅದನ್ನು 
ವೀರನು ಹೇಗೆ ಆಕಮಿಸುತ್ತಿದ್ದ ಎಂಬುದನ್ನು ಇಲ್ಲವೆ ಕೋಟೆಯ ಹೊರಗೆ ನಡೆಯುವ ಯುದ್ದವನ್ನು 
ಕಂಡರಿಸಲಾಗಿರುತ್ತದೆ. ಹಾನಗಲ್ಲು ತಾಲೂಕಿನ ಕಲಕೇರಿಯ ವೀರಗಲ್ಲೊಂದರ ಯುದ್ದ ಹಂತದಲ್ಲಿ 
ವೀರನು ಕೋಟೆಗೆ ಲಗ್ಗೆ ಹತ್ತಿರುವ ದೃಶ್ಯವನ್ನು ಮನೋಜ್ಞವಾಗಿ ಚಿತ್ರಿಸಲಾಗಿದೆ. ಫಲಕದ ಎಡಬದಿಯಲ್ಲಿ 
ಕೋಟಿಗೋಡೆಯನ್ನು ಕಂಡರಿಸಲಾಗಿದ್ದು, ಬಲಗೈಯಲ್ಲಿ ಖಡ್ಗ, ಎಡಗೈಯಲ್ಲಿ ಶತ್ರುವಿನ ರುಂಡ 
ಮತ್ತು ಗುರಾಣಿಯನ್ನು ಹಿಡಿದಿರುವ ವೀರನು ಕೋಟೆತೆನೆಯ ಮೇಲೆ ತನ್ನ ಎಡಗಾಲನ್ನು ಇಟ್ಟಿದ್ದಾನೆ. 
ಇದು ವೀರನು ಕೋಟೆಯ ಮೇಲೇರಿ ಹೋರಾಡುತ್ತಿರುವುದನ್ನು ನಿರೂಪಿಸುತ್ತದೆ. ವೀರನ ಹಿಂದೆ 
ಧ್ವಜವನ್ನು ಹಿಡಿದು ನಿಂತ ಸೈನಿಕನಿದ್ದಾನೆ. ರುಂಡ ಹರಿದ ಸೈನಿಕನೊಬ್ಬ ಕೋಟೆಯಿಂದ ಹಿಮ್ಮುಖವಾಗಿ 
ಬೀಳುತ್ತಿದ್ದಾನೆ. ಕೋಟೆಯ ಒಳಗಿನಿಂದ ಇನ್ನೊಬ್ಬ ವೀರನೆಡೆಗೆ ಭರ್ಜಿ ಎಸೆಯುತ್ತಿದ್ದಾನೆ. ಇದೇ 
ಗ್ರಾಮದಲ್ಲಿರುವ ಇನ್ನೊಂದು ವೀರಗಲ್ಲಿನ ಯುದ್ದ ಹಂತದಲ್ಲಿ ಕೋಟೆಗೋಡೆಯ ಪಾರ್ಶ್ರನೋಟವಿದ್ದು, 
ಕೋಟೆಯ ಮೇಲೆ ತೆನೆಗಳ ಹಿಂದೆ ಮೂವರು ಶಸ್ತ್ರಧಾರಿ ಸೈನಿಕರಿದ್ದಾರೆ. ಫಲಕದ ಬಲಬದಿಗೆ 
ಅಶ್ಪಸೈನ್ಯದೊಂದಿಗೆ ಬಂದ ವೀರನು ಕೋಟೆಗೆ ಲಗ್ಗೆ ಹಾಕಿರುವ ದೃಶ್ಯವಿದೆ. ಇದರ ಸಮೀಪದಲ್ಲಿಯೇ 
ಇರುವ ಮತ್ತೊಂದು ವೀರಗಲ್ಲಿನಲ್ಲಿ ಕರ್ಕಡೆ ಮತ್ತು ಗುರಾಣಿ ಹಿಡಿದ ವೀರನು, ಕೋಟೆಯ ಒಳಗಿರುವ 
ಸೈನಿಕರೊಂದಿಗೆ ಹೋರಾಡುತ್ತಿರುವ ಸನ್ನಿವೇಶವಿದೆ. ಇಲ್ಲಿ ಎರಡು ತೆನೆಗಳನ್ನು ಕಂಡರಿಸುವ 
ಮೂಲಕ ಶಿಲ್ಲಿಯು ಕೋಟೆಯನ್ನು ಚಿತ್ರಿಸಿದ್ದಾನೆ. ಹಾನಗಲ್ಲು ತಾರಕೇಶ್ವರ ದೇವಾಲಯದಲ್ಲಿರುವ 


೩೫೧ 


ವೀರಗಲ್ಲೊಂದರ ಕೆಳಹಂತದಲ್ಲಿ ಬಲಬದಿಗೆ ಕೋಟೆಯ ಪಾರ್ತ್ರಗೋಡೆಯನ್ನು ಕಂಡರಿಸಲಾಗಿದ್ದು, 
ಕೋಟೆಯ ಹೊರಭಾಗದಲ್ಲಿ ಯುದ್ದ ಜರುಗುತ್ತಿರುವಂತೆ ಚಿತ್ರಿಸಲಾಗಿದೆ. ಇಲ್ಲಿ ಶಿಲ್ಲಿಯು ಯುದ್ದವನ್ನು 
ವಿಶಿಷ್ಟವಾಗಿ ನಿರೂಪಿಸಲು ಪ್ರಯತ್ನಿಸಿದ್ದು, ಅದು ಕೋಟಿಯ ಹೊರಗೆ ಜರುಗುತ್ತಿದೆ ಎಂದು ತೋರಿಸಲು 
ಕೋಟೆಯ ಪಾರ್ಶ್ವ ನೋಟವನ್ನು ಸಾಂಕೇತಿಕವಾಗಿ ಕಂಡರಿಸಿದ್ದಾನೆ. ಹಿರೇಕೆರೂರು ತಾಲೂಕು ಕಚವಿಯ 
ಎರಡು ವೀರಗಲ್ಲುಗಳ ಯುದ್ದಹಂತಗಳ ಬಲಬದಿಗೆ ಕೋಟೆಯ ಪಾರ್ತ್ರಗೋಡೆಗಳನ್ನು ಕಂಡರಿಸಲಾಗಿದ್ದು, 
ಕೋಟೆಯ ಹೊರಗೆ ತುರುಗಳನ್ನು ಹಿಂದಿಕ್ಕಿಕೊಂಡು ಶತ್ತುಪಡೆಗಳೂಂದಿಗೆ ಹೋರಾಡುತ್ತಿರುವ ವೀರರ 
ದೃಶ್ಯಗಳಿವೆ. ಇಲ್ಲಿಯ ವಿಶೇಷತೆಯೆಂದರೆ ಕೋಟಿಗಳ ಮೇಲೆ ನಿಂತಿರುವ ಕಾವಲುಗಾರರು ಕಹಳೆಯನ್ನು 
ಊದುತ್ತಿರುವಂತೆ ಚಿತ್ರಿಸಿರುವುದು. ಮುಗಿಲಟ್ಟಣಿಗೆಗಳ ಮೇಲೆ ಇದ್ದು, ದುರ್ಗದ ಮೇಲೆ ಲಗ್ಗೆ 
ಹತ್ತಲು ಬರುವ ಶತ್ರುಗಳ ಮುನ್ನೂಚನೆಯನ್ನು ದುರ್ಗದೊಳಗಿರುವವರಿಗೆ ತಿಳಿಸಿ ಶತ್ರುಗಳನ್ನು ಎದುರಿಸಲು 
ಯೋಧರು ಸಿದ್ದರಾಗಲು ಸೂಚನೆಯನ್ನು ಕೊಡುವುದರ ಸಲುವಾಗಿಯೇ ಈ ಕಾವಲಗಾರರು ಕೋಟಿ 
ಮೇಲೆ ನಿಂತು ಕಹಳೆ ಊದುತ್ತಿರುವಂತೆ ಕಂಡರಿಸಿರುವುದು ಅಂದಿನ ಯುದ್ದ ತಂತ್ರವನ್ನು ಸೂಚಿಸುತ್ತದೆ. 


ಮೂರನೆಯದಾಗಿ ವೀರಗಲ್ಲುಗಳಲ್ಲಿ ಕೋಟೆಕಾಳಗವನ್ನು ಸೂಚಿಸಲು ಕೋಟೆಯ ತೆನೆಗಳನ್ನು 
ಮಾತ್ರ ಕೆತ್ತಲಾಗಿರುತ್ತದೆ. ಹಾನಗಲ್ಲಿನ ವೀರಗಲ್ಲೊಂದರ ಕೆಳಗಿನ ಎರಡು ಹಂತಗಳಲ್ಲಿ ಯುದ್ದದ 
ದೃಶ್ಯಗಳಿದ್ದು, ಮೂರನೆಯ ಹಂತದಲ್ಲಿ ತೆನೆಗಳ ನಡುವೆ ಶಸ್ತಗಳನ್ನು ಹಿಡಿದು ಯುದ್ದ ಸನ್ನದ್ದರಾದಂತೆ 
ನಿಂತಿರುವ ಸೈನ್ಯವನ್ನು ಕಂಡರಿಸಲಾಗಿದೆ. ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯ ವೀರಗಲ್ಲೊಂದರ 
ಯುದ್ದ ಹಂತದಲ್ಲಿ ತುರುಗಳನ್ನು ಹಿಂದಿಕ್ಕಿಕೊಂಡು ಶತ್ರುಪಡೆಯ ಸೈನ್ಯದೊಂದಿಗೆ ಹೋರಾಡುತ್ತಿರುವ 
ವೀರನ ಸನ್ನಿವೇಶವಿದೆ. ಇಲ್ಲಿ ಫಲಕದ ಕೆಳ ಅಂಚಿಗೆ ಸಾಲಾಗಿ ಕೋಟೆಯ ತೆನೆಗಳನ್ನು 
ಕಂಡರಿಸಿರುವುದರಿಂದ ಕೋಟೆಯ ಒಳಗೆ ಯುದ್ದ ನಡೆಯುತ್ತಿರುವುದನ್ನು ಇದು ಸೂಚಿಸುತ್ತದೆ. 
ಹಾವೇರಿ ತಾಲೂಕಿನ ಬೆಳವಿಗಿಯ ವೀರಗಲ್ಲೊಂದರ ಎರಡನೆಯ ಹಂತದಲ್ಲಿ ಮೂವರು ವೀರರು 
ಭರ್ಚಿಗಳನ್ನು ಹಿಡಿದು ವೈರಿಗಳೊಂದಿಗೆ ಹೋರಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಇಲ್ಲಿಯ 
ಶತ್ತುಪಡೆಯ(ಎಡಬದಿ) ಕೆಳ ಅಂಚಿನಲ್ಲಿ ಐದು ಕೋಟೆಯ ತೆನೆಗಳನ್ನು ಕೆತ್ತಲಾಗಿದೆ. ಇದು ಸಹ 
ಕೋಟೆಕಾಳಗವನ್ನು ಸಾಂಕೇತಿಸುತ್ತದೆ. ಈ ಎಲ್ಲಾ ಅಂಶಗಳನ್ನು ಗಮನಿಸಿದರೆ ಕೋಟೆಯ ತೆನೆಗಳು, 
ಶತ್ರುಗಳ ಅಸ್ತಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಅವಕಾಶ ನೋಡಿ ವೈರಿಗಳ ಮೇಲೆ ಅಸ್ತಗಳನ್ನು 
ಪ್ರಯೋಗ ಮಾಡಲು ನಿರ್ಮಿಸಿದವುಗಳಾಗಿದ್ದು, ಇದೊಂದು ಯುದ್ದ ತಂತ್ರವೆಂದು ತೋರುತ್ತದೆ. 
ಇಲ್ಲಿ ಶಿಲ್ಲಿಯು ಕೋಟೆಕಾಳಗವನ್ನು ನಿರೂಪಿಸಲು ಸಾಂಕೇತಿಕವಾಗಿ ಕೋಟೆಯ ತೆನೆಗಳನ್ನು 
ಕಂಡರಿಸಿರುವುದನ್ನು ಮನಗಾಣಬಹುದು. ಹಿರೇಕೆರೂರು ತಾಲೂಕಿನ ಅಬ್ದಲೂರಿನ “ತುರುಗೋಳ' 
ಮತ್ತು "ಪೇಬ್ದುಯ್ಯಲ್‌'ನ ಅಂಶಗಳನ್ನು ಹೊಂದಿರುವ ವೀರಗಲ್ಲೊಂದರ ಹೋರಾಟದ ಹಂತದಲ್ಲಿ 
ಯುದ್ದ ಸನ್ನಿವೇಶದ ಹಿಂಬದಿಯಲ್ಲಿ ಕೋಟೆಯ ಮಹಾದ್ದಾರವನ್ನು ಕಂಡರಿಸಲಾಗಿದೆ. ಇದು ಕೋಟಿಯ 
ದ್ಹಾರವೆಂದು ತೋರಿಸಲು ಶಿಲ್ಲಿಯು ಅದರ ಪಕ್ಕದಲ್ಲಿ ತೆನೆಗಳನ್ನು ಕಂಡರಿಸಿರುವುದನ್ನು ಗಮನಿಸಬಹುದು. 
ಇದು ಕೋಟೆಯ ಮುಖ್ಯ ದ್ಹಾರದ ಬಳಿ ಯುದ್ದ ನಡೆಯುತ್ತಿರುವುದನ್ನು ಸಂಕೇತಿಸುತ್ತದೆ. 


೩೫೨ 


ವೀರುಗಲ್ಲುಗಳಲ್ಲಿಯ ಇತರೆ ಸಂಕೇತಗಳು 


ಹಾವೇರಿ ಜಿಲ್ಲೆ ಬಹುಪಾಲು ವೀರಗಲ್ಲುಗಳಲ್ಲಿ ಕಾಣುವ ಸೂರ್ಯ-ಚೆಂದರ ಶಿಲ್ಲಗಳು ತಾವು 
ನೀಡಿದ ದಾನವು ಸೂರ್ಯ, ಚಿಂದರಿರುವವರೆಗೂ ಇರಲಿ ಎಂಬುದನ್ನು ಸಂಕೇತಿಸುತ್ತವೆ. ದಾನವನ್ನು 
ಅಪಹರಿಸಿದರೆ ಅಥವಾ ದಾನಿಗಳಿಗೆ ತೊಂದರೆ ಮಾಡಿದರೆ ಮಹಾಪಾಪ ಉಂಟಾಗುತ್ತದೆ ಎಂಬುದನ್ನು 
ಹಸು, ಕರು ಮತ್ತು ಖಡ್ಗದ ಚಿತ್ರಗಳಿಂದಲೂ ಸಂಕೇತಿಸಲಾಗುತ್ತಿತ್ತು ವೀರಗಲ್ಲುಗಳಲ್ಲಿ ವೀರನು 
ಅಪ್ಪರೆಯರ ಹೆಗಲ ಮೇಲೆ ಕೈಹಾಕಿ ಸಂತೋಷದಿಂದ ಸ್ಪರ್ಗಕ್ಕೆ ತೆರಳುತ್ತಿರುವಂತೆ ಶಿಲದಲ್ಲಿ ಕೆತ್ತಲಾಗಿರುತ್ತದೆ. 
ಹಾವೇರಿ ಜಿಲ್ಲೆಯ ಕಲಕೇರಿ, ಕರೂರು, ಹೆಡಿಗೊಂಡ, ಮಾಸಣಗಿ, ಬೆಟಕೆರೂರು, ಸಾತೇನಹಳ್ಳಿ, 
ದೇವಗಿರಿ, ಕೂಕನೂರು, ಹಾನಗಲ್ಲು, ಬಾಳಂಬೀಡು, ಉಪ್ಪುಣಸಿ, ದಿಡಗೂರು, ಹಿರೆಹುಲ್ಲಾಳ, ಸಂಗೂರು, 
ನರೇಗಲ್‌ ಮುಂತಾದ ಕಡೆಗಳಲ್ಲಿ ಇಂಥ ಶಿಲ್ಪಗಳಿವೆ. ಇದು ವೀರನು ಸತ್ತರೆ ಅವನಿಗೆ ಸಿಗುವ 
ಭಾಗೃದ ಒಂದು ಸಾಂಕೇತಿಕ ಚಿತ್ರಣವೆಂದು ಹೇಳಬಹುದು. ಅಲ್ಲದೆ ಅಧ್ಯಯನ ಪ್ರದೇಶದ ಹಿರೇಲಜಜಿ, 
ತಿಳವಳ್ಳಿ, ಹೊನ್ನತ್ತಿ, ಅಬ್ಬಲೂರು, ಹಾನಗಲ್ಲು. ಮೇದೂರು, ವರಹ, ಕಲಕೇರಿ ಮತ್ತು ಕಲ್ಲಾಪುರ 
ಮುಂತಾದ ಕಡೆಯಲ್ಲಿರುವ ವೀರಗಲ್ಲುಗಳಲ್ಲಿ ಅಪ್ಪರೆಯರೊಂದಿಗೆ ನೃತ್ಯಗಾರರು, ವಾದ್ಯಗಾರರು 
ವೀರನನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ಯಗಳಿವೆ. ಈ ರೀತಿಯ ಸನ್ನಿವೇಶಗಳು ವೀರಮರಣವನ್ನಪ್ಪಿದ 
ವೀರನಿಗೆ ಸಿಗುವ ಸವಲತ್ತುಗಳ ವೈಭವೀಕರಣದ ಸಾಂಕೇತಿಕ ಚಿತ್ರಣಗಳಾಗಿವೆ. ಇದಲ್ಲದೆ ಬಾಳಹಳ್ಳಿ, 
ಕಲಕೇರಿ, ಮಾರನಬೀಡು ಮತ್ತು ತಿಳವಳ್ಳಿಗಳಲ್ಲಿ ವೀರನನ್ನು ಪಲ್ಲಕ್ಕಿಯಲ್ಲಿ ಹೊತ್ತೊಯ್ದುವ ದೃಶ್ಯಗಳಿವೆ. 


ವೀರುಗಲ್ಲುಗಳಲ್ಲಿಯ ಯುದ್ಧ ಹಂತದಲ್ಲಿ ವೀರನ ತಲೆಯ ಮೇಲೆ ಛತ್ರಿಯನ್ನು 
ಕಂಡರಿಸಲಾಗಿರುತ್ತದೆ. ಕೆಲವೊಮ್ಮೆ ವೈರಿ ತಲೆಯ ಮೇಲೆ ಇನ್ನೂ ಕೆಲವು ಬಾರಿ ಇಬ್ಬರಿಗೂ ಛತ್ರಿಗಳನ್ನು 
ಹಿಡಿದಿರುವಂತೆ ಕೆತ್ತಲಾಗಿರುತ್ತದೆ. ಇದು ಅವರ ಗೌರವ, ಪ್ರತಿಷ್ಠೆ ಮತ್ತು ಸ್ಥಾನಮಾನಗಳ ಸಂಕೇತವಾಗಿದ್ದು, 
ಅವರು ಪ್ರಮುಖ ವ್ಯಕ್ತಿಗಳೆಂದು ಸೂಚಿಸುವುದಕ್ಕಾಗಿ ಈ ರೀತಿ ಚಿತ್ರಿಸಲಾಗಿರುತ್ತದೆ. ಹುಲಗೂರು 
ವೀರಗಲ್ಲಿನ ಯುದ್ಧಕ್ಕೆ ಹೊರಟ ಸನ್ನಿವೇಶದಲ್ಲಿ ವೀರರಿಗೆ ಆರು ಛತ್ರಿಗಳಿದ್ದರೆ, ಅದರ ಮೇಲಿನ 
ಯುದ್ದ ಹಂತದಲ್ಲಿ ಐದು ಛತ್ರಿಗಳನ್ನು ಕಂಡರಿಸಲಾಗಿದೆ. ಹಾವೇರಿ ಜಿಲ್ಲಯ ಬೆಳವಿಗಿ, ಸಮ್ಮಸಗಿ. 
ಹಾವಣಗಿ, ಕಲಕೇರಿ ಮುಂತಾದೆಡೆ ಇಂಥ ಸ್ಮಾರಕಶಿಲ್ಲಗಳಿವೆ. ತಮ್ಮ ರಾಜತ್ವದ ಹೆಮ್ಮೆಯ 
ಸಂಕೇತವಾಗಿರುವ ಧ್ವಜವನ್ನು ಹೊಂದಿರುವ ವೀರಗಲ್ಲುಗಳು ಕಲಕೇರಿ, ಹುಲಗೂರು ಮತ್ತು 
ಹಾನಗಲ್ಲುಗಳಲ್ಲಿ ಕಂಡುಬರುತ್ತವೆ. ಧ್ವಜವು ವೀರನ ಪ್ರಾಮುಖ್ಯತೆಯನ್ನು ತಿಳಿಸುವುದಲ್ಲದೆ, ದಿಗ್ನಿಜಯದ, 
ಸೈನ್ಯದ ಪ್ರತಿಷ್ಠೆಯ, ರಾಜಲಾಂಛನದ ಸಂಕೇತವಾಗಿದೆ. ಯುದ್ದದ ಭೀಖರತೆ, ವೀರನ ಶೌರ್ಯ, 
ಸಾಹಸವನ್ನು ಬಿಂಬಿಸುವ ಕೆಲವು ಚಿತ್ರಗಳು ವೀರಗಲ್ಲುಗಳಲ್ಲಿರುತ್ತವೆ. ವೀರನು ವೈರಿಪಡೆಯ ಹೆಣಗಳನ್ನು 
ಕಾಲಲ್ಲಿ ಮೆಟ್ಟಿ ನಿಂತಿರುವ ವೀರಗಲ್ಲುಗಳು ಕಲಕೇರಿ, ಬಾಳಂಬೀಡು, ಹಾವೇರಿ, ಹಿರೇಕಣಗಿ, ಹೊಸಹಳ್ಳಿ, 
ಹಾನಗಲ್ಲು, ಕರೆಕ್ಕಾತನಹಳ್ಳಿ ಹರವಿ, ದೇವರಗುಡ್ಡಗಳಲ್ಲಿ ದೊರಕಿವೆ. ಕಲಕೇರಿಯ ಮೂರು ವೀರಗಲ್ಲುಗಳಲ್ಲಿ 
ವೀರನು ಶತ್ರು ಸೈನಿಕನ ರುಂಡವನ್ನು ಹರಿದು ಕೈಯಲ್ಲಿ ಹಿಡಿದಿರುವ ಶಿಲ್ಪಗಳಿವೆ. ರುಂಡ ಹರಿದು 
ಬಿದ್ದಿರುವ ಸನ್ನಿವೇಶ ಹಾವೇರಿ ವೀರಗಲ್ಲಿನಲ್ಲಿದೆ. ಬಾಣಗಳು ನೆಟ್ಟಿದ್ದರೂ ಯುದ್ದ ಮಾಡುತ್ತಿರುವ 
ವೀರನ ಶೌರ್ಯವನ್ನು ಸಾಂಕೇತಿಸುವ ವೀರಗಲ್ಲುಗಳು ಗಳಗನಾಥ, ಕಳ್ಳಿಹಾಳಗಳಲ್ಲಿ ಕಂಡುಬರುತ್ತವೆ. 


೩೫೩ 


ಯುದ್ಧಕ್ಕೆ ಬೇಕಾಗುವ ಸಾಮಗಿಗಳನ್ನು ಹೊತ್ತು ತರಲು ವೀರನಿಗೆ ಕೆಲವು ಸೇವಕರು 
ಬೇಕಾಗುತ್ತಿದ್ದರು. ವೀರಗಲ್ಲುಗಳ ಯುದ್ದ ಹಂತದಲ್ಲಿ ವೀರನ ಹಿಂದೆ ಯುದ್ದ ಸಾಮಗಿಗಳನ್ನು 
ಹೊತ್ತು ತರುತ್ತಿರುವ ಸೇವಕರನ್ನು ಕಂಡರಿಸಲಾಗಿರುತ್ತದೆ. ಇಂಥ ಶಿಲ್ಲಗಳು ದೇವರಗುಡ್ಡ, ಉಪುಣಸಿ, 
ತಿಮಕಾಪುರಗಳಲ್ಲಿ ಕಂಡುಬರುತ್ತವೆ. ಹಿರೇಬಾಸೂರಿನ ವೀರಗಲ್ಲಿನಲ್ಲಿ ವೀರನು ಕತ್ತಿ ಹಿಡಿದು ನಿಂತಿದ್ದರೆ, 
ಎದುರಾಳಿಯು ವಿನೀತನಾಗಿ ಅರೆ ಬಗ್ಗಿ ನಿಂತಿರುವುದು ಶರಣಾಗತಿಯ ಘಟನೆಯನ್ನು ಸಮರ್ಥವಾಗಿ 
ಸಾಂಕೇತಿಸಿದೆ. ವೀರನಿಗೆ ಶರಣಾಗಿ ತಲೆಕೆದರಿಕೊಂಡು ಹಿಂತಿರುಗಿ ಹೊರಟಿರುವ ಸನ್ನಿವೇಶದ 
ವೀರಗಲ್ಲೊಂದು ಕಲಕೇರಿಯಲ್ಲಿದೆ. ಕಲಕೇರಿಯ ವೀರಗಲ್ಲೊಂದರ ಕೆಳಹಂತದಲ್ಲಿ ಇಬ್ಬರು 
ತಗ್ಗಿ(ಗುಂಡಿ)ನಲ್ಲಿ ಮಲಗಿದಂತೆ ಕಂಡರಿಸಲಾಗಿದೆ. ಇದು ಶವಸಂಸ್ವಾರ ಪದ್ಧತಿಯ ಮಣ್ಣಿನಲ್ಲಿ 
ಹೂಳುವ ಸಮಾಧಿಯನ್ನು ಸಂಕೇತಿಸುತ್ತದೆ. ಮಂಟಗಣಿಯ ಶಿಲವೊಂದರಲ್ಲಿ ನೇಗಿಲು, ಶಂಖ, 
ಚಕ್ರ, ಕಳಸ, ಮೀನು ಮತ್ತು ವೃಕ್ಷಗಳ ಚಿತ್ರಗಳಿವೆ. ಹಿರೇಹುಲ್ಲಾಳದ ವೀರಗಲ್ಲಿನಲ್ಲಿ ಮೀನು, ಕಳಸ 
ಮತ್ತು ಕರುವಿಗೆ ಹಾಲುಣಿಸುವ ಹಸುವಿದೆ. ಕೂರಗುಂದದ ವೀರಗಲ್ಲಿನ ಮೇಲಿನ ಹಂತದಲ್ಲಿ ವೃಕ್ಷವನ್ನು 
ಕಂಡರಿಸಲಾಗಿದೆ. ಅಳಲಗೇರಿ, ಸಿರಗಂಬಿ ಗ್ರಾಮಗಳ ವೀರಗಲ್ಲಿನಲ್ಲಿ ನೇಗಿಲಿನ ಶಿಲ್ಪವಿದೆ. ನೇಗಿಲು 
ರಾಷ್ಟಕೂಟರ ಸಂಕೇತವಾದಂತೆ ಕೃಷಿಯ ಪ್ರಾಮುಖ್ಯತೆಯನ್ನು ಬಿಂಬಿಸುತ್ತದೆ. ಮೀನುಗಳು ನ್ಯಾಯದ 
ಸಂಕೇತವಾಗಿ, ಕಳಸವು ಮಂಗಳಕ್ತಿಯೆಯನ್ನು, ವೃಕ್ಷ ಮತ್ತು ಕರುವಿಗೆ ಹಾಲುಣಿಸುವ ಹಸು ದಾನದ 
ಕಿಯೆಯನ್ನು ಸಾಂಕೇತಿಕವಾಗಿ ತಿಳಿಸುತ್ತವೆ ಎಂದು ಡಾ.ಡಿ.ವಿ. ಪರಮಶಿವಮೂರ್ತಿಯವರು ತಿಳಿಸುತ್ತಾರೆ." 
ವೀರಗಲ್ಲುಗಳ ಮೇಲಿನ ಹಂತದಲ್ಲಿ ವೀರನು ಶಿವಲಿಂಗದ ಮುಂದೆ, ವಿಷ್ಣುವಿನ ಮುಂದೆ ಕುಳಿತಿರುವಂತೆ 
ಕಂಡರಿಸಲಾಗಿರುತ್ತದೆ. ಇದು ವೀರನು ಸತ್ತು ದೇವಲೋಕವನ್ನು ಸೇರಿದುದರ ಸಂಕೇತವಾಗಿದ್ದು, 
ಆತನ ಧರ್ಮವನ್ನು ತಿಳಿಸುತ್ತದೆ. ಕೆಲವು ವೀರಗಲ್ಲುಗಳಲ್ಲಿ ಶಂಖ-ಚಕ್ರಗಳನ್ನು ಚಿತ್ರಿಸಲಾಗಿರುತ್ತದೆ. 
ಇಂಥ ಅನೇಕ ಶಿಲ್ಲಗಳು ಅಧ್ಯಯನ ಪ್ರದೇಶದಲ್ಲಿ ಕಂಡುಬರುತ್ತವೆ. ಹಾವೇರಿಯ ವೀರಗಲ್ಲೊಂದರ 
ಮೇಲಿನ ಹಂತದಲ್ಲಿ ಹನುಮಾನ್‌ ಶಿಲ್ಲವನ್ನು ಕಾಣಬಹುದು. ಕರ್ನಾಟಕ ವಿಶ್ವವಿದ್ಯಾಲಯದ 
ಕೆ.ಆರ್‌.ಐ.ನಲ್ಲಿರುವ ಒಂದು ವೀರಗಲ್ಲಿನಲ್ಲಿ ತ್ರಿಮೂರ್ತಿಗಳಾದ ಬಹ್ಮ ವಿಷ್ಣು, ಮಹೇಶ್ವರರನ್ನು 
ಕಂಡರಿಸಿರುವುದು ವಿಶೇಷವಾಗಿದೆ. ಇವುಗಳೆಲ್ಲ ಅಂದಿನ ಧಾರ್ಮಿಕ ನಂಬಿಕೆಗಳನ್ನು ಸಂಕೇತಿಸುತ್ತವೆ. 


ಕುದುರೆ ಪ್ರಯಾಣದ(ಕುಮಾರರಾಮ) ಶಿಲ್ಪಗಳು 


ಇಂಥ ವೀರಗಲ್ಲುಗಳಲ್ಲಿ ಯುದ್ಧ ದೃಶ್ಯವಿರುವುದಿಲ್ಲ. ಇಲ್ಲಿ ವೀರನು ಕುದುರೆಯನ್ನೇರಿ 
ಹೊರಟಿರುವಂತೆ ಕಂಡರಿಸಲಾಗಿರುತ್ತದೆ. ಇದು ವೀರನು ಯುದ್ಧಕ್ಕೆ ಹೊರಟ ಇಲ್ಲವೆ ಯುದ್ದದಿಂದ 
ಮರಳಿದ ವಿಷಯವನ್ನು ಸಂಕೇತಿಸುತ್ತದೆ. ಇವುಗಳನ್ನು ಕುಮಾರರಾಮನ ಶಿಲ್ಪಗಳು ಎಂದು ಸಹ 
ಗುರುತಿಸಲಾಗಿದೆ. ಹಾದಿಹಳ್ಳಿ, ಹೆಡಿಯಾಲ, ಉಜನಿಪುರ, ದೀವಿಗಿಹಳ್ಳಿ, ಚನ್ನಲ್ಳಿ, ಅತ್ತಿಕಟ್ಟಿ ಕುಮ್ಮೂರು, 
ಮಲಗುಂದ, ಅರಿಶಿಣಗುಪ್ಪಿ, ಕುಳೇನೂರು, ಇಬ್ರಾಹಿಂಪುರ, ಬೊಮ್ಮನಕಟ್ಟಿ ಹಾನಗಲ್ಲು, ಮಾರನಬೀಡು, 
ಸಂಗೂರು, ಮಣಕೂರುಗಳಲ್ಲಿ ವೀರನು ಕುದುರೆ ಏರಿ ಹೊರಟಿರುವಂತೆ, ಆತನಿಗೆ ಛತ್ರಿ ಹಿಡಿದಿರುವಂತೆ 
ಶಿಲಗಳಿರುವುದು ಕಂಡುಬರುತ್ತವೆ. 


೩೫೪ 


ಮಹಾಸತಿ ಸ್ಮಾರಕಶಿಲ್ಲಗಳಲ್ಲಿಯ ಸಂಕೇತಗಳು 
ಮೇಲಕ್ಕೆತ್ತಿದ ಬಲಗೈ ತೋಳು ಅಥವಾ ಕಂಬದಿಂದ ಹೊರಟ ಬಲಗೈ ತೋಳು 

ಮಹಾಸತಿ ಶಿಲ್ಲಗಳಲ್ಲಿ ಸಾಮಾನ್ಯವಾಗಿ ಸ್ತೀಯು ತನ್ನ ಬಲಗೈಯನ್ನು ಮೇಲಕ್ಕೆತ್ತಿ ಹರಸುತ್ತಿರುವಂತೆ 
ಕಂಡರಿಸಲಾಗಿರುತ್ತದೆ. ಅಲ್ಲದೆ ಮಹಾಸತಿ ಘಟನೆಯ ಸಂಕೇತವಾಗಿ ಕಂಬದಿಂದ ಹೊರಟ ತೋಳುಗೈ 
ಮೇಲಕ್ಕೆತ್ತಿ ಅಭಯಹಸ್ತದಲ್ಲಿರುವಂತೆ ಚಿತ್ರಿಸಿರುವ ಅನೇಕ ಸ್ಮಾರಕಶಿಲ್ಲಗಳು ಕಂಡುಬರುತ್ತವೆ. 
ಡಾ.ಎಂ.ಚಿದಾನಂದಮೂರ್ತಿಯವರು ಸತಿಯರು ಚಿತೆಯನ್ನೇರಲು ಹೋಗುವ ಮುನ್ನ ಕುಂಕುಮದಲ್ಲಿ 
ಕೈಯನ್ನು ಅದ್ದಿ ಬಾಗಿಲಿನ ಮೇಲೆ ತಮ್ಮ ಬೆರಳುಗಳ ಗುರುತನ್ನು ಮೂಡಿಸುತ್ತಿದ್ದರು. ಇವುಗಳನ್ನು 
ಅನುಸರಿಸಿ ಶಿಲ್ಲಿಯು ಬೆರಳುಗಳೊಂದಿಗೆ ತೋಳನ್ನು ಮತ್ತು ಸತಿಯ ಶಿಲ್ಲವನ್ನು ಕೊರೆಯುತ್ತಿದ್ದನು. 
ಮಹಾಸತಿಯ ಬಲಗೈ ಶುಭದ, ಸೌಭಾಗ್ಯದ, ಧನ್ಯಜೀವನದ ಸಂಕೇತ ಎಂದು ಹೇಳುತ್ತಾರೆ. ಡಾ. 
ಎಂ.ಎಂ. ಕಲಬುರ್ಗಿಯವರು ರಾಮನಾಥ ಚರಿತೆಯನ್ನು ಆಧಾರವಾಗಿಟ್ಟುಕೊಂಡು ಇದು ಹರಸುವ 
ಹಸ್ತವನ್ನು ಸಂಕೇತಿಸುತ್ತದೆ ಎಂದು ಹೇಳುತ್ತಾ ಮೇಲಿನ ಚಿದಾನಂದಮೂರ್ತಿಯವರ ಅಭಿಪ್ರಾಯವನ್ನು 
ಉಲ್ಲೇಖಿಸಿ ಬಲಗೈ ಮುದೆ ಕಲ್ಲ ಮೇಲೆ ತಿರುವು ಮುರುವು ಆಗುತ್ತದೆ. ಕಾರಣ ಹೆಣ್ಣಿಗೆ ಎಡಗೈ 
ಶುಭವಾದುದರಿಂದ ಅರಿಷಿಣ ದವದಲ್ಲಿ ಅದ್ದಿದ ಎಡಗೈಯನ್ನು ಕಲ್ಲಮೇಲೆ ಮೂಡಿಸುತ್ತಿರಬಹುದೇ? 
ಎಂದು ಅಭಿಪ್ರಾಯಪಡುತ್ತಾರೆ. ಇದರ ಬಗ್ಗೆ ಚರ್ಚಿಸುತ್ತಾ ಡಾ. ಬಿ.ಎಸ್‌. ಶೇಠೆಯವರು 
ಕಲಬುರ್ಗಿಯವರ ವಿಚಾರ ಗಮನಿಸಬಹುದಾದ ವಿಷಯವಾದರೂ ಎಡಗೈಯನ್ನು ಪಡಿಯಚ್ಚಾಗಿ 
ಶಿಲೆಯಲ್ಲಿ ಚಿತ್ರಿಸುತ್ತಿದ್ದರೆಂದು ಹೇಳುವುದಕ್ಕೆ ಆಧಾರಗಳಿಲ್ಲದಿರುವುದರಿಂದ ಬಲಗೈಯನ್ನೇ ಮಹಾಸತಿ 
ಸ್ಮಾರಕಶಿಲೆಯಲ್ಲಿ ಕಂಡರಿಸುವ ಉದ್ದೇಶವನ್ನು ಶಿಲ್ಪಗಳು ಮತ್ತು ಅದನ್ನು ಸ್ಥಾಪಿಸುವವರು ಹೊಂದಿದ್ದರು 
ಎಂದು ಹೇಳಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ಮುಂದುವರಿದು ಜನಪದ ಪದ್ಯವೊಂದರಲ್ಲಿ 
ಬರುವ "ನಂಬೂಗಿ ಕೊಡೇಬಲಗೈಲಿ' ಎಂಬ ಅಂಶವನ್ನು ಮತ್ತು ಷಣ್ಮುಖ ಶಿವಯೋಗಿ 
ವಚನವೊಂದರಲ್ಲಿ ಬರುವ '"ಪತಿವ್ರತಾಭಾಷೆ' ಎಂಬ ವಿಷಯವನ್ನು ಕುರಿತು ಚರ್ಚಿಸುತ್ತಾ ಪತಿಗೆ 
ಭಾಷೆ ಕೊಟ್ಟು ಪೂರೈಸಿದ ಸತಿಯ ಬಲಗೈ ಚಿತ್ರವನ್ನು ಮಾಸ್ತಿ ಸ್ಮಾರಕಗಳಲ್ಲಿ ಶಿಲ್ಪಿಗಳು 
ಕಂಡರಿಸುತ್ತಿರಬೇಕೆಂದು ಹೇಳಬಹುದಾಗಿದೆ. ಅದು ತದನಂತರದಲ್ಲಿ ಅವಳ ಸೌಭಾಗ್ಯದ, ಧನ್ಯ 
ಜೀವನದ ಸಂಕೇತವಾಗಿಯೂ, ಜನತೆಗೆ ಆಶೀರ್ವಾದದ ಅಥವಾ ಹರಸುವ ಸಂಕೇತವಾಗಿ 
ಪರಿಣಮಿಸಿರಬಹುದೆಂದು ಹೇಳುತ್ತಾರೆ. 

ಮಾಸ್ತಿಶಿಲದಲ್ಲಿರುವ ಕೆಂಬದ ಚಿತ್ರವನ್ನು ವಿವರಿಸುತ್ತಾ ಸತಿಯ ತೋಳುಗೈೆ ಚಿತ್ರಿಸಿದ ಶಿಲಗಳಿಗೆ 
ಅವಳ ಇನ್ನುಳಿದ ಶರೀರದ ಪ್ರತೀಕವಾಗಿ ಕಂಬವನ್ನು ಚಿತ್ರಿಸುವ ಅವಶ್ಯಕತೆ ಕಂಡುಬಂದಿರಬೇಕೆಂದೆನಿಸುತ್ತದೆ 
ಎಂದು ಹೇಳುತ್ತಾರೆ.”' ಮಾಸಿಬಲಗೈೆ ತೋಳಿನ ಬಗ್ಗೆ ಬರೆಯುತ್ತಾ ಡಾ. ಬಸವರಾಜ ಕಲ್ಲುಡಿಯವರು 
“ಬಹುಶಃ ಇದು ಸತಿಯ ಆಶೀರ್ವಾದದ ಸಂಕೇತವಾಗಿರಬಹುದೆ?” ಎಂದು ಹೇಳುತ್ತಾ ಇಲ್ಲಿರುವ 
ಕಂಬವು “ಮಾಸ್ತಿಯ ಆತ್ಮವು ವಾಸಿಸುತ್ತಿರುವ ನಿವಾಸವೆಂಬ ಪ್ರಾಚೀನ ಆತ್ಮಕಲ್ಲನೆಯ ನಂಬಿಕೆಗಳು 


೩೫೫ 


ಇಲ್ಲಿ ಪಕಟಗೊಂಡಿರುಬಹುದೇ?” ಎಂದು ಹೇಳಿದ್ದಾರೆ.” ಡಾ. ಡಿ.ವಿ. ಪರಮಶಿವಮೂರ್ತಿ ಯವರು 
ಮಾಸ್ಲಿಯು ಕೊಂಡ ಹಾಯುವ ಮುನ್ನ ಊರಲ್ಲಿ ಮೆರವಣಿಗೆ ಹೋಗುತ್ತಿದ್ದಳು. ಆಗ ಸಿಕ್ಕವರನ್ನು 
ಹರಸುತ್ತಿದ್ದಳು ಮತ್ತು ಕೊಂಡ ಹಾರುವ ಮುನ್ನ ನೆರೆದ ಜನರಿಗೆ ಕೈಬೀಸಿ(ಕೈಎತ್ತಿ) ಹಾರೈಸುತ್ತಿದ್ದಳು. 
ಹಾಗಾಗಿ ಮಾಸ್ತಿಯ ಕೈ ಜನರ ಮನದಲ್ಲಿ ವಿಶೇಷ ಪ್ರಭಾವ ಬೀರಿ ದೈವತ್ವದ ಅರ್ಥವನ್ನು ಪಡೆದು, 
ಅದು ಶಾಸನಶಿಲ್ಲದಲ್ಲಿ ಪ್ರತಿಫಲಿತವಾಯಿತು. “ನಾನು ಸ್ಪರ್ಗಕ್ಕೆ ಹೋಗುತ್ತಿರುವೆನು, ನಿಮಗೆಲ್ಲ 
ಒಳ್ಳೆಯದಾಗಲಿ” ಎನ್ನುವುದೇ ಈ ತೋಳಿನ ಸಂಕೇತ. ಕೈಯೊಂದಿಗೆ ಕಂಬವನ್ನು ಚಿತ್ರಿಸಿರುವ 
ಕಾರಣವೆಂದರೆ, ಕಂಬವು ನಮ್ಮಲ್ಲಿ ದೈವತ್ವದ ಪ್ರಶೀಕ ಹಾಗೂ ಕಂಬವು ದೇವರು ಇರುವ ಸ್ಥಾನವನ್ನು 
ಸೂಚಿಸುತ್ತದೆ. ಸತಿಯಾದವಳು ದೈವತ್ವಕ್ಕೇರಿದಳು ಎಂಬುದನ್ನು ಈ ಕಂಬವು ಸಂಕೇತಿಸುತ್ತದೆ 
ಎಂದಿದ್ದಾರೆ.” ಪರಮಶಿವಮೂರ್ತಿಯವರ ಅಭಿಪ್ರಾಯವನ್ನು ಒಪ್ಪಬಹುದಾಗಿದೆ. ನಾವು ಯಾವುದೇ 
ಶುಭ ಕಾರ್ಯವನ್ನು ಮಾಡುವಾಗ ಬಲಗೈಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ಹಾಗಾಗಿ 
ಬಲಗೈ ಶುಭದಾಯಕ ಮತ್ತು ಹರಸುವ ಕೈಯಾಗಿದೆ. ಅಲ್ಲದೆ ಹಳ್ಳಿಗಳಲ್ಲಿ ಈಗಲೂ ಮನೆಯಲ್ಲಿರುವ 
ಒಂದು ಕಂಬವನ್ನು ದೇವರ ಕಂಬವೆಂದು ಪೂಜಿಸುವ ಪರಿಪಾಠವಿದೆ. ಆದ್ದರಿಂದ ಸತಿಯಾದವಳು 
ದೇವರೆಂದು ಭಾವಿಸಿ ಅವಳನ್ನು ಕಂಬದ ರೂಪದಲ್ಲಿ ಚಿತ್ರಿಸಿರುವ ಸಾಧ್ಯತೆ ಇದೆ. 


ಹಾವೇರಿ ಜಿಲ್ಲೆಯಲ್ಲಿ ೭೭ ಶಾಸನೋಕ್ತ ಮಾಸ್ತಿಕಲ್ಲುಗಳು ಮತ್ತು ೨೫೮ ಶಾಸನರಹಿತ 
ಮಾಸ್ತಿಕಲ್ಲುಗಳು ದೊರಕಿದ್ದು, ಅವುಗಳಲ್ಲಿ ಎತ್ತಿದ ಬಲಗೈತೋಳಿನ ಲಕ್ಷಣವನ್ನು ಕಾಣಬಹುದು. 


ಮಾಸ್ತಿ ಕೈಯಲ್ಲಿರುವ ನಿಂಬೆ, ಕಮಂಡಲ(ಗಿಂಡಿ), ಕನ್ನಡಿ ಮತ್ತು ಕಳಸ 


ಸಾಮಾನ್ಯವಾಗಿ ಮಾಸ್ತಿ ಶಿಲ್ಲಗಳ ಕೈಯಲ್ಲಿ ನಿಂಬೆಹಣ್ಣು. ನೀರಿನಗಿಂಡಿ(ಕಮಂಡಲ) ಇರುವುದು 
ಹೆಚ್ಚು ಕೆಲವು ವೇಳೆ ಕೈಯಲ್ಲಿ ಕಳಸ, ಕನ್ನಡಿ ಹಿಡಿದಿರುವುದೂ ಉಂಟು. ನಿಂಬೆಹಣ್ಣನ್ನು 
ಶುಭಕಾರ್ಯಗಳಲ್ಲಿ ಅಮಂಗಳ ನಿವಾರಣಾ ವಸ್ತುವಾಗಿ ನಾವು ಬಳಸುತ್ತಾ ಬಂದಿದ್ದೇವೆ. ಮದುವೆ 
ಸಂದರ್ಭದಲ್ಲಿ ವರ ಮತ್ತು ವಧುವಿನ ಕೈಯಲ್ಲಿ, ಪೂಜಾದಿಗಳಲ್ಲಿ ಪೂಜೆ ನೆರವೇರಿಸುವವರ ಕೈಯಲ್ಲಿ, 
ಸಮಾರಂಭಗಳಲ್ಲಿ ಗಣ್ಯ ವ್ಯಕ್ತಿಗಳ ಕೈಯಲ್ಲಿ ನಿಂಬೆಹಣ್ಣು ಇರುವುದನ್ನು ನಾವು ಇಂದಿಗೂ ಕಾಣಬಹುದು. 
ಯಾವುದೇ ಅಮಂಗಳಕರ ಘಟನೆಯೂ ನಡೆಯದಿರಲಿ ಎಂಬುದು ಇದರ ಸಂಕೇತ. ಮಹಾಸತಿ 
ಆಚರಣೆಯೂ ಸಹ ಒಂದು ಶುಭ ಕಾರ್ಯವೆಂಬ ಮನೋಭಾವನೆ ನಮ್ಮ ಪ್ರಾಚೀನರಲ್ಲಿದ್ದುದರಿಂದ 
ಈ ಆಚರಣೆಯು ಯಾವುದೇ ಅಡೆ-ತಡೆ ಇಲ್ಲದೆ ಜರುಗಲಿ, ಅಮಂಗಳ ಉಂಟಾಗದಿರಲಿ ಎಂಬ 
ನಂಬಿಕೆಯ ತಳಹದಿಯ ಸಂಕೇತವಾಗಿ ಮಾಸ್ತಿಯು ನಿಂಬೆಹಣ್ಣನ್ನು ಹಿಡಿದಿದ್ದಾಳೆ ಎಂದು ಹೇಳಬಹುದು. 
ಡಾ. ಎಂ. ಚಿದಾನಂದಮೂರ್ತಿಯವರು ಸತಿಯಾಗುವವಳು ಕೈಯಲ್ಲಿ ನಿಂಬೆಹಣ್ಣುಗಳನ್ನು ಹಿಡಿದು 
“ಅಮ್ಮಾಲೆ ಚಂಡಾಡುತ್ತ” ಅಂದರೆ ಅವುಗಳನ್ನು ಮೇಲೆ ಎಸೆದು ಹಿಡಿಯುತ್ತಾ ಬರುತ್ತಿದ್ದಳು. ಅವಳು 
ಸಂತೋಷವಾಗಿ ಗಂಡನ ಜೊತೆಯಲ್ಲಿ ಹೋಗಲು ಸಿದ್ದವಾಗುತ್ತಿರುವುದನ್ನು ಇದು ಸೂಚಿಸುತ್ತಿರಬಹುದು 
ಎಂದು ಅಭಿಪ್ರಾಯಪಡುತ್ತಾರೆ. ಡಾ. ಬಿ.ಎಸ್‌. ಶೇಠೆಯವರು ಲಿಂಬೆಹಣ್ಣು ಮಂಗಲ ವಸ್ತುವೇನೂ 


೩೫೬ 


ಅಲ್ಲ, ಆದರೆ ಅಮಂಗಲ ನಿವಾರಣೆಯಲ್ಲಿ ಅದರ ಪ್ರಾಮುಖ್ಯತೆಯಿದ್ದು, ವಿಶೇಷವಾಗಿ ಮದುವೆ 
ಸಮಾರಂಭಗಳಲ್ಲಿ ಇದರ ಬಳಕೆ ಹೆಚ್ಚು. ಸತಿ ವಿಧಿಯೂ ಒಂದು ರೀತಿಯಲ್ಲಿ ಗಂಡನನ್ನು ಸೇರುವ 
ಅಚರಣೆಯಾಗಿರುವುದರಿಂದ ಅದನ್ನು ಉಪಯೋಗಿಸುತ್ತಿರಬೇಕು. ಹಾಗಾಗಿ ಅದನ್ನೇ ಶಿಲ್ಪದಲ್ಲಿ 
ಕೆತ್ತಿರುವಂತೆ ತೋರುತ್ತದೆ ಎಂದು ಹೇಳುತ್ತಾರೆ.” ಡಾ. ಚೆನ್ನಕ್ಕ ಎಲಿಗಾರ ಅವರು ಮಾಸ್ತಿ ಕೈಯಲ್ಲಿರುವ 
ನಿಂಬೆಹಣ್ಣು ಅನಿಷ್ಟ ನಿವಾರಣದ ಸೂಚನೆಯಾಗಿರಬೇಕೆಂದು ಹೇಳುತ್ತಾ, ಇಂಥ ಶಿಲ್ಪಗಳಲ್ಲಿ 
ಸೌಭಾಗೃಸೂಚಕಗಳಾದ ಓಲೆ, ಕಂಕಣ, ಬಳೆ, ಪೂರ್ಣಕುಂಭ, ತೆಂಗು, ಪದ್ಗಗಳು ಕಂಡುಬರುತ್ತವೆಂದು 
ಹೇಳುತ್ತಾರೆ.” ಹಾವೇರಿ ಜಿಲ್ಲೆಯಲ್ಲಿ ದೊರೆತ ಬಹುಪಾಲು ಮಾಸ್ಥಿಶಿಲಗಳಲ್ಲಿ ಸತಿಯಾದವಳ ಕೈಯಲ್ಲಿ 
ನಿಂಬೆಹಣ್ಣಿರುವುದನ್ನು ಕಾಣಬಹುದು. 


ಡಾ. ಬಸವರಾಜ ಕಲ್ಲುಡಿಯವರು ವಿದೇಶಿ ಪ್ರವಾಸಿಗರು ಹೇಳುವಂತೆ ಮಾಸ್ತಿ ಹಿಡಿದಿರುವ 
ಗಿಂಡಿಯಲ್ಲಿ ಎಣ್ಣೆಯಿರುವುದನ್ನು ಪ್ರಸ್ತಾಪಿಸುತ್ತಾ ಅದರಲ್ಲಿ ಎಣ್ಣೆಯೇ ಇರಬೇಕೆಂದೇನಿಲ್ಲ, ಕೆಲವು 
ಸಾರಿ ಅದು ಪೂರ್ಣ ಕಲಶವನ್ನು ಸೂಚಿಸುತ್ತಿರಬಹುದು ಎಂದು ಹೇಳುತ್ತಾರೆ. ಅಲ್ಲದೆ ಕಳಸ 
ಮುಂತಾದ ಚಿನ್ನೆಗಳು ಮದುವೆ ಆಚರಣೆಯನ್ನು ಸಂಕೇತಿಸುತ್ತವೆ ಎಂದಿದ್ದಾರೆ." ಹಳದಿ ಸೀರೆಯನ್ನುಟ್ಟು 
ಕೈಯಲ್ಲಿ ನಿಂಬೆಹಣ್ಣು. ಕನ್ನಡಿ ಹಿಡಿದು. ದಂಡೆ-ಬಾಸಿಂಗ, ಆಭರಣಗಳಿಂದ ಸಿಂಗರಿಸಿಕೊಂಡು 
ಬೀದಿಯಲ್ಲಿ ಕಾಲುನಡಿಗೆಯಲ್ಲಿ ಇಲ್ಲವೆ ಕುದುರೆ ಅಥವಾ ಪಲ್ಲಕ್ಕಿಯನ್ನೇರಿ ಮಾಸ್ತಿಯಾಗುವವಳು 
ಬರುತ್ತಿದ್ದಳು. ಆಗ ವೀರರು ಅವಳಿಂದ ನಿಂಬೆ, ಮುಡಿಯ ಹೂ ಪಡೆಯುತ್ತಿದ್ದರು. ನಂತರ ಗೌರಿವ್ರತ 
ಪೂರೈಸಿ, ಎಣ್ಣೆಯಲ್ಲಿ ಮುಖ ನೋಡಿಕೊಂಡು ಕುಂಡ ಹಾಯುತ್ತಿದ್ದಳು ಎಂದು ಡಾ. ಎಂ.ಎಂ. 
ಕಲಬುರ್ಗಿಯವರು ತಿಳಿಸುತ್ತಾರೆ." ಬಹುಶಃ ಮಾಸ್ತಿಯ ಕೈಯಲ್ಲಿರುವ ಗಿಂಡಿಯಲ್ಲಿ ಅವಳ ಮುಖವನ್ನು 
ನೋಡಿಕೊಳ್ಳಲು, ಇಲ್ಲವೆ ಪವಿತ್ರ ಗಂಗೆಯಿರುವ ಇದನ್ನು ಪೂಜೆಗಾಗಿ ಬಳಸಿರಬಹುದು. ಕಳಸವು 
ಮಾಸ್ತಿ ಕ್ರಿಯೆಯು ಮಂಗಳಕರವಾದುದೆಂದು ಸೂಚಿಸುತ್ತದೆ. ಇಂದಿಗೂ ಹಬ್ಬ, ಜಾತ್ರೆ, ಮದುವೆಗಳಲ್ಲಿ 
ಕಳಸವನ್ನು ಹೂಡಿ ಪೂಜೆ ಸಲ್ಲಿಸುವ ಪರಿಪಾಠವಿದೆ. ಇಡೀ ಕ್ರಿಯೆ ಮಂಗಳಕರವಾದುದು ಎಂಬ 
ಸಾಂಕೇತಿಕ ಅರ್ಥವನ್ನು ಧ್ವನಿಸುತ್ತದೆ. ಮಾಸ್ತಿ ಶಿಲದಲ್ಲಿರುವ ಕನ್ನಡಿಯು ಅವಳಿಗೆ ತನ್ನ ಮಂಗಳಕರವಾದ, 
ಸೌಭಾಗೃದಿಂದೊಡಗೂಡಿದ, ಅಲಂಕಾರವನ್ನು ನೋಡಿಕೊಳ್ಳಲು ಬಳಸಿರಬಹುದೆಂದು ವಿದ್ದಾಂಸರೊಬ್ಬರು 
ಅಭಿಪ್ರಾಯಪಡುತ್ತಾರೆ. ಹಾವೇರಿ ಜಿಲ್ಲೆಯ ಹೊಂಕಣ, ಅರಳೇಶ್ವರ, ತಾವರಗಿ, ಹಿರೇಕೆರೂರು, 
ಗುಂಡಗಟ್ಟಿ, ಅಂಗರಗಟ್ಟಿ, ನಿಡ್ನೇಗಿಲು, ಆಲದಕೆಟ್ಟಿ ಹಾವೇರಿ, ಅರಳಿಕಟ್ಟಿಗಳಲ್ಲಿಯ ಮಾಸ್ತಿಕಲ್ಲುಗಳಲ್ಲಿರುವ 
ಮಾಸ್ತಿಯು ಇಳಿಬಿಟ್ಟ ಎಡಗೈಯಲ್ಲಿ ನೀರಿನ ಗಿಂಡಿ(ಕಮಂಡಲ) ಹಿಡಿದಿರುವುದನ್ನು ಕಾಣಬಹುದು. 
ಚೀರನಹಳ್ಳಿ, ನೆಲ್ಲಿಕೊಪ್ಪ್ತ, ಹನುಮನಕೊಪ್ಪ, ಮುತ್ತೂರು ಮತ್ತು ಕಾಟೇನಹಳ್ಳಿಗಳಲ್ಲಿಯ 
ಮಾಸ್ತಿಕಲ್ಲುಗಳಲ್ಲಿರುವ ಮಾಸ್ತಿಯು ಕೈಯಲ್ಲಿ ಕನ್ನಡಿ ಹಿಡಿದಿರುವುದನ್ನು ಕಾಣಬಹುದು. ಅಲ್ಲದೆ 
ಮಾಗೋಡ, ಕುಮ್ಮೂರು, ಧೂಳಿಕೊಪ್ತದ ಮಾಸ್ತಿಕಲ್ಲುಗಳಲ್ಲಿ ಕಳಸವನ್ನು ಕೆತ್ತಲಾಗಿದೆ. ಬಡಮಲ್ಲಿ 
ಮತ್ತು ಅರಳಿಕಟ್ಟಿಗಳಲ್ಲಿಯ ಮಾಸ್ತಿಕಲ್ಲುಗಳಲ್ಲಿಯ ಮಾಸ್ಟಿಯರು ಕಳಸದೊಂದಿಗೆ ಕಮಲದ ಮೊಗ್ಗನ್ನು 
ಹಿಡಿದಿರುವುದು ವಿಶೇಷ. 


೩೫೭ 


ಅಗ್ನಿಕುಂಡ 


ಮಾಸ್ತಿಯು ಅಗ್ನಿಪ್ರವೇಶ ಮಾಡುವ ಮೂಲಕ ಸಹಗಮನ ಆಚರಿಸಿದ ಅಂಶವನ್ನು ಸಂಕೇತಿಸುವ 
ಸಲುವಾಗಿ ಮಾಸ್ಥಿಕಲ್ಲುಗಳಲ್ಲಿ ಅಗ್ನಿಕುಂಡಕ್ಕೆ ಬೀಳುವ ಸನ್ನಿವೇಶವನ್ನು ಕಂಡರಿಸಲಾಗಿರುತ್ತದೆ. ರಟ್ಟಿಹಳ್ಳಿಯ 
ವೀರಮಾಸ್ತಿಕಲ್ಲೊಂದರಲ್ಲಿ ಮೂರು ಅಗ್ನಿಕುಂಡಗಳನ್ನು ಕಂಡರಿಸಲಾಗಿದ್ದು ಅವುಗಳ ಮೇಲೆ ಎತ್ತರವಾದ 
ವೇದಿಕೆಯಲ್ಲಿ ಕೈಮುಗಿದು ನಿಂತ ಆರು ಜನ ಸ್ತ್ರೀಯರನ್ನು ಚಿತ್ರಿಸಲಾಗಿದೆ. ಒಂದು ಕುಂಡದಲ್ಲಿ 
ಇಬ್ಬಿಬ್ಬರಂತೆ ಹಾರಿ ಸತಿಯಾಗುವುದನ್ನು ಇದು ಸಂಕೇತಿಸುತ್ತದೆ. ಕಲಕೇರಿಯ ಎರಡು “ವೀರಗಲ್ಲುಗಳಲ್ಲಿ 
ವಾದ್ಯಮೇಳದವರೊಂದಿಗೆ ಕುದುರೆ ಮೇಲೆ ಮೆರವಣಿಗೆಯಲ್ಲಿ ಬಂದ ಮಾಸ್ತಿಯರು ಅಗ್ನಿಕುಂಡದಲ್ಲಿ 
ಹಾರಿರುವ ದೃಶ್ಯಗಳಿವೆ. ಸಾತೇನಹಳ್ಳಿಯ ಕೆಳಹಂತದಲ್ಲಿ ಉರಿಯುತ್ತಿರುವ ಕುಂಡದಲ್ಲಿ ಸ್ತ್ರೀಯೊಬ್ಬಳು 
ಹಾರಿ ಪ್ರಾಣಾರ್ಪಣೆ ಮಾಡಿಕೊಳ್ಳುತ್ತಿರುವ ಸನ್ನಿವೇಶವಿದೆ. ಇವುಗಳೆಲ್ಲ ಅಗ್ನಿ ಪ್ರವೇಶ ಮಾಡಿ 
ಸತಿಹೋದ ಮಾಸ್ತಿ ಸಂಪ್ರದಾಯವನ್ನು ಸಂಕೇತಿಸುವ ವಿಶಿಷ್ಟ ಶಿಲ್ಲಗಳಾಗಿವೆ. 
ಪಲ್ಲಕ್ಕಿ ಮತ್ತು ವಾದ್ಯಮೇಳ 

ಕೆಲವು ಮಾಸ್ತಿಕಲ್ಲುಗಳಲ್ಲಿ ಸತಿಹೋದ ಸ್ತೀಯರನ್ನು ಪಲ್ಲಕ್ಕಿಯಲ್ಲಿ ಕೊಂಡೊಯ್ಯುವ ದೃಶ್ವಗಳಿರುತ್ತವೆ. 
ಕೆಲವು ವೇಳೆ ಸ್ತ್ರೀಯೊಂದಿಗೆ ಅವಳ ಪತಿಯೂ ಪಲ್ಲಕ್ಕಿಯಲ್ಲಿ ಕುಳಿತಿರುವುದುಂಟು. ಇನ್ನು ಕೆಲವು 
ಮಾಸ್ತಿಕಲ್ಲುಗಳಲ್ಲಿ ಸತಿಯಾದ ಸ್ತ್ರೀಯನ್ನು ಅಪ್ಪರೆಯರು ವಾದ್ಯಮೇಳದವರೊಂದಿಗೆ ಸ್ಪರ್ಗಕ್ಕೆ 
ಕೊಂಡೊಯ್ಯುವ ದೃಶ್ಯವಿರುತ್ತದೆ. ಇವು ಅಂದಿನ ಕಾಲದಲ್ಲಿ ಸತಿ ಆಚರಿಸುವ ಸ್ತೀಗೆ ದೊರೆಯುತ್ತಿದ್ದ 
ಸವಲತ್ತುಗಳನ್ನು ಸಂಕೇತಿಸುತ್ತವೆ. ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿ, ಮಾರನಬೀಡು, ಚಿನ್ನಮುಳಗುಂದ, 
ತಿಮಕಾಪುರ, ರಟ್ಟಿಹಳ್ಳಿ ಮತ್ತು ಕಲಕೇರಿಯಲ್ಲಿರುವ ಮಾಸಿಕಲ್ಲುಗಳು ಮತ್ತು ವೀರಮಾಸ್ತಿಕಲ್ಲುಗಳಲ್ಲಿ 
ಪಲ್ಲಕ್ಕಿ ಮತ್ತು ಕುದುರೆ ಮೆರವಣಿಗೆಯ ದೃಶ್ಯಗಳಿದ್ದರೆ, ಚೀರನಹಳ್ಳಿ, ಕಲಕೇರಿ ಮತ್ತು ಚಿಕ್ಕೆರೂರು 
ಮಾಸ್ತಿಕಲ್ಲುಗಳಲ್ಲಿ ವಾದ್ಯಮೇಳದವರನ್ನು ಕಾಣಬಹುದು. 


ಖಡದ ಚಿತ್ರಣ 


Nn 


ಹಾನಗಲ್ಲು ತಾಲೂಕಿನ ಹಿರೇಬಾಸೂರಿನ ಮೂರು ಒಕ್ಕೈ ಮಾಸ್ತಿಕಲ್ಲುಗಳ ತೋಳು ಮತ್ತು 
ಕಂಬದ ಮಧ್ಯೆ ಕೈಮುಗಿದು ಕುಳಿತ ವೀರನ ಪಕ್ಕದಲ್ಲಿ ಖಡ್ಗವನ್ನು(ಕಿರುಗತ್ತಿ) ಕಂಡರಿಸಲಾಗಿದೆ. 
ಶಿಗ್ಗಾಂವ ತಾಲೂಕಿನ ಕುಂದೂರಿನಲ್ಲಿರುವ ಎರಡು ಒಕ್ಕೈ ಮಾಸ್ತಿಕಲ್ಲುಗಳ ಪಕ್ಕದಲ್ಲಿ ಕೈಮುಗಿದು 
ಕುಳಿತ ವೀರರ ಪಕ್ಕದಲ್ಲಿ ಖಡ್ಗಗಳನ್ನು ಕಂಡರಿಸಲಾಗಿದೆ. ದೂಪದಹಳ್ಳಿಯಲ್ಲಿಯೂ ಸಹ ಇಂಥ 
ಒಂದು ಮಾಸ್ತಿಕಲ್ಲಿದೆ. ಇಂಥ ಶಿಲ್ಲಗಳು ಅನುಗಮನ ಸತಿ ಆಚರಣೆಯನ್ನು ಸಂಕೇತಿಸುತ್ತವೆ. 
ಕಾರಣಾಂತರಗಳಿಂದ ಮಡಿದ ವೀರನೊಂದಿಗೆ ಸಹಗಮನವನ್ನು ಆಚರಿಸಲು ಸಾಧ್ಯವಾಗದಿದ್ದ ಸತಿಯು 
ಆ ನಂತರದಲ್ಲಿ ಸತಿಯಾಗಲು ಅಪೇಕ್ಷಿಸಿದರೆ ತನ್ನ ಪತಿಗೆ ಪ್ರಿಯವಾದ ವಸ್ತುವೊಂದನ್ನು ಹಿಡಿದು 
ಸತಿ ಆಚರಿಸುವ ಸಂಪ್ರದಾಯವಿತ್ತು ಮೇಲಿನ ಐದು ಪ್ರಸಂಗಗಳಲ್ಲಿ ತನ್ನ ಪತಿಗೆ ಪ್ರಿಯವಾದ 
ಖಡ್ಗವನ್ನು ಹಿಡಿದು ಅನುಗಮನವನ್ನು ಆಚರಿಸಿದ ಅವರ ಪತ್ನಿಯರನ್ನು ಇವು ಸಂಕೇತಿಸುತ್ತವೆ. 


೩೫೮ 


ಮಾಸ್ತಿಕಲ್ಲುಗಳಲ್ಲಿ ಕೈಮುಗಿದು ಕುಳಿತ ವೀರನು ಈಗಾಗಲೇ ಸ್ಪರ್ಗದಲ್ಲಿರುವುದನ್ನು ಸಂಕೇತಿಸುತ್ತಿದ್ದು, 
ಅವನು ಆತ್ಮಬಲಿದಾನದಿಂದ ಮಡಿದುದನ್ನು ಸಂಕೇತಿಸಲು ಅವನ ಪಕ್ಕದಲ್ಲಿ ಖಡ್ಗವನ್ನು ಚಿತ್ರಿಸಲಾಗಿದೆ 
ಎಂದೂ ಸಹ ಇದನ್ನು ಅರ್ಥೈಸಬಹುದಾಗಿದೆ. 


ಅತರೆ ಸಂಕೇತಗಳು 

ಕೆಲವು ಮಾಸ್ತಿಕಲ್ಲುಗಳಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಮಾಸ್ಲಿಯ ಪಕ್ಕದಲ್ಲಿ 
ಶಸ್ತ್ರಾಸ್ತ್ರಗಳನ್ನು ಹಿಡಿದು ಇಲ್ಲವೆ ಕುದುರೆಯನ್ನೇರಿ ಹೊರಟ ವೀರನ ಶಿಲ್ಲಗಳಿರುತ್ತವೆ. ಇವು ವೀರನು 
ಯುದ್ದಕ್ಕೆ ಹೊರಟ ಅಂಶವನ್ನು ಸಂಕೇತಿಸುತ್ತವೆ. ಹಾವೇರಿ ಜಿಲ್ಲೆಯ ಚಳಗೇರಿ, ಮೆಳ್ಳಾಗಟ್ಟಿ, ನೆಲ್ಲಿಕೊಪ್ಪ, 
ಜಕ್ಕನಾಯಕನಕೊಪ್ಪ, ಬಿದರಗಡ್ಡಿ, ಆಡೂರು, ಕೋಡ, ಆಲದಕಟ್ಟಿಗಳಲ್ಲಿ ಇಂಥ ಶಿಲ್ಲಗಳಿವೆ. ಅದೇ 
ರೀತಿ ಮಾಸ್ತಿಯ ಪಕ್ಕದಲ್ಲಿ ಶಸ್ತ್ರಾಸ್ತಗಳನ್ನು ಹಿಡಿದು ನಿಂತ ಪತಿಯ ಶಿಲ್ಪಗಳು ಆತನು ವೀರನಾಗಿದ್ದ 
ಎಂಬುದನ್ನು ಬಿಂಬಿಸುತ್ತವೆ. ಚಿಕ್ಕೆರೂರು, ಕಾರ್ಗಿ, ಹೆರೂರು, ಮುತ್ತಳ್ಳಿ, ಗುಂಡೂರು, ಬಡಮಲ್ಲಿ, 
ಕುಮ್ಮೂರು, ಹತ್ತಿಮತ್ತೂರು, ಯಳವಟ್ಟಿಗಳಲ್ಲಿ ಇಂಥ ಶಿಲ್ಲಗಳು ಕಂಡುಬರುತ್ತವೆ. ಇನ್ನೂ ಕೆಲವು 
ಮಾಸ್ತಿಕಲ್ಲುಗಳಲ್ಲಿ ಪ್ರತ್ಯೇಕ ಹಂತದಲ್ಲಿ ಯುದ್ಧದ ದೃಶ್ಯಗಳಿರುತ್ತವೆ. ಇದು ಸತಿಯಾದವಳ ಪತಿಯು 


ವ್‌ 


ಯುದ್ದದಲ್ಲಿ ಮಡಿದ ಅಂಶವನ್ನು ಸಂಕೇತಿಸುತ್ತದೆ. ಕೆಲವು ಮಾಸ್ತಿಕಲ್ಲುಗಳಲ್ಲಿ ಸತಿಯಾದವಳ ಪಕ್ಕದಲ್ಲಿ 
ಕೈಮುಗಿದು ಕುಳಿತ ಪತಿಯ ಚಿಕ್ಕಶಿಲ್ಲಗಳಿರುತ್ತವೆ. ಇದು ಮಾಸ್ತಿಯ ಪತಿಯು ಈಗಾಗಲೇ ಮರಣಿಸಿದ್ದು 
ಅವನು ಸ್ಪರ್ಗದಲ್ಲಿರುವುದನ್ನು ಸಂಕೇತಿಸುತ್ತದೆ. ಅಲ್ಲದೆ ಅನುಗಮನ ಸತಿ ಆಚರಣೆಯನ್ನೂ ಸಹ 
ಇದು ಸೂಚಿಸುತ್ತದೆ. ಇಂಥ ಅನೇಕ ಮಾಸ್ತಿಕಲ್ಲುಗಳು ಅಧ್ಯಯನ ಪ್ರದೇಶದಲ್ಲಿವೆ. ಮತ್ತೆ ಕೆಲವು 
ಮಾಸ್ತಿಕಲ್ಲುಗಳಲ್ಲಿ ಪತಿ ಪತ್ನಿಯರಿಬ್ಬರೂ ಕೈಮುಗಿದು ಕುಳಿತಂತೆ ಚಿತ್ರಿಸಲಾಗಿರುತ್ತದೆ. ಇದು 
ಸಹಗಮನವನ್ನು ಸಂಕೇತಿಸುತ್ತಿದ್ದು, ಪತಿ-ಪತ್ನಿಯರಿಬ್ದರೂ ಸ್ಪರ್ಗವನ್ನು ಪಡೆದ ಅಂಶವನ್ನು ತಿಳಿಸುತ್ತದೆ. 
ಹಾದಿಹಳ್ಳಿ, ಚಳಗೇರಿ ಮತ್ತು ಕಡಕೋಳಗಳಲ್ಲಿರುವ ಮಾಸ್ತಿಕಲ್ಲುಗಳಲ್ಲಿ ಸತಿ-ಪತಿಗಳಿಬ್ಬರು ಪರಸ್ಪರ 
ತಮ್ಮ ಭುಜಗಳನ್ನು ಬಳಸಿ ನಿಂತಿರುವುದನ್ನು ಗಮನಿಸಬಹುದು. ಇದು ಸಾವಿನ ಸಮಯದಲ್ಲಿಯೂ 
ದಂಪತಿಗಳ ಅನ್ಯೋನ್ಯತೆಯನ್ನು ಸಂಕೇತಿಸುತ್ತದೆ. 

ಹಾವೇರಿ ಜಿಲ್ಲೆಯ ಉಪುುಣಸಿ ಗ್ರಾಮದ ಮಾಸ್ತಿಕಲ್ಲೊಂದರ ಮಾಸ್ಟಿಯ ಪಕ್ಕದಲ್ಲಿ ಸರ್ಪವನ್ನು 
ಕಂಡರಿಸಲಾಗಿದೆ. ಇದು ಮಾಸ್ತಿಯ ಪತಿಯು ಸರ್ಪ ಕಡಿತದಿಂದ ಮರಣಿಸಿದ ಅಂಶವನ್ನು ಸಂಕೇತಿಸುತ್ತದೆ. 
ಹುಡೆಯಲ್ಲಿ ದೊರೆತ ಎರಡು ಮಾಸಿಕಲ್ಲುಗಳಲ್ಲಿ ವೀರನು ಹಂದಿ ಬೇಟೆಯಲ್ಲಿ ತೊಡಗಿರುವಂತೆ 
ಚಿತ್ರಿಸಲಾಗಿದೆ. ಇದು ಮಾಸ್ಲಿಯಾಗುವವಳ ಪತಿಯು ಬೇಟೆ ಪ್ರಸಂಗದಲ್ಲಿ ಮಡಿದ ವಿಚಾರವನ್ನು 
ತಿಳಿಸುತ್ತದೆ. ಕೆಲವು ಮಾಸ್ತಿಕಲ್ಲುಗಳಲ್ಲಿ ಮಗುವನ್ನು ಚಿತ್ರಿಸಿರುವುದನ್ನು ಕಾಣಬಹುದು. ಮಾಕನೂರಿನ 
ಇಬ್ಬರು ಮಾಸ್ತಿಯರ ಮಧ್ಯದಲ್ಲಿ ಮಗುವನ್ನು ಕಂಡರಿಸಲಾಗಿದೆ. ಚೆನ್ನಳ್ಳಿಯ ಮಾಸ್ತಿಕಲ್ಲೊಂದರ 
ಮೇಲ್ಸಾಗದಲ್ಲಿ ಎರಡು ಕಡೆ ಮಕ್ಕಳನ್ನು ಕಂಡರಿಸಲಾಗಿದೆ. ಬಹುಶಃ ಇದು ಸತಿಯಾದವಳ 
ಮಗುವನ್ನು ಸೂಚಿಸುತ್ತಿರಬಹುದೇ ಎಂದು ಹೇಳಬಹುದಾಗಿದೆ. ಕೆಲವು ಮಾಸ್ತಿಕಲ್ಲುಗಳ ಮಾಸ್ಥಿಯ 
ಭುಜದ ಮೇಲೆ, ಕೈಮೇಲೆ ಅಥವಾ ಮಾಸ್ಟಿಯ ಪಕ್ಕದಲ್ಲಿ ಗಿಳಿಯು ಕುಳಿತಿರುವಂತೆ ಚಿತ್ರಿಸಲಾಗಿರುತ್ತದೆ. 


೩೫೯ 


ಪ್ರಾಚೀನ ಕಾಲದಲ್ಲಿ ಮರಣ ಹೊಂದಿದ ವ್ಯಕ್ತಿಯೊಂದಿಗೆ ಆತನಿಗೆ ಪ್ರಿಯವಾದ ಪ್ರಾಣಿ ಮತ್ತು 
ವಸ್ತುಗಳನ್ನಿಟ್ಟು ಹೂಳುತ್ತಿದ್ದರು. ಗಿಳಿಯನ್ನು ಮನೆಯಲ್ಲಿ ಸಾಕುತ್ತಿದ್ದುದನ್ನು ಇಲ್ಲಿ ಸ್ಮರಿಸಬಹುದು. 
ಒಟ್ಟಿನಲ್ಲಿ ಗಿಳಿಯು ಪ್ರೀತಿಯ ಸಂಕೇತವಾಗಿ ಇಲ್ಲಿ ಬಿಡಾವಣೆಗೊಂಡಿದೆ ಎಂದು ಹೇಳಬಹುದಾಗಿದೆ. 
ಅಧ್ಯಯನ ಪ್ರದೇಶದ ಕೋಡ, ಅರಳಿಕಟ್ಟಿ ಮತ್ತು ಬಡಮಲ್ಲಿ ಗ್ರಾಮಗಳಲ್ಲಿಯ ಮಾಸ್ತಿಕಲ್ಲುಗಳಲ್ಲಿ 
ಮಾಸ್ಟಿಯೊಂದಿಗೆ ಗಿಳಿಯನ್ನು ಕೆಂಡರಿಸಿರುವುದನ್ನು ಕಾಣಬಹುದಾಗಿದೆ. ಅಧ್ವಯನ ಪ್ರದೇಶದ ಚೀರನಹಳ್ಳಿ, 
ಹನುಮನಕೊಪ್ಪ ಮತ್ತು ರಟ್ಟಿಹಳ್ಳಿಗಳಲ್ಲಿಯ ಮಾಸ್ತಿಕಲ್ಲುಗಳಲ್ಲಿ ಕರುವಿಗೆ ಹಾಲುಣಿಸುವ ಹಸುವನ್ನು 
ಕೆತ್ತಲಾಗಿದ್ದು, ಇದು ದಾನವನ್ನು ಅಪಹರಿಸಿದವರಿಗೆ ಅಥವಾ ದಾನಿಗಳಿಗೆ ತೊಂದರೆ ಉಂಟು 
ಮಾಡಿದರೆ ತಗಲುವ ಮಹಾಪಾಪವನ್ನು ಸಂಕೇತಿಸುತ್ತದೆ. ಮಾಸಿಕಲ್ಲುಗಳಲ್ಲಿ ಮಾಸ್ತಿಯ ಸೊಂಟದ 
ಆಚೆ-ಈಚೆ ಮತ್ತು ಕುತ್ತಿಗೆಯ ಎರಡೂ ಬದಿಗಳಲ್ಲಿ ರಂಧ್ರಗಳನ್ನು ಮಾಡಿರುವುದನ್ನು ಗಮನಿಸಬಹುದು. 
ಈ ರಂಧ್ರಗಳು ಮಾಸ್ತಿಕಲ್ಲನ್ನು ನಿರ್ಮಿಸುವಾಗ ಮಾಡಿರದೆ, ಆನಂತರದಲ್ಲಿ ಮಾಡಿರುವಂತೆ ತೋರುತ್ತದೆ. 
ಮಾಸ್ಥಿಗೆ ಸೀರೆ ಉಡಿಸಲು, ಉಡಕ್ಕಿ ತುಂಬಲು ಮತ್ತು ಮಾಲೆಯನ್ನು ಹಾಕಲು ಅನುಕೂಲವಾಗಲೆಂದು 
ಈ ರಂಧೆಗಳನ್ನು ಕೊರೆದಂತೆ ತೋರುತ್ತದೆ. ರಾಣೇಬೆನ್ನೂರು ತಾಲೂಕಿನ ಬೆನಕನಕೊಂಡ ಗಾಮದಲ್ಲಿರುವ 
ಒಂದು ಸ್ಥಾರಕಶಿಲ್ಲದ ಕೆಳಪಟ್ಟಿಕೆಯಲ್ಲಿ ಕೈಮುಗಿದು ಕುಳಿತ ಶಿಲ್ಲವಿದ್ದು, ಆತನ ಶಿರವನ್ನು ಕತ್ತರಿಸಿರುವಂತೆ 
ಕಂಡರಿಸಲಾಗಿದೆ. ಅವನ ಶಿರವನ್ನು ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿರುವ ಕಿರುಗತ್ತಿಯನ್ನು ಎತ್ತಿ 
ಹಿಡಿದಿರುವ ಇನ್ನೊಂದು ಶಿಲ್ಲವದೆ. ಚಟ್ಟಯ್ಯ ನಾಯಕ ತನ್ನ ಒಡೆಯನಿಗೆ ಕೊಟ್ಟ ಬಾಷೆಯಂತೆ 
ತಲೆಗೊಟ್ಟ ಎಂದು ಅದರ ಶಾಸನದಲ್ಲಿರುವುದರಿಂದ ಇದು ತಲೆಗೊಟ್ಟು ಆತ್ಮಬಲಿಗೈದುದನ್ನು 
ಸಂಕೇತಿಸುತ್ತದೆ. ಇದೊಂದು ಲೌಕಿಕ ಬಲಿದಾನಶಿಲ್ಲ. 


ನಿಸಿದಿ ಸ್ಮಾರಕಶಿಲ್ಲಗಳಲ್ಲಿಯ ಸಂಕೇತಗಳು 


ನಿಸಿದಿ ಸ್ಮಾರಕಶಿಲ್ಲಗಳಲ್ಲಿ ಸಾಮಾನ್ಯವಾಗಿ ವ್ಯಾಖ್ಕಾನ ಮುದ್ರೆಯಲ್ಲಿರುವ ಜೈನಮುನಿಯು 
ಸಲ್ಲೇಖನ ಬೋಧಿಸುತ್ತಿರುವ ಶಿಲವಿದ್ದು, ಆತನ ಮುಂದೆ ಸಲ್ಲೇಖನ ವತಾಚರಣೆಯನ್ನು ಆಲಿಸುತ್ತಿರುವ 
ವತಾಧಾರಿಯ ಶಿಲ್ಲಗಳಿರುತ್ತವೆ. ಇವರಿಬ್ಲರ ಮಧ್ಯೆ ವ್ಯಾಸಪೀಠ(ಶ್ರುತಪೀಠ)ವಿದ್ದು, ಅದರ ಮೇಲೆ 
ತಾಳೆಗರಿ ಗಂಥವಿರುತ್ತದೆ. ಇದರ ಮೇಲ್ಲಾಗದಲ್ಲಿ ವ್ರತಧಾರಿಯ ಸ್ಪರ್ಗೋತ್ಯಮಣದ ಸನ್ನಿವೇಶವಿದ್ದು, 
ಕೊನೆಯ ಹಂತದಲ್ಲಿ ಜಿನನ(ತೀರ್ಥ೦ಕರ) ಶಿಲ್ಲದೊಂದಿಗೆ ಸ್ಪರ್ಗವನ್ನು(ಜಿನಲೋಕವನ್ನು) ಸೇರಿದ 
ಸಲ್ಲೇಖನಧಾರಿಯ ಶಿಲ್ಲಗಳಿರುತ್ತವೆ. ಕೆಲವೊಮ್ಮೆ ಚವರಿಗಳನ್ನು ಮತ್ತು ಯಕ್ಷ-ಯಕ್ಷಿಯರನ್ನು 
ಕಂಡರಿಸಲಾಗಿರುತ್ತದೆ. ಜಿನನ ಮೇಲೆ ಮುಕ್ಕೊಡೆ ಇರುತ್ತದೆ. ಇದು ನಿಸಿದಿ ಸ್ನಾರಕಶಿಲದ ಒಂದು 
ಸಾಮಾನ್ಯ ಲಕ್ಷಣ. ನಿಸಿದಿಗಳನ್ನು ಪಾದಗಳ ರೂಪದಲ್ಲಿ, ಬಸದಿ ರೂಪದಲ್ಲಿ, ಪಟ್ಟಶಾಲೆ ರೂಪದಲ್ಲಿ, 
ದಾನಶಾಲೆ ರೂಪದಲ್ಲಿ, ಬಂಡೆಗಲ್ಲು, ಮಂಟಪಗಳ ರೂಪದಲ್ಲಿ, ಸ್ಹಂಭಕೂಟ ಮತ್ತು ಫಲಕಗಳ 
ರೂಪದಲ್ಲಿ, ವಿಗ್ರಹ, ಕಟ್ಟಡ, ತೇರು. ಒಮ್ಮಾಳಿಗೆ ರೂಪದಲ್ಲಿ ಅಲ್ಲದೆ ಶಿಲಾಕೂಟ, ತೀರ್ಥಂಕರ 
ಅಥವಾ ಯಕ್ಷಿಯರ ವಿಗಹ, ಪಂಚ ಪರಮೇಷ್ಟಿಗಳ ವಿಗ್ರಹ ಇಲ್ಲವೆ ವತಧಾರಿಯ ವಿಗಹ ನಿರ್ಮಿಸುವ 
ಮೂಲಕೆ ಕಂಡರಿಸುವ ಪರಿಪಾಠವಿತ್ತು ಇಂಥ ನಿಸಿದಿ ಶಾಸನಗಳಲ್ಲಿರುವ ಸಂಕೇತಗಳನ್ನು ವಿಶ್ಲೇಷಿಸುವುದು 


ತುಂಬ ಕಷ್ಟದ ಕೆಲಸವೇ ಸರಿ. 


೩೬೦ 


ಮುಕ್ಕೊಡೆ 


"ಮುಕ್ಕೊಡೆ' ಎಂದರೆ ಮೂರು ಕೊಡೆಗಳು ಎಂದು ಅರ್ಥ. ಬಹುಪಾಲು ನಿಸಿದಿ ಶಾಸನಗಳಲ್ಲಿ 
ಮುಕ್ಕೊಡೆಯನ್ನು ತೀರ್ಥ೦ಕರನ ತಲೆಯ ಮೇಲೆ ಕಂಡರಿಸಲಾಗಿರುತ್ತದೆ. ಒಂದರ ಮೇಲೆ ಒಂದರಂತೆ 
ಇರುವ ಮೂರು ಕೊಡೆಗಳನ್ನು ತೀರ್ಥಂಕರರ ರೂಪವಾಗಿಯೂ ಅಥವಾ ಚಿಹ್ನೆಯಾಗಿಯೂ 
ಕೆತ್ತಿರುವುದುಂಟು. ಕೆಲವೊಮ್ಮೆ ಇವುಗಳನ್ನು ತಿಕೋನಾಕೃತಿ ಅಥವಾ ಪಿರಾಮಿಡ್ಲಿನಾಕೃತಿಯಂತೆ 
ಕೆತ್ತಲಾಗಿರುತ್ತದೆ. ಮುಕ್ಟೊಡೆಯನ್ನು ಅಲಂಕರಿಸಲು ಮುತ್ತಿನ ಕುಚ್ಚಗಳು, ಸುಂದರ ಕಿರೀಟ, ಕಲಸ 
ಮುಂತಾದವುಗಳನ್ನು ಚಿತ್ರಿಸಲಾಗಿರುತ್ತದೆ. ಮುಕ್ಕೊಡೆ ಅಥವಾ ತ್ರಿಛತ್ರವು ಜೈನ ಧರ್ಮೀಯರ 
ಸಂಕೇತವಾಗಿದೆ. ಅವು ತೀರ್ಥ೦ಕರರನ್ನು ಪ್ರತಿನಿಧಿಸುವ ರೂಪಗಳಾಗಿಯೂ ಮಹತ್ವವನ್ನು ಪಡೆದಿವೆ. 
ಜೈನ ಬಸದಿ ಮತ್ತು ಮಠಗಳಿಗೆ ಭೂದಾನ ನೀಡುವಾಗ ಈ ತ್ರಿಭತ್ರ ಕಲ್ಲುಗಳನ್ನು ದಾನ ನೀಡಿದ 
ಜಮೀನಿನಲ್ಲಿ ಸೀಮಾಕಲ್ಲುಗಳಾಗಿ ಬಳಸಿರುವುದನ್ನು ಕಾಣಬಹುದು. ಜೈನ ತೀರ್ಥ೦ಕರರ ಶಿಲ್ಪಕ್ಕಿಂತ 
ಮುಕ್ಕೊಡೆಗೆ ಅಧಿಕ ಪ್ರಾಧಾನ್ಯತೆಯನ್ನು ಜೈನರು ನೀಡಿರುವರು. ಶಾಸನ ಕಲ್ಲಿನಲ್ಲಿರುವ ಮುಕ್ಕೊಡೆಯು 
ಅದು ಜೈನ ಶಾಸನವೆಂದು ತಿಳಿಸುತ್ತದೆ. ಹೀಗೆ ಜೈನ ಧರ್ಮದ ಹಲವು ಮಜಲುಗಳನ್ನು ಪ್ರತಿನಿಧಿಸುವ 
ಚಿಹ್ನೆಯಾಗಿ ಮುಕ್ಕೊಡೆಯು ಪ್ರಾಚೀನ ಕಾಲದಿಂದಲೂ ಚೈನಶಾಸನಗಳಲ್ಲಿ ಚಿತ್ತಿಸಲ್ಲಟ್ಟಿದೆ. ಹಾವೇರಿ 
ಜಿಲ್ಲೆಯ ಕಡಕೋಳ, ಹೂವಿನಶಿಗ್ದಿ, ಚಿಲ್ಲೂರು, ಹತ್ತಿಮತ್ತೂರು, ಯಳವಟ್ಟಿ, ಮಂತಗಿ, ಆಡೂರು, 
ಹೆರೂರು, ವೀರಾಪುರ, ನಿಡಗುಂದಿ ಮುಂತಾದ ಸ್ಥಳಗಳಲ್ಲಿರುವ ನಿಸಿದಿ ಶಾಸನಗಳಲ್ಲಿ ಮುಕ್ಕೊಡೆಯ 
ಚಿತ್ರವನ್ನು ಕಾಣಬಹುದು. 


ಪಿಂಛಿ ಮತ್ತು ಕಮಂಡಲ 


ನಿಸಿದಿ ಶಾಸನಶಿಲ್ಲಗಳಲ್ಲಿ ವ್ಯಾಖ್ಯಾನ ಮುದೆಯಲ್ಲಿರುವ ಜಿನಮುನಿಯ ಮುಂದೆ ಅಥವಾ 
ಪಕ್ಕದಲ್ಲಿ ಕಮಂಡಲವಿದ್ದು, ಕಂಕುಳಲ್ಲಿ ಅಥವಾ ಮುಂದೆ ಪಿಂಛಿ ಇರುವುದನ್ನು ಕಾಣಬಹುದು. 
ಜೈನರು ಅಹಿಂಸಾ ವಾದಿಗಳಾಗಿದ್ದು, ತಾವು ನಡೆಯುವ ಮತ್ತು ಕೂರುವ ಜಾಗದಲ್ಲಿ ಕ್ರಿಮಿ ಕೀಟಗಳನ್ನು 
ತೊಲಗಿಸಲು ಪಿಂಛಿಯನ್ನು ಬಳಸುತ್ತಿದ್ದರು. ಸಾಮಾನ್ಯವಾಗಿ ಜಿನಮುನಿಗಳು ದಿಗಂಬರರಾಗಿದ್ದು 
ಶಿಲ್ಲಗಳಲ್ಲಿ ಅವರು ಜಿನಮುನಿಗಳೆಂದು ಗುರುತಿಸಲು ಅವರ ಕೈಯಲ್ಲಿರುವ ಕಮಂಡಲ ಮತ್ತು 
ಪಿಂಛಿಗಳು ಸಾಂಕೇತಿಕವಾಗಿ ಸಹಕಾರಿಯಾಗಿವೆ. ಹಾವೇರಿ ಜಿಲ್ಲೆಯ ಆಲದಗೇರಿ, ಯಳವಟ್ಟಿ, 
ಶಿಗ್ಗಾಂವಿ, ಹೆರೂರು, ಕಲಕೇರಿ ಮತ್ತು ಆಡೂರುಗಳಲ್ಲಿರುವ ನಿಸಿದಿಗಳಲ್ಲಿ ಮುನಿಗಳು ಪಿಂಛಿ 
ಹಿಡಿದಿರುವುದನ್ನು ಕಾಣಬಹುದು. ಹಾಗೆಯೇ ಕರಗುದರಿ, ಆಡೂರು, ಹೆರೂರು, ಕಲಕೇರಿಯಗಳಲ್ಲಿಯ 


ನಿಸಿದಿಗಳಲ್ಲಿ ಮುನಿಗಳೂಂದಿಗೆ ಕಮಂಡಲವಿರುವುದನ್ನು ಕಾಣಬಹುದಾಗಿದೆ. 


ಪುಸ್ತಕ ಮತ್ತು ವ್ಯಾಸಪೀಠ 


pe) pe) 


ಜೈನರು ಇದನ್ನು ಶ್ರತುಪೀಠ, ಟವಣೆಕೋಲು ಎಂತಲೂ ಕರೆಯುತ್ತಾರೆ. ನಿಸಿದಿಕಲ್ಲುಗಳಲ್ಲಿರುವ 
ಉಪದೇಶ ಮಾಡುತ್ತಿರುವ ಗುರುವನ್ನು ಜಿನಲೋಕಕ್ಕೆ ತಲುಪಿಸುವ ಮಾರ್ಗದ ಸಂಕೇತವೆಂದು 
ತಿಳಿದರೆ, ವ್ಯಾಸಪೀಠ ಮತ್ತು ಪುಸ್ತಕಗಳು ಜ್ಞಾನ ಪ್ರಾಪ್ತಿಯಾದುದರ ಸಂಕೇತಗಳಾಗಿವೆ. ಅಧ್ಯಯನ 


ಪ್ರದೇಶದ ಹಿರೇಕೊಣತಿ, ಹೆರೂರು, ಆಡೂರು, ವೀರಾಪುರ, ಯಳವಟ್ಟ, ನಿಟ್ಟೂರು, ಕಲಕೇರಿ, 


ಹ೬೧ 


ಹಿರೂರುಗಳಲ್ಲಿಯ ನಿಸಿದಿಗಳಲ್ಲಿ ವ್ಯಾಸಪೀಠದ ಮೇಲೆ ತಾಳೆಗರಿ ಗಂಥವನ್ನು ಕಾಣಬಹುದು. 
ಸುತ್ತಕೋಟಿಯಲ್ಲಿರುವ ನಿಸಿದಿಯಲ್ಲಿನ ವ್ಯಾಸಪೀಠದ ಮೇಲಿರುವ ಪುಸ್ತಕದ ಮೇಲೆ ಪುಷ್ಪವನ್ನು 
ಕೆತ್ತಲಾಗಿದೆ. ಇದು ಪಂಚ ಪರಮೇಷ್ಠಿಗಳ ಸಂಕೇತವಾಗಿ ಮೂಡಿ ಬಂದಿದೆ. ವ್ಯಾಸಪೀಠ ಮತ್ತು 
ಪುಸ್ತಕ ಜಿನಶಾಸನ ಪ್ರತಿನಿಧಿಯಾಗಿ ಬಿಡಾವಣೆಗೊಂಡಿರುವುದಾಗಿ ಹೇಳಲಾಗುತ್ತದೆ.” 


ಚಾಮರ(ಚವರಿ) 


ನಿಸಿದಿ ಶಾಸನಶಿಲ್ಲಗಳಲ್ಲಿ ಕಾಣಿಸಿಕೊಳ್ಳುವ ಚಾಮರವು ನಿಸಿದಿ ಹೋಗಿ ಪಡೆದ ಉನ್ನತ 
ಸ್ಥಾನದ ಸಂಕೇತವಾಗಿ ಬರುತ್ತದೆ. ವ್ರಿಗಳು ಪಡೆದ ಉನ್ನತ ಸ್ಥಾನ-ಮಾನವನ್ನು ಅವು ಸೂಚಿಸುತ್ತವೆ. 
ಚಾಮರಗಳನ್ನು ಪ್ರತಿಷ್ಠೆಯ ಧ್ಯೋತಕವಾಗಿ ನಿಸಿದಿಗಳಲ್ಲಿ ಕಂಡರಿಸಲಾಗಿರುತ್ತದೆ.”” ಪ್ರಸ್ತುತ ಅಧ್ಯಯನ 
ಪ್ರದೇಶದ ನಿಡಗುಂದಿ, ಆಲದಗೇರಿ, ಹಿರೇಕೊಣತಿ, ಕರಗುದರಿ, ಯಳವಟ್ಟಿ, ಸುತ್ತಕೋಟಿ, ಶಿಗ್ಗಾಂವಿ, 
ಆಡೂರು, ವೀರಾಪುರ, ಕಲಕೇರಿಗಳಲ್ಲಿಯ ನಿಸಿದಿಗಳಲ್ಲಿ ಚಾಮರಗಳನ್ನು ಕಾಣಬಹುದು. ಕೆಲವು 
ಬಾರಿ ಚಾಮರ ಹಿಡಿದ ಅಪ್ಪರೆಯರನ್ನು ಕಂಡರಿಸಿರುವುದನ್ನು ಸಹ ಕಾಣಬಹುದು. 


ನಿಸಿದಿಗಳ ಇತರೆ ಸಂಕೇತಗಳು 


ನಿಸಿದಿಕಲ್ಲುಗಳಲ್ಲಿ ಸಾಮಾನ್ಯವಾಗಿ ವತಧಾರಿಯನ್ನು ಕೈಮುಗಿದು ಕುಳಿತಂತೆ ಕೆತ್ತಲಾಗಿರುತ್ತದೆ. 
ಅಧ್ಯಯನ ಪ್ರದೇಶದ ಬಹುಪಾಲು ನಿಸಿದಿಕಲ್ಲುಗಳಲ್ಲಿ ವತಧಾರಿಯು ಪುರುಷನಾಗಿದ್ದು, ಆಡೂರು, 
ಹೆರೂರು, ಶಾಡಗುಪ್ತಿ, ಹಿರೂರುಗಳಲ್ಲಿಯ ನಿಸಿದಿಗಳಲ್ಲಿ ಸ್ತೀ ವತಧಾರಿಯ ಶಿಲಗಳಿವೆ. ಇವು ಮಹಿಳ 
ಸಲ್ಲೇಖನ ಆಚರಿಸಿದ ಬಗ್ಗೆ ತಿಳಿಸುತ್ತವೆ. ಆಡೂರಿನ ನಿಸಿದಿಯಲ್ಲಿ ವತಧಾರಿಯು ಸೊಂಟದಲ್ಲಿ 
ಕಿರುಗತ್ತಿಯನ್ನು ಧರಿಸಿದ್ದಾನೆ. ಇದು ವ್ರತಧಾರಿಯು ವೀರನಾಗಿದ್ದು ಯುದ್ದದಲ್ಲಿ ಗಾಯಗೊಂಡು 
ಕೊನೆಗೆ ಸಲ್ಲೇಖನ ಆಚರಿಸಿದ್ದನ್ನು ಸಂಕೇತಿಸುತ್ತದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ.ನಲ್ಲಿರುವ 
ನಿಸಿದಿ ಕಲ್ಲೊಂದರಲ್ಲಿ ಮಾಸ್ತಿಶಿಲವನ್ನು ಕಾಣಬಹುದು. ಇದೊಂದು ಮಾಸ್ತಿ ನಿಸಿದಿ ಎಂದು ಹೇಳಬಹುದು. 
ಕಬನೂರು, ಆಡೂರು, ನಿಟ್ಟೂರು ಮತ್ತು ನಿಡಗುಂದಿಗಳಲ್ಲಿಯ ನಿಸಿದಿಗಳಲ್ಲಿ ದಂಪತಿಗಳನ್ನು 
ಕಂಡರಿಸಲಾಗಿದೆ. ಇದು ದಂಪತಿಗಳೀರ್ವರು ಸಲ್ಲೇಖನ ಆಚರಿಸಿದ್ದನ್ನು ಸಂಕೇತಿಸುತ್ತದೆ. ಇಲ್ಲವೆ 
ವತಧಾರಿಯ ಹೆಂಡತಿ ಸತಿ ಹೋದ ಅಂಶವನ್ನು ಬಿಂಬಿಸುತ್ತದೆ. ನೆಗಳೂರು ಗಾಮದಲ್ಲಿರುವ 
ನಿಸಿದಕಲ್ಲೊಂದರ ಕೆಳಹಂತದಲ್ಲಿ ವ್ರತಧಾರಿ ಮಾತ್ರವಿದ್ದು, ಜಿನಮುನಿಯ ಶಿಲ್ಪವಿರುವುದಿಲ್ಲ. ಇದು 
ವತಧಾರಿಯು ಸ್ವಯಂ ಸಲ್ಲೇಖನ ಆಚರಿಸಿದ್ದನ್ನು ತಿಳಿಸುತ್ತದೆ. ಕದರಮಂಡಲಗಿಯ ಸ್ಪರ್ಗಾರೋಹಣ 
ಹಂತದಲ್ಲಿ ವಾದ್ಯಮೇಳದವರನ್ನು ಕಂಡರಿಸಲಾಗಿದೆ. ಇದು ವತಧಾರಿಗೆ ದೊರೆಯುವ ಸವಲತ್ತುಗಳನ್ನು 
ಸೂಚಿಸುತ್ತದೆ. ವ್ರತಧಾರಿಯು ಕುಳಿತ ಭಂಗಿಯಲ್ಲಿ ತನ್ನ ಎರಡೂ ಕಾಲುಗಳು ಮತ್ತು ಬೆನ್ನಿಗೆ 
ಪಟ್ಟಿಯಂತೆ ವಸ್ತವನ್ನು ಸುತ್ತಿದ್ದರೆ ಅದು ಅವನು ಬಹ್ನಚಾರಿ ಎಂಬುದನ್ನು ಸಂಕೇತಿಸುತ್ತದೆ. ತೀರ್ಥ೦ಕರನು 
ಕುಳಿತ ಪೀಠದಲ್ಲಿರುವ ವಾಹನದಿಂದ ಇಲ್ಲವೆ ತೀರ್ಥಂಕರನ ಪಕ್ಕದಲ್ಲಿ ನಿಂತಿರುವ ಯಕ್ಷ-ಯಕ್ಷಿಯರ 
ಶಿಲಗಳಿಂದ ತೀರ್ಥಂಕರನ ಹೆಸರನ್ನು ಗುರುತಿಸಬಹುದು. ಅಂದರೆ ವಾಹನ ಮತ್ತು ಯಕ್ಷ-ಯಕ್ಷಿ 


೩೬೨ 


ತೀರ್ಥಂಕರನ ಹೆಸರನ್ನು ಸಂಕೇತಿಸುತ್ತವೆ. ಅಧ್ಯಯನ ಪ್ರದೇಶದ ಅಗಡಿ, ಶಾಡಗುಪ್ಪಿ, ಸುತ್ತಕೋಟಿ 
ಮತ್ತು ಕ.ವಿ.ವಿಯ ಕೆ.ಆರ್‌.ಐ.ನಲ್ಲಿರುವ ನಿಸಿದಿಕಲ್ಲುಗಳಲ್ಲಿ ಯಕ್ಷ-ಯಕ್ಷಿಯರ ಶಿಲ್ಪಗಳನ್ನು ಕಾಣಬಹುದು. 
ಹಾವೇರಿ ಜಿಲ್ಲೆಯ ಕರಗುದರಿ, ಹಿರೇಕೊಣತಿ, ಕಾಗಿನೆಲ್ಲಿ, ಕಡಕೋಳಗಳಲ್ಲಿ ನಿಸಿದಿಯನ್ನು ಸ್ತಂಭದ 
ರೂಪದಲ್ಲಿ ಕೆತ್ತಲಾಗಿದ್ದರೆ, ಹಾವೇರಿ, ಕರಗುದರಿ, ಮತ್ತು ಸಾವಿಕೇರಿಗಳಲ್ಲಿ ನಿಸಿದಿಯನ್ನು ಪಾದ 
ಕೊರೆಸುವ ಮೂಲಕ ಸಂಕೇತಿಸಲಾಗಿದೆ. 


ಬಲಿದಾನ ಸ್ಮಾರಕಶಿಲ್ಲಗಳಲ್ಲಿ ಸಂಕೇತಗಳು 


ಆತ್ಮಬಲಿದಾನ ಸ್ಮಾರಕಶಿಲ್ಲಗಳನ್ನು ಲೌಕಿಕ ಮತ್ತು ಧಾರ್ಮಿಕ ಎಂದು ಎರಡು ಬಗೆಯಲ್ಲಿ 
ವಂಗಡಿಸಬಹುದು. ಲೌಕಿಕ ಆತ್ಮಬಲಿದಾನದ ಮಾಸ್ತಿಕಲ್ಲುಗಳಲ್ಲಿನ ಸಂಕೇತಗಳನ್ನು ಈ ಹಿಂದೆ 
ಚರ್ಚಿಸಲಾಗಿದ್ದು, ಇನ್ನುಳಿದ ಆತ್ಮಬಲಿದಾನದ ಶಿಲ್ಲಗಳಲ್ಲಿರುವ ಸಂಕೇತಗಳ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. 


ಅಗ್ನಿಕುಂಡ 


ಚಿತಾಪ್ರವೇಶ ಮಾಡಿ, ಆತ್ಮಬಲಿದಾನಗೈಯುತ್ತಿದ್ದ ಕೆಲವು ಶಿಲಗಳನ್ನು ಕಾಣಬಹುದು. ನಾಗವಂದ 
ಗ್ರಾಮದಲ್ಲಿರುವ ಆತ್ಮಬಲಿದಾನ ಶಿಲ್ಲದ ಕೆಳ ಪಟ್ಟಿಕೆಯಲ್ಲಿ ವ್ಯಕ್ತಿಯೊಬ್ಬ (ಬೀಟಿಗ) ಅಗ್ನಿಕುಂಡದ 
ಮುಂದೆ ಕೈಮುಗಿದು ನಿಂತಿರುವ ಶಿಲವಿದೆ. ಬಾಳೂರು ಗ್ರಾಮದ ಆತ್ನಬಲಿಶಿಲವೊಂದರಲ್ಲಿ ಅಗ್ನಿಕುಂಡದ 
ಕೆನ್ನಾಲಿಗೆಗಳು ಮೇಲ್ಲಾಚಿದಂತೆ ಕಂಡರಿಸಲಾಗಿದ್ದು, ಪಕ್ಕದಲ್ಲಿರುವ ಕಂಬದ ಮೇಲೆ ನಿಂತು 
ವ್ಯಕ್ತಿಯೊಬ್ಬ(ಚಂಡ) ಕುಂಡದಲ್ಲಿ ಪೂಜಾವಸ್ತುಗಳನ್ನು ಸುರಿಯುತ್ತಿದ್ದಾನೆ. ಸದ್ಯ ಕರ್ನಾಟಕ 
ವಿಶ್ವವಿದ್ಯಾಲಯದ  ಕೆ.ಆರ್‌.ಐ.ನಲ್ಲಿರುವ ತಿಳವಳ್ಳಿಯ ಆತ್ಮಬಲಿಶಿಲ್ಲವೊಂದರ ಕೆಳಪಟ್ಟಿಕೆಯಲ್ಲಿ 
ಉರಿಯುತ್ತಿರುವ ಅಗ್ನಿಕುಂಡದ ಮುಂದೆ, ಎರಡು ಕಂಬಗಳ ಮಧ್ಯೆ ವ್ಯಕ್ತಿಯೊಬ್ಬ ಕೈಮುಗಿದು 
ನಿಂತಿರುವ ಶಿಲ್ಪವಿದೆ. ಕಲಕೇರಿಯ ಆತ್ಮಬಲಿಶಿಲ್ಲವೊಂದರ ಒಂದನೆಯ ಹಂತದಲ್ಲಿ ಎತ್ತರವಾದ 
ಅಗ್ನಿಕುಂಡದ ಮೇಲೆ ಅರಳಿದ ಕಮಲದ ರೂಪದಲ್ಲಿ ಅಗ್ನಿಯ ಕೆನ್ನಾಲಿಗೆಗಳು ಮೇಲ್ಲಾಚಿದಂತೆ 
ಕೆತ್ತಲಾಗಿದ್ದು, ಇದರ ಮೇಲ್ಲಾಗದಲ್ಲಿ ವೇದಿಕೆ ಮೇಲೆ ವ್ಯಕ್ತಿಯೊಬ್ಬ ಕೈಮುಗಿದು ನಿಂತಿದ್ದಾನೆ. ಮೇಲಿನ 
ಶಿಲ್ಲಗಳಲ್ಲಿ ಕಂಡರಿಸಲಾದ ಅಗ್ಗಿಕುಂಡಗಳು ಮತ್ತು ಅವುಗಳ ಮುಂದೆ ಕೈಮುಗಿದು ನಿಂತ ವ್ಯಕ್ತಿಯ 
ಕೆತ್ತನೆಗಳು ವ್ಯಕ್ತಿಯೊಬ್ಬ ಧಾರ್ಮಿಕ ಕಾರಣಕ್ಕಾಗಿ ಅಗ್ನಿಪ್ರವೇಶ ಅಥವಾ ಚಿತಾಪ್ರವೇಶ ಮಾಡಿದ 
ಅಂಶವನ್ನು ಸಂಕೇತಿಸುತ್ತವೆ. ಸಾತೇನಹಳ್ಳಿಯ ತ್ರುಟಿತ ಆತ್ಮಬಲಿಶಿಲವೊಂದರ ಕೆಳಹಂತದಲ್ಲಿ 
ಎತ್ತರವಾದ ವೇದಿಕೆಯಂತೆ ಕುಂಡವನ್ನು ಕೆತ್ತಲಾಗಿದೆ. ಅದರ ಮೇಲ್ಲಾಗದಲ್ಲಿ ಬೆಂಕಿಯ ಕೆನ್ನಾಲಿಗೆಗಳು 
ಉರಿಯುತ್ತಿರುವಂತೆ ಕೆತ್ತಲಾಗಿದೆ. ಈ ಅಗ್ನಿಕುಂಡದ ಮಧ್ಯದಲ್ಲಿ ಕೈಮುಗಿದು ಅಗ್ನಿಕುಂಡದಲ್ಲಿ ಹಾರಿರುವ 
ಸ್ತ್ರೀಯನ್ನು ಕಂಡರಿಸಲಾಗಿದೆ. ಸ್ತೀಯು ಅಗ್ನಿಕುಂಡದಲ್ಲಿ ಮುಳುಗಿದ್ದು, ಎದೆಯಿಂದ ಮೇಲ್ಲಾಗ 
ಮಾತ್ರ ಗೋಚರಿಸುವಂತೆ ಕೆತ್ತಲಾಗಿದೆ. ಸ್ತ್ರೀಯೊಬ್ಬಳು ಧಾರ್ಮಿಕ ಕಾರಣಕ್ಕಾಗಿ ಅಗ್ನಿಪ್ರವೇಶ ಮಾಡಿ 
ಆತ್ಮಬಲಿದಾನಗೈದ ಅಪರೂಪದ ಶಿಲ್ಪ ಇದಾಗಿದೆ. ಅಬ್ದಲೂರಿನಲ್ಲಿಯೂ ಅಗ್ನಿಪುವೇಶಕ್ಕೆ ಸಿದ್ಧನಾಗಿ 
ನಿಂತಂತಿರುವ ವ್ಯಕ್ತಿಯ ಶಿಲ್ಪವನ್ನು ಕಾಣಬಹುದು. 


೬ಡಿ 


ಸೂರ್ಯನನ್ನು ನುಂಗುತ್ತಿರುವ ಸರ್ಪ 

ಹಾವೇರಿ ಜಿಲ್ಲೆಯ ಕಲಕೇರಿಯಲ್ಲಿರುವ ಎರಡು ಆತ್ಮಬಲಿದಾನದ ಶಿಲ್ಲಗಳಲ್ಲಿ ನಾಗವಂದ, 
ಬಾಳೂರು ಹಾಗೂ ಸದ್ಯ ಕ.ವಿ.ವಿ.ಯ ಕೆ.ಆರ್‌.ಐ.ನಲ್ಲಿರುವ ತಿಳವಳ್ಳಿಯ ಆತ್ಮಬಲಿದಾನದ ಶಿಲ್ಲಗಳ 
ಮೇಲಿನ ಹಂತದಲ್ಲಿ ಸೂರ್ಯನನ್ನು ನುಂಗುತ್ತಿರುವ ಸರ್ಪವನ್ನು ಕಂಡರಿಸಲಾಗಿದೆ. ಸೂರ್ಯ 
ಮತ್ತು ಚಿಂದರನ್ನು, ರಾಹು ಮತ್ತು ಕೇತು ನುಂಗುವುದರಿಂದ ಗ್ರಹಣಗಳು ಉಂಟಾಗುತ್ತವೆ ಎಂಬ 
ಬಲವಾದ ನಂಬಿಕೆ ನಮ್ಮ ಪ್ರಾಚೀನರಲ್ಲಿತ್ತು. ಇಂಥ ಸಂದರ್ಭದಲ್ಲಿ ಸೂರ್ಯನಿಗೆ ಒದಗಿ ಬಂದ 
ಕಷ್ಟಗಳಲ್ಲಿ ತಾವೂ ಭಾಗಿಯಾಗುವ ಹಿನ್ನೆಲೆಯಲ್ಲಿ ಸೂರ್ಯ ಬಲಿಯಾಗುವ ಅಥವಾ ಅಗ್ನಿಪ್ರವೇಶ 
ಮಾಡಿ ಆತ್ಮಬಲಿದಾನಗೈಯುವ ಪರಿಪಾಠ ರೂಢಿಯಲ್ಲಿತ್ತು. ಈ ಸೂರ್ಯಗ್ರಹಣದ ಸನ್ನಿವೇಶವನ್ನು 
ಶಿಲ್ಲಿಯು ಸೂರ್ಯನನ್ನು ನುಂಗುತ್ತಿರುವ ಹಾವ(ಸರ್ಪವ)ನ್ನು ಶಿಲೆಯಲ್ಲಿ ಸಾಂಕೇತಿಕವಾಗಿ ಕೆತ್ತುವ 
ಮೂಲಕ ಅಭಿವ್ಯಕ್ತಗೊಳಿಸಿದ್ದಾನೆ. ಇದು ಸೂರ್ಯಗ್ರಹಣದ ಸಂಕೇತವಾಗಿದೆ. 


ಸೂರ್ಯಬಲಿ ಶಿಲ್ಪದಲ್ಲಿ ಕಂಬದ ಮೇಲಿರುವ ದುಂಡನೆಯ ವಸ್ತು 


ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ. ವಸ್ತುಸಂಗಹಾಲಯದಲ್ಲಿರುವ ಆತ್ಮಬಲಿದಾನಶಿಲ್ಲದ 
ಕೆಳಹಂತದಲ್ಲಿ ವ್ಯಕ್ತಿಯೊಬ್ಬ ಕೈಯಲ್ಲಿರುವ ಪೂಜಾ ಸಾಮಗಿಗಳನ್ನು ತನ್ನ ಮುಂದಿರುವ ಅಗ್ನಿಕುಂಡದಲ್ಲಿ 
ಹಾಕುತ್ತಿದ್ದಾನೆ. ಆತನ ಹಿಂದೆ ಕಂಬದ ಮೇಲೆ ದುಂಡನೆಯ ವಸ್ತುವನ್ನು ಇಡಲಾಗಿದೆ. ಇಲ್ಲಿಯೇ 
ಇರುವ ತಿಳವಳ್ಳಿಯ ಅತ್ನಬಲಿದಾನದ ಶಿಲ್ಲವೊಂದರ ಮೊದಲ ಹಂತದಲ್ಲಿ ಎರಡು ಕಂಬಗಳ ಮಧ್ಯೆ 
ಕೈಮುಗಿದು ನಿಂತಿರುವ ವ್ಯಕ್ತಿಯು ತನ್ನ ಮುಂದಿರುವ ಅಗ್ನಿಕುಂಡದಲ್ಲಿ ಹಾರಲು ಸಿದ್ಧನಾಗಿ ನಿಂತಿದ್ದಾನೆ. 
ಈತನ ಎಡಬದಿಗೆ ಕಮಂಡಲವನ್ನು ಕೆತ್ತಲಾಗಿದ್ದು, ಬಲಬದಿಯಲ್ಲಿ ಎತ್ತರವಾದ ಕೋಲಿನ ಮೇಲೆ 
ದುಂಡನೆಯ ವಸ್ತುವನ್ನು ಇಡಲಾಗಿದೆ. ಮೇಲಿನ ಶಿಲ್ಲಗಳಲ್ಲಿ ಕಂಬ ಮತ್ತು ಕೋಲಿನ ಮೇಲಿರುವ 
ದುಂಡನೆಯ ವಸ್ತುವು ಕಂಚಿನ ಕನ್ನಡಿಯಾಗಿರಬಹುದೆಂದು ಡಾ. ಡಿ. ವಿ. ಪರಮಶಿವಮೂರ್ತಿ 
ಅವರು ಅಭಿಪ್ರಾಯಪಡುತ್ತಾರೆ. ಸೂರ್ಯಬಲಿಯಾಗುವ ವ್ಯಕ್ತಿಯು ಸೂರ್ಯಗಹಣವನ್ನು ಈ 
ಕನ್ನಡಿಯಲ್ಲಿ ನೋಡಿಕೊಂಡು, ಶುಭಗಳಿಗೆಯಲ್ಲಿ ಅಗ್ನಿಪ್ರವೇಶ ಮಾಡುತ್ತಿದ್ದನು. ಪ್ರಾಚೀನ ಕಾಲದಿಂದಲೂ 
ಸೂರ್ಯಗ್ರಹಣವನ್ನು ನೇರವಾಗಿ ನೋಡಬಾರದೆಂಬ ನಂಬಿಕೆ ಇರುವುದನ್ನು ಇಲ್ಲಿ 
ಸ್ಮರಿಸಬಹುದು.(ಈಗಲೂ ಸಹ ನೇರವಾಗಿ ಬರಿಗಣ್ಣಿನಿಂದ ಸೂರ್ಯಗಹಣವನ್ನು ನೋಡವುದಿಲ್ಲ) 
ಅಗ್ನಿಪ್ರವೇಶ ಮಾಡುವವನು ಸೂರ್ಯಗಹಣವನ್ನು ಕನ್ನಡಿಯಲ್ಲಿ ವೀಕ್ಷಿಸಲು ಅನುಕೂಲವಾಗಲಿ 
ಎಂದು ಈ ರೀತಿ ಮಾಡಿರಬಹುದೆಂದು ಅವರು ಹೇಳುತ್ತಾರೆ.” ಇದು ಕನ್ನಡಿಯನ್ನು ಸಂಕೇತಿಸುತ್ತಿದ್ದು 
ಸೂರ್ಯಬಲಿ(ಅಗ್ಗಿಪ್ರವೇಶ) ಶಿಲಗಳಲ್ಲಿ ಕಂಡುಬರುತ್ತದೆ. 


ಎತ್ತರವಾದ ಕಂಬದ ಮೇಲೆ ಕುಳಿತ ವ್ಯಕ್ತಿ ಮತ್ತು ನೆಲದಲ್ಲಿ ನೆಟ್ಟ ಶೂಲ(ಖಡ್ಗ) 


ಇದು ಶೂಲಬಲಿಯನ್ನು ಸೂಚಿಸುತ್ತದೆ. ದೇವರು ತನ್ನ ಕೋರಿಕೆಯನ್ನು ಈಡೇರಿಸಿದಾಗ 
ಹರಕೆಯನ್ನು ಒಪ್ಪಿಸುವುದು ಪ್ರಾಚೀನ ಕಾಲದಿಂದಲೂ ನಡೆದು ಬಂದ ಒಂದು ಪದ್ಧತಿಯಾಗಿದೆ. 
ಅಂತಹ ಆತ್ಮಬಲಿದಾನ ಪದ್ಧತಿಗಳಲ್ಲಿ ಶೂಲಬಲಿಯೂ ಒಂದು. ಹಿರೇಕೆರೂರು ತಾಲೂಕಿನ 


೩೬೪ 


ಆಲದಗೇರಿಯಲ್ಲಿರುವ ಆತ್ಮಬಲಿದಾನ ಶಿಲವೊಂದರಲ್ಲಿ ಎತ್ತರವಾದ ಕೋಲಿನ ತುದಿಯಲ್ಲಿ ಒಬ್ಬ 
ವ್ಯಕ್ತಿಯು ಕುಳಿತಿದ್ದಾನೆ. ಕೋಲಿನ ಕೆಳಭಾಗದಲ್ಲಿ ಖಡ್ಗಗಳನ್ನು ಮೇಲ್ಮುಖವಾಗಿ ನೆಲದಲ್ಲಿ ನೆಡಲಾಗಿದೆ. 
ಕೋಲಿನ ತುದಿಯಲ್ಲಿ ಕುಳಿತ ವ್ಯಕ್ತಿಯು ನೆಲದಲ್ಲಿ ನೆಟ್ಟರುವ ಖಡ್ಗಗಳ ಮೇಲೆ ಬಿದ್ದು ಬಲಿದಾನಗೈಯುವ 
ಅಂಶವನ್ನು ಇದು ಸಂಕೇತಿಸುತ್ತದೆ. 


ಬಾಗಿದ ಗಳದಲ್ಲಿ ನೇತಾಡುತ್ತಿರುವ ರುಂಡಗಳು 


ಇದನ್ನು ಸಿಡಿತಲೆ ಎಂದು ಕರೆಯಲಾಗುತ್ತದೆ. ಆತ್ಮಬಲಿದಾನ ಪದ್ಧತಿಯಲ್ಲಿ ಇದು ಸಹ 
ಒಂದು. ಒಂದು ಬೊಂಬನ್ನು(ಗಳ) ನೆಲದಲ್ಲಿ ಹೂಳಿ, ಮೇಲಿನ ತುದಿಯನ್ನು ಬಾಗಿಸಿ, 
ಆತ್ಮಬಲಿಯಾಗುವವನ ತಲೆ(ಕೂದಲಿ)ಗೆ ಕಟ್ಟಲಾಗುತ್ತದೆ. ಬೇರೆ ವ್ಯಕ್ತಿಯೊಬ್ಬ ಖಡದಿಂದ ರುಂಡವನ್ನು 
ಕತ್ತಿರಿಸಿದರೆ, ರುಂಡವು ಬೊಂಬಿನೊಂದಿಗೆ ಚಂಗನೆ ಮೇಲಕ್ಕೆ ಚಿಮ್ಮುತ್ತದೆ. ಹಿರೇಕೆರೂರು ತಾಲೂಕಿನ 
ಅಬ್ಬಲೂರಿನಲ್ಲಿರುವ ಆತ್ಮಬಲಿಶಿಲ್ಲವೊಂದರಲ್ಲಿ ಮೂವರು ಮಂಡಿಯೂರಿ ವೀರಾಸನದಲ್ಲಿ ಕುಳಿತಿದ್ದಾರೆ. 
ಅವರ ಮುಂದೆ ನೆಲದಲ್ಲಿ ಹೂಳಲಾದ ಬೊಂಬು ಅವರ ತಲೆಯ ಮೇಲೆ ಬಾಗಿದಂತೆ ಕೆತ್ತಲಾಗಿದ್ದು, 
ಕೆಳಗೆ ಕುಳಿತ ಮೂವರ ರುಂಡಗಳು ಹರಿದು ಬೊಂಬಿನಲ್ಲಿ ನೇತಾಡುವಂತೆ ಕಂಡರಿಸಲಾಗಿದೆ. ಇದು 
ಸಿಡಿತಲೆಯ ಒಂದು ಪ್ರಕಾರವನ್ನು ಸಂಕೇತಿಸುತ್ತದೆ. 


ರುಂಡ, ಮುಂಡ ಬೇರೆಯಾದ ಶಿಲ್ಪ್ಲಗಳು(ರುಂಡ ಕತ್ತರಿಸುತ್ತಿರುವ ಶಿಲ್ಪ) 


ಕಲಕೇರಿಯ ಆತ್ಮಬಲಿದಾನ ಶಿಲ್ಲದ ಕೆಳಪಟ್ಟಿಕೆಯಲ್ಲಿ ಕೈಮುಗಿದು ಕುಳಿತ ವ್ಯಕ್ತಿಯನ್ನು, ಖಡ್ಗದಿಂದ 
ಕತ್ತರಿಸಲು ಸಿದ್ಧನಾಗಿ ನಿಂತಿರುವಂತೆ ಕಂಡರಿಸಲಾಗಿದೆ. ಚಿಲ್ಲೂರಿನ ಶಿಲ್ಲದ ಮೇಲಿನ ಹಂತದಲ್ಲಿ 
ಕೈಮುಗಿದು ಕುಳಿತ ವ್ಯಕ್ತಿಯ ರುಂಡವು ಹಾರಿ ಪಕ್ಕಕ್ಕೆ ಬೀಳುತ್ತಿದೆ. ಆತನ ಪಕ್ಕದಲ್ಲಿ ರುಂಡವನ್ನು 
ಕತ್ತರಿಸಿದವನು ಖಡ್ಗ ಹಿಡಿದು ನಿಂತಿದ್ದಾನೆ. ಕೋಳೂರು ಗ್ರಾಮದಲ್ಲಿರುವ ಶಿಲ್ಲವೊಂದರಲ್ಲಿ ವ್ಯಕ್ತಿಯೊಬ್ಬ 
ಕೈಮುಗಿದು ಕುಳಿತಿದ್ದಾನೆ. ಆತನ ಪಕ್ಕದಲ್ಲಿ ನಿಂತ ವ್ಯಕ್ತಿಯು ಬಲಗೈಯಲ್ಲಿರುವ ಮಚ್ಚನ್ನು ಎತ್ತಿ 
ಹಿಡಿದಿದ್ದಾನೆ. ಮೇಲಿನ ಶಿಲ್ಲಗಳೆಲ್ಲ ರುಂಡವನ್ನು ಕತ್ತರಿಸಿಕೊಂಡು(ಶಿರಬಲಿ) ಆತ್ಮಬಲಿಗೈದ ಅಂಶವನ್ನು 


ಸಂಕೇತಿಸುತ್ತವೆ. 
ರುಂಡ ಮಾತ್ರ ಇರುವ ಶಿಲ್ಪಗಳು 


ಕರ್ನಾಟಕದ ಅನೇಕ ಭೈರವ ಮತ್ತು ನಾಥ ಕೇಂದಗಳಲ್ಲಿ ಕತ್ತರಿಸಿದ ರುಂಡದ ಶಿಲ್ಪಗಳು 
ಸಿಗುತ್ತಿದ್ದು, ಇವು ಉಗ್ರ ವೀರವತಗೈದ ವೀರಮಹೇಶ್ವರರ ಆತ್ಮಬಲಿಯ ನಿದರ್ಶನಗಳಾಗಿವೆ. ಸಾಮಾನ್ಯವಾಗಿ 
ವೀರಭದ್ರ ಮತ್ತು ಸೋಮೇಶ್ವರ ದೇವಾಲಯಗಳ ಆವರಣಗಳಲ್ಲಿ ಇಂಥ ಶಿಲ್ಪಗಳು ಕಂಡುಬರುತ್ತವೆ. 
ಇವರು ಭೈರವ(ಕಾಪಾಲಿಕ) ಸಂಪ್ರದಾಯದವರಾಗಿದ್ದು, ಉಗ್ರ ಆಚರಣೆಗೆ ಹೆಸರುವಾಸಿಯಾಗಿದ್ದರು. 
ಇವರು ಸ್ಥಾವರಲಿಂಗಕ್ಕೆ ತಮ್ಮ ಭಕ್ತಿಯನ್ನು ತೋರ್ಪಡಿಸಲು, ಶಿವಭಕ್ತರ ರಕ್ಷಣೆಗಾಗಿ ಅಥವಾ 
ಶೈವಧರ್ಮದ ರಕ್ಷಣೆಗಾಗಿ ಇಂಥ ವೀರವ್ರತಗಳನ್ನು ಕೈಗೊಳ್ಳುತ್ತಿದ್ದರು. ಅಧ್ಯಯನ ಪ್ರದೇಶದ 
ರಟ್ಟಿಹಳ್ಳಿ. ಶಿಡೇನೂರು, ಕೋಳೂರು ಮತ್ತು ಯಲಗಚ್ಚಗಳಲ್ಲಿ ಕತ್ತರಿಸಿದ ರುಂಡಗಳು ಮಾತ್ರ ಇರುವ 
ಶಿಲಗಳು ಕಂಡುಬರುತ್ತವೆ. 


೩೬೫ 


ಶೂಲಗಳ ಮೇಲೆ ಕುಳಿತ ಅಥವಾ ಶೂಲಗಳನ್ನು ಹಿಡಿದು ನಿಂತ ಶಿಲ್ಪಗಳು 


ಕೆಲವು ಶಿಲ್ಪಗಳಲ್ಲಿ ಇಬ್ಬರು ವ್ಯಕ್ತಿಗಳು ಶೂಲಗಳ ಮೇಲೆ ಕುಳಿತಿರುವಂತೆ ಅಥವಾ ಒಂದು 
ಕೈಯಲ್ಲಿ ಶೂಲವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಲಿಂಗವನ್ನು ಹಿಡಿದಿರುವಂತೆ ಕಂಡರಿಸಿರುತ್ತಾರೆ. 
ಕೆಲವೊಮ್ಮೆ ಇವರೀರ್ವರು ಇಷ್ಟಲಿಂಗವನ್ನು ಹಿಡಿದು ಕುಳಿತಿದ್ದು, ಇವರ ಪಕ್ಕದಲ್ಲಿ ಇಲ್ಲವೆ ಕೆಳಗೆ 
ಸಾಂಕೇತಕವಾಗಿ ಶೂಲಗಳನ್ನು ಕೆತ್ತಿರುತ್ತಾರೆ. ಸಾಮಾನ್ಯವಾಗಿ ವೀರಭದ್ರ ದೇವಾಲಯಗಳ ಆವರಣದಲ್ಲಿ 
ಕಂಡು ಬರುವ ಇಂಥ ಶಿಲ್ಪಗಳನ್ನು ಗುಂಡ ಬಹ್ಮಯ್ಯಗಳ ಶಿಲ್ಲಗಳೆಂದು ಕರೆಯುತ್ತಾರೆ. ಡಾ. ವಿ. 
ಶಿವಾನಂದ ಅವರ "ಗುಂಡ ಬ್ರಹ್ಮಯ್ಯಗಳ ಚರಿತೆ” ಗ್ರಂಥದಲ್ಲಿ ಇಂಥ ಶಿಲ್ಲಗಳ ಬಗ್ಗೆ ಪ್ರಥಮ ಬಾರಿಗೆ 
ಪ್ರಸ್ತಾಪಿಸಿದರು.” ಈ ರೀತಿಯ ಶಿಲ್ಲಗಳು ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ, ಕಲ್ಲೇದೇವರು, 
ಮುತ್ತೂರು, ಹಿರೇಕೆರೂರು ತಾಲೂಕಿನ ಕುಮ್ಮೂರು ಮತ್ತು ಹಾವೇರಿ(ಸದ್ಯ ಕ.ವಿ.ವಿ.ಯ ಕೆ.ಆರ್‌.ಐ. 
ವಸ್ತುಸಂಗಹಾಲಯದಲ್ಲಿದೆ) ಗ್ರಾಮಗಳಲ್ಲಿ ಕಂಡುಬರುತ್ತವೆ. 
ಉಯ್ಯಾಲೆಯ ಶಿಲ್ಪ 

ಕೆಲವು ಶಿಲ್ಪಗಳಲ್ಲಿ ಉಯ್ಯಾಲೆಯನ್ನು ಕಂಡರಿಸಿರುತ್ತಾರೆ. ಇಲ್ಲವೆ ಉಯ್ಯಾಲೆಯಲ್ಲಿ ವ್ಯಕ್ತಿಯೊಬ್ಬ 
ನಿಂತಿರುವಂತೆ ಕೆತ್ತಲಾಗಿರುತ್ತದೆ. ಈ ಉಯ್ಯಾಲೆಯ ಕೆಳಗೆ ಅಗ್ನಿಕುಂಡವನ್ನು ಚಿತ್ರಿಸಲಾಗಿರುತ್ತದೆ. 
ಇಂಥ ಶಿಲ್ಲಗಳು ಉರಿಉಯ್ಯಾಲೆ ಆತ್ಮಬಲಿದಾನವನ್ನು ಸಂಕೇತಿಸುತ್ತವೆ. ಹಿರೇಕೆರೂರು ತಾಲೂಕಿನ 
ವರಾಹ ಗ್ರಾಮದಲ್ಲಿ ಇಂಥ ಒಂದು ಆತ್ಮಬಲಿದಾನದ ಶಿಲ್ಪ ಕಂಡುಬರುತ್ತದೆ. ಶಸ್ತ್ರಾಸ್ತ್ರಗಳನ್ನು ಹಿಡಿದು 
ಅಲಂಕೃತನಾಗಿ ನಿಂತಿರುವ ವೀರನ ಪಕ್ಕದಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಮಾಸ್ಟಿಯ 
ಶಿಲವಿದ್ದು, ಅವಳ ಬಲಗೈ ಕೆಳಭಾಗದಲ್ಲಿರುವ ಕಲ್ಲುಮಂಟಪದಲ್ಲಿ ಉಯ್ಯಾಲೆಯನ್ನು ಕಂಡರಿಸಲಾಗಿದೆ. 
ಯುದ್ದದಲ್ಲಿ ಮಡಿದ ವೀರನ ಹೆಂಡತಿ ಉರಿಉಯ್ಯಾಲೆಯ ಮೂಲಕ ಅಗ್ನಿ ಪ್ರವೇಶ ಮಾಡಿ 
ಆತ್ಮಬಲಿ ಮಾಡಿಕೊಂಡ ಅಂಶವನ್ನು ಇದು ಸಂಕೇತಿಸುತ್ತದೆ. ಇದೊಂದು ಲೌಕಿಕ ಆತ್ಮಬಲಿಶಿಲವಾಗಿದೆ. 
ಎಂ.ಎಂ. ಕಲಬುರ್ಗಿಯವರು ಸ್ತೀ ದೇವತೆಗೆ ಉರಿಉಯ್ಯಾಲೆ ಮೂಲಕ ಆತ್ಮಬಲಿಯಾಗುತ್ತಿದ್ದ 
ವಿಚಾರವನ್ನು ತಿಳಿಸಿದರೆ, ಜೆ.ಎಂ. ನಾಗಯ್ಯನವರು ಭೈರವನಿಗೂ ಇಂಥ ಆಚರಣೆಯ ಮೂಲಕ 
ಆತ್ಮಬಲಿಯಾಗುತ್ತಿದ್ದ ವಿಚಾರವನ್ನು ತಿಳಿಸುತ್ತಾರೆ.”- 


ಆತ್ಮಬಲಿದಾನ ಶಿಲ್ಪಗಳಲ್ಲಿಯ ಇತರೆ ಸಂಕೇತಗಳು 


ಹಿರೇಕೆರೂರು ತಾಲೂಕಿನ ಸಾತನೂರು ಗ್ರಾಮದ ರಾಮಲಿಗೇಶ್ವರ ದೇವಾಲಯದಲ್ಲಿರುವ 
ಭೈರವಶಿಲ್ಲದ ಪಕ್ಕದಲ್ಲಿರುವ ವ್ಯಕ್ತಿಯೊಬ್ಬ ಮಂಡಿಯೂರಿ ಕುಳಿತುಕೊಂಡು ತನ್ನ ಹೊಟ್ಟೆಯನ್ನು 
ಸೀಳಿ, ಕರುಳುಗಳನ್ನು ಕತ್ತರಿಸಿಕೊಳ್ಳುವ ದೃಶ್ಯವಿದೆ. ಇದು ಭೈರವನಿಗೆ ಆತ್ಮಬಲಿದಾನ 
ಮಾಡಿಕೊಳ್ಳುತ್ತಿರುವುದನ್ನು ಸಂಕೇತಿಸುತ್ತದೆ. ಕೆಲವು ಶಿಲ್ಪಗಳಲ್ಲಿ ಕೈಮುಗಿದು ಕುಳಿತ ವ್ಯಕ್ತಿಗಳ 
ಮಧ್ಯದಲ್ಲಿ ಅಥವಾ ಕೈಮುಗಿದು ಕುಳಿತ ವ್ಯಕ್ತಿಯ ಪಕ್ಕದಲ್ಲಿ ಖಡ್ಗವನ್ನು ಮೇಲ್ಮುಖವಾಗಿ 
ಕಂಡಿರಿಸಲಾಗಿರುತ್ತದೆ. ಈ ರೀತಿಯ ಖಡ್ಗವು ವ್ಯಕ್ತಿಯೊಬ್ಬ ಧಾರ್ಮಿಕ ಆತ್ಮಬಲಿದಾನಗೈದ ಅಂಶವನ್ನು 


ಹಿ೬ಿ೬ 


ಸಂಕೇತಿಸುತ್ತದೆ. ಅಧ್ಯಯನ ಪ್ರದೇಶದ ಹೊಸಳ್ಳಿ, ಕಲ್ಲೇದೇವರು, ದೂದಿಹಳ್ಳಿ, ಚಿಕ್ಕಮಲ್ಲೂರುಗಳಲ್ಲಿ 
ಇಂಥ ಶಿಲಗಳಿವೆ. ಹಾವೇರಿ ಜಿಲ್ಲೆಯ ಕನವಳ್ಳಿ, ಹೊಂಬರಡಿ, ದೇವಗಿರಿ ಮತ್ತು ಗುಡ್ಡದಬೇವಿನಹಳ್ಳಿಗಳಲ್ಲಿ 
ಖಡ್ಗವನ್ನು ಕೈಯಲ್ಲಿ ಹಿಡಿದು ನಿಂತಿರುವ ಶಿಲ್ಲಗಳಿದ್ದು, ಇವು ಸಹ ಆತ್ಮಬಲಿದಾನವನ್ನು ಸಂಕೇತಿಸುತ್ತವೆ. 
ಬೆಳಕೇರಿಯ(ಬ್ಯಾಡಗಿ ತಾಲ್ಲೂಕು) ಶಿಲವೊಂದರ ಕೆಳಹಂತದಲ್ಲಿ ವ್ಯಕ್ತಿಯೊಬ್ಬ ತಗ್ಗಿ (ಗೂಡಿ)ನಲ್ಲಿ 
ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಇದು ಮಣ್ಣಿನಲ್ಲಿ ಹೂಳಿಸಿಕೊಂಡು ಜೀವಂತ ಸಮಾಧಿಯಾದ 
ಅಂಶವನ್ನು ಸಂಕೇತಿಸುತ್ತದೆ. 


೬.೫ ಸ್ಮಾರಕಶಿಲ್ಲಗಳಲ್ಲಿಯ ಉಡುಪು, ಆಭರಣ ಮತ್ತು ಕೇಶವಿನ್ಯಾಸ 


ಸ್ನಾರಕೆಶಿಲಗಳು ವೀರಮರಣ, ಮಹಾಸತಿ ಆಚರಣೆ, ಸಲ್ಲೇಖನ ಮರಣ ಹಾಗೂ ಆತ್ಸಬಲಿದಾನದ 
ಅಂಶಗಳನ್ನು ನೇರವಾಗಿ ತಿಳಿಸುತ್ತವೆಯಲ್ಲದೆ, ಸಮಕಾಲೀನ ಸಮಾಜದ ಸಾಂಸ್ಕೃತಿಕ, ಧಾರ್ಮಿಕ, 
ಆರ್ಥಿಕ ಮತ್ತು ಸಾಮಾಜಿಕ ವಿಚಾರಗಳನ್ನು ಅರಿಯಲು ಸಹಕಾರಿಯಾಗಿವೆ. ಸ್ನಾರಕಶಿಲ್ಲಗಳು ಮಾನವನ 
ವೇಷ-ಭೂಷಣ, ಆಯುಧಗಳು, ಬಳಸುವ ವಸ್ತುಗಳು, ದಾನದತ್ತಿಗಳು, ವೀರರ ಸಾಮಾಜಿಕ ಹಿನ್ನೆಲೆ, 
ಜೀವನ ಮೌಲ್ಯಗಳು, ನಂಬಿಕೆ-ಆಚರಣೆಗಳ ವಿವರಗಳನ್ನು ಸೆರೆಹಿಡಿದಿವೆ. ಮೇಲಿನ ಅಂಶಗಳನ್ನು 
ಸ್ಮಾರಕಶಿಲ್ಲಗಳು ಸಂಪೂರ್ಣವಾಗಿ ಸೆರೆಹಿಡಿದಿವೆ ಎಂದು ಹೇಳಲಿಕ್ಟಾಗದು. ಹಾಗಾಗಿ ಅವುಗಳಲ್ಲಿನ 
ಶಿಲ್ಲಗಳ ಸಾಂಕೇತಿಕ ಅರ್ಥಗಳನ್ನು ಗಹಿಸಿ ಪ್ರಸ್ತುತ ಅಧ್ಯಯನದಲ್ಲಿ ವಿವರಿಸಲಾಗಿದೆ. 
ಉಡುಪು 

ಉಡುಪು ಮಾನವನ ಜೀವನಾವಶ್ಯಕ ವಸ್ತುಗಳಲ್ಲಿ ಒಂದಾಗಿದೆ. ನಾಗರೀಕತೆ ಬೆಳೆದಂತೆ 
ಮಾನವನು ಬೆತ್ತಲೆ ಸಂಸ್ಕೃತಿಯಿಂದ ಹೊರಬಂದು ತನ್ನ ದೇಹವನ್ನು ಎಲೆಗಳು ಮತ್ತು ಮರದ 
ತೊಗಟೆಗಳಿಂದ, ಆನಂತರದಲ್ಲಿ ಪ್ರಾಣಿಗಳ ಚರ್ಮದಿಂದ ಮುಚ್ಚಿಕೊಳ್ಳಲು ಪ್ರಾರಂಭಿಸಿದನು. ಈ 
ನಡೆ ಮಾನ ರಕ್ಷಣೆಯ ಉದ್ದೇಶವನ್ನು ಹೊಂದಿರದೆ ಮಳ, ಗಾಳಿ, ಬಿಸಿಲು ಮತ್ತು ಚಳಿಯಿಂದ ತನ್ನ 
ದೇಹವನ್ನು ರಕ್ಷಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿತ್ತು. ಆದರೆ ಇಂದು ಉಡುಪು ನಾಗರೀಕತೆಯ 
ಕುರುಹು ಆಗಿ, ಒಂದು ಕಲೆಯಾಗಿ, ಗೌರವ-ಪ್ರಶಿಷ್ಠೆಗಳ ಸಂಕೇತವಾಗಿ, ಮಾನ-ಸನ್ಮಾನಗಳ ದ್ಯೋತಕವಾಗಿ 
ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳೆದಿವೆ. ಉಡುಪುಗಳ ವಿನ್ಮಾಸ ಮತ್ತು ಬಣ್ಣಗಳನ್ನು ನೋಡಿ 
ವ್ಯಕ್ತಿಯನ್ನು ಗುರುತಿಸುವ ಪರಿಪಾಠ ಪ್ರಾಚೀನ ಕಾಲದಲ್ಲಿತ್ತು. ರಾಜ-ರಾಣಿಯರ ಉಡುಪು, ಸೈನಿಕರ 
ಉಡುಪು, ಶ್ರೀಮಂತರ ಮತ್ತು ಜನಸಾಮಾನ್ಯರ ಉಡುಪು, ಸನ್ಮಾಸಿಗಳ ಉಡುಪು ಮುಂತಾದವುಗಳನ್ನು 
ಇಲ್ಲಿ ಕಲ್ಪಿಸಿಕೊಳ್ಳಬಹುದು. ಉಡುಪು ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಜನಾಂಗದಿಂದ 
ಜನಾಂಗಕ್ಕೆ ಬದಲಾವಣೆಗೊಂಡಿರುವುದನ್ನು ಮನಗಾಣಬಹುದು. ಇದಕ್ಕೆ ಆಯಾ ಪ್ರದೇಶದ ವಾಯುಗುಣ 
ಮತ್ತು ಅವುಗಳ ದೊರೆಯುವಿಕೆಯೂ ಕಾರಣವಿರಬಹುದು. ಮಾನವನ ನಾಗರೀಕತೆಯ ಬೆಳವಣಿಗೆಯನ್ನು 
ಗುರುತಿಸುವ ಮಾನದಂಡಗಳಲ್ಲಿ ಒಂದಾದ ಉಡುಪಿನ ಇತಿಹಾಸವನ್ನು ತಿಳಿಯಬೇಕಾದಲ್ಲಿ ಸಾಹಿತ್ಯ 
ಕೃತಿಗಳು ಮತ್ತು ಶಿಲ್ಪಾಕೃತಿಗಳ ಸಹಾಯ ಅಪಾರವಾದುದು. ದೃಶ್ಯಮಾಧ್ಯಮದ ಒಂದು ವಿಧಾನವಾದ 


೩೬೭ 


ಸ್ನಾರಕಶಿಲ್ಲಿಗಳಿಂದಲೂ ಆಯಾ ಕಾಲದ ಉಡುಪುಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಪ್ರಸ್ತುತ ಅಧ್ಯಯನ 
ಪ್ರದೇಶದಲ್ಲಿ ದೊರೆತ ಸ್ಮಾರಕಶಿಲ್ಲಗಳನ್ನು ಆಧರಿಸಿ ಈ ಅಧ್ಯಾಯದಲ್ಲಿ ಪುರುಷರ ಉಡುಪು, ಸ್ತೀಯರ 
ಉಡುಪು ಮತ್ತು ಇತರೆ ಉಡುಪು ಎಂದು ವಿಭಾಗಿಸಿ ವಿವರಿಸಲಾಗಿದೆ. 
ಪುರುಷರ ಉಡುಪು 

ಸ್ಮಾರಕಶಿಲ್ಲಗಳಲ್ಲಿ ಪುರುಷರಿಗೆ ಸಂಬಂಧಿಸಿದ ಶಿಲ್ಪಗಳು ಹೆಚ್ಚಾಗಿ ಕಂಡುಬರುವುದರಿಂದ, 
ಅವರು ಧರಿಸಿದ ಉಡುಪುಗಳ ಬಗ್ಗೆ ತಿಳಿಯಬಹುದಾಗಿದೆ. ಸಾಮಾನ್ಯವಾಗಿ ಸ್ನಾರಕಶಿಲ್ಲಗಳಲ್ಲಿ 
ಕಂಡು ಬರುವ ವೀರರ, ವೈರಿಗಳ, ಸೈನಿಕರ ಮುನಿಗಳ, ಅರ್ಚಕರ, ಆತ್ಮಬಲಿದಾನಗೈದವರ, 
ಸಲ್ಲೇಖನಾಧಾರಿಗಳ, ಯಕ್ಷರ ಶಿಲ್ಪಗಳಲ್ಲಿ ಕಂಡುಬರುವ ಉಡುಪುಗಳನ್ನು ಆಧರಿಸಿ ಪುರುಷರ 
ಉಡುಪುಗಳ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. 


ವೀರರ ಉಡುಪು 


ವೀರಗಲ್ಲುಗಳಲ್ಲಿ ಪ್ರಮುಖವಾಗಿ ಚಿತ್ರಿತವಾದ ವ್ಯಕ್ತಿಗಳೆಂದರೆ ವೀರರು. ಮಾಸಿಕಲ್ಲುಗಳಲ್ಲಿಯೂ 
ಸಮಯೋಚಿತವಾಗಿ ವೀರರನ್ನು ಕಂಡರಿಸಿರುವುದುಂಟು. ಆತ್ಮಬಲಿದಾನ ಮಾಡಿಕೊಂಡವರನ್ನೂ 
ಸಹ ವೀರರೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ನಿಸಿದಿಗಳಲ್ಲಿಯೂ ಕೆಲವು ಬಾರಿ ಯುದ್ಧದಲ್ಲಿ 
ಗಾಯಗೊಂಡ ವೀರನು ಸಲ್ಲೇಖನ ಸ್ಟೀಕರಿಸಿ ಸಮಾಧಿಮರಣ ಹೊಂದಿದ ಉದಾಹರಣೆಗಳನ್ನು 
ಕಾಣಬಹುದು. ಇಂಥ ಸ್ನಾರಕಶಿಲ್ಲಗಳಲ್ಲಿ ವೀರನೇ ಕೇಂದಬಿಂದುವಾಗಿದ್ದು, ಹೋರಾಟದ ಹಂತದಿಂದ 
ಸ್ಪರ್ಗಾರೋಹಣದವರೆಗೂ ಅವನನ್ನು ವೈಭವೀಕರಿಸಲಾಗಿರುತ್ತದೆ. ಇಲ್ಲಿರುವ ವೀರರು ವೀರಗಚ್ಚೆ, 
ತುಂಡುದಟ್ಟಿ, ಮಲ್ಲಗಚ್ಚೆ, ಮೇಲಂಗಿ, ಎದೆಗವಚ ಹಾಗೂ ಸಾಮಾನ್ಯ ಉಡುಪು ಧರಿಸಿರುವುದನ್ನು 
ಸ್ನಾರಕಶಿಲ್ಲಗಳಿಂದ ತಿಳಿಯಬಹುದಾಗಿದೆ. ಮೊದಮೊದಲು ವ್ಯಕ್ತಿಯೊಬ್ಬ ತನ್ನ ಕಾರ್ಯ ಗೌರವಕ್ಕೆ 
ಸರಿಯಾದ ಉಡುಗೆ ತೊಡುಗೆಗಳೂ, ಹಾರ ತುರಾಯಿಗಳೂ, ಬಳೆ ಬಿಚ್ಚೋಲೆಗಳನ್ನು ಧರಿಸುತ್ತಿದ್ದ. 
ಆದರೆ ಮುಂದಿನ ದಿನಗಳಲ್ಲಿ ಉಡುಗೆಗಳನ್ನು ಅಷ್ಟು ಸ್ಪಷ್ಟವಾಗಿ ಶಿಲ್ಪಗಳಲ್ಲಿ ಕಾಣಿಸುವ ಪದ್ಧತಿ 
ತಪ್ಪಿಹೋಗಿ ಮೈಯ ಅಂಗ-ಭಂಗಿಗಳನ್ನೇ ಪ್ರಮುಖವಾಗಿ ತೋರಿಸಬೇಕೆನ್ನುವ ಕಾತರ ಒದಗಿತು. 
ಸ್ಮಾರಕಶಿಲ್ಲಗಳಲ್ಲಿ ಈ ಅಂಶವನ್ನು ಗಮನಿಸಹುದಾಗಿದ್ದು, ವೀರರ ದೇಹದ ಅಂಗ-ಭಂಗಿಗಳನ್ನು 
ನಿರೂಪಿಸಲು ಪ್ರಯತ್ನಿಸಿರುವುದನ್ನು ಕಾಣಬಹುದು. ಬಹುಪಾಲು ವೀರಗಲ್ಲುಗಳಲ್ಲಿ ಪುರುಷರು 
ಮೇಲುಡುಪನ್ನು ಧರಿಸದಿರುವುದು ಈ ಕಾರಣಕ್ಕಾಗಿಯೇ ಎಂದು ತೋರುತ್ತದೆ. 


ಗಂಡುಗಚೆ 
ಚ 


ಸಾಮಾನ್ಯವಾಗಿ ಬಹುಪಾಲು ವೀರಗಲ್ಲುಗಳಲ್ಲಿ ವೀರರು ಗಂಡುಗಚ್ಚೆ ಧರಿಸಿರುವುದನ್ನು 
ಕಾಣಬಹುದು. ಇದು ಮೊಣಕಾಲಿನಿಂದ ಮೇಲಕ್ಕೆ ಇರುತ್ತಿದ್ದು, ಕಚ್ಚೆಯ ಕೊನೆಯ ಅಂಚು ಮುಂದೆ 
ಇಳಿಬಿದ್ದಂತೆ ಕೆತ್ತಲಾಗಿರುತ್ತದೆ. ಕೆಲವೊಮ್ಮೆ ಸೊಂಟದಿಂದ ಕಚ್ಚೆಯ ನೆರಿಗೆ ಕುಚ್ಚಿನಂತೆ ಎರಡೂ 
ಕಾಲುಗಳ ಮಧ್ಯೆ, ಮಂಡಿಯವರೆಗೆ ಇಳಿಬಿದ್ದಂತೆ ಕಂಡರಿಸಲಾಗಿರುತ್ತದೆ. ಹಿರೇಮಣಕಟ್ಟಿಯ ವೀರಗಲ್ಲಿನಲ್ಲಿ 


೩೬೮ 


ವೀರನು ಧರಿಸಿರುವ ಕಚ್ಚೆಯ ಕುಚ್ಚ ನಾಲ್ಕು ಹಂತಗಳಲ್ಲಿ ಇಳಿಬಿದ್ದಿರುವುದನ್ನು ಕಾಣಬಹುದು. 
ಕಲಕೇರಿಯ ವೀರಗಲ್ಲೊಂದರ ವೀರನ ಕಚ್ಚೆಯ ಮೇಲೆ ಅಲಂಕರಣೆಯನ್ನು ಕಾಣಬಹುದು. ಇಲ್ಲಿಯ 
ಇನ್ನೊಂದು ವೀರಗಲ್ಲಿನ ವೀರನ ಕಚ್ಚೆಯ ವಸ್ತವನ್ನು ಚೌಕಪಟ್ಟಿಕೆಗಳಂತೆ ಕೆತ್ತಲಾಗಿದೆ ಹಾಗೂ ಇದೇ 
ಗ್ರಾಮದ ಮತ್ತೊಂದು ವೀರಗಲ್ಲಿನ ವೀರನ ಕಚ್ಚೆಯ ಮೇಲೆ ನಾಲಿಗೆಯ ಆಕಾರದಲ್ಲಿ ಸುತ್ತಲೂ 
ಇಳಿಬಿದ್ದಂತಿರುವ ತೊಗಲಿನ ಕವಚವನ್ನು ಕಾಣಬಹುದು. ಇದು ಬಹುಶಃ ರಕ್ಷಣೆಗಾಗಿ 
ಧರಿಸಿದ್ದಾಗಿರಬಹುದು. ಮುತ್ತೂರಿನ ವೀರಗಲ್ಲೊಂದರಲ್ಲಿರುವ ವೀರನು ಕಚ್ಚೆಯ ಮೇಲೆ ನಡುವಿಗೆ 
ವಸ್ತವೊಂದನ್ನು ಕಟ್ಟಿ ಭಾಕುವನ್ನು ಇಟ್ಟಿದ್ದಾನೆ. ಇಲ್ಲಿ ವಸ್ತವನ್ನು ಗಂಟು ಹಾಕಿ ಕಟ್ಟಿದ ರೀತಿ 
ಸ್ಪಷ್ಟವಾಗಿ ಗೋಚರಿಸುತ್ತದೆ. ಬಹುಪಾಲು ವೀರಗಲ್ಲುಗಳಲ್ಲಿ ವೀರರು ಸೊಂಟಕ್ಕೆ ವಸ್ತವನ್ನು ಅಥವಾ 
ನಡುಪಟ್ಟಿಯನ್ನು ಕಟ್ಟಿ ಅದರಲ್ಲಿ ಚಿಕ್ಕದಾದ ಕಿರುಗತ್ತಿಯನ್ನು ಇಟ್ಟಿರುವುದನ್ನು ಕಾಣಬಹುದು. ಕೆಲವೊಮ್ಮೆ 
ಕತ್ತಿಯ ಒರೆಯನ್ನು ಧರಿಸಿರುವುದುಂಟು. ಹಿರೇಅಣಜಿಯ ವೀರಗಲ್ಲೊಂದರ ವೀರನ ಕಚ್ಚೆಯು 
ಗಮನಸೆಳೆಯುತ್ತದೆ. ವೀರನು ಅದನ್ನು ತೊಡೆಯ ಮೇಲೆ ಎರಡು ಹಂತಗಳಲ್ಲಿ ಮಡಿಕೆ ಬರುವಂತೆ 
ಕಟ್ಟಿಕೊಂಡಿದ್ದಾನೆ. ಕಚ್ಚೆಯ ಕುಚ್ಚದ ನೆರಿಗೆ ಸೊಂಟದಿಂದ ಇಳಿಬಿದ್ದಿದೆ. ವೀರನು ಸೊಂಟಕ್ಕೆ 
ಅಲಂಕೃತ ಪಟ್ಟಿಯನ್ನು ಬಿಗಿದುಕೊಂಡಿದ್ದು, ಬಲಭಾಗದಲ್ಲಿ ಕಿರುಗತ್ತಿಯನ್ನು ಸಿಕ್ಕಿಸಿಕೊಂಡಿದ್ದಾನೆ. 
ಪುಸ್ತುತ ಅಧ್ಯಯನ ಪ್ರದೇಶದ ಕರೂರು, ನದಿಹರಳಹಳ್ಳಿ ಗೋನಾಳ, ಹತ್ತಿಮತ್ತೂರು, ಕರ್ಜಗಿ, 
ಕಿತ್ತೂರು, ಬೆಳವಿಗಿ, ಗುಡುಗೂರು, ಗುಡ್ಡದನ್ನೇರಿ, ಹನುಮನಕೊಪ್ಪ, ಹರವಿ, ದೇವರಗುಡ್ಡ, ಹೊಂಬರಡಿ 
ಮುಂತಾದ ಗಾಮಗಳಲ್ಲಿರುವ ವೀರಗಲ್ಲುಗಳಲ್ಲಿನ ವೀರರು ಗಂಡುಗಚ್ಛೆ ಧರಿಸಿರುವುದನ್ನು ಕಾಣಬಹುದು. 
ರಾಮಾಪುರ ಗ್ರಾಮದ ವೀರರಿಬ್ಬರು ಧರಿಸಿದ ಕಚ್ಚೆಯ ಕುಚ್ಚ ನೆಲದವರೆಗೂ ಇಳಿಬಿದ್ದಿದ್ದು, ಎರಡೂ 
ಕಾಲುಗಳ ಮಧ್ಯೆ ದೊಡ್ಡದಾಗಿ ಕಂಡರಿಸಿದ್ದಾರೆ. ಕುಚ್ಛದ ಕೆಳಗೆ ಮಣಿಗಳ ಅಲಂಕರಣೆಯನ್ನು 
ಕಾಣಬಹುದು. ಇಲ್ಲಿ ವೀರರ ಶೌರ್ಯಕ್ಕೆ ಒಪ್ಪುವ ಹಾಗೆ ಉಡುಪನ್ನು ಚಿತ್ರಿಸಲಾಗಿದೆ. ಬಾಳಂಬೀಡಿನ 
ಸತಿ ಕಲ್ಲಿನಲ್ಲಿರುವ ವೀರನು ಧರಿಸಿದ ಎರಡು ಮಡಿಕೆಗಳ ಕಚ್ಚೆ ಮತ್ತು ಅದರ ಮೇಲಿರುವ ನಡುಪಟ್ಟಿ 


ಆಕರ್ಷಕವಾಗಿದೆ. 


ಚಡ್ಡಿಯಂತಹ ಉಡುಪು 


ಎರಡೂ ತೊಡೆಗಳಿಗೆ ಬಿಗಿಯಾಗಿ ಅಂಟಿಕೊಂಡಂತಿರುವ, ಚಡ್ಡಿಯ ರೀತಿಯ ಉಡುಪನ್ನು 
ವೀರರು ಧರಿಸಿರುವುದನ್ನು ಕೆಲವು ವೀರಗಲ್ಲುಗಳಲ್ಲಿ ಕಾಣಬಹುದು. ಚಳಗೇರಿಯ ಎರಡು ಸ್ಥಾರಕಶಿಲ್ಲಗಳಲ್ಲಿ 
ಈ ರೀತಿಯ ಉಡುಪುಗಳನ್ನು ವೀರರು ಧರಿಸಿದ್ದು, ಸೊಂಟದಿಂದ ಇಳಿಬಿದ್ದ ಕುಚ್ಛ್ಚ ಒಂದರಲ್ಲಿ 
ಕಿರಿದಾಗಿದ್ದರೆ, ಇನ್ನೊಂದರಲ್ಲಿ ನೆಲದವರೆಗೂ ಇಳಿಬಿದ್ದಂತೆ ಕೆತ್ತಲಾಗಿದೆ. ಸೊಂಟಕ್ಕೆ ಕಟ್ಟಿದ ವಸ್ತ್ರದ 
ಕುಚ್ಛಗಳು ಎರಡೂ ಪಕ್ಕದಲ್ಲಿ ಇಳಿಬಿದ್ದಂತೆ ಕಂಡರಿಸಿದ್ದು, ಅದರಲ್ಲಿ ಭಾಕುವನ್ನು ಸಿಕ್ಕಿಸಿಕೊಂಡಿದ್ದಾನೆ. 
ಇಲ್ಲಿಯ ಒಬ್ಬ ವೀರನು ಎದೆಗೆ ಹಗ್ಗದಂತಹ ಅಡ್ಡಪಟ್ಟಿಕೆಗಳನ್ನು ಬಿಗಿದುಕೊಂಡಿದ್ದಾನೆ. ಹಿರೇಬಾಸೂರಿನ 
ಆಕರ್ಷಕ ವೀರಗಲ್ಲೊಂದರಲ್ಲಿ ವೀರನು ಬಿಗಿಯಾದ ಚಡ್ಡಿಯಂತಹ ಉಡುಪನ್ನು ಧರಿಸಿದ್ದು, ಚಡ್ಡಿಯ 
ಮೇಲೆ ಚೌಕಗಳಂತಹ ವಿನ್ಯಾಸವನ್ನು ಕಾಣಬಹುದು ಮತ್ತು ಅದು ಮಣಿಗಳಿಂದ ಅಲಂಕೃತವಾದಂತೆ 


೩೬೯ 


ಚಿತ್ರಿಸಲಾಗಿದೆ. ವೀರನು ಕಟ್ಟಿದ ನಡುಪಟ್ಟಿಯ ಕುಚ್ಚ ನೆಲದವರೆಗೆ ಇಳಿಬಿದ್ದಿದೆ. ನೀರಲಗಿಯ 
ವೀರಗಲ್ಲಿನಲ್ಲಿರುವ ವೀರನು ಇದೇ ರೀತಿಯ ಚೌಕಗಳ ಹೊರ ಅಲಂಕರಣೆಯ ವಿನ್ಕಾಸದ ಚಡ್ಡಿಯನ್ನು 
ಧರಿಸಿದ್ದಾನೆ. ಅಧ್ಯಯನ ಪ್ರದೇಶದ ಮಾಗೋಡ, ಕಾರಡಗಿ, ಕೆಲವರಕೊಪ್ಪ, ನರೇಗಲ್‌ ಮತ್ತು 
ಹಾವಣಗಿಗಳಲ್ಲಿನ ವೀರಗಲ್ಲುಗಳಲ್ಲಿ ವೀರರು ಚಡ್ಡ್ಗಿಯಂತಹ ಬಿಗಿಯಾದ ಉಡುಪನ್ನು ಧರಿಸಿರುವುದು 
ಕಂಡುಬರುತ್ತದೆ. 


ಚಿಕ್ಕ ಲಂಗದಂತಹ ಉಡುಪು 


ಆಧುನಿಕ ಕಾಲದ ಹುಡುಗಿಯರು ಧರಿಸುವ ಮಿಡಿಯ ಮಾದರಿಯ ಚಿಕ್ಕ ಲಂಗದಂತಿರುವ 
ಉಡುಪನ್ನು ವೀರರು ಧರಿಸಿರುವುದನ್ನು ಕೆಲವು ವೀರಗಲ್ಲುಗಳಲ್ಲಿ ಕಾಣಬಹುದು. ಕಲಕೇರಿಯ 
ಎರಡು ವೀರಗಲ್ಲುಗಳಲ್ಲಿ ಇಂತಹ ಉಡುಪನ್ನು ವೀರರು ಧರಿಸಿರುವುದು ಕಂಡುಬರುತ್ತದೆ. ಸೊಂಟದಿಂದ 
ಸ್ಪಲಕೆಳಗೆ ಇಳಿಬಿದ್ದಿರುವ ಈ ಉಡುಪು ಎರಡು ಮಡಿಕೆಗಳಲ್ಲಿರುವುದನ್ನು ಕಾಣಬಹುದು. ಇಲ್ಲಿಯ 
ಒಂದು ವೀರಗಲ್ಲಿನಲ್ಲಿ ವೀರನಿಗಲ್ಲದೆ ವೈರಿ ಸೈನಿಕನಿಗೂ ಇದೇ ರೀತಿಯ ಉಡುಪನ್ನು ಕಂಡರಿಸಲಾಗಿದೆ. 
ಇಲ್ಲಿ ವೀರನು ಚೌಕಗಳಿಂದ ಕೂಡಿದ ವಸ್ತವನ್ನು ಸೊಂಟಕ್ಕೆ ಸುತ್ತಿಕೊಂಡಿದ್ದು, ಅದರ ಮೇಲೆ 
ರಕ್ಷಣೆಗಾಗಿ ಕವಚವೊಂದನ್ನು ಹಾಕಿಕೊಂಡಂತೆ ಚಿತ್ರಿಸಲಾಗಿದೆ. ಕಡಕೋಳದ ವೀರಗಲ್ಲೊಂದರ 
ವೀರನು ಮೊಣಕಾಲದವರೆಗೆ ಹರಡಿಕೊಂಡಂತಿರುವ ಲಂಗದಂತಹ ಉಡುಪನ್ನು ಧರಿಸಿದ್ದಾರೆ. 
ಅಲ್ಲದೆ ಗುಂಡೇನಹಳ್ಳಿ ಮತ್ತು ನೆಲ್ಲಿಕೊಪ್ಪಗಳಲ್ಲಿರುವ ವೀರಗಲ್ಲುಗಳಲ್ಲಿ ವೀರರು ಲಂಗದಂತಹ ಉಡುಪು 
ಧರಿಸಿರುವುದನ್ನು ಕಾಣಬಹುದು. 


ಚರ್ಮದ ಉಡುಪು 


ಸೊಂಟಪಟ್ಟಿಕೆಯಿಂದ ಕೆಳಗೆ ಇಳಿಬಿದ್ದಂತೆ, ಸೊಂಟದ ಸುತ್ತಲೂ ಕಿರುಗತ್ತಿಯ ಒರೆಯಂತೆ 
ಹರಡಿರುವ ಚರ್ಮದ ಉಡುಪನ್ನು ಕೆಲವು ವೀರಗಲ್ಲುಗಳಲ್ಲಿ ಕಾಣಬಹುದು. ಕಲಕೇರಿಯ ವೀರಗಲ್ಲೊಂದರ 
ವೀರ ಮತ್ತು ವೈರಿ ಸೈನಿಕರು ಈ ರೀತಿಯ ಚರ್ಮದ ಉಡುಪನ್ನು ಧರಿಸಿದ್ದಾರೆ. ಇದೇ ರೀತಿಯ 
ಉಡುಪನ್ನು ಕಾರಡಗಿಯ ವೀರಗಲ್ಲೊಂದರ ವೀರನು ಧರಿಸಿರುವುದನ್ನು ಕಾಣಬಹುದು. 


ಎದೆಗವಚ 


ಕಲಕೇರಿಯ ಎರಡು ವೀರಗಲ್ಲುಗಳಲ್ಲಿ ವೀರರು ಎದೆಗವಚ ಧರಿಸಿರುವಂತೆ ಚಿತ್ರಿಸಲಾಗಿದೆ. 
ತೋಳುಗಳಿಲ್ಲದ ಇದನ್ನು ನಾಭಿಯವರೆಗೆ ಕಂಡರಿಸಲಾಗಿದ್ದು, ಅದು ಈಗಿನ ಗುಂಡು ನಿರೋಧಕದಂತೆ 
ತೋರುತ್ತದೆ. ವೀರರ ಸೊಂಟದ ಬಳಿ ಹಾಗೂ ಕುತ್ತಿಗೆ ಎರಡೂ ಕಡೆ ರೆಕ್ಕೆಯ ಆಕಾರದಂತಹ 
ಕೆತ್ತನೆಯಿದೆ. ಇದು ಎದುರಾಳಿಯ ಕತ್ತಿಯ ದಾಳಿಯಿಂದ ತೋಳುಗಳಿಗೆ ಮತ್ತು ಸೊಂಟಕ್ಕೆ ರಕ್ಷಣೆಯನ್ನು 
ನೀಡುತ್ತದೆ. ಇಂಥ ವಸ್ತ್ರವಿನ್ಯಾಸ ವೀರಗಲ್ಲುಗಳಲ್ಲಿ ಅಪರೂಪವೆಂದು ಹೇಳಬಹುದು. ಅಬ್ಬಲೂರಿನ 
ವೀರಗಲ್ಲೊಂದರಲ್ಲಿ ವೀರನು ಧರಿಸಿದ ಮೇಲುಡುಪು ತುಂಬ ಆಕರ್ಷಕವಾಗಿದೆ. ಅದು ಮಂಡಿಯವರೆಗೆ 


೩೭೦ 


ಲಂಗದಂತೆ ಹರಡಿದ್ದು, ಮುಂಭಾಗದಲ್ಲಿ ಚೂಪಾಗಿದ್ದ ಆಕಾರದಲ್ಲಿ ಪಾದದವರೆಗೆ ಮುಂಚಾಚಿದೆ. 
ಇದರ ಅಂಚನ್ನು ಮಣಿಗಳಿಂದ ಅಲಂಕರಿಸಲಾಗಿದೆ. ಇಲ್ಲಿಯ ವೀರನು ಧರಿಸಿರುವ ಸೊಂಟಪಟ್ಟಿಕೆಯೂ 
ಸಹ ಬಹಳ ವಿಶೇಷವಾಗಿದೆ. ಮೇಲುಡುಪನ್ನು ಧರಿಸಿರುವ ಏಕವೀರನ ಶಿಲ್ಲವೊಂದು ದೇವಗಿರಿಯಲ್ಲಿ 
ಕಂಡುಬರುತ್ತದೆ. ಚಿಕ್ಕಣಗಿ ಮತ್ತು ಚಳಗೇರಿಗಳಲ್ಲಿರುವ ವೀರಗಲ್ಲುಗಳಲ್ಲಿ ವೀರರು ಎದೆಗೆ ಅಡ್ಡಪಟ್ಟಿಕೆಗಳನ್ನು 
ಬಿಗಿದುಕೊಂಡಿದ್ದಾರೆ. ಈ ರೀತಿಯ ಶಿಲ್ಲಗಳು ಸಹ ಅಪರೂಪವೆಂದು ಹೇಳಬಹುದು. 


ಮುನಿಗಳ ಉಡುಪು 


ಸಾಮಾನ್ಯವಾಗಿ ಸ್ಮಾರಕಶಿಲ್ಲಗಳ ಸ್ಪರ್ಗ ಹಂತದಲ್ಲಿ ಕಂಡು ಬರುವ ಮುನಿಗಳು ಅಥವಾ 
ಅರ್ಚಕರು ಲಂಗೋಟಿಯನ್ನು ಮಾತ್ರ ಧರಿಸಿರುವಂತೆ ಕಂಡರಿಸಲಾಗಿರುತ್ತದೆ. ಕಲಕೇರಿಯ ಮೇಲಿನ 
ಹಂತದಲ್ಲಿರುವ ಅರ್ಚಕ ಪುಟಿಗೋಸಿಯನ್ನು ಧರಿಸಿದ್ದಾನೆ. ಮಾಸಣಗಿಯ ವೀರಗಲ್ಲಿನಲ್ಲಿರುವ ಮುನಿಯು 
ಚಿಕ್ಕ ಕಚ್ಚೆಯಂತೆ ವಸ್ತ್ರ ಧರಿಸಿದ್ದು, ಸೊಂಟಕ್ಕೆ ಪಟ್ಟಿಯನ್ನು ಕಟ್ಟಿದ್ದಾನೆ. ಕಲಕೇರಿಯ ಒಂದು ವೀರಗಲ್ಲಿನಲ್ಲಿ 
ಶಿವಲಿಂಗವನ್ನು ಪೂಜಿಸುತ್ತಿರುವ ಅರ್ಚಕನು(ಮುನಿ) ತಲೆಗೆ ದಪ್ಪನಾದ ಮುಂಡಾಸನ್ನು 
ಸುತ್ತಿಕೊಂಡಿದ್ದಾನೆ. ಇದೇ ಗ್ರಾಮದ ವೀರಗಲ್ಲೊಂದರಲ್ಲಿ ಕಿರೀಟ ಧರಿಸಿರುವ ಗಡ್ಡಧಾರಿ ವ್ಯಕ್ತಿಯೊಬ್ಬ 
ಶಿವಲಿಂಗದ ಬಳಿ ಕೈಮುಗಿದು ಕುಳಿತಿರುವಂತೆ ಕಂಡರಿಸಲಾಗಿದೆ. ಇವರ ಕಿರೀಟವನ್ನು ಗಮನಿಸಿದರೆ 
ಇವರು ಮುನಿಗಳಾಗಿರದೆ ದಾನ ನೀಡಿದ ರಾಜನೋ ಅಥವಾ ಮಾಂಡಳಿಕನೋ ಆಗಿರಬಹುದೆನಿಸುತ್ತದೆ. 
ಹಿರೂರು, ಹನುಮನಕೊಪ್ಪ, ಹರವಿ, ಮಾಸಣಗಿ ಮುಂತಾದ ಕಡೆಗಳಲ್ಲಿರುವ ವೀರಗಲ್ಲುಗಳಲ್ಲಿನ 


ಮುನಿಗಳು ಲಂಗೋಟಿ ಧರಿಸಿರುವುದನ್ನು ಕಾಣಬಹುದು. 


ಇತರರ ಉಡುಪು 


ಸಾಮಾನ್ಯವಾಗಿ ವೀರನನ್ನು ಹೊರತುಪಡಿಸಿದರೆ ವೀರಗಲ್ಲುಗಳಲ್ಲಿ ಕಂಡು ಬರುವ ಪುರುಪರೆಂದರೆ 
ಸೈನಿಕರು ಮತ್ತು ವೈರಿಪಡೆಯ ವೀರರು. ಇವರೂ ಸಹ ವೀರನಂತೆ ಗಂಡುಗಚ್ಚೆಯನ್ನು ಧರಿಸಿರುವಂತೆ 
ವೀರಗಲ್ಲುಗಳಲ್ಲಿ ಕಂಡರಿಸಲಾಗಿದೆ. ಅಲ್ಲದೆ ಯುದ್ದ್ಧಾಸ್ತಗಳನ್ನು ಹೊತ್ತು ತರುವವರು, ವಾದ್ಯ ಮೇಳದವರು 
ಮತ್ತು ಪಲ್ಲಕ್ಕಿಯನ್ನು ಹೊತ್ತವರು ಸ್ಮಾರಕಶಿಲ್ಲಗಳಲ್ಲಿ ಕಂಡುಬರುತ್ತಿದ್ದು, ಇವರಲ್ಲಿ ವಾದ್ಯಮೇಳದವರು 
ಅಪ್ಪರೆಯರಂತೆ ಉಡುಪನ್ನು ಧರಿಸಿದ್ದರೆ, ಉಳಿದವರು ಪಂಚೆಯನ್ನು ತೊಟ್ಟಿದ್ದು, ತಲೆಗೆ ರುಮಾಲನ್ನು 
ಸುತ್ತಿರುವುದನ್ನು ಕಾಣಬಹುದು. ಹೆರೂರಿನ ನಿಸಿದಿಶಿಲ್ಲದಲ್ಲಿರುವ ಸಲ್ಲೇಖನಾಧಾರಿಯು ಚೌಕಗಳಂತೆ 
ವಿನ್ಯಾಸವಿರುವ ಉಡುಪನ್ನು ಮಂಡಿಯ ಕೆಳಗಿನವರೆಗೆ ಧರಿಸಿದ್ದಾನೆ. 


ಸ್ಲೀಯರ ಉಡುಪು 
ಮು 
ಉಡುಪು ಮತ್ತು ಅಲಂಕಾರವೆಂದರೆ ಸ್ತ್ರೀಯರಿಗೆ ಅತ್ಯಂತ ಪ್ರೀತಿಯ ವಿಷಯಗಳೆಂಬುದು 


ಸರ್ವಕಾಲಕ್ಕೂ ಒಪ್ಪುವಂತಹ ವಿಚಾರ. ಪ್ರಾಚೀನ ಕಾಲದಲ್ಲಿ ಇವುಗಳಿಗೆ ಇನ್ನೂ ಹೆಚ್ಚಿನ ಮಹತ್ವವನ್ನು 
ಕಲ್ಲಿಸಲಾಗಿತ್ತು. ಸ್ಮಾರಕಶಿಲ್ಲಗಳಲ್ಲಿ ಕಂಡುಬರುವ ಸ್ತ್ರೀಯ ಪ್ರಮುಖ ಚಿತ್ತಣಗಳಂದರೆ ಮಹಾಸತಿಯರು 


೩೭೧ 


ಮತ್ತು ಅಪ್ಪ್ತರೆಯರು. ಇದನ್ನು ಗಮನದಲ್ಲಿಟ್ಟುಕೊಂಡು ಮಹಾಸತಿಯರ ಉಡುಪು ಮತ್ತು ಅಪ್ಪರೆಯರ 
ಉಡುಪು ಎಂದು ವಿಭಾಗಿಸಿಕೊಂಡು ಇಲ್ಲಿ ವಿವರಿಸಲಾಗಿದೆ. ನಿಸಿದಿಗಲ್ಲುಗಳಲ್ಲಿಯ ಸಲ್ಲೇಖನ ಮರಣ 
ಸ್ಪೀಕರಿಸಿದ ಸ್ತ್ರೀಯರನ್ನು ಇಲ್ಲಿ ಗಮನಿಸಬಹುದಾಗಿದೆ. ಇದನ್ನು ಹೊರತುಪಡಿಸಿದರೆ ಸಾಮಾನ್ಯ 
ಸ್ತೀಯರ ಚಿತ್ರಣ ಸ್ನಾರಕಶಿಲ್ಲಗಳಲ್ಲಿ ಹೆಚ್ಚು ದೊರೆಯುವುದಿಲ್ಲವೆಂದು ಹೇಳಬಹುದು. 


ಮಹಾಸತಿಯರ ಉಡುಪು 


ಮಹಾಸತಿಯರ ಉಡುಪುಗಳ ಬಗ್ಗೆ ಸಾಹಿತ್ಯ ಆಧಾರಗಳು ತುಂಬಾ ಕಡಿಮೆ. ಜನಪದ 
ಸಾಹಿತ್ಯದಲ್ಲಿ ಸಂದರ್ಭಾನುಸಾರ ಮಾಸ್ತಿಯರ ಉಡುಪಿನ ಬಗ್ಗೆ ಕೆಲವು ಮಾಹಿತಿಗಳನ್ನು 
ತಿಳಿದುಕೊಳ್ಳಬಹುದು. ಇದನ್ನು ಹೊರತುಪಡಿಸಿದರೆ ನಮಗೆ ಮಾಸ್ತಿಯರ ಉಡುಪುಗಳ ಬಗೆಗೆ 
ವಿವರವಾದ ಮಾಹಿತಿ ದೊರೆಯುವುದು ಸ್ಥಾರಕಶಿಲ್ಲಗಳಲ್ಲಿ. ಅದರಲ್ಲಿಯೂ ಮಾಸ್ತಿಕಲ್ಲುಗಳು ನಮಗೆ 
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತವೆ. 
ಸೀರೆ 

ಮಾಸ್ತಿ ಕಲ್ಲುಗಳಲ್ಲಿ ಸಾಮಾನ್ಯವಾಗಿ ಸೀರೆಯನ್ನು ಉಟ್ಟಿರುವಂತೆ ಕಂಡರಿಲಾಗಿರುತ್ತದೆ. ಆದರೆ 
ವವಿಧ ಮಾದರಿಗಳಲ್ಲಿ ಸೀರೆಯನ್ನು ಉಟ್ಟಿರುವ ಅಂಶವನ್ನು ಮಾಸ್ತಿಕಲ್ಲುಗಳಲ್ಲಿ ಕಾಣಬಹುದು. 
ಹಾವೇರಿಯ ಮಾಸಿಕಲ್ಲೊಂದರ ಮಾಸ್ತಿಯು ಮುಂದೆ ನೆರಿಗೆಗಳು ಬರುವಂತೆ ಸೀರೆಯನ್ನು ಉಟ್ಟಿದ್ದು, 
ತೊಡೆಯ ಮೇಲೆ ಸೀರೆಯ ಮಡಿಕೆಗಳು ಬಂದಿರುವಂತೆ ತೊಟ್ಟಿದ್ದಾಳೆ. ಸಿದ್ದಾಪುರದ ಮಾಸ್ತಿಕಲ್ಲೊಂದರ 
ಮಹಾಸತಿಯು ಉಟ್ಟಿರುವ ಸೀರೆಯು ತುಂಬಾ ಆಕರ್ಷಕವಾಗಿದೆ. ಪಾದದಿಂದ ಸ್ಪಲ್ಪ ಮೇಲಕ್ಕೆ 
ಉಟ್ಟಿರುವ ಸೀರೆಯ ನೆರಿಗೆಗಳು ಮೂರು ಹಂತಗಳಲ್ಲಿ ಇಳಿಬಿದ್ದಿವೆ. ಸೀರೆಯ ಸೆರಗು ಎರಡೂ 
ಕಾಲುಗಳ ಆಚೆ ಈಚೆ ಹೊರಚಾಚಿ ಹರಡಿರುವಂತೆ ಕಂಡರಿಸಲಾಗಿದೆ. ಮುತ್ತೂರಿನ ಮಾಸ್ತಿಕಲ್ಲೊಂದರ 
ಮಾಸ್ಲಿಯ ಸೀರೆಯಲ್ಲಿ ಹೆಚ್ಚಿನ ನೆರಿಗೆಗಳಿದ್ದು, ಪಕ್ಕದಲ್ಲಿ ಎರಡು ಮಡಿಕೆಗಳು ಗೋಚರಿಸುತ್ತವೆ. 
ಗಂಗಾಯಿಕೊಪ್ಪದಲ್ಲಿ ದೊರೆತ ಎರಡು ಮಾಸಿಕಲ್ಲುಗಳಲ್ಲಿ ಮಾಸ್ತಿಯರು ಉಟ್ಟಿರುವ ಸೀರೆ ಗಮನ 
ಸೆಳೆಯುತ್ತದೆ. ಸೀರೆಯ ನೆರಿಗೆಗಳು ಮತ್ತು ಮಡಿಕೆಗಳು ಗೋಚರಿಸುತ್ತಿದ್ದು, ಸೀರೆಯ ಮೇಲೆ ಸೊಂಟಕ್ಕೆ 
ಎರಡು ಹಂತಗಳಿರುವ ವಸ್ತ್ರವನ್ನು ಕಟ್ಟಲಾಗಿದೆ ಹಾಗೂ ಅದರ ಅಂಚಿಗೆ ಮಣಿಗಳು ಇಳಿಬಿದ್ದಂತೆ 
ಕೆತ್ತಲಾಗಿದೆ. ಚಿಕ್ಕೆರೂರಿನ ಮಾಸ್ತಿಶಿಲೆಯಲ್ಲಿರುವ ಮಾಸ್ತಿಯ ಸೀರೆಯ ಸೆರಗು ಮುಂದೆ ಇಳಿಬಿದ್ದಂತೆ 
ಕಂಡರಿಸಲಾಗಿದೆ. 


ಶಿರಗಂಬಿಯ ಮಾಸ್ಟಿಯು ಉಟ್ಟ ಸೀರೆಗೆ ಮುಂದೆ ಮೂರು ಹಂತಗಳಲ್ಲಿ ನೆರಿಗೆಗಳಿದ್ದು, 


ಪಕ್ಕದಲ್ಲಿ ಮಡಿಕೆಗಳನ್ನು ಕೆತ್ತದಿರುವುದರಿಂದ ಲಂಗದಂತೆ ಗೋಚರಿಸುತ್ತದೆ. ಅಷ್ಟೇನು ಸುಂದರವಾಗಿಲ್ಲದ 


ಅಕ್ಕಿವಳ್ಳಿಯ ಮಾಸ್ತಿಯು ಮಂಡಿಯವರಗೆ ಸೀರೆಯನ್ನು ಉಟ್ಟಿದ್ದಾಳ. ಇದೇ ರೀತಿ ಮಂಡಿಯಿಂದ 
ಮೇಲಕ್ಕೆ ಸೀರೆಯನ್ನು ಉಟ್ಟಿರುವ ಮಾಸ್ತಿಯು ಹಿರೇಕೊಣತಿಯಲ್ಲಿದೆ. ಇಲ್ಲಿ ಮಾಸ್ತಿಯು ಸೀರೆಯಲ್ಲಿ 


ಕೇವಲ ನಾಲ್ಕು ನೆರಿಗೆಗಳನ್ನು ಮಡಿಚಿದ್ದು, ಹಿಂಭಾಗದಲ್ಲಿ ಸೀರೆಯ ಸೆರಗು ಬಹಳ ಉದ್ದವಾಗಿ 


೩೭೨ 


ಇಳಿಬಿದ್ದಂತೆ ತೊಟ್ಟಿದ್ದಾಳೆ. ದೇವಗಿರಿಯ ಮಾಸಿಶಿಲೆಯಲ್ಲಿರುವ ಇಬ್ಬರು ಮಾಸ್ಲಿಯರು ಉಟ್ಟ ಸೀರೆಯಲ್ಲಿ 
ಮುಂದೆ ನಾಲ್ಕು ನೆರಿಗೆಗಳಿದ್ದು, ನೆರಿಗೆಯ ಎರಡೂ ಪಕ್ಷದಲ್ಲಿ ಪಾದದವರೆಗೆ ಮಡಿಕೆಗಳನ್ನು ಕಂಡರಿಸಲಾಗಿದೆ. 
ಅರಳೇಶ್ವರದ ಮಾಸ್ಥಿಶಿಲೆಯಲ್ಲಿರುವ ಮಾಸ್ತಿಯು ತೊಟ್ಟ ಸೀರೆಯು ಗಂಟೆಯ ಆಕಾರದಂತೆ ತೋರುತ್ತದೆ. 
ಹೊಂಕಣದ ಮಾಸ್ತಿಶಿಲೆಯಲ್ಲಿರುವ ಮಾಸ್ತಿಯು ಉಟ್ಟ ಸೀರೆ ತುಂಬಾ ಸುಂದರವಾಗಿ ಕಾಣುತ್ತದೆ. 
ಪ್ರಸ್ತುತ ಅಧ್ಯಯನ ಪ್ರದೇಶದ ಗುಂಡೂರು, ಚೀರನಹಳ್ಳಿ, ಜಂಗಿನಕೊಪ್ಪ, ಬಾಳಂಬೀಡು, ಹಾವಣಗಿ, 
ಚಿನ್ನಿಕಟ್ಟಿ, ಧೂಳಿಕೊಪ್ಪ ಕದರಮಂಡಲಗಿ ಮುಂತಾದ ಕಡೆಗಳಲ್ಲಿ ಕಂಡುಬರುವ ಮಾಸ್ತಿಶಿಲೆಗಳಲ್ಲಿಯ 
ಮಾಸ್ತಿಯರು ಸೀರೆ ತೊಟ್ಟಿರುವುದನ್ನು ಕಾಣಬಹುದು. 


ಲಂಗ 


ಕೆಲವು ಮಾಸ್ತಿಕಲ್ಲುಗಳಲ್ಲಿ ಮಹಾಸತಿಯರು ಲಂಗ ತೊಟ್ಟಿರುವುದನ್ನು ಕಾಣಬಹುದು. 
ಹತ್ತಿಮತ್ತೂರಿನ ಕೆರೆಯ ಮಧ್ಯದಲ್ಲಿರುವ ಮಾಸಿಕಲ್ಲಿನಲ್ಲಿರುವ ಮಾಸ್ತಿಯು ಲಂಗವನ್ನು ಧರಿಸಿದ್ದು, 
ಸೊಂಟದ ಕೆಳಗೆ ಅಡ್ಡಪಟ್ಟಿಕೆಗಳನ್ನು ಲಂಗದ ಮೇಲೆ ಬಿಗಿದುಕೊಂಡಿದ್ದಾಳೆ. ಹನುಮನಕೊಪ್ಪದ 
ಮಾಸ್ತಿಶಿಲೆಯಲ್ಲಿರುವ ಮಾಸ್ತಿಯು ಲಂಗವನ್ನು ತೊಟ್ಟಿದ್ದು, ಮುಂಭಾಗದಲ್ಲಿ ಲಂಗದ ನೆರಿಗೆಗಳ್ನು 
ಕಂಡರಿಸಿದ್ದಾರೆ. ಕಾಟೇನಹಳ್ಳಿಯ ಮಾಸ್ತಿಶಿಲೆಯಲ್ಲಿರುವ ಮಾಸ್ತಿಯ ಲಂಗವು ಪಾದದ ಬಳಿ 
ಹೂವಿನಂತೆ ಅರಳಿದೆ ಮತ್ತು ಅವಳು ಲಂಗದ ಮೇಲೆ ಸೊಂಟದ ಸುತ್ತಲೂ ನಡುಪಟ್ಟಿಯನ್ನು 
ಧರಿಸಿದ್ದು, ಅಂಚಿಗೆ ಹಾರದಂತಹ ಅಲಂಕರಣೆಯಿದೆ. ಮಾಸ್ತಿಯು ಹೆಗಲಿನಿಂದ ಹಿಂದೆ ಮತ್ತು 
ಮುಂದೆ ಇಳಿಬಿದ್ದಂತೆ ವಸ್ತವೊಂದನ್ನು ಹಾಕಿದ್ದಾಳೆ. ಅರಳಿಕಟ್ಟಿಯಲ್ಲಿ ಐದು ಮಾಸಿಶಿಲ್ಲಗಳು ಕಂಡುಬಂದಿದ್ದು, 
ವಯಸ್ಸಿಗೆ ತಕ್ಕ ಉಡುಪನ್ನು ಕಂಡರಿಸಿರುವ ಶಿಲ್ಲಿಯ ಮನೋಭಾವನೆ ಮತ್ತು ಕಲಾತ್ಮಕತೆಯನ್ನು 
ಮೆಚ್ಚಲೇಬೇಕು. ಇಲ್ಲಿಯ ಮಾಸ್ತಿ ಶಿಲ್ಲಗಳ ಮುಖ ಭಾವ ಮತ್ತು ಮೈಮಾಟವನ್ನು ಗಮನಿಸಿದರೆ 
ವಯಸ್ಯ ಸ್ತೀಯರು ಮತ್ತು ಚಿಕ್ಕ ವಯಸ್ಸಿನ ಮಾಸ್ತಿಯರೆಂದು ಗುರುತಿಸುವ ಮಟ್ಟಕ್ಕೆ ಶಿಲ್ಪಿ ತನ್ನ 
ಚಾಕಚಕ್ಯತೆಯನ್ನು ತೋರಿಸಿದ್ದಾನೆ. ಚಿಕ್ಕವಯಸ್ಸಿನವಳಂತೆ ತೋರುವ ಒಬ್ಬ ಮಾಸ್ಟಿಗೆ ಲಂಗವನ್ನು 
ಕಂಡರಿಸಿದ್ದರೆ, ಉಳಿದ ವಯಸ್ಕರಂತೆ ತೋರುವ ಮಾಸ್ತಿಯರಿಗೆ ಸೀರೆಯನ್ನು ಕಂಡರಿಸಲಾಗಿದೆ. 
ಲಂಗದ ಸುತ್ತಲೂ ನೆರಿಗೆಗಳಿದ್ದು, ಸೊಂಟದಿಂದ ಕೆಳಗೆ ಲಂಗಕ್ಕೆ ಮೂರು ಮಡಿಕೆಗಳಿವೆ. ಈ 
ಲಂಗದ ವಿನ್ಯಾಸ ಯಾವುದೇ ಆಧುನಿಕ ಉಡುಪಿಗೆ ಕಮ್ಮಿಯಿಲ್ಲ. ಆಲದಕಟ್ಟೆಯಲ್ಲಿರುವ ಎರಡು 
ಮಾಸಿಶಿಲೆಗಳಲ್ಲಿರುವ ಮಾಸ್ತಿಯರು ಲಂಗ ಧರಿಸಿದ್ದು, ಲಂಗವನ್ನು ಸೊಂಟದ ಸುತ್ತಲೂ ಪಾದದವರೆಗೆ 
ನೆರಿಗೆಗಳು ಇಳಿಬಿದ್ದಂತೆ ಕೆತ್ತಿದ್ದಾರೆ. ಕಬನೂರು, ಮಾಸಣಗಿ ಇನ್ನೂ ಮುಂತಾದ ಕಡೆ ಲಂಗವನ್ನು 
ಧರಿಸಿದ ಮಾಸ್ತಿಯರ ಶಿಲ್ಪಗಳಿವೆ. 


ಸೀರೆಯ ಮೇಲೆ ವಸ್ತವನ್ನು ಕಟ್ಟಿರುವುದು 
ಈ 
ಅನೇಕ ಮಾಸಿಶಿಲ್ಲಗಳಲ್ಲಿರುವ ಮಾಸ್ತಿಯರು ಸೀರೆಯ ಮೇಲೆ ವಸ್ತವೊಂದನ್ನು ಸುತ್ತಿ ಮುಂದೆ 


ಗಂಟು ಹಾಕಿರುವುದನ್ನು ಕಾಣಬಹುದು. ಈ ವಸ್ತವನ್ನು ಕಟ್ಟಿರುವ ಉದ್ದೇಶ ಅಲಂಕಾರಕ್ಕಾಗಿರಬಹುದು. 
ಇಲ್ಲವೆ ಅಗ್ಗಿಕುಂಡದ ವೇದಿಕೆಯ ಮೇಲಿಂದ ಅಗ್ನಿಕುಂಡಕ್ಕೆ ಹಾರುವಾಗ ಮಾಸ್ತಿಯ ಸೀರೆ ಮೇಲಕ್ಕೆ 


೩೭ 


ಹಾರದಿರಲೆಂಬ ಉದ್ದೇಶವಿರಬಹುದೆಂದು ಹೇಳಬಹುದು. ಅರಳಿಕಟ್ಟಿಯ ಮಾಸ್ತಿಶಿಲೆಯೊಂದರ 
ಮಾಸ್ಸಿಯು ತನ್ನ ನಿತಂಬಗಳಿಂದ ವಸ್ತ್ರವನ್ನು ಮುಂದೆ ತಂದು ಗಂಟನ್ನು ಹಾಕಿದ್ದಾಳೆ. ವರಹದ 
ಮಾಸಿಶಿಲೆಯ ಮಾಸಿಯು ಸೀರೆಯ ಮೇಲೆ ವಸ್ತವನ್ನು ಅಡ್ಡಪಟ್ಟಿಕೆಯಂತೆ ಸುತ್ತಿಕೊಂಡಿದ್ದಾಲೆ. 
ಹಿರೇಬಾಸೂರಿನ ಮಾಸಿಯು ಸೀರೆಯ ಮೇಲೆ ಸುತ್ತಿಕೊಂಡಿರುವ ಇಂಥ ವಸ್ತದ ಅಂಚುಗಳಿಗೆ 
ಮಣಿಗಳ ಅಲಂಕರಣೆಯಿದೆ. ಇದೇ ರೀತಿಯ ಮಣಿಗಳ ಅಲಂಕರಣೆ ಇರುವುದನ್ನು ತಿಮಕಾಪುರದ 
ಮಾಸಿಶಿಲ್ಲದಲ್ಲಿ ಕಾಣಬಹುದು. ಕಾಡಶೆಟ್ಟಿಹಳ್ಳಿಯಲ್ಲಿರುವ ಮಾಸ್ತಿಕಲ್ಲಿನ ಮಾಸ್ತಿಯು ಸೀರೆಯ ಮೇಲೆ 
ವಸ್ತವನ್ನು ಸುತ್ತಿ ಹಿಂಭಾಗದಲ್ಲಿ ಗಂಟು ಹಾಕಿರುವುದನ್ನು ಕಾಣಬಹುದು. ಮುತ್ತೂರಿನ ಅಲಂಕೃತ 
ಮಾಸ್ತಿಯು ತನ್ನ ಸೀರೆಯ ಸುತ್ತ ಸುತ್ತಿಕೊಂಡಿರುವ ವಸ್ತವನ್ನು ಮುಂದೆ ಗಂಟು ಹಾಕಿದ್ದು, ಅದರ 
ಎರಡೂ ತುದಿಗಳಲ್ಲಿ ಮಣಿಗಳ ಅಲಂಕರಣೆ ಇದೆ. ಚಿಕ್ಕೆರೂರು, ದಶರಥನಕೊಪ್ಪ, ಧೂಳಿಕೊಪ್ಪ 
ಮತ್ತು ಕದರಮಂಡಲಗಿಯಲ್ಲಿರುವ ಮಾಸ್ತಿಕಲ್ಲುಗಳಲ್ಲಿ ಮಾಸ್ತಿಯರು ಸೀರೆಯ ಮೇಲೆ ವಸ್ತವನ್ನು 
ಸುತ್ತಿಕೊಂಡಿರುವುದನ್ನು ಕಾಣಬಹುದು. 
ಅಪ್ಪರೆಯರ ಉಡುಪು 

ಮಹಾಸತಿಯರ ಉಡುಪಿನಂತೆ ಅಪ್ಪರೆಯರ ಉಡುಪುಗಳಲ್ಲಿ ವೈವಿಧ್ಯತೆಯಿರುವುದನ್ನು 
ಸ್ನಾರಕಶಿಲ್ಲಗಳಿಂದ ಗುರುತಿಸಬಹುದು. ಕೆಲವರಕೊಪ್ಪದ ವೀರಗಲ್ಲನಲ್ಲಿರುವ ಅಪ್ಸರೆಯರು ಚಡ್ಡಿಯಂತೆ 
ತೋರುವ ಉಡುಪನ್ನು ಧರಿಸಿದ್ದು, ಚಡ್ಡಿಯ ಅಂಚಿಗೆ ತೊಡೆಯ ಸುತ್ತ ಮಣಿಗಳ ವಿನ್ಮಾಸವನ್ನು 
ಕೆತ್ತಲಾಗಿದೆ. ಚಡ್ಡಿಯ ಎರಡೂ ತೊಡೆಗಳ ಮಧ್ಯೆ ಚಿಕ್ಕದಾಗಿ ಕುಚ್ಚ ಇಳಿಬಿದ್ದಂತೆ ಕಂಡರಿಸಿದ್ದಾರೆ. 
ನರೇಗಲ್‌ನಲ್ಲಿರುವ ಶಿಲ್ಲದಲ್ಲಿಯೂ ಇದೇ ರೀತಿಯ ವಸ್ತವನ್ನು ಧರಿಸಿದ ಅಪ್ಪರೆಯರಿದ್ದಾರೆ. ಹಾವಣಗಿಯ 
ವೀರಗಲ್ಲಿನಲ್ಲಿರುವ ಅಪ್ಪರೆಯರು ಚಡ್ಡಿಯಂತಹ ಉಡುಪನ್ನು ಧರಿಸಿದ್ದು, ಮಧ್ಯದಲ್ಲಿರುವ ಕುಚ್ಚವು 
ನೆಲದವರೆಗೆ ಇಳಿಬಿದ್ದಿದೆ. ಕಲಕೇರಿಯಲ್ಲಿಯೂ ಇಂಥ ಉಡುಪಿರುವ ವೀರಗಲ್ಲೊಂದಿದೆ. ಚಿಲ್ಲೂರಿನ 
ವೀರಗಲ್ಲಿನಲ್ಲಿರುವ ಅಪ್ಪರೆಯರು ಮಂಡಿಯವರೆಗೆ ಲಂಗದಂತೆ ಹರಡಿಕೊಂಡಿರುವ ಉಡುಪನ್ನು 
ಧರಿಸಿದ್ದಾರೆ. ಕಲಕೇರಿಯ ವೀರಗಲ್ಲೊಂದರಲ್ಲಿರುವ ಅಪ್ಪರೆಯರು ಆಧುನಿಕ ಮೀಡಿಯ ರೀತಿಯಲ್ಲಿರುವ 
ಅತ್ಯಂತ ಚಿಕ್ಕದಾದ ಲಂಗವನ್ನು ಧರಿಸಿದ್ದಾರೆ. ಈ ಲಂಗವು ಸೊಂಟದಿಂದ ನಿತಂಬಗಳು ಮುಚ್ಚುವಷ್ಟು 
ಚಿಕ್ಕದಾಗಿದ್ದು, ಎರಡು ಮಡಿಕೆಗಳನ್ನು ಹೊಂದಿರುವುದು ವಿಶೇಷ. ಲಂಗದ ಒಳಗಿಂದ ಕುಚ್ಛಗಳು 
ಕಾಲುಗಳ ಮಧ್ಯದಲ್ಲಿ ಇಳಿಬಿದ್ದಂತೆ ಕೆತ್ತಲಾಗಿದೆ. ಇಂಥ ಇನ್ನೊಂದು ಶಿಲ್ಪ ಇದೇ ಗ್ರಾಮದಲ್ಲಿ 
ಕಂಡುಬರುತ್ತದೆ. ಕಲಕೇರಿಯ ಇನ್ನೊಂದು ವೀರಗಲ್ಲಿನಲ್ಲಿರುವ ಅಪ್ಪರೆಯರು ಚಡ್ಗಿಯಂತಹ ಉಡುಪನ್ನು 
ಧರಿಸಿದ್ದು, ಅದರ ಮೇಲೆ ಸೊಂಟದ ಸುತ್ತ ಕಿರಿದಾದ ವಸ್ತವೊಂದನ್ನು ಸುತ್ತಿಕೊಂಡಿದ್ದಾರೆ. ಮಧ್ಯದಲ್ಲಿ 
ಇಳಿಬಿದ್ದ ಕುಚ್ಚಗಳು ಪಾದದವರೆಗಿವೆ. ಇದೇ ರೀತಿಯ ಅಪ್ಪರೆಯರ ಉಡುಪನ್ನು ಮುತ್ತೂರಿನ 
ವೀರಗಲ್ಲಿನಲ್ಲಿ ಕಾಣಬಹುದು. ಬೆಟಕೆರೂರು ಮತ್ತು ಮೊಟಳ್ಳಿಗಳಲ್ಲಿಯ ವೀರಗಲ್ಲುಗಳಲ್ಲಿ ಅಪ್ಪರೆಯರು 
ಮಂಡಿಯವರೆಗೆ ಕಚ್ಚೆಯ ರೀತಿಯಲ್ಲಿ ಸೀರೆಯನ್ನು ತೊಟ್ಟಿದ್ದಾರೆ. ದೇವಗಿರಿಯ ಸ್ನಾರಕಶಿಲೆಯೊಂದರಲ್ಲಿ 
ಅಪ್ಪರೆಯರು ಸೀರೆಯನ್ನು ಉಟ್ಟುಕೊಂಡಿದ್ದಾರೆ. ಅಬ್ಬಲೂರಿನಲ್ಲಿರುವ ವೀರಗಲ್ಲಿನಲ್ಲಿ ಅಪ್ಪರೆಯರು 


೩೭೪ 


ಮಂಡಿಯವರೆಗೂ ಇರುವ ಮೇಲುವಸ್ತವನ್ನು ಧರಿಸಿರುವುದು ವಿಶೇಷ. ಮೇದೂರಿನ ಅಪ್ಪರೆಯರು 
ಲಂಗದಂತಹ ವಸ್ತವನ್ನು ಧರಿಸಿದ್ದು, ಮಂಡಿಯವರೆಗೆ ಇರುವ ಇದು ಮಧ್ವದಲ್ಲಿ ಚೂಪಾಗಿ ನೆಲದವರೆಗೆ 
ಇಳಿಬಿದ್ದಿದೆ. ಗಳಗನಾಥ, ಕೂಸನೂರು ಮುಂತಾದ ಕಡೆಗಳಲ್ಲಿ ಅಪ್ಪರೆಯರು ಚಡ್ಡಿಯಂತಹ ಉಡುಪನ್ನು 
ಧರಿಸಿದ್ದಾರೆ. ಉಳಿದಂತೆ ಸ್ನಾರಕ ಶಿಲ್ಲಗಳಲ್ಲಿ ದೇವತೆಗಳ ಮತ್ತು ಯಕ್ಷ-ಯಕ್ಷಿಯರ ಶಿಲ್ಲಗಳು 
ಕಂಡುಬರುತ್ತಿದ್ದು, ಅವುಗಳಿಗೆ ಆಭರಣಗಳನ್ನೇ ವಸ್ತಗಳ ರೀತಿಯಲ್ಲಿ ಕಂಡರಿಸಲಾಗಿದೆ. ನಿಸಿದಿಶಿಲ್ಲಗಳಲ್ಲಿ 
ಕಂಡುಬರುವ ಕೆಲವು ಪುರುಷರು ಮತ್ತು ಸ್ತೀಯರು ಗಂಡುಗಚ್ಛೆಯ ರೀತಿಯಲ್ಲಿ ಉಡುಪು ಧರಿಸಿರುವುದನ್ನು 
ಕಾಣಬಹುದು. 


ಪ್ರಾಣಿಗಳ ಮೇಲೆ ಹಾಕುವ ವಸ್ತಗಳು 


ವೀರಗಲ್ಲುಗಳಲ್ಲಿ ಕುದುರೆ ಕಾಳಗ, ಆನೆ ಕಾಳಗ, ಒಂಟೆಕಾಳಗಗಳ ದೃಶ್ಯಗಳಿರುವುದನ್ನು 
ಕಾಣಬಹುದು. ಈ ಕುದುರೆ, ಆನೆ, ಒಂಟೆಗಳನ್ನು ಯುದ್ಧಕ್ಕೆ ಹೊರಡುವ ಮುನ್ನ ವಿವಿಧ ವಸ್ತ್ರ 
ಆಭರಣಗಳಿಂದ ಶೈಂಗರಿಸುತ್ತಿದ್ದರು ಮತ್ತು ಯುದ್ಧ ಪರಿಕರಗಳನ್ನು ಅವುಗಳಿಗೆ ಕಟ್ಟುತ್ತಿದ್ದರು. ಕುದುರೆಗೆ 
ಜೀನು ಬಿಗಿಯುವ ಮೊದಲು ಅದರ ಬೆನ್ನಿಗೆ ಅಲಂಕೃತ ಅಂಚುಗಳಿಂದ ಕೂಡಿದ ವಸ್ತುವನ್ನು 
ಹಾಕುತ್ತಿದ್ದರು. ಕೆಲವೊಮ್ಮೆ ಜೀನು ಬಿಗಿದಿರದ ಕುದುರೆಗಳ ಬೆನ್ನಿನ ಮೇಲೆ ಇಂಥ ವಸ್ತಗಳನ್ನು 
ಹಾಕುತ್ತಿದ್ದುದುದುಂಟು. ಸಿಡೇನೂರು, ಸಂಗೂರು, ಕುಳೆನೂರು, ಕಲಕೇರಿ, ಹಿರೇಮಣಕಟ್ಟಿ, ಮುತ್ತೂರು, 
ನಾಗಲಾಪುರದ ವೀರಗಲ್ಲುಗಳಲ್ಲಿಯ ಕುದುರೆಗಳಿಗೆ ಈ ರೀತಿಯ ವಸ್ತುಗಳನ್ನು ಹಾಕಲಾಗಿದೆ. 
ಸಾತೇನಹಳ್ಳಿಯ ವೀರಗಲ್ಲೊಂದರ ಯುದ್ದಹಂತದಲ್ಲಿ ಒಂಟೆಗಳ ಬೆನ್ನಿಗೆ ನಗಾರಿಯನ್ನು ಕಟ್ಟಲಾಗಿದ್ದು, 
ನಗಾರಿ ಬಾರಿಸುವವನು ಕುಳಿತಿರುವ ಒಂಟೆಯ ಬೆನ್ನಿಗೆ ವಸ್ತವನ್ನು ಹಾಕಲಾಗಿದೆ. ಮಾಸೂರಿನ 
ಆನೆಗಳ ಮೇಲೆ ಹಾಕಲಾದ ವಸ್ತಗಳು ಚೌಕ ಪಟ್ಟಿಕೆಗಳ ಆಕರ್ಷಕ ವಿನ್ಯಾಸವನ್ನು ಹೊಂದಿವೆ. 


ಸ್ಮಾರಕಶಿಲ್ಲಗಳಲ್ಲಿಯ ಆಭರಣಗಳು 


ಭಾರತೀಯ ಶಿಲ್ಲಶಾಸ್ತ್ರದಲ್ಲಿ ಆಭರಣಗಳಿಗೆ ಒಂದು ವಿಶಿಷ್ಠವಾದ ಸ್ಥಾನವಿದ್ದು, ಇದರ ಇತಿಹಾಸ 
ಅತ್ಯಂತ ಪುರಾತನವಾಗಿದೆ. ಕಾಡಿನಲ್ಲಿ ಬೆತ್ತಲೆಯಾಗಿ ಅಡ್ಡಾಡುವ ಬೇಟಿಗಾರ ಆದಿವಾಸಿಗಳೂ ಮೈಯನ್ನು 
ಸಿಂಗರಿಸಿಕೊಳ್ಳುವುದಿದೆ. ಹರಪ್ಪಾದ ಸುಡಾವೆ ಮಣ್ಣಿನ ಮಾತೃದೇವತೆಯ ಗೊಂಬೆ, 
ಮಹೆಂಜೋದಾರೊವಿನ ನರ್ತಕಿಯ ಗೊಂಬೆಯಲ್ಲಿ ಅಲಂಕರಣೆಯನ್ನು ಕಾಣಬಹುದು. ಈ 
ಸೌಂದರ್ಯಾಭಿರುಚಿ ಪ್ರಾಚೀನ ಕಾಲದಿಂದಲೂ ಮಾನವನೊಂದಿಗೆ ಬೆಳದು ಬಂದಿದ್ದು, ಅಲಂಕರಿಸಿದರೆ 
ಅಸಾಧಾರಣವಾದ ಶಕ್ತಿಯೊಂದು ಒದಗಿಬರುತ್ತದೆಯೆನ್ನುವ ಭಾವನೆ ಇತ್ತು ದೇವತಾಮೂರ್ತಿಯಷ್ನೇ 
ಅಲ್ಲ, ಪಂಗಡದ ಹಿರಿಯನೂ, ಪೂಜಾರಿಯೂ ಸಾಮಾನ್ಯರಂತೆ ಇರುತ್ತಿರಲಿಲ್ಲ. ಅವರ ಗೌರವಕ್ಕೆ 
ಸರಿಯಾದ ಉಡುಗೆ-ತೊಡುಗೆಗಳೂ, ಹಾರತುರಾಯಿಗಳು ಮತ್ತು ಆಭರಣಗಳನ್ನು ಧರಿಸುತ್ತಿದ್ದರು. 
ರಾಜನ ಕೈಯಲ್ಲಿ ಕತ್ತಿ, ಪಂಗಡದ ಯಜಮಾನನ ಕೈಯಲ್ಲಿ ದೊಣ್ಣೆ, ಪೂಜಾರಿಯ ಕೈಯಲ್ಲಿ ಬೆತ್ತ 
ಇವು ಕೆಲಸಕ್ಕೆ ಬರುವ ಆಯುಧಗಳಲ್ಲ ಭೂಷಣಗಳಷ್ಟೆ. ಎಲ್ಲ ಶಿಲ್ಲಶಾಸ್ತ್ರ ಗಂಥಗಳಲ್ಲಿ ಆಭರಣ- 


೩೭೫ 


ಭೂಷಣಗಳ ದೊಡ್ಡ ಪಟ್ಟಿಯೇ ಇದೆ. ವ್ಯಕ್ತಿಗೆ ಸೌಂದರ್ಯವಿದ್ದರೆ ಸಾಲದು ತಲೆಗೆ ರತ್ನಕಿರೀಟ, 
ಕಿವಿಯಲ್ಲಿ ಮಕರಕುಂಡಲ, ಕೊರಳಲ್ಲಿ ರತ್ನಮಾಲೆ, ಎದೆಯ ಮೇಲೆ ಶ್ರೀವತ್ನಚಿಹ್ನೆ, ನಡುವಿಗೆ 
ಉದರಬಂಧ, ಕಟಿಸೂತ್ರ, ಪ್ರಲಯಿಗಳು; ತೋಳಿನಲ್ಲಿ ಬಾಹುಬಂಧ, ಅಂಗದ, ಕೇಯೂರಗಳು; 
ಕೈಮಿಕಟ್ಟಿನಲ್ಲಿ ಕಂಕಣ, ಮಣಿಬಂಧಃ; ಕೈಬೆರಳುಗಳಲ್ಲಿ ರತ್ನಾಂಗುಲೀಯಕಗಳು; ಕಾಳುಗಳಲ್ಲಿ ನೂಪುರ, 
ಪಾದಜಲಕ್‌, ಪೀತಾಕಾರ್ಪಾಟಗಳಿಂದ ಅಲಂಕೃತನಾಗಿರಬೇಕು. ಸ್ತೀ ಮೂರ್ತಿಗಾದರೆ ಓಲೆ, ಕಂಠಹಾರ, 
ಗ್ಲೀವ, ಸೃಂದಮಾಲ, ಕುಚಬಂಧ, ಬಾಜುಬಂಧ, ಬಳೆ, ಉಂಗುರ, ಕಠಿಸೂತ್ರ ಮುಂತಾದ 
ಅಲಂಕರಣೆಗಳಿರಬೇಕು ಎಂಬುದಿತ್ತು. ಕಾಲಾಂತರದಲ್ಲಿ ಶಿಲ್ಪಗಳಲ್ಲಿ ಆಭರಣಗಳನ್ನು ಸೂಕ್ಷ್ಮವಾಗಿ 
ನಾಜೂಕಾಗಿ ತೋರಿಸುವ ಪರಿಪಾಠ ಬೆಳೆದು ಬಂದಿತು." ವಾಸ್ತುಶಿಲ್ಲಗಳಂತೆಯೇ ಆಭರಣಗಳ 
ಬಗೆಗೆ ಮಾಹಿತಿಯನ್ನು ನೀಡುವ ಆಕರಗಳಿಂದರೆ ಸ್ನಾರಕಶಿಲ್ಲಗಳು. ಇವುಗಳಲ್ಲಿ ಕೆತ್ತಿರುವ ಆಭರಣಗಳಿಂದ 


ಅವುಗಳ ವವಿಧ ರೂಪಗಳನ್ನು ಪತ್ಯಕ್ಷವಾಗಿ ಕಂಡು ವಿವರಿಸಬಹುದಾಗಿದೆ. 


ಕೆರೀಟ 


ವೀರಗಲ್ಲುಗಳಲ್ಲಿ ಹೋರಾಡುತ್ತಿರುವ ವೀರನು ಪ್ರಮುಖ ವ್ಯಕ್ತಿಯಾಗಿದ್ದರೆ ಆತನು ತಲೆಗೆ 
ಕಿರೀಟವನ್ನು ಧರಿಸಿರುವಂತೆ ಕಂಡರಿಸಲಾಗಿರುತ್ತದೆ. ಕೆಲವೊಮ್ಮೆ ಮುನಿಗಳಿಗೆ(ಅರ್ಚಕ) ಕಿರೀಟವಿರುವಂತೆ 
ಚಿತ್ತಿಸಲಾಗಿರುತ್ತದೆ. ಉಳಿದಂತೆ ಸ್ನಾರಕಶಿಲಗಳಲ್ಲಿ ಕಂಡುಬರುವ ದೇವತೆಗಳು ಮತ್ತು ಅಲ್ಲಲ್ಲಿ ಅಪ್ಪರೆಯರು 
ಕಿರೀಟವನ್ನು ಧರಿಸಿರುವಂತೆ ಕೆತ್ತಲಾಗಿರುವುದನ್ನು ಕಾಣಬಹುದು. ಗೋನಾಳ ಗ್ರಾಮದಲ್ಲಿರುವ ಇಬ್ಬರು 
ವೀರರ ಶಿಲ್ಪದಲ್ಲಿ ಒಬ್ಬ ವೀರನಿಗೆ ಕಿರೀಟವನ್ನು ಕಂಡರಿಸಲಾಗಿದೆ. ಅತ್ತಿಗೇರಿಯಲ್ಲಿ ಏಕವೀರನ 
ಶಿಲ್ಲವೊಂದಿದ್ದು ವೀರನು ತಲೆಗೆ ಕಿರೀಟವನ್ನು ಧರಿಸಿರುವಂತೆ ಚಿತ್ರಿಸಲಾಗಿದೆ. ಆಲದಗೇರಿಯಲ್ಲಿ 
ಏಕವೀರನ ಶಿಲ್ಲವೊಂದಿದ್ದು ವೀರನು ತಲೆಗೆ ದೊಡ್ಡದಾದ ಪೇಟವನ್ನು ಧರಿಸಿದ್ದಾನೆ. ಕಲಕೇರಿಯ 
ವೀರಗಲ್ಲೊಂದರ ಮೇಲಿನ ಹಂತದಲ್ಲಿ ಶಿವಲಿಂಗದ ಬಳಿ ಕೈಮುಗಿದು ಕುಳಿತಿರುವ ಗಡ್ಡಧಾರಿ 
ಮುನಿಯು ತಲೆಗೆ ಕಿರೀಟವನ್ನು ಧರಿಸಿರುವಂತೆ ಕಂಡರಿಸಲಾಗಿದೆ. ಇಲ್ಲಿ ಕಿರೀಟ ಧರಿಸಿರುವವನು 
ಮುನಿಯಾಗಿರದೆ ದಾನ ನೀಡಿದ ರಾಜನೋ ಅಥವಾ ಮಾಂಡಲಿಕನೋ ಆಗಿರಬಹುದು. ಇದಕ್ಕೆ 
ಪುಷ್ಟಿ ನೀಡುವಂತೆ ಆತನು ಲಿಂಗುವನ್ನು ಪೂಜಿಸುತ್ತಿರುವಂತಿರದೆ ಕೈಮುಗಿದು ಕುಳಿತಿರುವುದನ್ನು 
ಗಮನಿಸಬಹುದು. ಕಾರಡಗಿಯ ಏಕವೀರನ ಶಿಲ್ಲದಲ್ಲಿರುವ ವೀರನು ಬಿಲ್ಲುಬಾಣ ಹಿಡಿದಿದ್ದು, ತಲೆಯ 
ಮೇಲೆ ಕಿರೀಟವನ್ನು ಧರಿಸಿದ್ದಾನೆ. ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ. ವಸ್ತುಸಂಗಹಾಲಯದಲ್ಲಿರುವ 
ತಿಳವಳ್ಳಿಯ ವೀರಗಲ್ಲೊಂದರ ಸ್ವರ್ಗ ಹಂತದಲ್ಲಿ ಬಹ್ಮ ವಿಷ್ಣು ಮಹೇಶ್ವರರಿಗೆ ಮತ್ತು ಅವರ 
ಪರಿವಾರದವರಿಗೆ ಕಿರೀಟಗಳನ್ನು ಕಂಡರಿಸಲಾಗಿದೆ. ಇದರ ಸ್ಪರ್ಗಾರೋಹಣ ಹಂತದಲ್ಲಿ ವೀರನು 
ಕಿರೀಟ ಧರಿಸಿ ಅಪ್ಪರೆಯರೊಂದಿಗೆ ನಿಂತಿದ್ದಾನೆ. ರಟ್ಟಿಹಳ್ಳಿಯ ವೀರಗಲ್ಲಿನಲ್ಲಿರುವ ಅಪ್ಪರೆಯರು 
ಕಿರೀಟಗಳನ್ನು ಧರಿಸಿದ್ದಾರೆ. ಹಾನಗಲ್ಲಿನ ವೀರಗಲ್ಲಿನಲ್ಲಿ ಆರು ಜನ ಅಪ್ಪರೆಯರು ಕಿರೀಟಗಳನ್ನು 
ಧರಿಸಿರುವಂತೆ ಕಂಡರಿಸಲಾಗಿದೆ. ಮಾಸಣಗಿಯ ವೀರಗಲ್ಲಿನ ವೀರ ಮತ್ತು ಸೈನಿಕರು ಟೊಪಿಗೆಯಂತಹ 
ಚಿಕ್ಕ ಕಿರೀಟಗಳನ್ನು ಧರಿಸಿದ್ದಾರೆ. 


೩೭೬ 


ಹಣೆಸರ 

ತಲೆಯನ್ನು ಹಿಂದಕ್ಕೆ ಬಾಚಿ ಹಣೆಗೆ ಮಣಿಗಳಿಂದ ಅಥವಾ ಮುತ್ತುಗಳಿಂದ ಮಾಡಿದ 
ಹಣೆಸರವನ್ನು ಸಾಮಾನ್ಯವಾಗಿ ಸ್ತ್ರೀಯರು ಧ್‌ರಿಸಿರುವುದುಂಟು. ಹಿರೇಕೊಣತಿಂಯ 
ವೀರಮಾಸಿಕಲ್ಲೊಂದರಲ್ಲಿಯ ಮಹಾಸತಿಯು ತಲೆಯ ಹಿಂದೆ ಕೇದಿಗೆ ಮುಡಿದಿದ್ದು, ಹಣೆಯಿಂದ 
ಸ್ಪಲ್ಪ ಮೇಲಕ್ಕೆ ಸಣ್ಣ ಸಣ್ಣ ಮಣಿಗಳಿಂದ ಕೂಡಿದ ಹಣೆಸರವನ್ನು ಕಟ್ಟಿಕೊಂಡಿದ್ದಾಳೆ. ನಾಗಲಾಪುರದ 
ಮಾಸಿಕಲ್ಲಿನಲ್ಲಿರುವ ಮಹಾಸತಿಯು ಹಣೆಯಿಂದ ಸ್ಪಲ್ಪ ಮೇಲೆ ಎರಡು ಎಳೆಗಳ ಹಣೆಸರವನ್ನು 
ಧರಿಸಿದ್ದಾಳೆ. ಹಿರೇಬಾಸೂರಿನ ವೀರಮಾಸ್ತಿ ಶಿಲವೊಂದರಲ್ಲಿರುವ ಮಾಸ್ತಿಯು ಹಣೆಸರವನ್ನು ಧರಿಸಿದ್ದಾಳೆ. 
ಇವುಗಳಲ್ಲದೆ ಮುತ್ತೂರು, ಅರಳಿಕಟ್ಟಿ, ಧೂಳಿಕೊಪ್ಪ, ತಿಪ್ಲಾಯಿಕೊಪ್ಪ್ತ, ದಶರಥನಕೊಪ್ಪ ಮುಂತಾದ 
ಕಡೆಯಲ್ಲಿರುವ ಮಾಸ್ತಿಕಲ್ಲುಗಳಲ್ಲಿರುವ ಮಹಾಸತಿಯರು ಹಣೆಸರವನ್ನು ಧರಿಸಿರುವುದು ಕಂಡುಬರುತ್ತದೆ. 
ಚಿಕ್ಕಳ್ಳಿಯ ವೀರಗಲ್ಲಿನಲ್ಲಿರುವ ವೀರನೊಬ್ಬ ಬಲಕ್ಕೆ ತುರುಕನ್ನು ಕಟ್ಟಿ ತಲೆಯ ಸುತ್ತ ಹಣೆಸರದಂತೆ 
ಕಟ್ಟಿರುವುದನ್ನು ಕಾಣಬಹುದು. ವರಹದ ವೀರಮಾಸಿಕಲ್ಲಿನ ಮಾಸ್ಟಿಯು ಎರಡು ಎಳೆಯ ಹಣೆಸರವನ್ನು 


ಬೈತಲೆಮಣಿ 


ತಲೆಯನ್ನು ಬಾಚಿ ಬೈತಲೆ ತೆಗೆದು, ಅದರ ಹಿಂಭಾಗದಿಂದ ಹಣೆಯವರೆಗೂ ಇಳಿಬಿದ್ದಂತೆ 
ಇದನ್ನು ಸ್ತ್ರೀಯರು ಧರಿಸುತ್ತಾರೆ. ಸಾಮಾನ್ಯವಾಗಿ ಸಮಾರಂಭಗಳಲ್ಲಿ ಇದನ್ನು ಧರಿಸುವುದುಂಟು. 
ಹಿರೇಬಾಸೂರಿನ ವೀರಮಾಸ್ತಿ ಕಲ್ಲಿನಲ್ಲಿರುವ ಮಾಸ್ತಿಯು ಮೂರು ಎಳೆಯ ಬೈತಲೆ ಮಣಿಯನ್ನು 
ಧರಿಸಿದ್ದಾಳೆ. ನಾಗಲಾಪುರದ ಮಾಸ್ತಿಕಲ್ಲಿನಲ್ಲಿರುವ ಮಾಸ್ತಿಯು ನೆಕ್ತಿಯಿಂದ ಹಣೆಸರದವರೆಗೂ ಬೈತಲೆ 
ಮಣಿಯನ್ನು ಧರಿಸಿದ್ದಾಳೆ. ಇದು ಒಂದು ಎಳೆಯ ಬೈತಲೆಮಣಿಯಾಗಿದೆ. 


ಓಲೆ 


ಸ್ತೀಯರ ಪ್ರಮುಖ ಆಭರಣಗಳಲ್ಲಿ ಓಲೆಯೂ ಒಂದು. ಮಹಾಸತಿ ಶಿಲ್ಪಗಳಲ್ಲಿ ವಿವಿಧ 
ಬಗೆಯ ಓಲೆಗಳನ್ನು ಮಾಸಿಯರು ಧರಿಸಿದಂತೆ ಕಂಡರಿಸಲಾಗಿರುತ್ತದೆ. ನಾಗಲಾಪುರದ ಮಾಸಿಕಲ್ಲಿನಲ್ಲಿರುವ 
ಮಾಸ್ತಿಯು ಧರಿಸಿದ ಓಲೆಯು ದುಂಡಾಗಿದ್ದು, ಸುತ್ತಲೂ ಹರಳುಗಳಿಂದ ಕೂಡಿದೆ ಹಾಗೂ ಇದು 
ಮಧ್ಯದಲ್ಲಿ ಹೊಳ್ಳಾಗಿದೆ. ಇದೇ ರೀತಿಯ ಓಲೆಗಳನ್ನು ಅರಳಿಕಟ್ಟಿಯ ಇಬ್ಬರು ಮಾಸ್ತಿಯರು, ಹೊಂಕಣದ 
ಮಾಸ್ಟಿಯು ಧರಿಸಿರುವುದನ್ನು ಕಾಣಬಹುದು. ಕಾಡಶೆಟ್ಟಿಹಳ್ಳಿಯ ಮಾಸ್ತಿಕಲ್ಲಿನಲ್ಲಿರುವ ಮಾಸ್ತಿಯು 
ಧರಿಸಿರುವ ಓಲೆ ಸುತ್ತಲೂ ಮೂರು ಸಾಲಿನ ಮಣಿಗಳಿಂದ ಕೂಡಿದ್ದು, ಮಧ್ಯದಲ್ಲಿ ತಗ್ಗಾದಂತೆ 
ವನ್ಯಾಸಗೊಳಿಸಲಾಗಿದೆ. ಇದೇ ರೀತಿಯ ಓಲೆಗಳನ್ನು ಅಬ್ಬಲೂರಿನ ಮಾಸ್ತಿಯು ಧರಿಸಿದ್ದಾಳೆ. 
ಮುತ್ತೂರು, ಚಿನ್ನಿಕಟ್ಟಿ ಬಿದರಗಡ್ಡಿ, ಜಂಗಿನಕೊಪ್ಪಗಳಲ್ಲಿಯ ಮಾಸಿಕಲ್ಲಿನಲ್ಲಿರುವ ಮಾಸಿಯರು ದುಂಡನೆಯ 
ಸಾಧಾರಣ ಓಲೆಗಳನ್ನು ಧರಿಸಿದ್ದಾರೆ. ದಶರಥನಕೊಪ್ಪದಲ್ಲಿರುವ ವಿಶೇಷ ಮಾಸಿಕಲ್ಲೊಂದರ ಮಾಸಿಯು 
ಧರಿಸಿರುವ ಓಲೆಗಳು ಮೂರು ಸುತ್ತಿನ ರಿಂಗುಗಳಂತಿದ್ದು, ಮಧ್ಯದಲ್ಲಿ ಪೊಳ್ಳಾಗಿವೆ. 


೩೭೭ 


ಜುಮಕಿ 


ತಿಮಕಾಪುರದ ವೀರಮಾಸಿಕಲ್ಲಿನಲ್ಲಿರುವ ಮಾಸ್ತಿಯು ಸುತ್ತಲೂ ಮಣಿಗಳಿರುವ ಎಲೆಯ 
ಆಕಾರದ ಜುಮಕಿಗಳನ್ನು ಧರಿಸಿದ್ದಾಳೆ. ಹಿರೇಬಾಸೂರಿನ ವೀರಗಲ್ಲೊಂದರಲ್ಲಿ ವೀರನು ಕಿವಿಗಳಿಗೆ 
ಮೂರು ಹಂತಗಳಲ್ಲಿ ಇಳಿಬಿದ್ದಂತಿರುವ ಜುಮಕಿ ಧರಿಸಿದ್ದಾನೆ. ಅವು ಛತ್ರಿಯಾಕಾರದಲ್ಲಿದ್ದು, ಆತನ 
ಭುಜದವರೆಗೂ ಇಳಿಬಿದ್ದಿವೆ. ಕಲಕೇರಿಯ ವೀರಗಲ್ಲಿನಲ್ಲಿ ವೀರ ಮತ್ತು ಅಪ್ಸರೆಯರು ಜುಮಕಿಗಳನ್ನು 
ಧರಿಸಿದ್ದಾರೆ. ಹಿರೇಬಾಸೂರಿನ ಮಾಸಿಯ ಓಲೆಯ ಕೆಳಗೆ ಜುಮಕಿ ಇಳಿಬಿದ್ದಂತೆ ಕಂಡರಿಸಿದ್ದಾರೆ. 


ಕುಂಡಲ 


ಸಾಮಾನ್ಯವಾಗಿ ಪುರುಷರು ಧರಿಸುವ ಈ ಆಭರಣವನ್ನು ಲೋಲಾಕುವಿನಂತೆ ಚಿಕ್ಕದಾದ 
ಸರಪಳಿಗೆ ನಾಲ್ಕು ಮುತ್ತುಗಳನ್ನು ಪೋಣಿಸಿ, ಅವನ್ನು ಚಿನ್ನದ ಕಟ್ಟಿನಲ್ಲಿ ಬಂಧಿಸಲಾಗಿರುತ್ತದೆ."” 
ಇವುಗಳಲ್ಲಿ ಮಕರಕುಂಡಲ, ಪತ್ತಕುಂಡಲ, ರತ್ನಕುಂಡಲ, ಶಂಖಪತ್ರಕುಂಡಲ, ಸರ್ಪಕುಂಡಲಗಳೆಂಬ 
ವಿಧಗಳಿವೆ." ಹಿರೇಕೋಣತಿ ಮತ್ತು ಗುತ್ತಲದ ವೀರಗಲ್ಲುಗಳಲ್ಲಿಯ ವೀರರು ನಾಲ್ಕು ಮುತ್ತುಗಳನ್ನು 
ಹೊಂದಿರುವ ಕುಂಡಲಗಳನ್ನು ಧರಿಸಿದ್ದು, ಅವು ಮುಖದಲ್ಲಿ ಎದ್ದು ಕಾಣುತ್ತವೆ. ಹಿರೇಕೊಣತಿಯ 
ಇನ್ನೊಂದು ವೀರಮಾಸಿಕಲ್ಲಿನಲ್ಲಿರುವ ವೀರನು ಕುಂಡಲಗಳನ್ನು ಧರಿಸಿದ್ದು, ಅವುಗಳ ಮೇಲಿನ 
ಎರಡು ಮುತ್ತುಗಳು ಚಿಕ್ಕದಾಗಿಯೂ, ಕೆಳಗಿನ ಎರಡು ಮುತ್ತುಗಳು ದೊಡ್ಡದಾಗಿಯೂ ಚಿತ್ರಿಸಲ್ಲಟ್ಟಿವೆ. 


ನಕ್ಷತ್ರ ಕುಂಡಲ 


ಹನುಮನಕೊಪ್ಪ ಮತ್ತು ತಿಪ್ಪಾಯಿಕೊಪ್ಪದ ಸ್ಥಾರಕಶಿಲ್ಲಗಳಲ್ಲಿರುವ ವೀರರು ನಕ್ಷತ್ರಕುಂಡಲಗಳನ್ನು 
ಧರಿಸಿದ್ದಾರೆ. ನಕ್ಷತ್ರದಂತೆ ತೋರುವ ಇವು ನಾಲ್ಕು ಹರಳುಗಳನ್ನು ಹೊಂದಿವೆ. 


ಬಳೆಯಾಕಾರದಲ್ಲಿ ಚಿಕ್ಕದಾಗಿ ಮಾಡಿರುವ ಇದು ಕಿವಿಗೆ ಧರಿಸುವ ಆಭರಣವಾಗಿದೆ. ಹಾವೇರಿ 
ವೀರಗಲ್ಲಿನಲ್ಲಿರುವ ಸೈನಿಕರು ರಿಂಗು ಧರಿಸಿದ್ದಾರೆ. ಕಾರಡಗಿಯ ಮತ್ತು ತಿಪ್ಲಾಯಿಕೊಪ್ಪುದ ವೀರಗಲ್ಲಿನಲ್ಲಿರುವ 
ವೀರರು ಈ ರೀತಿಯ ಆಭರಣಗಳನ್ನು ಧರಿಸಿದ್ದಾರೆ. ಜಂಗಿನಕೊಪ್ಪದ ವೀರಗಲ್ಲಿನ ವೀರನೂ ಸಹ 
ರಿಂಗು ಧರಿಸಿರುವುದನ್ನು ಕಾಣಬಹುದು. ನೂಲಗೇರಿಯ ವೀರಗಲ್ಲಿನ ವೀರನು ಕಿವಿಗೆ ರಿಂಗು 


ಲೋಲಾಕು 


ಕಿವಿಯಲ್ಲಿ ನೇತಾಡುವಂತೆ ಧರಿಸುವ ಒಂದು ಆಭರಣ. ಸಿಡೇನೂರು ಗ್ರಾಮದ ಆತ್ಮಬಲಿದಾನ 
ಶಿಲವೊಂದರಲ್ಲಿಯ ವೀರನು ಕಿವಿಗಳಲ್ಲಿ ಚೌಕ ಘನಾಕೃತಿಯಲ್ಲಿರುವ ಲೋಲಾಕುಗಳನ್ನು ಧರಿಸಿದ್ದಾನೆ. 
ಕಿವಿಗಳಲ್ಲಿ ಜೋತಾಡುವಂತೆ ಕಂಢರಿಸಿರುವ ಇವುಗಳ ಪ್ರಶಿಯೊಂದು ಚೌಕದಲ್ಲಿಯೂ ನಾಲ್ಕು ನಾಲ್ಪರಂತೆ 
ಮಣಿಗಳ ಅಲಂಕರಣೆ ಇದೆ. ಗುಂಡೂರಿನ ವೀರಮಾಸಿಕಲ್ಲಿನಲ್ಲಿರುವ ವೀರನು ಕಿವಿಗಳಲ್ಲಿ 
ಜೋತಾಡುತ್ತಿರುವಂತೆ ಲೋಲಾಕುಗಳನ್ನು ಧರಿಸಿದ್ದಾನೆ. ಹಿರೇಕೊಣತಿಯ ವೀರಗಲ್ಲಿನಲ್ಲಿರುವ ವೀರ 
ಮತ್ತು ಸೈನಿಕರು ಲೋಲಕುಗಳನ್ನು ಧರಿಸಿದ್ದಾರೆ. 


೩೭೮ 


ಗ್ಲೀವ 

ಗ್ಲೀವ ಎಂದರೆ ಕತ್ತು ಅಥವಾ ಕೊರಳು ಎಂದರ್ಥ. ಕೊರಳಿಗೆ ಅಂಟಿಕೊಂಡಂತಿರುವ 
ಆಭರಣವೇ ಗೀವ. ಸಾಮಾನ್ಯವಾಗಿ ಮಾಸ್ತಿಕಲ್ಲುಗಳಲ್ಲಿರುವ ಮಹಾಸತಿಯರು ಇದನ್ನು ಧರಿಸಿರುವುದನ್ನು 
ಕಾಣುತ್ತೇವೆ. ನಾಗಲಾಪುರ ಮತ್ತು ತಿಪ್ಲಾಯಕೊಪುದ ಮಾಸ್ತಿಕಲ್ಲುಗಳಲ್ಲಿಯ ಮಾಸ್ಟಿಯರು ಇದನ್ನು 
ಧರಿಸಿದ್ದು, ಅವುಗಳಿಗೆ ಪದಕಗಳಿವೆ. ಅಧ್ಯಯನ ಪ್ರದೇಶದ ನಿಡ್ನೇಗಿಲು, ದೂಪದಹಳ್ಳಿ, ಅರಳಿಕಟ್ಟಿ, 
ಕಾರ್ಗಿ, ಮಾಸಣಗಿ, ಧೂಳಿಕೊಪ್ಪ, ಹಿರೇಕೆರೂರು, ಮುತ್ತೂರು, ಕಾಟೇನಹಳ್ಳಿ, ಅಬ್ಬಲೂರು, ಚೀರನಹಳ್ಳಿ, 
ಹನುಮನಕೊಪ್ಪ್ತ, ಆಡೂರು, ಹೆರೂರು, ಹಾವಣಗಿ, ಬಿದರಗಡ್ಡಿ, ಹೆಡಿಯಾಲ, ದಶರಥನಕೊಪ್ಪ 
ಮುಂತಾದ ಕಡೆಗಳಲ್ಲಿರುವ ಮಾಸ್ತಿ ಮತ್ತು ವೀರಮಾಸ್ತಿಕಲ್ಲುಗಳ ಮಾಸ್ತಿಯರು ಇಂಥ ಆಭರಣವನ್ನು 
ಧರಿಸಿದ್ದಾರೆ. ಬಾಳಂಬೀಡು, ಬನ್ನಿಹಟ್ಟಿ ಮತ್ತು ಹಿರೇಬಾಸೂರುಗಳಲ್ಲಿಯ ವೀರಮಾಸ್ತಿಕಲ್ಲುಗಳ ಮಾಸ್ತಿ 
ಮತ್ತು ವೀರರು ಗೀವ ಆಭರಣವನ್ನು ಧರಿಸಿದ್ದಾರೆ. ಮಂತ್ರವಾಡಿಯ ವೀರಮಾಸ್ತಿಕಲ್ಲಿನ ವೀರನು ಈ 
ಆಭರಣವನ್ನು ಧರಿಸಿದ್ದಾನೆ. 
ಉಪಗೀವ 

ಗೀವಕ್ಕಿಂತ ಸ್ಪಲ್ಪ ಕೆಳಭಾಗದಲ್ಲಿ ಒಂದು ಎಳೆಯ ಸರದಂತೆ ಇರುವ ಆಭರಣವೇ ಉಪಗ್ರೀವ. 
ಸಾಮಾನ್ಯವಾಗಿ ಸ್ತ್ರೀಯರು ಧರಿಸುವ ಈ ಆಭರಣವು ಗೀವದೊಂದಿಗೆ ಇರುವುದನ್ನು ಕಾಣುತ್ತೇವೆ. 
ಹಾವಣಗಿಯ ಮಾಸ್ತಿಯ ಕೊರಳಲ್ಲಿರುವ ಉಪಗ್ರೀವವು ಪದಕವನ್ನು ಹೊಂದಿದೆ. ಬಾಳಂಬೀಡು 
ಗ್ರಾಮದ ವೀರಮಾಸ್ತಿಕಲ್ಲಿನ ವೀರ ಮತ್ತು ಮಾಸಿಯರು ಉಪಗ್ರೀವಗಳನ್ನು ಧರಿಸಿದ್ದಾರೆ. ಅಧ್ಯಯನ 
ಪ್ರದೇಶದ ನಾಗಲಾಪುರ, ಅಬ್ದಲೂರು, ಚೀರನಹಳ್ಳಿ, ಹನುಮನಕೊಪ್ಪ, ಜಂಗಿನಕೊಪ್ಪ, ಬಿದರಗಡ್ಡಿ 
ಮಾಸಣಗಿ, ನಿಡ್ನೇಗಿಲು, ಹೆಡಿಯಾಲ, ಹೆರೂರು, ಆಡೂರುಗಳಲ್ಲಿರುವ ಮಾಸ್ತಿ ಮತ್ತು 
ವೀರಮಾಸ್ಥಿಕಲ್ಲುಗಳಲ್ಲಿಯ ಮಹಾಸತಿಯರು ಉಪಗ್ರೀವ ಧರಿಸಿರುವುದನ್ನು ಕಾಣಬಹುದು. 


ಕಂಠಿಹಾರ 


ಕುತ್ತಿಗೆಯಿಂದ ಸ್ತನಗಳವರೆಗೆ ಈ ಕಂಠಿಹಾರ ಮೂರರಿಂದ ಐದು ಎಳೆಗಳಲ್ಲಿ ಕುತ್ತಿಗೆ ಮತ್ತು 
ಎದೆಯ ಮೇಲೆ ಹರಡಿರುತ್ತದೆ." ಇದೊಂದು ದೊಡ್ಡ ನೆಕ್‌ಲೇಸ್‌ ತರಹದಲ್ಲಿ ಕಾಣುತ್ತದೆ. ಇವುಗಳಲ್ಲಿ 
ವೈವಿಧ್ಯತೆಯನ್ನು ಕಾಣಬಹುದು. ಕೊರಳಿನ ಹಾರಗಳಲ್ಲಿ ವೇಷಿತ, ವಿತತ, ಗ್ರಂಧಿಮತ್‌, ಮುಕ್ತಕ, 
ಮಂಜರಿ, ಸ್ತವಕ ಎಂಬ ವಿಧಗಳಿವೆ."  ಕಂಚಿನೆಗಳೂರಿನ ಸತಿಶಿಲೆಯ ಮಾಸ್ಟಿಯು ಮೂರು 
ಎಳೆಗಳಿಂದ ಕೂಡಿದ ಕಂಠಿಹಾರ ಧರಿಸಿದ್ದು, ಅದರ ಕೆಳಗಿನ ಭಾಗದಲ್ಲಿ ಕಮಲದ ದಳಗಳಂತಹ 
ವನ್ಯಾಸವಿದೆ. ಹಿರೇಬಾಸೂರು, ದಶರಥನಕೊಪ್ಪ ಮತ್ತು ದೂಪದಹಳ್ಳಿಯ ಮಾಸ್ತಿಶಿಲೆಯಲ್ಲಿರುವ 
ಮಹಾಸತಿಯರು ಸಂಪೂರ್ಣ ಕುತ್ತಿಗೆ ಮುಚ್ಚುವಂತೆ ಕಂಠಿಹಾರ ಧರಿಸಿದ್ದಾರೆ. ಪ್ರಸ್ತುತ ಅಧ್ಯಯನ 
ಪ್ರದೇಶದ ಹಾದಿಹಳ್ಳಿ, ಹೆಡಿಯಾಲ, ಹೆರೂರು, ಗಂಗಾಯಿಕೊಪ್ಪ, ಚಿಕ್ಕಣಜಿ, ಹೊಂಕಣ, ದಶರಥನಕೊಪ್ಪ, 
ವರಹ, ದೂಪದಹಳ್ಳಿ ಮುಂತಾದೆಡೆಗಳಲ್ಲಿಯ ಮಾಸ್ತಿಕಲ್ಲಿನಲ್ಲಿರುವ ಸತಿಯರು ಕಂಠಿಹಾರವನ್ನು 


೩೭೯ 


ಧರಿಸಿದ್ದಾರೆ. ಗುಂಡಗಟ್ಟಿಯ ಮಾಸ್ತಿಶಿಲೆಯಲ್ಲಿರುವ ಮಾಸ್ತಿಯ ಕಂಠಿಹಾರಕ್ಕೆ ಕೆಳಭಾಗದಲ್ಲಿ ಪದಕವಿದೆ. 
ಬಾಳಂಬೀಡಿನ ವೀರಮಾಸ್ತಿಕಲ್ಲಿನಲ್ಲಿರುವ ವೀರನು ಕಂಠಿಹಾರವನ್ನು ಧರಿಸಿದ್ದಾನೆ. ಅಬ್ದಲೂರಿನ 
ವೀರಗಲ್ಲೊಂದರ ವೀರನು ಒಂದೇ ಎಳೆಯ ಕಂಠಿಹಾರ ಧರಿಸಿದ್ದಾನೆ. 
ಮುತ್ತಿನಸರ 

ಶಿಲ್ಲಶಾಸ್ತ್ರದಲ್ಲಿ ಇದನ್ನು "ಹಾರ' ಎಂದು ಗುರುತಿಸಿದ್ದಾರೆ. ಇದು ವಕ್ಷಸ್ಥಳದ ಬಹುಭಾಗವನ್ನು 
ಅಲಂಕರಿಸಿದ್ದು, ಸ್ತನಗಳ ಮೇಲೆ ಹರಡಿರುವಂತೆ ಕಂಡರಿಸಲಾಗಿರುತ್ತದೆ. ಕೆಲವೊಮ್ಮೆ ಮಾಸಿಶಿಲಗಳಲ್ಲಿ 
ಹಾರವನ್ನು ಸ್ತನಗಳ ನಡುವೆ ಜೋತಾಡುತ್ತಿರುವಂತೆ ಕೆತ್ತಿರುತ್ತಾರೆ. ಅಪ್ಪರೆಯರೂ ಸಹ ಇಂಥ 
ಹಾರನ್ನು ಧರಿಸಿದಂತೆ ಚಿತ್ರಿಸಿರುತ್ತಾರೆ."” ಹಿರೇಕೊಣತಿಯ ವೀರನು ಧರಿಸಿರುವ ಹಾರದ ಮಧ್ಯೆ 
ಐದು ಮಣಿಗಳಿಂದ ಮಾಡಿದ ಪದಕವನ್ನು ಕಂಡರಿಸಿದ್ದಾರೆ. ಹಿರೇಅಣಜಿಯ ಮಾಸ್ತಿಕಲ್ಲಿನಲ್ಲಿ 
ಸತಿಯು ಚೌಕಾಕಾರದ ಪದಕವಿರುವ ಸರವನ್ನು ಧರಿಸಿದ್ದಾಳೆ. ನಿಡ್ನೇಗಿಲು ಮಾಸ್ತಿಶಿಲೆಯ ಸತಿಯು 
ಧರಿಸಿರುವ ಸರದಲ್ಲಿ ನಕ್ಷತ್ರದಂತಹ ಪದಕವಿದೆ. ನಾಗಲಾಪುರ, ತಾವರಗಿ ಮತ್ತು ವರಹಗಳಲ್ಲಿಯ 
ಮಾಸಿಶಿಲೆಯಲ್ಲಿರುವ ಸತಿಯರು ಧರಿಸಿದ ಹಾರ ಎರಡೂ ಸ್ಥನಗಳ ಮೇಲೆ ಹರಡಿರುವಂತೆ ಚಿತ್ರಿಸಲಾಗಿದೆ. 
ಕಾಡಸೆಟ್ಟಿಹಳ್ಳಿ, ಅರಳಿಕಟ್ಟಿ, ಮುತ್ತೂರು, ಚಿನ್ನಿಕಟ್ಟಿ, ನಿಡ್ನೇಗಿಲು, ಹನುಮನಕೊಪ್ಪ, ತಿಪ್ಲಾಯಿಕೊಪ್ಪ, 
ಚಿಕ್ಕೆರೂರುಗಳ ಸ್ನಾರಕಶಿಲೆಗಳಲ್ಲಿರುವ ಮಾಸ್ತಿಯರು ಧರಿಸಿರುವ ಮುತ್ತಿನಸರವು ಸ್ತನಗಳ ಮೇಲಿಂದ 
ಜೋತುಬಿದ್ದಂತೆ ಕಂಡರಿಸಲಾಗಿದೆ. ಹಿರೇಕೆರೂರು, ಗಂಗಾಯಿಕೊಪ್ಪ, ಸಿದ್ದಾಪುರ, ಕಾಟೇನಹಳ್ಳಿ, 
ಕಾಡಸೆಟ್ಟಿಹಳ್ಳಿ, ಬಾಳಂಬೀಡು., ಕಲಕೇರಿ, ಅಂತರವಳ್ಳಿ ಮತ್ತು ಅರಳಿಕಟ್ಟಿಗಳಲ್ಲಿಯ ಮಾಸ್ತಿಶಿಲೆಯ 
ಮಾಸ್ತಿಯರು ಧರಿಸಿರುವ ಮುತ್ತಿನ ಸರವು ಎರಡೂ ಸ್ತನಗಳ ಮಧ್ಯದಲ್ಲಿ ಇಳಿಬಿದ್ದಂತೆ ಚಿತ್ರಿಸಲಾಗಿದೆ. 
ಕಲಕೇರಿಯ ವೀರಗಲ್ಲಿನಲ್ಲಿ ವೀರನು ಧರಿಸಿದ ಹಾರವು ಸರಪಳಿಯಂತೆ ತೋರುತ್ತದೆ. 


ವಂಕಿ 


ಅಂಕುಡೊಂಕಾಗಿ ಕಾಣುವ ಇದು ಸ್ತೀಯರು ಧರಿಸುವ ಆಭರಣವಾಗಿದೆ. ಇದನ್ನು ರಟ್ಟಿಗ(ಬಾಹು) 
ಧರಿಸುತ್ತಿದ್ದು, ಸಾಮಾನ್ಯವಾಗಿ ಬಲಗೈ ರಟ್ಟಿಗೆ ಹಾಕಿರುತ್ತಾರೆ. ನೆಲ್ಲಿಕೊಪುದಲ್ಲಿರುವ ವೀರಮಾಸ್ತಿಕಲ್ಲೊಂದರ 
ವೀರ ಮತ್ತು ಮಾಸ್ತಿ ಇಬ್ಬರೂ ಬಲತೋಳಿಗೆ ವಂಕಿ ಧರಿಸಿದ್ದಾರೆ. ಅಂಗರಗಟ್ಟಿ, ಮುತ್ತೂರು, ಚಿಕ್ಕಣಗಿ, 
ಚೀರನಹಳ್ಳಿ, ಬನ್ನಿಹಟ್ಟಿ, ನಿಡ್ನೇಗಿಲುಗಳಲ್ಲಿಯ ಮಾಸ್ತಿಶಿಲೆಯಲ್ಲಿರುವ ಸತಿಯರು ಬಲಗೈ ರಟ್ಟಿಗೆ 
ವಂಕಿಯನ್ನು ಧರಿಸಿರುವಂತೆ ಚಿತ್ರಿಸಲಾಗಿದೆ. 


ತೋಳುಬಂದಿ(ಬಾಜುಬಂದ) 


ಸ್ಮಾರಕಶಿಲೆಗಳಲ್ಲಿ ಸ್ತೀ-ಪುರುಷರಿಬ್ಬರು ಶೋಳುಬಂದಿ ಧರಿಸಿರುವಂತೆ ಚಿತ್ತಿಸಲಾಗಿರುತ್ತದೆ. 
ಇದನ್ನು ಎರಡೂ ರಟ್ಟೆಗಳಿಗೆ ಧರಿಸುತ್ತಾರೆ. ಇವುಗಳಲ್ಲಿ ಕೆಲವು ಸಾಧಾರಣವಾಗಿದ್ದರೆ ಮತ್ತೆ ಕೆಲವು 
ಮಣಿ-ಮುತ್ತುಗಳಿಂದ ಅಲಂಕರಿಸಲ್ಪಟ್ಟಿರುತ್ತವೆ. ಗಂಗಾಯಿಕೊಪ್ಪದ ಮಾಸಿಕಲ್ಲಿನಲ್ಲಿರುವ ಮಾಸ್ತಿಯು 
ಎಡಗೈ ರಟ್ಟಿಗೆ ತೋಳುಬಂದಿ ಧರಿಸಿದ್ದು ಬಲಗೈಗೆ ವಂಕಿ ಧರಿಸಿದ್ದಾಳೆ. ನೆಲ್ಲಿಕೊಪದ ವೀರಮಾಸಿಕಲ್ಲಿನಲ್ಲಿ 


೩೮೦ 


ವೀರ ಮತ್ತು ಮಾಸ್ಟಿಯರು ಬಲಗೈಗಳಿಗೆ ವಂಕಿ ಧರಿಸಿದ್ದು, ಎಡಗೈ ರಟ್ಟೆಗಳಿಗೆ ಮಾತ್ರ ಬಾಜುಬಂದ 
ಧರಿಸಿದ್ದಾರೆ. ಹುಡೆಯ ಹಂದಿಬೇಟಿ ಶಿಲ್ಲದಲ್ಲಿ ಮಾಸ್ತಿ ಮತ್ತು ವೀರ ಇಬ್ಬರು ಬಾಜುಬಂದಗಳನ್ನು 
ಧರಿಸಿದ್ದಾರೆ. ಅಧ್ಯಯನ ಪ್ರದೇಶದ ಕಾಡಸೆಟ್ಟಿಹಳ್ಳಿ. ಅಕ್ಕಿವಳ್ಳಿ, ಉಪ್ಪುಣಸಿ, ಹಿರೇಕೆರೂರು, ಚಳಗೇರಿ, 
ಕಡಕೋಳ, ಮಂತ್ರೋಡಿ, ಮೆಳ್ಳಾಗಟ್ಟಿ, ಹತ್ತಿಮತ್ತೂರುಗಳಲ್ಲಿನ ಸ್ಮಾರಕಶಿಲೆಗಳಲ್ಲಿಯ ಮಾಸ್ತಿಯರು 
ಸಾಧಾರಣ ಬಾಜುಬಂದಗಳನ್ನು ಧರಿಸಿದ್ದಾರೆ. ವರಹದ ವೀರಮಾಸಿಕಲ್ಲಿನಲ್ಲಿರುವ ಮಾಸ್ತಿಯು ಎರಡು 
ತೋಳುಗಳಿಗೆ ಎರಡೆರಡು ಬಾಜುಬಂದಿ ಧರಿಸಿದ್ದರೆ, ವೀರನು ಒಂದೊಂದು ಬಾಜುಬಂದಿ ಧರಿಸಿದ್ದಾನೆ. 
ಚೀರನಹಳ್ಳಿ ಮತ್ತು ದಶರಥನಕೊಪ್ಪದಲ್ಲಿರುವ ವೀರಮಾಸಿಕಲ್ಲುಗಳಲ್ಲಿನ ಮಾಸ್ತಿಯರು ಮೂರು 
ಎಳೆಗಳಂತಿರುವ ಬಾಜುಬಂದಿಗಳನ್ನು ಧರಿಸಿದ್ದರೆ. ಅರಳಿಕಟ್ಟಿ, ಹಾದಿಹಳ್ಳಿ. ಕಾರ್ಗಿ, ವರಹ, 
ಚಿಕ್ಕೆರೂರುಗಳಲ್ಲಿಯ ಮಾಸ್ತಿಶಿಲೆಗಳಲ್ಲಿನ ಮಾಸ್ತಿಯರು ಎರಡು ಎಳೆಗಳಂತಿರುವ ತೋಳುಬಂಧಿ 
ಧರಿಸಿದ್ದಾರೆ. ದಮ್ಮಲ್ಲಿಯ ವೀರಮಾಸ್ತಿಕಲ್ಲಿನ ವೀರ ಮತ್ತು ಮಾಸ್ತಿ ಇಬ್ಬರೂ ತೋಳುಬಂದಿ ಧರಿಸಿದ್ದಾರೆ. 
ವರಹ, ಹಿರೇಕೊಣತಿ, ಕಚವಿ, ಕೋಡ, ಗಳಪೂಜಿಗಳಲ್ಲಿರುವ ವಕ್ಕೈಮಾಸ್ಸಿಕಲ್ಲುಗಳ ತೋಳುಗಳಿಗೆ, 
ವರಹ, ಸಾತ್ನಳ್ಳಿಗಳಲ್ಲಿರುವ ಇಕ್ಕೈಮಾಸ್ಸಿಕಲ್ಲುಗಳ ತೋಳುಗಳಿಗೆ ಹಾಗೂ ಚಿನ್ನಮುಳಗುಂದದ ಬಹುಕ್ಕೈ 
ಮಾಸ್ತಿಕಲ್ಲಿನ ತೋಳುಗಳಿಗೆ ಬಾಜುಬಂದಗಳನ್ನು ಹಾಕಿದಂತೆ ಚಿತ್ರಿಸಲಾಗಿದೆ. ವರಹದ 
ವೀರಮಾಸಿಕಲ್ಲಿನಲ್ಲಿರುವ ವೀರನು ಧರಿಸಿದ ತೋಳುಬಂದಕ್ಕೆ ಮಧ್ವದಲ್ಲಿ ಮುತ್ತುಗಳನ್ನು ಪೋಣಿಸಲಾಗಿದೆ. 
ಕಡಕೋಳದ ವೀರಗಲ್ಲಿನಲ್ಲಿರುವ ವೀರನು ಬಂಗಾರದ ಅಗಲವಾದ ಬಾಜುಬಂಧಿ ಧರಿಸಿದ್ದಾನೆ. 
ಆಲದಕೆಟ್ಟಿಯ ವೀರಮಾಸ್ತಿಕಲ್ಲುಗಳಲ್ಲಿರುವ ವೀರರು ತೋಳುಬಂದಿ ಧರಿಸಿದ್ದು, ಅವುಗಳ ಮಧ್ಯದಲ್ಲಿ 
ಮುತ್ತಿನ ಅಲಂಕರಣೆಯಿದೆ. 


ಬಳೆ 


ಬಳೆಗಳು ಸ್ತ್ರೀಯರಿಗೆ ಮುತ್ತೈದೆತನ ದ್ಯೋತಕವಾಗಿವೆ. ಆದರೆ ಸ್ಮಾರಕಶಿಲ್ಲಗಳಲ್ಲಿ ಸ್ತೀ- 
ಪುರುಷರಿಬ್ಬರೂ ಬಳೆಗಳನ್ನು ಧರಿಸಿರುವಂತೆ ಕಂಡರಿಸಲಾಗಿರುತ್ತದೆ. ವೀರಗಲ್ಲು ಮತ್ತು ಮಾಸ್ತಿಕಲ್ಲುಗಳಲ್ಲಿ 
ಹಲವು ರೀತಿಯ ಬಳೆಗಳು ಕಂಡುಬರುತ್ತವೆ. ಸ್ನಾರಕಶಿಲ್ಲಗಳಲ್ಲಿ ಸಾಮಾನ್ಯವಾಗಿ ಗಾಜಿನ ಬಳೆಗಳಂತಿರುವ 
ಬಳೆಗಳನ್ನು ಕಂಡರಿಸಿರುವುದು ಅಪರೂಪ. ಬಂಗಾರದ ದಪ್ಪನೆಯ ವಿವಿಧ ಮಾದರಿಯ ಬಳೆಗಳನ್ನು 
ಹೆಚ್ಚಾಗಿ ಧರಿಸಿರುವುದನ್ನು ಕಾಣಬಹುದು. ಮಾಸಿಶಿಲ್ಲಗಳಲ್ಲಿಯ ತೋಳಬಂದಿ ಮತ್ತು ಬಳೆಗಳು 
ಒಂದೇ ಮಾದರಿಯ ವಿನ್ಯಾಸವನ್ನು ಹೊಂದಿರುವಂತೆ ತೋರುತ್ತವೆ. ಸಾಮಾನ್ಯವಾಗಿ ಎಲ್ಲಾ 
ಸ್ನಾರಕಶಿಲಗಳಲ್ಲಿ ಮಾಸ್ತಿ ಮತ್ತು ವೀರರು ಬಳೆಯೊಂದಿಗೆ ತೋಳುಬಂದಿ ಧರಿಸಿರುವುದನ್ನು ಕಾಣಬಹುದು. 
ಕೆಲವು ಮಾಸ್ತಿಶಿಲೆಗಳಲ್ಲಿ ಮಹಾಸತಿಯರು ಮೇಲಕ್ಕೆ ಎತ್ತಿದ ಬಲಗೈಗೆ ಮೂರು ಬಳೆಗಳನ್ನು ಎಡಗೈಗೆ 
ಎರಡು ಬಳೆಗಳನ್ನು ಧರಿಸಿರುವಂತೆ ಕಂಡರಿಸಲಾಗಿರುತ್ತದೆ. ಕಡಕೋಳದ ವೀರನು ಎರಡೂ ಕೈಗಳಿಗೆ 
ಬಂಗಾರದ ಬಳೆಗಳನ್ನು ಧರಿಸಿದ್ದಾನೆ. ವರಹದ ವೀರಮಾಸಿಕಲ್ಲೊಂದರಲ್ಲಿನ ವೀರನು ಮುಂಗೈಗೆ 
ಕೈಗಡಿಯಾರ ರೀತಿಯಲ್ಲಿರುವ ಅಗಲವಾದ ಬಳೆಗಳನ್ನು ಧರಿಸಿದ್ದಾನೆ. ಗೊಡಚಿಕೊಂಡದ 
ವೀರಮಾಸ್ಸಿಕಲ್ಲಿನ ವೀರ ಮತ್ತು ಮಾಸ್ತಿ ಇಬ್ಬರೂ ಒಂದೊಂದರಂತೆ ಕೈಗಳಿಗೆ ಬಳೆಗಳನ್ನು ಧರಿಸಿದ್ದಾರೆ. 


೩೮೧ 


ಗಳಪೂಜಿಯ ಮಾಸ್ತಿಕಲ್ಲಿನ ಸತಿಯು ಬಾಜುಬಂದ ಧರಿಸದೆ ಕೇವಲ ಬಳೆಗಳನ್ನು ಮಾತ್ರ ಧರಿಸಿದ್ದಾಳೆ. 
ಶಿರಗೋಡಿನ ಮಾಸ್ತಿಕಲ್ಲಿನಲ್ಲಿರುವ ಮಾಸ್ತಿಯು ಎರಡೂ ಕೈಗಳಿಗೆ ಮುಂದೆ ಒಂದು ಹಿಂದೆ ಎರಡು 
ಬಳೆಗಳನ್ನು ಧರಿಸಿದ್ದು, ಮಧ್ಯದಲ್ಲಿರುವ ಮೂರು ಬಳೆಗಳನ್ನು, ಪಟ್ಟಿಯಿಂದ ಬಂಧಿಸಿದಂತೆ 
ಕಂಡರಿಸಲಾಗಿದೆ. ಹಾದ್ರಿಹಳ್ಳಿ ಮತ್ತು ಅರಳಿಕಟ್ಟೆಯ ಮಾಸ್ತಿಕಲ್ಲುಗಳಲ್ಲಿರುವ ಮಾಸ್ತಿಯರು ತಮ್ಮ 
ಕೈಗಳಿಗೆ ಒಂದೊಂದು ಬಳೆಯನ್ನು ಧರಿಸಿದ್ದಾರೆ. ವರಹದ ಎರಡು ವಕ್ಕೈ ಮಾಸ್ಸಿಕಲ್ಲುಗಳ ತೋಳುಗೈಗಳಿಗೆ 
ಎರಡೆರಡು ಬಳಗಳಿದ್ದರೆ, ಇಲ್ಲಿಯ ಇನ್ನೆರಡು ಇಕ್ಕೈಮಾಸ್ಸಿಕಲ್ಲುಗಳ ತೋಳುಗೈಳಿಗೆ ಮೂರು ಮೂರರಂತೆ 
ಬಳೆಗಳನ್ನು ಕಂಡರಿಸಲಾಗಿದೆ. ಹಿರೆಕೊಣತಿ, ಕಚೆವಿ, ಚಿನ್ನಮುಳಗುಂದ, ಕೋಡ, ಗಳಪೂಜಿ, ಸಾತ್ನಲ್ಳಿ 
ಮುಂತಾದ ಕಡೆಗಳಲ್ಲಿರುವ ತೋಳುಗೈೆ ಮಾಸ್ತಿಶಿಲೆಗಳ ಕೈಗಳಿಗೆ ಬಳೆಗಳನ್ನು ಕೆತ್ತಲಾಗಿದೆ. ಸಿದ್ದಾಪುರದ 
ಮಾಸಿಶಿಲೆಯ ಮಾಸ್ಲಿಯು ಕೈತುಂಬ ಬಳೆ ಧರಿಸಿದ್ದಾಳೆ. 


ಕಡಗ 


ಪುರುಷರು ಕೈಗೆ ಧರಿಸುವ ಆಭರಣಗಳಲ್ಲಿ ಕಡಗವೂ ಒಂದು. ಹಿರೇಕೊೋಣತಿಯ ವೀರಗಲ್ಲಿನಲ್ಲಿರುವ 
ವೀರನು ಚಪುಟಿಯಾಕಾರದ ಕಡಗವನ್ನು ಧರಿಸಿದ್ದಾನೆ. ಕಲಕೇರಿಯ ಕೋಟಿಕಾಳಗದ ವೀರಗಲ್ಲಿನಲ್ಲಿರುವ 
ವೀರನು ಬಲಗೈಗೆ ದಪನಾದ ಎರಡು ಕಡಗಗಳನ್ನು ಧರಿಸಿದ್ದಾನೆ. 


ಉಂಗುರ 


ಉಂಗುರವು ಸ್ತೀ-ಪುರುಷರಿಬ್ಬರೂ ಧರಿಸುವ ಆಭರಣವಾಗಿದೆ. ಆದರೆ ಸ್ಮಾರಕಶಿಲ್ಲಗಳಲ್ಲಿ 
ಹೆಚ್ಚಾಗಿ ಮಾಸ್ತಿಯರು ಉಂಗುರಗಳನ್ನು ಧರಿಸಿರುವುದು ಕಂಡುಬರುತ್ತದೆ. ಹೆಡಿಯಾಲ, ತಿಪ್ಲಾಯಿಕೊಪ್ಪ, 
ನಿಡ್ನೇಗಿಲು ಮತ್ತು ಆಲದಕಟ್ಟಿಯಲ್ಲಿರುವ ಮಾಸ್ತಿಕಲ್ಲಿನ ಮಹಾಸತಿಯರು ಬಲಗೈ ಹೆಬ್ಬೆರಳಿಗೆ ಮಾತ್ರ 
ಉಂಗುರವನ್ನು ಧರಿಸಿರುವಂತೆ ಕಂಡರಿಸಲಾಗಿದೆ. ಗುಂಡಗಟ್ಟಿಯ ಮಾಸಿಕಲ್ಲಿನ ಮಾಸ್ತಿಯು ಬಲಗೈಯ 
ಐದು ಬೆರಳುಗಳಿಗೂ ಉಂಗುರ ಧರಿಸಿದ್ದಾಳೆ. ಅರಳಿಕಟ್ಟಿಯ ಮಾಸ್ತಿಕೆಲ್ಲುಗಳಲ್ಲಿನ ಇಬ್ಬರು ಮಾಸಿಯರು 
ಎರಡೂ ಕೈಗಳ ಹೆಬ್ಬೆರಳು ಮತ್ತು ತೋರುಬೆರಳುಗಳಿಗೆ ಉಂಗುರಗಳನ್ನು ಧರಿಸಿದ್ದಾರೆ. ನಿಡ್ನೇಗಿಲು 
ವೀರಮಾಸ್ತಿಕಲ್ಲೊಂದರ ವೀರನು ಹತ್ತು ಬೆರಳುಗಳಿಗೂ ಉಂಗುರಗಳನ್ನು ಧರಿಸಿರುವಂತೆ ಕಂಡರಿಸಲಾಗಿದೆ. 
ದೂಪದಹಳ್ಳಿಯ ಒಕ್ಕೆಮಾಸಿಕಲ್ಲಿನಲ್ಲಿ ಐದು ಬೆರಳುಗಳಿಗೂ ಉಂಗುರಗಳನ್ನು ಚಿತ್ರಿಸಲಾಗಿದೆ. ಕೋಡದ 
ಒಂದು ಒಕ್ಕೈಮಾಸ್ತಿಕಲ್ಲಿನ ಐದುಬೆರಳುಗಳಿಗೆ ಉಂಗುರಗಳಿದ್ದರೆ, ಇನ್ನೊಂದು ಒಕ್ಕೈೆ ಮಾಸ್ತಿಕಲ್ಲಿನ 
ಹೆಬ್ಬೆರಳಿಗೆ ಮಾತ್ರ ಉಂಗುರವನ್ನು ಕಂಢರಿಸಲಾಗಿದೆ. ಇವುಗಳ ಉಂಗುರಗಳನ್ನು ದೊಡ್ಡದಾಗಿ 
ಚಿತ್ರಿಸಲಾಗಿದೆ. ಸಿದ್ದಾಪುರ, ಅರಳೇಶ್ವರ, ಚಿನ್ನಿಕಟ್ಟಿ, ಬಿದರಗಡ್ಡಿ ಮತ್ತು ಹಾವಣಗಿಯ ಮಾಸ್ತಿಕಲ್ಲಿನ 
ಮಹಾಸತಿಯರು ಉಂಗುರಗಳನ್ನು ಧರಿಸಿದ್ದಾರೆ. 


ಸ್ಕಂಧ ಮಾಲಾ 
ಸ್ಕಂಧ ಎಂದರೆ ಹೆಗಲು ಅಥವಾ ಭುಜಾಗ್ರ, ಭುಜದಿಂದ ತೋಳಿನ ಮೇಲೆ ಇಳಿಬಿದ್ದಂತೆ 


ಧರಿಸುವ ಒಂದು ರೀತಿಯ ಆಭರಣವೇ ಸೃಂಧಮಾಲಾ, ಸ್ಮಾರಕಶಿಲ್ಲಗಳಲ್ಲಿ ಹೆಚ್ಚಾಗಿ ಸ್ತ್ರೀಯರು 
ಥ 


ಇಂಥ ಆಭರಣಗಳನ್ನು ಧರಿಸಿದಂತೆ ಕಂಡರಿಸಿದ್ದು, ಅಲ್ಲಲ್ಲಿ ಪುರುಷರೂ ಇದನ್ನು ಧರಿಸಿರುವುದು 


೩೮೨ 


ಕಂಡುಬರುತ್ತದೆ. ದಾರಕ್ಕೆ ಮಣಿ ಮತ್ತು ಮುತ್ತುಗಳನ್ನು ಪೋಣಿಸಿ ತಯಾರಿಸಿದಂತಿರುವ ಈ 
ಆಭರಣದ ಕುಚ್ಚಗಳು ಮುಂದೆ ಇಳಿಬಿದ್ದಂತೆ ಕಂಡರಿಸಲಾಗಿರುತ್ತದೆ. ಕಾಡಶೆಟ್ಟಿಹಳ್ಳಿ, ಚೀರನಹಳ್ಳಿ, 
ಬಾಳಂಬೀಡು, ಹೆರೂರು, ಹೆಡಿಯಾಲ, ಧೂಳಿಕೊಪ್ಪ ನಿಡ್ನೇಗಿಲು, ಅರಳಿಕಟ್ಟಿ ಚಿಕ್ಕೆರೂರು, ಸಿಡೇನೂರು, 
ತಿಮಕಾಪುರ, ಮಾಸಣಗಿ ಮಾಸಿಶಿಲೆಗಳಲ್ಲಿ ಸತಿಯರು ಸ್ಥಂಧಮಾಲಾ ಧರಿಸಿದ್ದಾರೆ. ಮಂತ್ರವಾಡಿಯ 
ವೀರಮಾಸಿಕಲ್ಲಿನಲ್ಲಿ ವೀರನು ಇದನ್ನು ಧರಿಸಿದ್ದರೆ, ವರಹದ ವೀರಮಾಸಿಕಲ್ಲಿನಲ್ಲಿ ವೀರ ಮತ್ತು ಸತಿ 
ಇಬ್ಬರೂ ಸೃಂಧಮೂಲ ಧರಿಸಿದಂತೆ ಕಂಡರಿಸಿದ್ದಾರೆ. 


ಚನ್ನವೀರ 


ಇದೊಂದು ಎದೆಗೆ ಕಟ್ಟಿಕೊಳ್ಳುವ ಆಭರಣವಾಗಿದ್ದು, ಇಂಗ್ಲೀಷಿನ *” ಅಕ್ಷರದ ಆಕಾರವನ್ನು 
ಹೊಂದಿರುತ್ತದೆ. ಇದನ್ನು ಎದೆಯ ಗೂಡಿನ ನಡುವೆ ಬರುವಂತೆ ಕಟ್ಟಿಕೊಳ್ಳುತ್ತಾರೆ. ಭುಜದ ಮೇಲಿಂದ 
ಎರಡು ಸರಗಳು ಕಂಕುಳು ಕೆಳಗಿಂದ ಎರಡು ಸರಗಳನ್ನು ಹಿಂದಕ್ಕೆ ಒಯ್ದು ಬೆನ್ನಿನ ಹಿಂದೆ 
ಕಟ್ಟಲಾಗಿರುತ್ತದೆ."-" ಚಳಗೇರಿಯ ಇಬ್ಬರು ವೀರರಿರುವ ಶಿಲೆಯೊಂದರ ಕಲ್ಲಿನ ಒಬ್ಬ ವೀರನು 
ಹಗ್ಗದಿಂದ ಹೆಗಲ ಮೇಲೆ ಒಂದು ಎಳೆ ಕೆಳಗಿನಿಂದ ಎರಡು ಎಳೆಗಳನ್ನು ತಂದು ಮುಂದೆ ಗಂಟು 
ಹಾಕಿಕೊಂಡಿದ್ದಾನೆ. ಚಿಕ್ಕಣಗಿಯ ವೀರಗಲ್ಲಿನಲ್ಲಿರುವ ವೀರನೊಬ್ಬ ಎದೆಗೆ ಹಗ್ಗದಂತಿರುವ ಚನ್ನವೀರ 


ಉಪವೀತ(ವನಮಾಲಾ) 


ಉಪವೀತವೊಂದು ವಿಶೇಷವಾದ ಆಭರಣ ಪಲ್ಲವರ ಮೂರ್ತಿಶಿಲ್ಲದಲ್ಲಿ ಉಪವೀತ ಬಲಗೈಯನ್ನು 
ಹಾದು ಹಿಂದೆ ಹೋಗುತ್ತದೆ. ವಿಷ್ಣುಶಿಲದಲ್ಲಿ ಉಪವೀತ ನಡುವಿಗೆ ಮಾತ್ರ ಮುಗಿಯದೆ ಬಲಗಾಲ 
ಹಿಮ್ಮಡಿಯವರೆಗೂ ಇಳಿಬಿದ್ದಿರುತ್ತದೆ. ಚೋಳರ ಶಿಲ್ಪಗಳಲ್ಲಿ ಉಪವೀತವು ಈಗಿನ ಜನಿವಾರದಂತೆಯೇ 
ಕಾಣಿಸಿಕೊಳ್ಳುತ್ತದೆ. ಉಪವೀತಗಳಿಗೆ ಮಣಿಗಳನ್ನು ಪೋಣಿಸಿದಂತೆ ತೋರಿಸಿರುವುದುಂಟು. ಮೂರೆಳೆಯ 
ದಾರದಂತೆ ಇದನ್ನು ಶಿಲೆಗಳಲ್ಲಿ ಕಾಣಿಸಿರುವುದನ್ನು ಕಾಣಬಹುದು." ವನಮಾಲವನ್ನು ಇದೇ ರೀತಿ 
ಶಿಲೆಗಳಲ್ಲಿ ಕಂಡರಿಸಿರುತ್ತಾರೆ. ಕಾಡಿನ ಹೂವುಗಳಿಂದ ಈ ವನಮಾಲಾವನ್ನು ತಯಾರಿಸಿರುತ್ತಾರೆ. 
ಅಧ್ಯಯನ ಪ್ರದೇಶದ ದಶರಥನಕೊಪ್ಪ ಹಿರೇಬಾಸೂರು, ಹೆಡಿಯಾಲ, ತಿಪ್ಲಾಯಿಕೊಪ್ಪ, 
ಅರಳಿಕಟ್ಟಿಗಳಲ್ಲಿರುವ ಮಾಸ್ತಿಕಲ್ಲುಗಳಲ್ಲಿನ ಮಾಸ್ಲಿಯರು ಉಪವೀತವನ್ನು ಧರಿಸಿರುವಂತೆ ಕಂಡರಿಸಲಾಗಿದೆ. 
ನೆಲ್ಲಿಕೊಪ್ಪ, ನಿಡ್ನೇಗಿಲು ಮತ್ತು ವರಹಗಳಲ್ಲಿರುವ ವೀರಮಾಸಿಕಲ್ಲುಗಳಲ್ಲಿನ ವೀರರು ಉಪವೀತವನ್ನು 
ಧರಿಸಿರುವಂತೆ ಕೆತ್ತಲಾಗಿದ್ದು, ತಿಮಕಾಪುರದ ವೀರಮಾಸಿಕಲ್ಲಿನ ವೀರ ಮತ್ತು ಮಾಸ್ತಿ ಇಬ್ಬರೂ 
ಉಪವೀತವನ್ನು ಧರಿಸಿದಂತೆ ಚಿತ್ರಿಸಲಾಗಿದೆ. 


ಉದರಬಂಧ 


ಪುರುಷರು ಧರಿಸುವ ಇಂಥ ಆಭರಣಕ್ಕೆ ಉದರಬಂಧ ಎಂದು ಕರೆಯುತ್ತಾರೆ. ಒಂದು ವೇಳ 
ಇದನ್ನೇ ಸ್ತೀಯರು ಧರಿಸಿದರೆ ಕುಚಬಂಧವೆಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಸ್ತೀ-ಪುರುಷರಿಬ್ದರೂ 
ಇದನ್ನು ಎದೆಯ ಕೆಳಭಾಗದಲ್ಲಿ (ಸ್ತನಗಳ ಕೆಳಗೆ)ಬಿಗಿದು ಹಿಂದೆ ಗಂಟು ಹಾಕಿರುತ್ತಾರೆ. ವರಹ 


೩೮೩ 


ವೀರಮಾಸಿಕಲ್ಲಿನ ವೀರ ಮತ್ತು ಮಾಸ್ತಿ ಇಬ್ಬರೂ ಇಂತಹ ಆಭರಣವನ್ನು ಧರಿಸಿದ್ದಾರೆ. ವೀರನು 
ಕಟ್ಟಿರುವ ಉದರಬಂಧವು ಮುತ್ತುಗಳಿಂದ ಮಾಡಲ್ಲಟ್ಟಿದ್ದು ಎರಡು ಎಳೆಗಳನ್ನು ಹೊಂದಿದೆ. ಇಲ್ಲಿಯ 
ಮಾಸ್ತಿಯು ಧರಿಸಿದ ಕುಚಬಂಧವು ಒಂದೇ ಎಳೆಯನ್ನು ಹೊಂದಿದೆ. ನಿಡ್ನೇಗಿಲು ವೀರಮಾಸ್ತಿಕಲ್ಲಿನ 
ವೀರನೊಬ್ಬ ಎರಡು ಎಳೆಯ ಸಾದಾ ಉದರಬಂಧವನ್ನು ಧರಿಸಿದ್ದರೆ ಇಲ್ಲಿಯ ಇನ್ನೊಂದು 
ವೀರಮಾಸಿಕಲ್ಲಿನಲ್ಲಿರುವ ವೀರನು ಅಗಲವಾದ ನಡುಪಟ್ಟಿಯಂತಿರುವ ಉದರಬಂಧವನ್ನು ಧರಿಸಿದ್ದಾನೆ. 
ದೇವಗಿರಿಯ ಏಕವೀರನ ಶಿಲ್ಲದಲ್ಲಿರುವ ವೀರನು ತೆಳುವಾದ ಪಟ್ಟಿಯಂತಿರುವ ಉದರಬಂಧವನ್ನು 


ಕಟಿಸೂತ್ರ 

ಇದನ್ನು ಗ್ರಾಮ್ಯ ಭಾಷೆಯಲ್ಲಿ ಒಡ್ಯಾಣ, ಡಾಬು ಎಂದು ಕರೆಯುತ್ತಾರೆ. ಇದನ್ನು ಸೊಂಟಕ್ಕೆ 
ಸುತ್ತಲೂ ಬಿಗಿದುಕೊಳ್ಳುತ್ತಿದ್ದು, ಬಂಗಾರ ಮತ್ತು ಬೆಳ್ಳಿಯಿಂದ ಮಾಡಿರುತ್ತಾರೆ. ಇದರಲ್ಲಿ ಸಾದಾಡಾಬು, 
ಗೆಜ್ಜೆಡಾಬು ಎಂಬ ವಿಧಗಳಿದ್ದು ಸ್ತೀ-ಪುರುಷರಿಬ್ಬರೂ ಧರಿಸುವ ಆಭರಣವಾಗಿದೆ. ಸ್ತ್ರೀಯರು 
ಸೀರೆಯು ಜಾರದಂತೆ ಅದರ ಮೇಲೆ ಈ ಆಭರಣವನ್ನು ಧರಿಸುತ್ತಿದ್ದರಿಂದ ಬಹುಪಾಲು 
ಮಾಸ್ತಿಶಿಲೆಯಲ್ಲಿರುವ ಸತಿಯರು ಇದನ್ನು ಧರಿಸಿರುವುದನ್ನು ಕಾಣಬಹುದು. ಕಾಟೇನಹಳ್ಳಿ ಮಾಸಿಶಿಲೆಯ 
ಮಾಸ್ತಿಯು ಸೀರೆಯ ಮೇಲೆ ಧರಿಸಿರುವ ಕಟಿಸೂತ್ರವು ಮೂರು ಹಂತಗಳ ಪಟ್ಟಿಕೆಗಳನ್ನು ಹೊಂದಿದ್ದು, 
ಮಣಿಗಳು ಇಳಿಬಿದ್ದಂತೆ, ಕಮಲದ ದಳಗಳು ಇಳಿಬಿದ್ದಂತೆ ಮತ್ತು ಕೆಳಗೆ ಮುತ್ತಿನಸರದಂತೆ 
ವನ್ಯಾಸಗೊಳಿಸಲಾಗಿದೆ. ಇದರ ಅಂಚಿಗೆ ಸರಪಳಿಗಳನ್ನು ಹಾರದಂತೆ ಇಳಿಬಿಡಲಾಗಿದೆ. ಮಧ್ಯದಲ್ಲಿ 
ಎರಡು ಎಳೆಗಳು ಇಳಿಬಿದ್ದಿದ್ದು, ಕೆಳಗೆ ಪದಕಗಳಿವೆ. ಮಾಸಣಗಿಯ ಮಾಸ್ತಿಶಿಲೆಯಲ್ಲಿನ ಮಹಾಸತಿಯು 
ಲಂಗದ ಮೇಲೆ ಧರಿಸಿರುವ ಕಟಿಸೂತ್ತವು ಮಧ್ಯದಲ್ಲಿ ಪದಕವನ್ನು ಹೊಂದಿದ್ದು, ಅದರಿಂದ ಎರಡು 
ಎಳೆಗಳು ಆಚೆ ಈಚೆ ಹಾರದಂತೆ ಇಳಿಬಿದ್ದಿವೆ. ಗಂಗಾಯಿಕೊಪ್ಪದ ಮಾಸ್ತಿಶಿಲೆಯಲ್ಲಿನ ಮಾಸ್ತಿಯು 
ಧರಿಸಿರುವ ಕಟಿಸೂತ್ರವು ಅಗಲವಾಗಿದ್ದು, ಸುತ್ತಲೂ ಮಣಿಸರಗಳು, ಮುತ್ತಿನಸರಗಳು ಇಳಿಬಿದ್ದಂತೆ 
ಮತ್ತು ಅವುಗಳ ತುದಿಯಲ್ಲಿ ಪದಕಗಳಿದ್ದಂತೆ ಕಂಡರಿಸಲಾಗಿದೆ. ವೀರಗಲ್ಲುಗಳಲ್ಲಿ ವೀರರು ಧರಿಸಿರುವ 
ಕಟಿಸೂತಕ್ಕೆ ಚಿಕ್ಕದಾದ ಬಾಕು(ಕಿರುಗತ್ತಿ)ವನ್ನು ಸಿಕ್ಕಿಸಿಕೊಂಡಿರುವುದು ಸಾಮಾನ್ಯ. ಹಿರೇಕೊಣತಿಯ 
ವೀರಮಾಸಿಕಲ್ಲಿನಲ್ಲಿರುವ ವೀರನು ಎರಡು ಎಳೆಯ ಕಟಿಸೂತ್ತವನ್ನು ಧರಿಸಿದ್ದು, ಅದಕ್ಕೆ ಚೌಕಾಕಾರದ 
ಪದಕವಿದೆ. ಅಬ್ಬಲೂರಿನ ವೀರಗಲ್ಲಿನಲ್ಲಿರುವ ವೀರರು ಧರಿಸಿದ ಕಟಿಸೂತ್ರವು ಗೆಜ್ಜೆ ಡಾಬಿನಂತೆ 
ತೋರುತ್ತಿದ್ದು, ತೊಡೆಯ ಮೇಲೆ ಪದಕಗಳು ಇಳಿಬಿದ್ದಂತೆ ಕಂಡರಿಸಲಾಗಿದೆ. ಹಿರೇಬಾಸೂರಿನ 
ವೀರಮಾಸಿಕಲ್ಲಿನಲ್ಲಿರುವ ಮಾಸ್ತಿಯು ಮಣಿಗಳಿಂದ ಅಲಂಕೃತವಾದ ಕಟಿಸೂತ್ರಕ್ಕೆ ತನ್ನ ಸೀರೆಯ 
ನೆರಿಗೆಗಳನ್ನು ಸಿಕ್ಕಿಸಿಕೊಂಡಂತೆ ಕಂಡರಿಸಲಾಗಿದೆ. ಅಧ್ಯಯನ ಪ್ರದೇಶದ ಕಡಕೋಳ, ನೆಲ್ಲಿಕೊಪ್ಪ. 
ಬಾಳಂಬೀಡು, ನಿಡ್ನೇಗಿಲು, ತಿಮಕಾಪುರ, ಗುಡುಗೂರು, ದೇವಗಿರಿ, ಕದರಮಂಡಲಗಿ, ಹೆಡಿಯಾಲ 
ಮುಂತಾದ ಕಡೆಗಳಲ್ಲಿನ ಸ್ಮಾರಕಶಿಲ್ಲಗಳಲ್ಲಿ ವೀರರು ಮತ್ತು ಮಾಸ್ತಿಯರು ಕಟಿಸೂತ್ರ ಧರಿಸಿರುವುದನ್ನು 
ಕಾಣಬಹುದು. 


ಹಿಲ೪ 


ಕಾಲ್ಕಡಗ 

ಸಾಮಾನ್ಯವಾಗಿ ಬೆಳ್ಳಿಯಿಂದ ದಪ್ಪನಾಗಿ ಬಳೆಯಾಕಾರದಲ್ಲಿ ಮಾಡಿದ ಇದನ್ನು ಕಾಲುಗಳಿಗೆ 
ಹಾಕುತ್ತಾರೆ. ಬಹುಪಾಲು ವೀರಗಲ್ಲುಗಳಲ್ಲಿ ವೀರರು ಎರಡೂ ಕಾಲುಗಳಿಗೆ ಕಡಗ ಧರಿಸಿರುತ್ತಾರೆ. 
ಕೆಲವೊಮ್ಮೆ ಒಂದೇ ಕಾಲಿಗೆ ಧರಿಸಿರುವುದೂ ಉಂಟು. ಮಾಸ್ಟಿಯರು ಸಹ ಕಾಲ್ಕಡಗ ಧರಿಸಿರುವುದನ್ನು 
ಕಾಣಬಹುದು. ಸಿಡೇನೂರಿನ ಆತ್ಮಬಲಿದಾನ ಸ್ನಾರಕಶಿಲೆಯೊಂದರ ವೀರನು ಅಗಲವಾದ ಪಟ್ಟಿಕೆಯ 
ರೀತಿಯಲ್ಲಿರುವ ಕಡಗಗಳನ್ನು ಕಾಲುಗಳಿಗೆ ಧರಿಸಿದ್ದು, ಮಧ್ಯದಲ್ಲಿ ಅಡ್ಡಪಟ್ಟಿಕೆಯಿಂದ ಬಂಧಿಸಿದಂತೆ 
ಕಂಡರಿಸಲಾಗಿದೆ. ಮಂತ್ರವಾಡಿಯ ವೀರಮಾಸ್ತಿಕಲ್ಲಿನಲ್ಲಿರುವ ವೀರನು ದಪ್ಪ ಮತ್ತು ಅಗಲವಾದ 
ಕಡಗಗಳನ್ನು ಧರಿಸಿದ್ದಾನೆ. ಚಳಗೇರಿಯ ಇಬ್ಬರು ವೀರರಿರುವ ಶಿಲೆಯಲ್ಲಿ ಇಬ್ಬರೂ ಕಾಲ್ಕಡಗಗಳನ್ನು 
ಧರಿಸಿದ್ದಾರೆ. ಬಾಳಂಬೀಡಿನ ವೀರಮಾಸಿಶಿಲೆಯ ವೀರನು ಧರಿಸಿರುವ ಕಡಗಗಳು, ಮೂರು 
ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಪದಕದಿಂದ ಬಂಧಿಸಿದಂತೆ ಕೆತ್ತಲಾಗಿದೆ. ಕಡಕೋಳದ ವೀರಮಾಸಿಕಲ್ಲಿನ 
ವೀರನು ಬಲಗಾಲಿಗೆ ಮಾತ್ರ ಕಾಲ್ಕಡಗ ಧರಿಸಿದ್ದರೆ ಇದೇ ಶಿಲೆಯ ಮಾಸ್ತಿಯು ಎರಡೂ ಕಾಲುಗಳಿಗೂ 
ದಪ್ಪನಾಗಿರುವ ಕಾಲ್ಕಡಗ ಧರಿಸಿದ್ದಾಳೆ. ಮಾಗೋಡ, ಹಿರೇಬಾಸೂರು, ಹೊಂಬರಡಿ, ಸಿಡೇನೂರು, 
ಆಲದಕಟ್ಟಿ, ಚಿಕ್ಕಳ್ಳಿಗಳಲ್ಲಿರುವ ಸ್ಮಾರಕಶಿಲೆಗಳಲ್ಲಿ ವೀರರು ಕಾಲ್ಕಡಗ ಧರಿಸಿರುವುದನ್ನು ಕಾಣಬಹುದು. 
ಕಲಕೇರಿಯ ಕೆಲವು ವೀರಗಲ್ಲುಗಳಲ್ಲಿ ವೀರರು ಕಾಲ್ಕಡಗಗಳನ್ನು ಧರಿಸಿದ್ದಾರೆ. 


ಗಂಡಪಂಡೇರ 

ಚಿನ್ನದ ಎಳೆಗೆ ಮುತ್ತುಗಳನ್ನು ಪೋಣಿಸಿ ಮಧ್ಯೆ ಮಧ್ಯೆ ಸಣ್ಣ ಗೊಂಬೆಗಳನ್ನು ಜೋಡಿಸಿ 
ಗಂಡಪೆಂಡೇರವನ್ನು ಮಾಡುತ್ತಿದ್ದರು. ನಡೆದಾಡುವಾಗ ರುಣ ರುಣ ಎಂಬ ಶಬ್ದವು ಇದರಿಂದ 
ಹೊರಡುತ್ತಿದ್ದು, ಹೆಚ್ಚಾಗಿ ವೀರರು ಇದನ್ನು ಧರಿಸುತ್ತಿದ್ದರು. ತನ್ನನ್ನು ಸಾಕಿ ಸಲಹಿತ ಒಡೆಯನಿಗೆ 
ಗರುಡನಾಗಬಯಸುವವನು ತನ್ನ ಒಡೆಯನ ಮುಂದೆ ಭಾಷೆಯನ್ನು ಕೊಟ್ಟು ಅದರ ದ್ಯೋತಕವಾಗಿ 
ತನ್ನ ಎಡಗಾಲಿಗೆ ಗಂಡಪೆಂಡೇರವನ್ನು ಕಟ್ಟಿಕೊಳ್ಳುತ್ತಿದ್ದನು. ಹಳೆಬೀಡಿನ ಕುವರಲಕ್ಷ್ಮಣನ ಶಾಸನದಲ್ಲಿ 
ಇದರ ಬಗ್ಗೆ ವರ್ಣನೆ ಇದ್ದು, ಶಾಸನ ಶಿಲ್ಲದಲ್ಲಿಯೂ ಕುವರಲಕ್ಷ್ಮಣ ಎಡಗಾಲಿಗೆ ಈ ಆಭರಣವನ್ನು 
ಧರಿಸಿದ್ದಾನೆ. ಆದರೆ ಶಾಸನದಲ್ಲಿ ತಿಳಿಸಿದಂತೆ ಗಂಡಪೆಂಡೇರದಲ್ಲಿ ಗೊಂಬೆಗಳ ಚಿತ್ರ ಕಂಡುಬರುವುದಿಲ್ಲ." 
ಕಲಕೇರಿಯ ಕೋಟೆಕಾಳಗದ ವೀರಗಲ್ಲಿನಲ್ಲಿ ವೀರನು ಎಡಗಾಲಿಗೆ ಗಂಡಪೆಂಡೇರವನ್ನು ಧರಿಸಿದ್ದಾನೆ. 
ಹಿರೇಬಾಸೂರಿನ ವೀರಮಾಸ್ತಿಕಲ್ಲೊಂದರಲ್ಲಿ ವೀರನು ಬಲಗಾಲಿಗೆ ಒಂದು ಕಾಲ್ಕಡಗ ಧರಿಸಿದ್ದಾನೆ. 
ಎಡಗಾಲಿನಲ್ಲಿ ಕಾಲ್ಕಡಗದ ಜೊತೆಯಲ್ಲಿ ಎರಡು ಎಳಗಳ ಹಗ್ಗದ ಮಾದರಿಯಲ್ಲಿರುವ ಇನ್ನೊಂದು 
ಆಭರಣವಿದ್ದು ಅದು ಗಂಡಪೆಂಡೇರವೇ ಆಗಿರಬಹುದೆಂದು ಹೇಳಬಹುದು. ಎಮ್ನಿಗನೂರಿನ ಹುಲಿಬೇಟೆ 
ವೀರಗಲ್ಲಿನ ವೀರನು ಎಡಗಾಲಿಗೆ ಗಂಡಪೆಂಡೇರವನ್ನು ಧರಿಸಿದ್ದಾನೆ. 


ನೂಪುರ (ಕಾಲಂದುಗೆ)(ಪಾದಜಲಕ್‌) 
ಸ್ತೀಯರು ಧರಿಸುವ ಕಾಲ್ಲೆಜ್ಜೆಯಂತಿರುವ ಈ ಆಭರಣವನ್ನು ಸ್ತೀ-ಪುರುಷರಿಬ್ಬರೂ ಧರಿಸಿರುವಂತೆ 
ಸ್ನಾರಕಶಿಲೆಗಳಲ್ಲಿ ಕಂಡರಿಸಲಾಗಿದೆ. ಹಿಮ್ಮಡಿಯಿಂದ ಮುಂಚಾಚಿದ ಇದು ಪಾದದ ಮೇಲೆ ಹರಡಿದಂತೆ 


೩೮೫ 


ತೋರುತ್ತದೆ. ಚಳಗೇರಿಯ ಇಬ್ದ್ಬರುವೀರರ ವೀರಗಲ್ಲೊಂದರ ವೀರರು ತಮ್ಮ ಬಲಗಾಲುಗಳಿಗೆ 
ಸಾದಾ ನೂಪುರಗಳನ್ನು ಧರಿಸಿದ್ದರೆ ಎಡಗಾಲುಗಳಿಗೆ ಸರಪಳಿಯಂತಿರುವ ನೂಪುರಗಳನ್ನು ಧರಿಸಿದ್ದಾರೆ. 
ಇದೇ ಗ್ರಾಮದ ವೀರಮಾಸ್ತಿಕಲ್ಲೊಂದರಲ್ಲಿರುವ ವೀರ ಮತ್ತು ಮಾಸ್ತಿಯರು ನೂಪುರಗಳನ್ನು ಧರಿಸಿದ್ದಾರೆ. 
ಬಾಳಂಬೀಡಿನ ವೀರಮಾಸ್ತಿಕಲ್ಲೊಂದರ ವೀರ ಮತ್ತು ಮಾಸ್ತಿಯರು ಕಾಲಂದುಗೆಗಳನ್ನು ಧರಿಸಿದಂತೆ 
ಕಂಡರಿಸಲಾಗಿದೆ. ಕಡಕೋಳದ ವೀರಮಾಸಿಕಲ್ಲಿನ ವೀರನು ಬಲಗಾಲಿಗೆ ಮಾತ್ರ ನೂಪುರವನ್ನು 
ಧರಿಸಿದ್ದಾನೆ. ಮಾಗೋಡದ ಎರಡು ಏಕವೀರರ ವೀರಗಲ್ಲುಗಳ ವೀರರು ಕಾಲಂದುಗೆಗಳನ್ನು ಧರಿಸಿದ್ದಾರೆ. 
ಸೂಡಂಬಿಯ ಕುದುರೆ ಪಳಗಿಸುವ ವೀರಗಲ್ಲಿನ ವೀರನು ಪಾದಗಳಲ್ಲಿ ನೂಪುರಗಳನ್ನು ಧರಿಸಿದ್ದಾನೆ. 
ಹಿರೇಬಾಸೂರು, ಆಲದಗೇರಿ, ದೇವಗಿರಿಗಳ ವೀರಗಲ್ಲುಗಳಲ್ಲಿರುವ ವೀರರು ನೂಪುರಗಳನ್ನು ಧರಿಸಿದ್ದಾರೆ. 
ಅಲ್ಲದೆ ಹಾವಣಗಿ, ದೂಳಿಕೊಪ್ಪಗಳಲ್ಲಿರುವ ಮಾಸ್ತಿಕಲ್ಲುಗಳಲ್ಲಿನ ಸತಿಯರು ಕಾಲಂದುಗೆಯನ್ನು 
ಧರಿಸಿರುವಂತೆ ಕಂಡರಿಸಲಾಗಿದೆ. 


ಸ್ಮಾರಕಶಿಲ್ಲಗಳಲ್ಲಿಯ ಕೇಶವಿನ್ಯಾಸ 


ಕೇಶವನ್ನು ಅಲಂಕರಿಸಿಕೊಳ್ಳುವುದು ಪ್ರಾಚೀನ ಭಾರತೀಯರಿಗೆ ಒಂದು ಕಲೆಯಾಗಿತ್ತು. ಪ್ರಾಚೀನ 
ಸಾಹಿತ್ಯ ಕೃತಿಗಳಲ್ಲಿ ಮತ್ತು ಶಿಲ್ಪಾಕೃತಿಗಳಲ್ಲಿ ಕೇಶವಿನ್ಯಾಸದ ಬಗ್ಗೆ ಮಾಹಿತಿ ದೊರೆಯುತ್ತದೆ. 
ಸ್ನಾರಕಶಿಲ್ಲಗಳಲ್ಲಿಯೂ ಸಹ ಕೇಶವಿನ್ಯಾಸದ ಬಗ್ಗೆ ವಿಶಿಷ್ಠವಾದ ಮಾಹಿತಿ ದೊರೆಯುತ್ತದೆ. ಪ್ರಾಚೀನ 
ಕಾಲದಲ್ಲಿ ಸ್ತ್ರೀಯರಂತೆ ಪುರುಷರೂ ಸಹ ಉದ್ದವಾದ ಜಡೆಯನ್ನು ಬಿಟ್ಟು ಹಲವು ವಿಧಗಳಲ್ಲಿ 
ತುರುಬುಗಳನ್ನು(ಗಂಟನ್ಸು) ಕಟ್ಟಿಕೊಳ್ಳುತ್ತಿದ್ದರು. ಸ್ಮಾರಕಶಿಲ್ಲಗಳಲ್ಲಿ ವೀರರು, ಮಹಾಸತಿಯರು, 
ಮುನಿಗಳು, ಸೈನಿಕರು ತಲೆಯನ್ನು ಬಾಚಿ ತಲೆಯ ಬಲಭಾಗದಲ್ಲೋ, ತಲೆಯ ಎಡಭಾಗದಲ್ಲೋ, 
ತಲೆಯ ಹಿಂಭಾಗದಲ್ಲೋ ಮತ್ತೆ ಕೆಲವು ವೇಳೆ ತಲೆಯ ಮೇಲ್ಮಾಗದಲ್ಲೋ ತುರುಬನ್ನು 
ಕಟ್ಟಿಕೊಂಡಿರುವಂತೆ ಕಂಡರಿಸಲಾಗಿರುತ್ತದೆ. 


ತಲೆಯ ಹಿಂದೆ ತುರುಬು 


ಅಬ್ದಲೂರಿನ ವೀರಗಲ್ಲಿನಲ್ಲಿರುವ ಇಬ್ದರು ವೀರರು ತಲೆಯನ್ನು ಹಿಂದಕ್ಕೆ ಬಾಚಿ ತಲೆಯ 
ಹಿಂದೆ ಕೂದಲನ್ನು ಗಂಟು ಹಾಕಿ ಗಂಟಿಗೆ ಮುತ್ತಿನ ಆಭರಣವನ್ನು ಮುಡಿದಂತೆ ಕಂಡರಿಸಲಾಗಿದೆ. 
ಎಮ್ಮಿಗನೂರಿನ ಹುಲಿಬೇಟೆ ವೀರಗಲ್ಲಿನ ವೀರನು ತಲೆಯ ಹಿಂದೆ ಉದ್ದನೆಯ ತುರುಬನ್ನು 
ಕಟ್ಟಿಕೊಂಡಿದ್ದಾನೆ. ತಾವರಗಿಯ ವೀರಗಲ್ಲಿನಲ್ಲಿರುವ ವೀರನು ತಲೆಯ ಹಿಂದೆ ಉದ್ದನೆಯ ತುರುಬನ್ನು 
ಕಟ್ಟಿಕೊಂಡಿದ್ದಾನೆ. ಹೆರೂರು ಗ್ರಾಮದ ನಿಸಿದಿ ಕಲ್ಲೊಂದರ ಸಲ್ಲೇಖನಾಧಾರಿಯು ತಲೆಯನ್ನು ಹಿಂದಕ್ಕೆ 
ಬಾಚಿ, ತಲೆಯ ಹಿಂದೆ ಉದ್ದನೆಯ ತುರುಬನ್ನು ಕಟ್ಟಿರುವಂತೆ ಕಂಡರಿಸಿದ್ದಾರೆ. ಬಾಳೂರಿನ 
ಸೂರ್ಯಬಲಿಶಿಲ್ಲದಲ್ಲಿ ಮತ್ತು ಸಂಗೂರಿನ ಹುಲಿಬೇಟೆ ಶಿಲ್ಪದಲ್ಲಿ ವೀರರು ತುರುಬನ್ನು ತಲೆಯ 
ಹಿಂದೆ ಕಟ್ಟಿಕೊಂಡಿದ್ದಾರೆ. ಆಡೂರಿನ ನಿಸಿಧಿಕಲ್ಲೊಂದರ ಸಲ್ಲೇಖನಾ ಸ್ತ್ರೀಯು ತಲೆಯ ಹಿಂದೆ 
ತುರುಬು ಕಟ್ಟಿರುವಂತೆ ಕೆತ್ತಲಾಗಿದೆ. ಸಿದ್ದಾಪುರದ ವೀರಗಲ್ಲಿನ ಅರ್ಚಕನು ತಲೆಯ ಹಿಂದೆ ದೊಡ್ಡ 
ತುರುಬನ್ನು ಕಟ್ಟಿದ್ದಾನೆ. 


೩೮೬ 


ತಲೆಯ ಮೇಲೆ ತುರುಬು 


ತಲೆಯ ಕೂದಲನ್ನು ಜಟೆಯಂತೆ ಮೇಲೆತ್ತಿಕೊಂಡು ಕಟ್ಟುವ ಪದ್ಧತಿ ಜೋಗಿಗಳಲ್ಲಿ, ಮುನಿಗಳಲ್ಲಿ, 
ಬೈರಾಗಿಗಳಲ್ಲಿ ಇಂದಿಗೂ ಇದೆ. ತಲೆಯ ಮೇಲೆ ಕಿರೀಟದಂತೆ ಕೂದಲನ್ನು ಗಂಟು ಹಾಕಿ ಕಟ್ಟಿರುವ 
ವೀರರು ಮತ್ತು ಮಾಸ್ಟಿಯರು ಸ್ಥಾರಕಶಿಲ್ಲಗಳಲ್ಲಿ ಕಂಡುಬರುತ್ತಾರೆ. ಚಳಗೇರಿಯ ವೀರಗಲ್ಲಿನ ವೀರರಿಬ್ಬರಲ್ಲಿ 
ಒಬ್ಬ ವೀರನು ಕಿರೀಟದಂತೆ ತಲೆಯ ಮೇಲೆ ತುರುಬನ್ನು ಕಟ್ಟಿದ್ದರೆ, ಇನ್ನೊಬ್ಬ ತಲೆಯ ಮೇಲೆ 
ದೊಡ್ಡ ತುರುಬನ್ನು ಕಟ್ಟಿ ಅದನ್ನು ದಾರದಿಂದ ಬಿಗಿದಿದ್ದಾನೆ. ಗೋನಾಳದ ವೀರಗಲ್ಲಿನ ವೀರನೊಬ್ಬನ 
ತಲೆಯ ಮೇಲಿರುವ ತುರುಬು ತಲೆಯಿಂದ ಸ್ವಲ್ಪ ಮೇಲಕ್ಕೆ ಕಟ್ಟಿರುವಂತೆ ಕಾಣುತ್ತದೆ. ರಟ್ಟಿಹಳ್ಳಿಯ 
ವೀರಗಲ್ಲಿನಲ್ಲಿರುವ ವೀರನು ತಲೆಯ ಮೇಲೆ ತುರುಬು ಕಟ್ಟ ಅದನ್ನು ತುದಿಯಲ್ಲಿ ಮಣಿಗಳಿರುವ 
ದಾರದಿಂದ ಬಿಗಿದಿದ್ದಾನೆ. ಮುತ್ತೂರಿನ ವೀರಗಲ್ಲಿನಲ್ಲಿರುವ ಬಹುಪಾಲು ವೀರಗಲ್ಲುಗಳ ವೀರರು 
ಮತ್ತು ಸೈನಿಕರು ತಲೆಯ ಮೇಲೆ ತುರುಬನ್ನು ಕಟ್ಟಿದ್ದಾರೆ. ಇಲ್ಲಿಯ ವೀರಗಲ್ಲೊಂದರ ಮೇಲಿನ 
ಹಂತದಲ್ಲಿರುವ ಅರ್ಚಕನು ತಲೆಯ ಮೇಲೆ ದೊಡ್ಡ ತುರುಬನ್ನು ಕಟ್ಟಿದ್ದು, ತುರುಬನ್ನು ಮಧ್ಯದಲ್ಲಿ 
ಪಟ್ಟಿಯಿಂದ ಬಿಗಿದಿದ್ದಾನೆ. ನೂಲಗೇರಿಯ ವೀರಗಲ್ಲಿನಲ್ಲಿರುವ ಮುನಿಯ ತಲೆಯ ಮೇಲಿರುವ 
ತುರುಬನ್ನು ಹೊರೆಯೊಂದನ್ನು ಹೊತ್ತಿರುವನೇನೋ ಎಂಬಂತೆ ಕಂಡರಿಸಿದ್ದಾರೆ. ಕಾರಡಗಿ, ರಟ್ಟಿಹಳ್ಳಿಗಳ 
ವೀರಗಲ್ಲುಗಳಲ್ಲಿ ಅರ್ಚಕರು ಇದೇ ರೀತಿ ತಲೆಯ ಮೇಲೆ ತುರುಬು ಕಟ್ಟಿದ್ದಾರೆ. ಹನುಮನಕೊಪುದ 
ವೀರಮಾಸ್ತಿಕಲ್ಲಿನಲ್ಲಿರುವ ಮಾಸ್ತಿಯು ತಲೆಯ ಮೇಲೆ ಚಿಕ್ಕದಾಗಿ ತುರುಬನ್ನು ಕಟ್ಟಿದ್ದಾಳೆ. 


ತಲೆಯ ಬಲಭಾಗದಲ್ಲಿ ತುರುಬು 


ಮಂತ್ರವಾಡಿಯ ವೀರಮಾಸ್ತಿಕಲ್ಲಿನ ಇಬ್ಬರು ಮಾಸ್ತಿಯರು ತಲೆಯ ಬಲಬದಿಗೆ ತುರುಬುಗಳನ್ನು 
ಕಟ್ಟಿದ್ದಾರೆ. ಚಿನ್ನಿಕಟ್ಟಿಯ ಮಾಸ್ಲಿಯು ತಲೆಯನ್ನು ಬಾಚಿ, ಕೇದಿಗೆ ಮುಡಿದು ಬಲಕ್ಕೆ ತುರುಬನ್ನು 
ಕಟ್ಟಿದ್ದಾಳೆ. ಕಾಟೇನಹಳ್ಳಿಯ ಮಾಸ್ತಿಕಲ್ಲಿನ ಮಾಸ್ತಿಯು ತಲೆಗೆ ಕೇದಿಗೆಯನ್ನು ಮುಡಿದಿದ್ದು, ಕೇದಿಗೆಯ 
ಹಿಂಭಾಗದಲ್ಲಿ ಬಲಬದಿಗೆ ತುರುಬನ್ನು ಕಟ್ಟಿದ್ದಾಳೆ. ಮುತ್ತೂರಿನ ಮಾಸ್ಲಿಯು ತಲೆಯನ್ನು ಹಿಂದಕ್ಕೆ 
ಬಾಚಿ ಕೇದಿಗೆಯನ್ನು ಮುಡಿದು, ಅದರ ಮುಂಭಾಗದಲ್ಲಿ ಬಲಕ್ಕೆ ಚಿಕ್ಕದಾಗಿ ತುರುಬನ್ನು ಕಟ್ಟಿದ್ದಾಳೆ. 
ಅರಳಿಕಟ್ಟಿಯ ಮಾಸಿಕಲ್ಲೊಂದರ ಮಾಸಿಯು ಬಲಭಾಗದಲ್ಲಿ ದೊಡ್ಡದಾದ ತುರುಬನ್ನು ಕಟ್ಟಿದ್ದಾಳೆ. 
ಇಲ್ಲಿಯ ಇನ್ನೊಬ್ಬ ಮಾಸ್ಟಿಯು ಬಲಕ್ಕೆ ಕಟ್ಟಿದ ತುರುಬನ್ನು ದಾರದಿಂದ ಬಿಗಿದಿದ್ದಾಳೆ. ಅಂದಲಗಿಯ 
ವೀರಮಾಸ್ತಿಕಲ್ಲಿನ ಮಾಸ್ತಿಯು ತನ್ನ ತಲೆಯ ಬಲಭಾಗದಲ್ಲಿ ಕಟ್ಟಿದ ತುರುಬಿಗೆ ಆಭರಣವನ್ನು 
ಕಟ್ಟಿಕೊಂಡಿದ್ದಾಳೆ. ಸಾತೇನಹಳ್ಳಿಯ ಬಲಿದಾನ ಶಿಲ್ಲದಲ್ಲಿನ ಸತಿ ಮತ್ತು ಅಪ್ತರೆಯರು ಬಲಭಾಗದಲ್ಲಿ 
ತುರುಬನ್ನು ಕಟ್ಟಿದ್ದಾರೆ. ಹೆರೂರಿನ ನಿಸಿದಿ ಕಲ್ಲಿನಲ್ಲಿರುವ ಸಲ್ಲೇಖನಧಾರಿ ಸ್ತೀಯು ತನ್ನ ತಲೆಯ 
ಬಲಭಾಗದಲ್ಲಿ ಕಟ್ಟಿರುವ ತುರುಬು ಆಕರ್ಷಕವಾಗಿದೆ. ಕಡಕೋಳದ ವೀರಮಾಸಿಕಲ್ಲಿನಲ್ಲಿರುವ ವೀರನು 
ಬಲಭಾಗದಲ್ಲಿ ಕೂದಲನ್ನು ಹೊರಳಿಸಿ, ಗಂಟು ಹಾಕಿ ಕಟ್ಟಿರುವ ರೀತಿ ಮನೋಹರವಾಗಿದೆ. 
ಇವುಗಳಲ್ಲದೆ, ಚಿಕ್ಕಣಜಿ, ಚೀರನಹಳ್ಳಿ, ಬಾಳಂಬೀಡು, ದೂಳಿಕೊಪ್ಪ, ಚಿಕ್ಕಳ್ಳಿ ಮುಂತಾದ ಕಡೆಗಳಲ್ಲಿರುವ 
ವೀರಮಾಸಿಕಲ್ಲುಗಳ ವೀರರು ಮತ್ತು ಮಾಸಿಯರು ತುರುಬನ್ನು ಬಲಕ್ಕೆ ಕಟ್ಟಿರುವುದನ್ನು ಕಾಣಬಹುದು. 


೩೮೭ 


ತಲೆಯ ಎಡಭಾಗದಲ್ಲಿ ತುರುಬು 


ಕಡಕೋಳದ ವೀರಮಾಸ್ಥಿಕಲ್ಲಿನ ಮಾಸ್ತಿಯ ತಲೆಯ ಎಡಭಾಗದಲ್ಲಿರುವ ತುರುಬು ತಲೆಯಷ್ಟೇ 
ಗಾತ್ರವನ್ನು ಹೊಂದಿದೆ. ಇದನ್ನು ಮಧ್ಯದಲ್ಲಿ ದಾರದಿಂದ ಬಿಗಿಯಲಾಗಿದೆ. ವರಹದ ವೀರಮಾಸ್ತಿಕಲ್ಲಿನ 
ವೀರನೊಬ್ಬ ಎಡಕ್ಕೆ ತುರುಬನ್ನು ಕಟ್ಟಿ ಅದನ್ನು ಮೂರು ದಾರಗಳಿಂದ ಸುತ್ತುವರಿದು ಬಿಗಿದಿದ್ದಾನೆ. 
ಇಲ್ಲಿಯ ಇನ್ನೊಂದು ವೀರಗಲ್ಲಿನ ವೀರ ಇದೇ ರೀತಿ ಎರಡು ದಾರಗಳಿಂದ ತುರುಬನ್ನು ಬಿಗಿದಿದ್ದಾನೆ. 
ಅಂದಲಗಿಯ ವೀರಮಾಸಿಕಲ್ಲಿನಲ್ಲಿನ ವೀರನು ಎಡಕ್ಕೆ ಕಟ್ಟಿರುವ ತುರುಬು ತಲೆಯಿಂದ ಸ್ಪಲ್ಪ ದೂರ 
ಜರುಗಿದಂತೆ ತೋರುತ್ತದೆ. ಅರಳೇಶ್ವರದ ಮಾಸಿಕಲ್ಲಿನಲ್ಲಿರುವ ಸತಿಯು ಕೂದಲನ್ನು ಸುತ್ತಿ ಸುತ್ತಿ 
ತುರುಬು ಕಟ್ಟಿರುವಂತೆ ಕಂಡರಿಸಲಾಗಿದೆ. ಬೆನಕನಕೊಂಡ, ನಿಡ್ನೇಗಿಲು, ಅರಳಿಕಟ್ಟಿ, ಗೊಡಚಿಕೊಂಡ, 
ಕಡಕೋಳ ಮುಂತಾದ ಕಡೆಗಳಲ್ಲಿಯ ಸ್ಥಾರಕಶಿಲ್ಲಗಳಲ್ಲಿ ತುರುಬನ್ನು ಎಡಭಾಗದಲ್ಲಿ ಕಟ್ಟಿರುವಂತೆ 
ಕಂಡರಿಸಲಾಗಿದೆ. 


ಇತರೆ ಕೇಶವಿನ್ಯಾಸ 


ಬೆಟಕೆರೂರಿನ ವೀರಗಲ್ಲೊಂದರಲ್ಲಿ ಅಪ್ಪರೆಯರು ಹಾಕಿರುವ ಜಡೆಯು ಕಾರಂಜಿಯಿಂದ 
ನೀರು ಚಿಮ್ಮಿದಂತೆ ತಲೆಯ ಮೇಲಿನಿಂದ ಕೆಳಗೆ ಇಳಿಬಿದ್ದಿವೆ. ಆಡೂರಿನ ನಿಸಿದಿಕಲ್ಲಿನಲ್ಲಿರುವ ಸ್ತೀಯೊಬ್ಬಳು 
ತೀರ್ಥಂ೦ಕರನಂತೆ ಗುಂಗುರು ಕೂದಲನ್ನು ಹೊಂದಿದ್ದಾಳೆ. ಹೊಂಬರಡಿಯ ವೀರಗಲ್ಲೊಂದರ ವೀರನೂ 
ಸಹ ಗುಂಗುರು ಕೂದಲನ್ನು ಹೊಂದಿರುವಂತೆ ಕಂಡರಿಸಲಾಗಿದೆ. ಕಲಕೇರಿಯ ವೀರಗಲ್ಲೊಂದರ 
ವೀರನು ಸಹ ಗುಂಗುರು ಕೂದಲನ್ನು ಹೊಂದಿರುವಂತೆ ಕಂಡರಿಸಲಾಗಿದೆ. ಕಲಕೇರಿಯ ವೀರಗಲ್ಲೊಂದರ 
ವೀರನು ಗಡ್ಡವನ್ನು ಬಿಟ್ಟು ತಲೆಯ ಹಿಂದೆ ಅಡ್ಡಲಾಗಿ ತುರುಬನ್ನು ಕಟ್ಟಿದಂತೆ ಕಂಡರಿಸಿದ್ದಾರೆ. 
ಇಲ್ಲಿಯ ಇನ್ನೊಂದು ವೀರಗಲ್ಲಿನ ವೀರ ಗಡ್ಡವನ್ನು ಬಿಟ್ಟಿದ್ದು ಕೂದಲನ್ನು ತಲೆಗೆ ಸುತ್ತಿದಂತೆ 
ಕೆತ್ತಲಾಗಿದೆ. ಇದರಲ್ಲಿರುವ ವೈರಿಗಳ ಕೂದಲು ಕೆದರಿದಂತೆ ಚಿತ್ರಿಸಲಾಗಿದೆ. ಬೆನಕನಕೊಂಡ, ಹಿರೂರು, 
ಹನುಮನಕೊಪ್ಪ, ತಿಳವಳ್ಳಿ, ಹರವಿಗಳಲ್ಲಿಯ ಸ್ಥ್ಮಾರಕಶಿಲ್ಲಗಳಲ್ಲಿ ಮುನಿಯ ಕೂದಲು ತಲೆಯ ಹಿಂದೆ 
ಕಾಲಿನ ಹಿಮ್ಮಡಿಗಿಂತ ಮೇಲ್ಭಾಗದವರೆಗೆ ಇಳಿಬಿದ್ದಂತೆ ಕಂಡರಿಸಲಾಗಿದೆ. ಹಾವೇರಿಯ 
ವೀರಮಾಸ್ತಿಕಲ್ಲೊಂದರಲ್ಲಿ ಸ್ತ್ರೀಯೊಬ್ಬಳು ಬೈತಲೆ ತೆಗೆದಿರುವಂತೆ ಚಿತ್ರಿಸಿದ್ದಾರೆ. ಇಲ್ಲಿಯ ಇನ್ನೊಂದು 
ವೀರಗಲ್ಲಿನಲ್ಲಿ ವೀರ ಮತ್ತು ಸೈನಿಕರು ತಲೆಯನ್ನು ಹಿಂದಕ್ಕೆ ಬಾಚಿದಂತೆ ಕೆತ್ತಲಾಗಿದೆ. ಆಡೂರಿನ 
ನಿಸಿದಿಶಿಲೆಯಲ್ಲಿನ ಅಪ್ಪರೆಯರು ತಲೆಯನ್ನು ಹಿಂದಕ್ಕೆ ಬಾಚಿದಂತೆ ಕೆತ್ತಲಾಗಿದೆ. ಅಧ್ಯಯನ ಪ್ರದೇಶದ 
ನಿಡ್ನೇಗಿಲು. ಅಂದಲಗಿ, ವರಹ, ಚಿಕ್ಕಳ್ಳಿ, ತಿಪ್ಲಾಯಿಕೊಪ್ತ, ಆಲದಕಟ್ಟಿ ಬಾಳಂಬೀಡು, ಸೂಡಂಬಿಗಳಲ್ಲಿರುವ 
ಸ್ನಾರಕ ಶಿಲ್ಲಗಳಲ್ಲಿಯ ವೀರರು ಉದ್ದನೆಯ ಕೋರೆ ಮೀಸೆಯನ್ನು ಬಿಟ್ಟಿರುವಂತೆ ಕಂಡರಿಸಲಾಗಿದೆ. 
ಬಹುಪಾಲು ಮಾಸ್ತಿಯರ ಶಿಲ್ಪಗಳು ತುರುಬನ್ನು ಹೊಂದಿರದೆ ತಲೆಯ ಹಿಂದೆ ಕೇದಿಗೆಯನ್ನು 
ಮುಡಿದಿರುವಂತೆ ಕೆತ್ತಲಾಗಿದ್ದು, ಅದಕ್ಕೆ ಹೊಂದಿದಂತೆ ಹೂಮಾಲೆಯನ್ನೋ, ಮಣಿ ಅಥವಾ ಮುತ್ತಿನ 
ಸರವನ್ನೋ ಕಟ್ಟಿಕೊಂಡಿದ್ದಾರೆ. 


೩೮೮ 


ತುರುಬಿಗೆ ವಸ್ತವನ್ನು ಕಟ್ಟಿರುವುದು 
೨ 

ಆಡೂರಿನ ವೀರಗಲ್ಲಿನಲ್ಲಿನ ವೀರನೊಬ್ಬ ತಲೆಯ ಮೇಲೆ ತುರುಬನ್ನು ಕಟ್ಟಿದ್ದು, ಅದನ್ನು ಚಿಕ್ಕ 

ವಸದಿಂದ ಬಿಗಿದಿದ್ದಾನೆ. ತಲೆ ಮತು ತುರುಬಿನ ಮಧೆ ಕಟಿರುವ ವಸದ ಕುಚ್ಚು ಪಕ್ಷದಲ್ಲಿ 
ಮೆ [C) ೨ Fo) 0) ಮಿ ಚ ಶ್ರದ 

ಇಳಿಬಿದ್ದಂತೆ ಕೆತ್ತಲಾಗಿದೆ. ಬಾಳಂಬೀಡಿನ ವೀರಮಾಸ್ತಿಕಲ್ಲಿನಲ್ಲಿರುವ ವೀರನು ದೊಡ್ಡ ತುರುಬನ್ನು 
ಕಟ್ಟಿ ಚಿಕ್ಕ ಪಟ್ಟಿಯಂತಹ ವಸ್ತ್ರದಿಂದ ತುರುಬನ್ನು ಎರಡು ಸುತ್ತು ಸುತ್ತಿ ತಲೆ ಮತ್ತು ತುರುಬಿನ 
ಮಧ್ಯದಲ್ಲಿ ಬಿಗಿದು ಕಟ್ಟಿದ್ದಾನೆ. ವಸ್ತದ ಕುಚ್ಚ ಕೆಳಭಾಗದಲ್ಲಿ ಇಳಿಬಿದ್ದಿದೆ. ವರಹದ ಉರಿಉಯ್ಯಾಲೆ 

o ಮೆ ಜ o [a ರಿ 
ಶಿಲ್ಲದಲ್ಲಿಯ ವೀರನು ತಲೆ ಮತ್ತು ತುರುಬನ್ನು ಸೇರಿಸಿ ಒಂದೇ ಪಟ್ಟಿಯಂತಿರುವ ವಸ್ತದಿಂದ 
ಕಟ್ಟಿರುವಂತೆ ಕೆತ್ತಲಾಗಿದೆ. ರಾಮಾಪುರದ ವೀರಗಲ್ಲಿನ ವೀರರು ತಲೆಯ ಮೇಲೆ ತುರುಬನ್ನು ಕಟ್ಟಿ 
ತುರುಬಿನ ಮಧ್ಯದಲ್ಲಿ ವಸ್ತದಿಂದ ಕಟ್ಟಿರುವಂತೆ ಕಂಡರಿಸಿದ್ದಾರೆ. ಸೂಡಂಬಿಯ ಕುದುರೆ ಪಳಗಿಸುವ 
ವೀರನು ತಲೆಯನ್ನು ಹಿಂದಕ್ಕೆ ಬಾಚಿ, ಬಲಕ್ಕೆ ತುರುಬನ್ನು ಕಟ್ಟಿದ್ದಾನೆ. ವೀರನು ಹಣೆಗೆ ಮತ್ತು 
ತುರುಬಿನ ಮಧ್ಯೆ ಹಗ್ಗವನ್ನು ಕಟ್ಟಿರುವಂತೆ ಚಿತ್ರಿಸಲಾಗಿದೆ. 


೬.೬ ಸ್ಮಾರಕಶಿಲ್ಲಗಳಲ್ಲಿ ಆಯುಧಗಳು 


ಪ್ರಾಚೀನ ಸಾಹಿತ್ಯಕೃತಿಗಳು ಮತ್ತು ಕಾವ್ಯಗಳಲ್ಲಿ ಆಯುಧಗಳ ಹೆಸರುಗಳು ಮತ್ತು ಅವುಗಳ 
ಪ್ರಯೋಗಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ದೇವಸ್ಥಾನಗಳಲ್ಲಿರುವ ವಿಗಹಗಳೂ ಆಯುಧಗಳ 
ಬಗ್ಗೆ ತಕ್ಕಮಟ್ಟಿನ ವಿವರಗಳನ್ನು ಒದಗಿಸುತ್ತವೆ. ಇವುಗಳನ್ನು ಹೊರತುಪಡಿಸಿದರೆ ವೀರಗಲ್ಲುಗಳಲ್ಲಿ 
ಆಯುಧಗಳ ಬಗೆಗೆ ಹೆಚ್ಚಿನ ಮಾಹಿತಿ ದೊರೆಯುತ್ತದೆ. ಶಾಸನಗಳಲ್ಲಿಯೂ ಸಹ ಆಯುಧಗಳ ಬಗ್ಗೆ 
ವಿವರಗಳು ದೊರೆಯುತ್ತವೆ. ಕವಿ ಜನ್ನನು ಅನಂತನಾಥ ಪುರಾಣದಲ್ಲಿ ಇಸುವ, ಇಡುವ, ಇಜೆವ, 
ಪೊಯ್ದ ಎಂದು ಆಯುಧಗಳನ್ನು ನಾಲ್ಕು ಪ್ರಕಾರಗಳಾಗಿ ವಿಭಾಗಿಸಿದ್ದಾನೆ."” ಬ್ರಹ್ಮಶಿವನು ತನ್ನ 
ಸಮಯ ಪರೀಕ್ಷೆಯಲ್ಲಿ ಇಸುವ, ಇಡುವ, ಪೊಯ್ದ ಮತ್ತು ಕುತ್ತುವ ಎಂದು ವಿಭಾಗಿಸಿದ್ದಾನೆ. 
ಶಿಲ್ಲಶಾಸ್ತ್ರದಲ್ಲಿ ದೇವತಾಮೂರ್ತಿಗಳಿಗಿರುವ ಆಯುಧಗಳೆಂದರೆ ಚಕ್ರ, ಗದೆ, ತ್ರಿಶೂಲ, ಶೂಲ, ಟಂಕ, 
ಪಾಶ, ಖಡ್ಗ, ಧನುಸ್ಸು ಬಾಣ, ಅಂಕುಶ, ವಜ್ರ ಶಕ್ತಿ, ಪರಶು, ಮುಸಲ, ನೇಗಿಲು, ಅಗ್ನಿ ಮುಂತಾದವು. 
ದೇವತೆಗಳ ಕೈಯಲ್ಲಿರುವ ಈ ಆಯುಧಗಳು ಹೆಚ್ಚಿನ ಸಂದರ್ಭಗಳಲ್ಲಿ ತಟಸ್ಥವಾಗಿರುತ್ತವೆ. ಆದರೆ 
ಶಾಸನಶಿಲಗಳಲ್ಲಿ ಕಂಡುಬರುವ ಆಯುಧಗಳು ಕ್ರಿಯಾಶೀಲವಾಗಿದ್ದು, ವೀರರು ಶತ್ರುಗಳ ಮೇಲೆ 
ಪ್ರಯೋಗಿಸುತ್ತಿರುವಂತೆ ಚಿತ್ರಿಸಲಾಗಿರುತ್ತದೆ. ಅಗ್ನಿಪುರಾಣ, ಅರ್ಥಶಾಸ್ತ್ರ ಮತ್ತು ಶುಕನೀತಿಶಾಸ್ತಗಳು 
ಆಯುಧಗಳ ಬಗ್ಗೆ ಮಾಹಿತಿ ನೀಡುತ್ತವೆ.” ಆದರೂ ಅನೇಕ ಆಯುಧಗಳ ಸ್ವರೂಪವು ಈವರೆಗೂ 
ಅಜ್ಞಾತವಾಗಿಯೇ ಉಳಿದಿವೆ. ಶಾಸನಶಿಲ್ಲಗಳಲ್ಲಿ ಎಲ್ಲಾ ರೀತಿಯ ಆಯುಧಗಳು ಕಂಡುಬರುವುದಿಲ್ಲ. 
ಅವುಗಳಲ್ಲಿ ಕಂಡುಬರುವ ಆಯುಧಗಳನ್ನು ಮಾತ್ರ ಇಲ್ಲಿ ವಿವರಿಸಲಾಗಿದೆ. ಪ್ರಸ್ತುತ ಅಧ್ಯಯನ 
ಪುದೇಶದ ಸ್ನಾರಕಶಿಲ್ಲಗಳಲ್ಲಿ ಚಿತ್ತಿಸಲ್ಲಟ್ಟ ಆಯುಧಗಳನ್ನು ಚುಚ್ಚುವ ಆಯುಧಗಳು, ಕತ್ತರಿಸುವ ಆಯುಧಗಳು, 
ಬಡಿಯುವ ಆಯುಧಗಳು ಮತ್ತು ಇತರೆ ಆಯುಧಗಳು ಎಂದು ವಿಭಾಗಿಸಿಕೊಂಡು ವಿವರಿಸಲಾಗಿದೆ. 


೩೮೯ 


೬.೬.೧ ಚುಚ್ಚುವ ಆಯುಧಗಳು 
ಬಿಲ್ಲು, ಬಾಣ 


ಪ್ರಾಚೀನ ಕರ್ನಾಟಕದ ಯುದ್ದಗಳಲ್ಲಿ ಕಾಲ್ಲಳದವರು ಹೆಚ್ಚಾಗಿ ಬಳಸುತ್ತಿದ್ದ ಆಯುಧವಿದು. 
ಯುದ್ದವಲ್ಲದೆ ಬೇಟೆಯಲ್ಲಿಯೂ ಇದನ್ನು ಉಪಯೋಗಿಸುತ್ತಿದ್ದರು. ವಿವಿಧ ರೀತಿಯ ಮೊನಚಾದ 
ಬಾಣಗಳನ್ನು ತಯಾರಿಸುತ್ತಿದ್ದರು. ಅವುಗಳನ್ನು ಹಿಡಿದು ಬಿಲ್ಲಿಗೆ ಹೂಡುವುದಕ್ಕೆ ಅನುಕೂಲವಾಗಲೆಂದು 
ಬಾಣಗಳ ಹಿಂಭಾಗದಲ್ಲಿ ಗರಿಗಳನ್ನು ಕಟ್ಟುತ್ತಿದ್ದರು. ಬಾಣಗಳನ್ನು ಇಟ್ಟುಕೊಳ್ಳಲು ಬೆನ್ನಿಗೆ ಬತ್ತಳಿಕೆಯನ್ನು 
ಕಟ್ಟಿಕೊಳ್ಳುತ್ತಿದ್ದರು. ಆರಂಭ ಕಾಲದಿಂದ ಹಿಡಿದು ವಿಜಯನಗರ ಕಾಲದವರೆಗೆ ಇವುಗಳ ಬಳಕೆ 
ಇತ್ತೆಂದು ವೀರಗಲ್ಲುಗಳನ್ನು ಆಧರಿಸಿ ಹೇಳಬಹುದು. ಡಾ. ಎಂ. ಚಿದಾನಂದಮೂರ್ತಿಯವರು 
ಕನ್ನಡಿಗರು ಬಳಸುತ್ತಿದ್ದ ಬಿಲ್ಲು ಮೂರಡಿಯಿಂದ ನಾಲ್ಕೂವರೆ ಅಡಿಗಳಷ್ಟು ಉದ್ದವಾಗಿದ್ದಿತು ಎಂದು 
ಅಭಿಪ್ರಾಯಪಡುತ್ತಾರೆ.” ಆದರೆ ವರಹ, ನಿಡ್ನೇಗಿಲು. ಚಿಕ್ಕಣಜಿ, ಅಬ್ಬಲೂರು, ನೆಲ್ಲಿಕೊಪ್ಪ 
ಹನುಮನಕೊಪ್ಪಗಳ ವೀರಮಾಸ್ತಿ ಮತ್ತು ವೀರಗಲ್ಲುಗಳಲ್ಲಿ ವೀರರು ಹಿಡಿದು ನಿಂತಿರುವ ಬಿಲ್ಲುಗಳು 
ವೀರರಷ್ಟೇ ಎತ್ತರ ಮತ್ತು ಅವರಿಗಿಂತ ಒಂದೆರಡು ಅಡಿಗಳಷ್ಟು ಎತ್ತರವಿರುವುದನ್ನು ಗಮನಿಸಿದರೆ 
ಅಂದಿನ ಬಿಲ್ಲುಗಳು ಮೂರರಿಂದ ಆರು ಅಡಿಗಳು ಅಥವಾ ಎಂಟು ಅಡಿಗಳಷ್ಟು ಉದ್ದವಾಗಿದ್ದವೆಂದು 
ಹೇಳಬಹುದು. 


ಬ್ಯಾಡಗಿ ತಾಲೂಕು ಕದರಮಂಡಲಗಿಯ ವೀರಗಲ್ಲೊಂದರಲ್ಲಿಯ ಶಾಸನದಲ್ಲಿ ತಿಮ್ಮಯ್ಯ 
ಎಂಬ ವೀರನು "ಅಂಬು ತಾಗಿ ವಯಿಕುಂಠ ಪ್ರಾಪ್ತಿಯಾದಂ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ 
'ಅಂಬು' ಎಂದರೆ ಬಾಣವಾಗಿದ್ದು, ಯುದ್ದದಲ್ಲಿ ಅದನ್ನು ಬಳಸಿದ ಸ್ಪಷ್ಟ ಉಲ್ಲೇಖವನ್ನು 
ಕಾಣಬಹುದು.” ಹತ್ತಿಮತ್ತೂರಿನ ವೀರಗಲ್ಲೊಂದರಲ್ಲಿಯ ಶಾಸನದಲ್ಲಿ "ಉಳದೆ ತಾಗೆ ಬಿಲ್ಲ 
ಬಿ[ತ್ತೆ/ಗಕ್ಕಳಿಸಲೆ ಪಾಯ್ದ ಕೆಂಗಳುಯ ಕೋಲ್ಲಳೊಡನೆ ಮುಸುಟ ಪಾಯೆ ಪೌುಕೊನ್ನ[ದಿಂ] ತಾಜೆದು 
ತಿವಿದೊಡುರುಳೆ' ಎಂಬ ಉಲ್ಲೇಖ ಬರುತ್ತದೆ.” ಇಲ್ಲಿಯ "ಬಿಲ್ಲ ಬಿತ್ತೆಗ' ಎಂಬ ಶಬ್ದವನ್ನು 
ಗಮನಿಸಿದರೆ ಬಿಲ್ಲುವಿದ್ಯೈಯಲ್ಲಿ ನಿಪಣನಾದವನು ಎಂಬ ಅರ್ಥ ಬರುತ್ತದೆ. ಹಾಗಾಗಿ ಅಂದು 
ಅನೇಕ ವೀರರು ಬಿಲ್ಲಿದ್ಯೆಯಲ್ಲಿ ನಿಪುಣರಾಗಿದ್ದರೆಂದು ಹೇಳಬಹುದು. ಹಾನಗಲ್ಲು ತಾಲೂಕಿನ 
ತಿಳವಳ್ಳಿ ವೀರಗಲ್ಲೊಂದರ ಶಾಸನ ಪಾಠದಲ್ಲಿ ವೀರನನ್ನು ಹೊಗಳುತ್ತ ಆತನನ್ನು "ನುಡಿದದೆ 
ರಾಮನಬಾಣಂ'” ಎಂದು ಉಲ್ಲೇಖಿಸುತ್ತದೆ.” ಶಾಸನಗಳಿಗಿಂತ ವೀರಗಲ್ಲು ಶಿಲ್ಲಗಳಲ್ಲಿ ನಮಗೆ 
ಬಿಲ್ಲು, ಬಾಣಗಳ ಕೆತ್ತನೆಯನ್ನು ಹೆಚ್ಚಾಗಿ ಕಾಣಬಹುದು. ಚಿಕ್ಕಣಜಿಯ ಬೃಹತ್‌ ವೀರಗಲ್ಲೊಂದರಲ್ಲಿಯ 
ಆರು ಜನ ಶತ್ರುಪಡೆಯ ಸೈನಿಕರು ಬಿಲ್ಲಿಗೆ ಬಾಣಗಳನ್ನು ಹೂಡಿ ವೀರರ ಮೇಲೆ ಪ್ರಯೋಗಿಸುತ್ತಿದ್ದಾರೆ. 
ಇವರ ಬಿಲ್ಲುಗಳ ದಂಡಗಳು ಹೆಚ್ಚು ಬಾಗಿದಂತೆ ಕಾಣುತ್ತಿದ್ದು, ಬಿಲ್ಲಿನ ದಾರವು ಹಿಂದಕ್ಕೆ ಎಳಯಲ್ಲಟ್ಟಿದೆ. 
ಈಗಾಗಲೇ ಇವರುಗಳು ಬಿಟ್ಟ ಬಾಣಗಳು ವೀರರ ಆಸು-ಪಾಸು ಹಾದು ಹೋಗುತ್ತಿರುವಂತೆ ಶಿಲ್ಲಿಯು 
ಕಂಡರಿಸಿರುವುದರಿಂದ, ಇಲ್ಲಿ ಯುದ್ದದ ಜೀವಂತಿಕೆ ಎದ್ದುಕಾಣುತ್ತದೆ. ಇಲ್ಲಿರುವ ನಾಲ್ಕು ಜನ 
ವೀರರು ಬಲಗೈಗಳಲ್ಲಿ ಬಿಲ್ಲನ್ನು ಹಿಡಿದು ಎಡಕ್ಕೆಗಳನ್ನು ತಮ್ಮ ಸೊಂಟದಲ್ಲಿರುವ ಕಿರುಗತ್ತಿಯ 
ಮೇಲಿರಿಸಿದ್ದಾರೆ. ಇಲ್ಲಿಯ ಇನ್ನೊಂದು ವೀರಗಲ್ಲಿನಲ್ಲಿಯೂ ಬಿಲ್ಪಿದ್ದೆಯ ಸನ್ನಿವೇಶವನ್ನು ಕಾಣಬಹುದು. 


೩೯೦ 


ವರಹ, ನಿಡ್ನೇಗಿಲು, ಗೊಡಚಿಕೊಂಡ, ದೂದಿಹಳ್ಳಿಗಳಲ್ಲಿರುವ ವೀರಮಾಸ್ತಿಕಲ್ಲುಗಳಲ್ಲಿ ವೀರರು 
ತಮಗಿಂತ ಎತ್ತರವಾದ ಬಿಲ್ಲುಗಳನ್ನು ಹಿಡಿದು ನಿಂತಿದ್ದಾರೆ. ಬಾಳಂಬೀಡು, ಹನುಮನಕೊಪ್ರ, ಬನ್ನಿಹಟ್ಟಿ, 
ಅಬ್ಬಲೂರು. ಮಾಕಾಪುರಗಳಲ್ಲಿರುವ ವೀರಗಲ್ಲುಗಳು ಮತ್ತು ವೀರಮಾಸ್ತಿಕಲ್ಲುಗಳಲ್ಲಿರುವ ವೀರರು 
ತಮ್ಮಷ್ಟೆ ಎತ್ತರವಿರುವ ಬಿಲ್ಲುಗಳನ್ನು ಹಿಡಿದಿರುವಂತೆ ಕಂಡರಿಸಲಾಗಿದೆ. ಇನ್ನು ಅಧ್ಯಯನ ಪ್ರದೇಶದ 
ಬಹುಪಾಲು ವೀರಗಲ್ಲುಗಳಲ್ಲಿ ಎರಡರಿಂದ ಮೂರು, ನಾಲ್ಕು ಅಡಿ ಉದ್ದನೆಯ ಬಿಲ್ಲುಗಳನ್ನು 
ಹಿಡಿದು ಯುದ್ದ ಮಾಡುತ್ತಿರುವಂತೆ ಕೆತ್ತಲಾಗಿದೆ. ಅಬ್ದಲೂರಿನ ವೀರಗಲ್ಲೂಂದರಲ್ಲಿ ವೀರರು ಹಿಡಿದಿರುವ 
ಬಿಲ್ಲಿನ ದಂಡವನ್ನು ನಾಲ್ಕು ಕಡೆ ಕುಚ್ಚಗಳನ್ನು ಕಟ್ಟಿ ಅಲಂಕರಿಸಲಾಗಿದೆ. ಕಲಕೇರಿಯ ವೀರಗಲ್ಲೊಂದರ 
ವೀರನು ಹಿಡಿದಿರುವ ಬಿಲ್ಲಿಗೆ ಆರು ಕಡೆಗಳಲ್ಲಿ ಕುಚ್ಛವನ್ನು ಕಟ್ಟಿ ಅಲಂಕರಿಸಲಾಗಿದೆ. ಗಳಗನಾಥದ 
ತುರುಗೋಳ್‌ ಶಿಲ್ಲವೊಂದರಲ್ಲಿ ವೈರಿಯು ಬಿಟ್ಟಿರುವ ಬಾಣಗಳು ವೀರನ ಅಡಿಯಿಂದ ಮುಡಿಯವರೆಗೆ 
ತಾಗಿರುವಂತೆ ಚಿತ್ರಿಸಲಾಗಿದೆ. ಶ್ಯಾಬಾಳದ ವೀರಗಲ್ಲೊಂದರಲ್ಲಿ ವೀರನು ಎಡಗೈಯಲ್ಲಿ ಆಳೆತ್ತರದ 
ಬಿಲ್ಲನ್ನು ಹಿಡಿದಿದ್ದು, ಬಲಗೈಯಲ್ಲಿರುವ ಕತ್ತಿಯಿಂದ ವೈರಿ ಕುದುರೆಯ ಎದೆಗೆ ಚುಚ್ಚಿದ್ದಾನೆ. ಈ ರೀತಿ 
ಒಂದು ಕೈಯಲ್ಲಿ ಖಡ್ಗ ಇನ್ನೊಂದು ಕೈಯಲ್ಲಿ ಬಿಲ್ಲನ್ನು ಹಿಡಿದು ಹೋರಾಡುತ್ತಿರುವ ವೀರರನ್ನು 
ಅಧ್ಯಯನ ಪ್ರದೇಶದ ಕೆಲವು ವೀರಗಲ್ಲುಗಳಲ್ಲಿ ಕಾಣಹುದು. ಇದು ಆ ವೀರನು ಎರಡೂ ಶಸ್ತವಿದ್ಯೆಯಲ್ಲಿ 
ಪ್ರವೀಣನೆಂಬುದನ್ನು ಸೂಚಿಸುತ್ತದೆ. ಅಧ್ಯಯನ ಪ್ರದೇಶದ ಮೈದೂರು, ಮಾಗೋಡ, ಸೂಡಂಬಿ, 
ಬೀರನಕೊಪ್ಪ, ಮಂತ್ರವಾಡಿ, ಕಡಕೋಳ, ಗುಂಡೂರು, ಹುಡೆ, ನೆಲ್ಲಿಕೊಪ್ತ ಹನುಮನಕೊಪ್ಪ 
ಹಿರೇಬಾಸೂರು, ಆಡೂರು, ಕಂಚಿನೆಗಳೂರು, ಬನ್ನಿಹಟ್ಟಿ, ಚಳಗೇರಿ, ಗೋನಾಳ, ಹಾವೇರಿ, ಚಿಕ್ಕಳ್ಳಿ, 
ಗಂಗಾಯಿಕೊಪ್ಪ, ಚಿನ್ನಮುಳಗುಂದ, ಕಚವಿ, ಸಾತೇನಹಳ್ಳಿಗಳಲ್ಲಿರುವ ಸ್ಮಾರಕಶಿಲ್ಲಗಳಲ್ಲಿ ವೀರರು 
ಮತ್ತು ಶತ್ತುಪಕ್ಷದವರು ಬಿಲ್ಲು, ಬಾಣ ಹಿಡಿದು ಹೋರಾಡುತ್ತಿರುವ ಸನ್ನಿವೇಶವನ್ನು ಕಾಣಬಹುದು. 
ವರಹದ ಆನೆ ಬೇಟೆ ಶಿಲ್ಲದಲ್ಲಿ ಹುಡೆ ಮತ್ತು ಜಾವಳ್ಳಿಯ ಹಂದಿಬೇಟೆ ಶಿಲ್ಲಗಳಲ್ಲಿ ವೀರರು ಬಿಲ್ಲು, 
ಬಾಣ ಬಳಸಿರುವುದನ್ನು ಕಾಣಬಹುದು. ಮಾಸಣಗಿಯ ವೀರಗಲ್ಲೊಂದರಲ್ಲಿ ವೀರನು ಬಾಣ ಪ್ರಯೋಗ 
ಮಾಡುತ್ತಿದ್ದು, ಈ ಬಾಣದ ಹಿಂದೆ ಗರಿಗಳನ್ನು ಕಟ್ಟಿರುವುದನ್ನು ಗಮನಿಸಬಹುದು. ಇಲ್ಲಿ ಬಾಣವು 
ದಾರದಿಂದ ಮುಂದೆ ಸಾಗಿರುವಂತೆ ಕಂಡರಿಸಿದ್ದಾರೆ. 


ಭರ್ಚಿ 


ಇದನ್ನು ಭಲ್ಲೆ, ಈಟಿ, ಭರ್ಚಿ ಎಂದು ಸಹ ಕರೆಯಲಾಗುತ್ತದೆ. ದೂರದಿಂದಲೇ ಶತ್ತುಸಂಹಾರ 
ಮಾಡಬಹುದಾದ ಮಾರಕಾಸ್ತಗಳಲ್ಲಿ ಇದು ಸಹ ಒಂದಾಗಿದೆ. ವೀರಗಲ್ಲುಗಳಲ್ಲಿ ಕತ್ತಿಯನ್ನು ಬಿಟ್ಟರೆ 
ಅತೀ ಹೆಚ್ಚು ಬಳಕೆಯಾಗಿರುವ ಆಯುಧ ಇದಾಗಿದ್ದು, ಸುಮಾರು ನಾಲ್ಕು ಅಡಿಗಳಿಂದ ಆರು-ಏಳು 
ಅಡಿಗಳವರೆಗೆ ಉದ್ದವಿರುತ್ತದೆ. ಯುದ್ದದಲ್ಲಿ ಅಲ್ಲದೆ ಪ್ರಾಣಿಗಳನ್ನು ಬೇಟಿಯಾಡಲು ಇದನ್ನು ಬಳಸುತ್ತಿದ್ದರು. 
ಆಲದಗೇರಿಯ ಹಂದಿಬೇಟೆ ಶಿಲ್ಲದಲ್ಲಿ ವೀರನು ಹಂದಿಯ ತಲೆಗೆ ಭರ್ಚಿಯಿಂದ ಚುಚ್ಚಿದ್ದರೆ, ಹಂದಿಯ 
ಹಿಂಭಾಗದಲ್ಲಿ ನಿಂತಿರುವ ಇನ್ನೊಬ್ಬ ಹಂದಿಯ ಬೆನ್ನಿಗೆ ಭರ್ಚಿಯನ್ನು ಹಾಕಿದ್ದಾನೆ. ಇದೇ ಗಾಮದಲ್ಲಿರುವ 
ಹುಲಿಬೇಟೆ ಶಿಲವೊಂದರಲ್ಲಿ ವೀರನು ತನ್ನ ಬಲಗೈಯಲ್ಲಿರುವ ಭರ್ಚಿಯಿಂದ ಹುಲಿಯ ಎದೆಗೆ 


೩೯೧ 


ತಿವಿದಿದ್ದಾನೆ. ಕೋಟೆಕಾಳಗಗಳಲ್ಲಿ ಇವುಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದರು. ಭರ್ಚಿಯ ಮೊನೆಯ 
ಭಾಗದ ಆಕಾರವನ್ನು ಅನುಸರಿಸಿ ಎಲೆ ಭರ್ಜಿ, ಸೂಜಿಭರ್ಜಿ ಎಂದು ಗುರುತಿಸುತ್ತಾರೆ. ತುದಿಯಲ್ಲಿ 
ಎಲೆಯ ಆಕಾರವನ್ನು ಹೊಂದಿದ ಭರ್ಚಿಗಳನ್ನು ಕುಮ್ಲೂರು, ಹಾನಗಲ್ಲು, ಕುಳೇನೂರು, ಸಂಗೂರು, 
ಅಬ್ಬಲೂರುಗಳಲ್ಲಿಯ ಸ್ಮಾರಕಶಿಲ್ಲಗಳಲ್ಲಿ ಕಾಣಬಹುದು. ಸೂಜಿಭರ್ಚಿಯು ಚೂಪಾಗಿದ್ದು, ಇದನ್ನು 
ಕಲಕೇರಿ, ಹತ್ತಿಮತ್ತೂರು, ಬೆಳವಿಗಿ, ರಟ್ಟಿಹಳ್ಳಿ, ತಿಳವಳ್ಳಿ, ಶ್ಯಾಬಾಳೆಗಳಲ್ಲಿಯ ಸ್ಮಾರಕಶಿಲ್ಲಗಳಲ್ಲಿ 
ಕಾಣಬಹುದು. ರಾಣೆಬೆನ್ನೂರು ತಾಲೂಕಿನ ಗುಡಗೂರಿನ ವೀರಗಲ್ಲೊಂದರಲ್ಲಿರುವ ಭರ್ಚಿಗಳು 
ಕುತೂಹಲವನ್ನು ಕೆರಳಿಸುತ್ತವೆ. ಇಲ್ಲಿ ಬಳಸಿರುವ ಭರ್ಚಿಗಳಿಗೆ ಕೆಳಭಾಗದಲ್ಲಿ ಮತ್ತೊಂದು ಉದ್ದನೆಯ 
ಕೋಲನ್ನು ಜೋಡಿಸಲಾಗಿದ್ದು, ನೋಡಲು ಬಂದೂಕಿನಂತೆ ಕಾಣುತ್ತವೆ. ವೀರರು ಬಲಗೈಯಿಂದ 
ಭರ್ಚಿಯ ಹಿಂಭಾಗವನ್ನು ಹಿಡಿದಿದ್ದರೆ, ಎಡಗೈಯಿಂದ ಕೆಳಗಿನ ನಳಿಕೆಯಂತಹ ಭಾಗವನ್ನು ಹಿಡಿದಿದ್ದಾರೆ. 
ಬಹುಶಃ ವೈರಿಗಳಿಗೆ ಚುಚ್ಚಿ ಹಿಂದಕ್ಕೆ ಎಳೆದುಕೊಳ್ಳಲು ಅನುಕೂಲವಿರುವಂತೆ ಇವುಗಳನ್ನು ರಚಿಸಿರಬಹುದು. 
ಕಲಕೇರಿಯ ವೀರಗಲ್ಲೊಂದರಲ್ಲಿ ವೀರನಕಡೆಯ ಸೈನಿಕನೊಬ್ಬನು ಹಿಡಿದ ಭರ್ಚಿಯ ಹಿಂಭಾಗದಲ್ಲಿ 
ಹಿಡಿಕೆ (ಹಿಡಿದುಕೊಳ್ಳಲು ಅನುಕೂಲವಾಗುವಂತೆ)ಯನ್ನು ಮಾಡಿರುವುದನ್ನು ಕಾಣಬಹುದು. 


ಬೆಳವಿಗೆಯ ವೀರಗಲ್ಲೊಂದರ ಕೋಟಿಕಾಳಗದಲ್ಲಿ ವೀರ ಮತ್ತು ಆತನ ಕಡೆಯವರು ಭರ್ಚಿಗಳನ್ನು 
ಹಿಡಿದು ನಿಂತಿದ್ದು, ಅವುಗಳ ಎರಡು ಕಡೆಗಳಲ್ಲಿ ಅಲಂಕಾರಿಕ ಕುಚ್ಚಗಳನ್ನು ಕಟ್ಟಲಾಗಿದೆ. ಈ 
ರೀತಿಯ ಕುಚ್ಚಿಗಳಿಂದ ಅಲಂಕರಿಸಿದ ಭರ್ಚಿಗಳನ್ನು ದೇವರಗುಡ್ಡ, ಕಲಕೇರಿ, ಮೇದೂರು, ಆಲದಗೇರಿ, 
ಬೆನಕನಕೊಂಡದ ವೀರಗಲ್ಲುಗಳಲ್ಲಿ ಕಾಣಬಹುದು. ಹತ್ತಿಮತ್ತೂರಿನ ವೀರಗಲ್ಲೊಂದರಲ್ಲಿ ಇಬ್ದರು 
ವೀರರು ಬಲಕ್ಕೆಗಳಲ್ಲಿ ಹಿಡಿದಿರುವ ಭರ್ಚಿಗಳು ಉದ್ದವಾದ ಮೊನೆಯನ್ನು ಹೊಂದಿದ್ದು, ಅದರ 
ಹಿಂದೆ ಕೋಲನ್ನು ಸಿಕ್ಕಿಸಿರುವಂತೆ ಕಾಣುತ್ತವೆ. ಬೆನಕನಕೊಂಡದ ಬಲಿದಾನಶಿಲ್ಲವೊಂದರಲ್ಲಿ ವೀರನ 
ತಲೆಯನ್ನು ಕತ್ತರಿಸಿ ಕೈಯಲ್ಲಿ ಹಿಡಿದಿರುವ ವ್ಯಕ್ತಿಯೊಬ್ಬನ ಸುತ್ತಲೂ ನಾಲ್ಕು ಜನ ಉದ್ದವಾದ 
ಭರ್ಚಿಗಳನ್ನು, ಅವನ ಸೊಂಟಕ್ಕೆ ತಾಗಿಸಿ ನಿಂತಿದ್ದಾರೆ. ಚಿಕ್ಕಣಗಿಯ ವೀರಗಲ್ಲೊಂದರಲ್ಲಿ ವೀರನು 
ಉದ್ದನೆಯ ಭರ್ಚಿಯನ್ನು ಹಿಡಿದು ಅಶ್ವಾರೋಹಿ ಶತ್ರುವಿನ ಎದೆಗೆ ಚುಚ್ಚಿದ್ದಾನೆ. ಮಾರನಬೀಡು 
ವೀರಮಾಸ್ತಿ ಕಲ್ಲೊಂದರಲ್ಲಿಯ ಕುದುರೆ ಕಾಳಗದ ದೃಶ್ಯದಲ್ಲಿ ವೀರನು ಶತ್ರು ಸೈನಿಕನ ಕುದುರೆಯ 
ಎದೆಗೆ ತನ್ನ ಉದ್ದನೆಯ ಭರ್ಚಿಯಿಂದ ಚುಚ್ಚಿದ್ದಾನೆ. ಇದರಿಂದ ಘಾಸಿಗೊಂಡ ಕುದುರೆ ಹಿಂದಕ್ಕೆ 
ಮುಖ ಮಾಡಿದೆ. ಇದೇ ರೀತಿಯ ಸನ್ನಿವೇಶ ಹುಲಗೂರು ವೀರಲಗಲ್ಲಿನಲ್ಲಿದೆ. ಹಾವೇರಿ, ಚಿನ್ನಮುಳಗುಂದ, 
ದೇವರಗುಡ್ಡಗಳಲ್ಲಿಯ ವೀರಗಲ್ಲುಗಳಲ್ಲಿ ಭರ್ಚಿಕಾಳಗದ ಸನ್ನಿವೇಶವನ್ನು ಕಾಣಬಹುದು. 


ಸುರಿಗೆ 


ಇದನ್ನು ಯುದ್ದದಲ್ಲಿ ಅಲ್ಲದೆ ಬೇಟಿಯಾಡುವಾಗಲೂ ಬಳಸುತ್ತಿದ್ದರು. ಇದು ಕಬ್ಬಿಣದ 
ಸಲಾಕೆಯಂತೆ ಉದ್ದವಾಗಿದ್ದು, ಹಿಂಬದಿಯಲ್ಲಿ ಹಿಡಿಕೆಯಿರುತ್ತದೆ."” ಕ್ರಿ.ಶ. ೯೭೧ರ ಕಾಲಾವಧಿಯ 
ಕಿತ್ತೂರಿನ ವೀರಗಲ್ಲೊಂದರಲ್ಲಿ “ತುಜಖುಪರಿಯ ಮಾಣಲಾಗದೆ!ನ್ನು] ಸೆರಗಿಲ್ಲದೆ ಸುರಿಗೆಗಿಟ್ಟಿಚಿದು 
ಸತ್ತು ಶ್ರರ್ಗಲಾಯಕ್ಕೆ ಸನ್ನಂ” ಎಂಬ ಉಲ್ಲೇಖವಿದೆ.””“ ಇಲ್ಲಿ ವೀರನು “ಸುರಿಗೆ” ಎಂಬ ಆಯುಧದಿಂದ 


೩೯೨ 


ಇರಿಯಲ್ಲಟ್ಟು ಸತ್ತ ವಿಷಯವಿದೆ. ಚಿಕ್ಕಣಗಿಯ ವೀರಗಲ್ಲೊಂದರಲ್ಲಿ ವೀರನು ತನ್ನ ಕಾಲಡಿಯಲ್ಲಿ 
ಹೆಣವೊಂದನ್ನು ಮೆಟ್ಟಿ ತನ್ನ ಕೈಯಲ್ಲಿರುವ ಸುರಗೆಯಿಂದ ವೈರಿಯ ಎದೆಗೆ ತಿವಿದಿರುವಂತೆ 
ಕಂಡರಿಸಲಾಗಿದೆ. 


ಸಬಳ 

ವಿಶೇಷವಾಗಿ ಕೋಟಿಕಾಳಗದಲ್ಲಿ ಇದನ್ನು ಉಪಯೋಗಿಸುತ್ತಿದ್ದಂತೆ ತೋರುತ್ತದೆ. ಇದು 
ಈಟಿಯಂತಹ ಒಂದು ಆಯುಧವಾಗಿದ್ದು, ಮೊನೆಯ ಭಾಗದಲ್ಲಿ ಅಡ್ಡಲಾಗಿ ಇನ್ನೊಂದು ಮೊನೆಯನ್ನು 
ಮಾಡಿರುತ್ತಿದ್ದರು. ಮನುಷ್ಯನ ಸಾಮಾನ್ಯ ಎತ್ತರಕ್ಕಿಂತ ಉದ್ದವಿದ್ದ, ಇದರಿಂದ ಕೋಟಿಯ ಮೇಲಿನ 
ವ್ಯಕ್ತಿಗಳನ್ನು ತಿವಿಯಲು ಬಳಸುತ್ತಿದ್ದರೆಂದು ತೋರುತ್ತದೆ. ಹಾನಗಲ್ಲಿನ ವೀರಗಲ್ಲಿನಲ್ಲಿ ಇದರ ಚಿತ್ರವನ್ನು 
ಗಮನಿಸಬಹುದು."“ ಬೆಳವಿಗಿ ಮತ್ತು ಕಲಕೇರಿಯ ವೀರಗಲ್ಲುಗಳ ಯುದ್ಧ ಹಂತದಲ್ಲಿ ವೀರರು 
ಮತ್ತು ಸೈನಿಕರು ಇಂಥ ಆಯುಧಗಳನ್ನು ಹಿಡಿದು ಹೋರಾಡುತ್ತಿರುವುದನ್ನು ಕಾಣಬಹುದು. 


ಬಾಕು 


ಗೇಣುದ್ದದ ಈ ಆಯುಧವು ಕಿರುಗತ್ತಿಯ ಆಕಾರವನ್ನು ಹೊಂದಿದ್ದು, ಎರಡೂ ಕಡೆ ಮೊನಚಾದ 
ಅಲಗನ್ನು ಹೊಂದಿರುತ್ತದೆ. ಇರಿಯಲು ಇದನ್ನು ಉಪಯೋಗಿಸುತ್ತಿದ್ದರು. ಸೊಂಟಕ್ಕೆ ವಸ್ತವನ್ನೋ, 
ನಡುಪಟ್ಟಿಯನ್ನೋ ಕಟ್ಟಿಕೊಂಡಿರುವ ವೀರರು ಇದನ್ನು ಸೊಂಟದಲ್ಲಿ ಸಿಕ್ಕಿಸಿಕೊಂಡಿರುವುದು ಸಾಮಾನ್ಯ. 
ಕೆಲವೊಮ್ಮೆ ನಡುಪಟ್ಟಿಯಲ್ಲಿರುವ ವರೆಯಲ್ಲಿ ಇದನ್ನು ಇಟ್ಟುಕೊಂಡಿರುತ್ತಿದ್ದರು. ಆರಂಭ ಕಾಲದ 
ವೀರಗಲ್ಲುಗಳಿಂದ ಹಿಡಿದು ಪಾಳೆಗಾರರವರೆಗಿನ ಇತ್ತೀಚಿನ ವೀರಗಲ್ಲುಗಳ ಶಿಲ್ಪಗಳಲ್ಲಿ, ವೀರರು 
ಭಾಕು ಧರಿಸಿರುವುದನ್ನು ಕಾಣಬಹುದು. ಬ್ಯಾಡಗಿ ತಾಲೂಕು ಕಾಗಿನೆಲ್ಲಿಯ ವೀರಗಲ್ಲೊಂದರ 
ಶಾಸನ ಪಾಠದಲ್ಲಿ "ಕಟ್ಟಿದಲಗು' ಎಂಬ ಉಲ್ಲೇಖವಿದ್ದು, ಇದು ಬಾಕುವನ್ನು ಸೂಚಿಸುತ್ತದೆ." 
ಹಾವೇರಿ ತಾಲೂಕಿನ ಗುತ್ತಲ ಗ್ರಾಮದಲ್ಲಿರುವ ವೀರಗಲ್ಲೊಂದರಲ್ಲಿ ಇಬ್ಬರು ವೀರರು ಬಂದೂಕನ್ನು 
ಹಿಡಿದು ನಿಂತಿದ್ದು, ಸೊಂಟದಲ್ಲಿ ಬಾಕು ಧರಿಸಿರುವುದನ್ನು ಇಲ್ಲಿ ಸ್ಫರಿಸಬಹುದು. ಚಳಗೇರಿಯ 
ವೀರಮಾಸ್ಸಿಕಲ್ಲೊಂದರ ವೀರನು ಧರಿಸಿರುವ ಬಾಕು ಸ್ವಲ್ಪ ಉದ್ದವಾಗಿದ್ದರೆ, ಕಡಕೋಳದ 
ವೀರಮಾಸ್ತಿಕಲ್ಲಿನಲ್ಲಿರುವ ವೀರನು ಧರಿಸಿದ ಬಾಕು ತುಂಬ ಚಿಕ್ಕದಾಗಿದೆ. ನೆಲ್ಲಿಕೊಪ್ಪದ 
ವೀರಮಾಸ್ತಿಕಲ್ಲಿನಲ್ಲಿರುವ ವೀರನು ಸೊಂಟದಲ್ಲಿರುವ ವರೆಯಲ್ಲಿ ಬಾಕು ಇಟ್ಟಿದ್ದಾನೆ. ಬಾಳಂಬೀಡಿನ 
ವೀರಮಾಸಿಕಲ್ಲಿನಲ್ಲಿರುವ ವೀರನು ನಡುವಿಗೆ ವಿಶೇಷವಾದ ಪಟ್ಟಿಕೆಯೊಂದನ್ನು ಕಟ್ಟಿಕೊಂಡಿದ್ದು 
ಅದರಲ್ಲಿ ಬಾಕು ಸಿಕ್ಕಿಸಿಕೊಂಡಿದ್ದಾನೆ. ಆಡೂರಿನ ನಿಷಿದಿಕಲ್ಲೊಂದರಲ್ಲಿ ಸಲ್ಲೇಖನಧಾರಿಗಳಿಬ್ದರು 
ಸೊಂಟದಲ್ಲಿ ಬಾಕು ಧರಿಸಿ ವ್ರತವನ್ನು ಸ್ಟೀಕರಿಸುತ್ತಿರುವಂತೆ ಕಂಡರಿಸಲಾಗಿದೆ. ಇಲ್ಲಿಯ ಇನ್ನೊಂದು 
ನಿಸಿದಿಕಲ್ಲಿನ ಸ್ಪರ್ಗ ಹಂತದಲ್ಲಿ ಸಲ್ಲೇಖನ ಮರಣ ಹೊಂದಿದ ವ್ಯಕ್ತಿಯು ಸೊಂಟದಲ್ಲಿ ಬಾಕು 
ಧರಿಸಿದ್ದಾನೆ. ಇವು ಜೈನ ವೀರರು ಯುದ್ದದಲ್ಲಿ ಹೋರಾಡಿ, ಸಾವು ಖಚಿತವೆಂದೆನಿಸಿದಾಗ ಸಲ್ಲೇಖನ 
ಸ್ಪೀಕರಿಸಿ ಮರಣಿಸಿದ ಅಂಶವನ್ನು ನಿರೂಪಿಸುತ್ತವೆ. ನಿಡ್ನೇಗಿಲು ವೀರಮಾಸ್ತಿಕಲ್ಲೊಂದರಲ್ಲಿ ವೀರನು 
ಸೊಂಬದಲ್ಲಿರುವ ಬಾಕುವನ್ನು ಹಿಡಿದು ನಿಂತಿದ್ದಾನೆ. ಇಲ್ಲಿಯ ಇನ್ನೊಂದು ವೀರಮಾಸ್ತಿಕಲ್ಲಿನ 


೩೯೩ 


ವೀರನು ವರೆಯಲ್ಲಿ ಬಾಕುವನ್ನು ಇಟ್ಟಿದ್ದಾನೆ. ಅಬ್ಬಲೂರಿನ ವೀರಗಲ್ಲೊಂದರ ಇಬ್ಬರು ವೀರರು ಸ್ಪಲ್ಪ 
ಉದ್ದನೆಯ ಬಾಕುಗಳನ್ನು ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದಾರೆ. ಆಡೂರಿನ ವೀರಗಲ್ಲಿನಲ್ಲಿರುವ ವೀರನು 
ಸೊಂಟದಲ್ಲಿ ಅಗಲವಾದ ವರೆಯನ್ನು ಕಟ್ಟಿಕೊಂಡಿದ್ದು, ಅದರಲ್ಲಿ ಚಿಕ್ಕ ಬಾಕುವನ್ನು ಇಟ್ಟಿದ್ದಾನೆ. 
ಅಧ್ಯಯನ ಪ್ರದೇಶದ ಬಹುಪಾಲು ವೀರಗಲ್ಲುಗಳಲ್ಲಿ ವೀರರು ಸೊಂಟದಲ್ಲಿ ಚಿಕ್ಕ ಬಾಕುವನ್ನು 
ಸಿಕ್ಕಿಪಿಕೊಂಡಿರುವಂತೆ ಕಂಡರಿಸಲಾಗಿದ್ದು, ಶತ್ರುಪಡೆಯ ವೀರರು ಮತ್ತು ಸೈನಿಕರಲ್ಲಿ ಈ ರೀತಿ 
ಇಲ್ಲದಿರುವುದನ್ನು ಗಮನಿಸಬಹುದು. ಹಾಗಾಗಿ ಯುದ್ದದಲ್ಲಿ ಹೋರಾಡಿ ಮಡಿದ ವೀರನನ್ನು ಸುಲಭವಾಗಿ 
ಗುರುತಿಸಲು ಇದರಿಂದ ಸಹಾಯವಾಗುತ್ತದೆ. 
ಕೊನ್ತ 

ಡಾ. ಎಂ.ಚಿದಾನಂದಮೂರ್ತಿಯವರು ಇದೊಂದು ಮೊನಚಾದ ತುದಿಯುಳ್ಳ ಕಬ್ಬಿಣದ 
ಆಯುಧವಿರಬೇಕೆಂದು ಊಹಿಸಿದ್ದಾರೆ." ಡಾ. ಆರ್‌. ಶೇಷಶಾಸ್ತ್ರಿಯವರು ಶಾಸನವೊಂದರಲ್ಲಿ 
ವೀರನು ಒಂದು ಕೈಯಲ್ಲಿ ಗುರಾಣಿಯನ್ನು ಮತ್ತೊಂದು ಕೈಯಲ್ಲಿ ಕೊಂತವನ್ನು ಹಿಡಿದು ಹೋರಾಡಿದ 
ವರ್ಣನೆಯನ್ನು ಆಧರಿಸಿ, ಇದೊಂದು ಕತ್ತಿಯಂತಹ ಆಯುಧವಿರಬೇಕು ಎಂದು ಹೇಳಿದ್ದಾರೆ.” 
ಕೈಯಲ್ಲಿ ಗುರಾಣಿ ಇದ್ದರೆ ಅದರೊಂದಿಗೆ ಕತ್ತ(ಖಡ್ಸ) ಇರಬೇಕೆಂದೇನಿಲ್ಲ. ಅನೇಕ ವೀರಗಲ್ಲು 
ಶಿಲ್ಪಗಳಲ್ಲಿ ವೀರರು ಗುರಾಣಿಯೊಂದಿಗೆ ಭರ್ಜಿ, ಹಿಡಿದಿರುವುದನ್ನು ಗಮನಿಸಬಹುದು. ಕೊನ್ನವು 
ಶಈಟಿಯಂತಹ, ಆದರೆ ಅದಕ್ಕಿಂತ ತುಂಬ ಚಿಕ್ಕದಾಗಿರುವ ಒಂದು ಆಯುಧ. ಹಿಂಭಾಗದಲ್ಲಿ 
ಹಿಡಿಕೆಯಿರುವ ಇದು ಎರಡರಿಂದ ಮೂರು ಅಡಿಗಳಷ್ಟು ಉದ್ದವಾಗಿರುತ್ತದೆ. ಹತ್ತಿಮತ್ತೂರಿನ 
ವೀರಗಲ್ಲೊಂದರ ಶಾಸನ ಪಾಠದಲ್ಲಿ ಶಿವದಾಸ ಎಂಬ ವೀರನ ಪರಾಕ್ರಮವು ಈ ರೀತಿ ಬರುತ್ತದೆ. 
"ಉಣದೆ ತಾಗೆ ಬಿಲ್ಲ ಬಿತ್ರೆ] ಗಕ್ಕಳಿಸಲೆ ಪಾಯ್ತ ಕೆಂಗಣಿಯ ಕೋಲ್ಲಳೂಡನೆ ಮುಸುಟಿ ಪಾಯ 
ಪಾಳುಕೊನ್ಹ್ನ [ದಿಂ] ತಣಿದು ತಿವಿದೊಡುರುಳೆ” ಇಲ್ಲಿ ಕೊನ್ನದಿಂದ ತಿವಿದ ವಿಷಯವನ್ನು 
ಕಾಣಬಹುದು." ಕಾಗಿನೆಲ್ಲಿಯ ವೀರಗಲ್ಲೊಂದರಲ್ಲಿ ಶತ್ರುಪಡೆಯ ಸೈನಿಕನು ವೀರನ ಮೇಲೆ ಈ 
ರೀತಿಯ ಆಯುಧವನ್ನು ಪ್ರಯೋಗಿಸುತ್ತಿರುವುದು ಕಂಡುಬರುತ್ತದೆ. ಮುತ್ತೂರಿನ ಏಕವೀರನ ಶಿಲ್ಪದಲ್ಲಿ 
ವೀರನು ಬಲಗೈಯಲ್ಲಿ ಕೊನ್ತವನ್ನು ಎತ್ತಿ ಹಿಡಿದಿದ್ದಾನೆ. ಬೆಟಕೆರೂರಿನ ವೀರಗಲ್ಲೊಂದರ ಯುದ್ದ 
ಹಂತದಲ್ಲಿ ವೈರಿ ಸೈನಿಕರಿಬ್ಬರು ತುದಿಯಲ್ಲಿ ಎಲೆಯ ಆಕಾರದ ಕೊನ್ನಗಳನ್ನು ಹಿಡಿದು 
ಹೋರಾಡುತ್ತಿರುವುದು ಕಂಡುಬರುತ್ತದೆ. 


ಕರ್ಕಡೆ (ಕಕ್ಕಡೆ) 

ಈ ಆಯುಧವು ಈಟಿಯನ್ನು ಹೋಲುತ್ತಿದ್ದು, ಅರ್ಧಭಾಗ ಕತ್ತಿಯಂತೆ, ಉಳಿದ ಅರ್ಧಭಾಗ 
ಭರ್ಜಿಯಂತೆ ಕಾಣುತ್ತದೆ. ಮಧ್ಯದಲ್ಲಿ ಹಿಡಿಕೆ ಇದ್ದು, ಇದನ್ನು ಕತ್ತಿಯಂತೆಯೂ, ಈಟಿಯಂತೆಯೂ 
ಬಳಸಬಹುದೆಂದು ಡಾ. ಡಿ. ವಿ. ಪರಮಶಿವಮೂರ್ತಿಯವರು ಅಭಿಪ್ರಾಯಪಡುತ್ತಾರೆ." ಆದರೆ 
ಡಾ. ಎಂ. ಜೆದಾನಂದಮೂರ್ತಿ ಯವರು ಇದೊಂದು ಕೈಯಿಂದ ಎಸೆಯುವ ಶೂಲದಂತಹ ಆಯುಧ 


೩೯೪ 


ಎಂದು ಅಭಿಪ್ರಾಯಪಡುತ್ತಾರೆ." ಹಾನಗಲ್ಲು ತಾಲೂಕಿನ ಕಲಕೇರಿಯ ವೀರಗಲ್ಲೊಂದರ ಶಾಸನ 
ಪಾಠದಲ್ಲಿ "ದನಾಜಿನಾಜಿ ಭಯಂಕರನಪ್ಪ ಸಂಕರನು ತುಜುಗಿದ ಕಣೆಗಳ ಕಕ್ಕಡೆದುಖುಗಲಬಗಿದೆ 
ಅಸುಗಿವ ಹುಂಗಳ' ಎಂದು ಬರುತ್ತದೆ.” ಇಲ್ಲಿ ಕಕ್ಕಡೆಯ ಉಲ್ಲೇಖವನ್ನು ಕಾಣಬಹುದು. ಕಾಗಿನೆಲ್ಲಿಯ 
ವೀರಗಲ್ಲೊಂದರ ತುರುಗೋಳ್‌ ಶಿಲ್ಲದಲ್ಲಿ ವೀರನು ಕರ್ಕಡೆಯ ಮಧ್ಯದ ಹಿಡಿಕೆಯನ್ನು ಹಿಡಿದಿದ್ದು, 
ಮುಂಭಾಗ ಈಟಿಯಂತೆಯೂ ಹಿಂಭಾಗ ಕತ್ತಿಯಂತೆಯೂ ಇದೆ. ಬಾಳಂಬೀಡಿನ ವೀರಗಲ್ಲೊಂದರ 
ಶತ್ರು ಸೈನಿಕನು ಈ ರೀತಿಯ ಆಯುಧವನ್ನು ಹಿಡಿದು ಹೋರಾಡುತ್ತಿದ್ದಾನೆ. ಮಾರನಬೀಡಿನ 
ಕುದುರೆ ವೀರನ ಶಿಲ್ಲದಲ್ಲಿ ವೀರನು ಕುದುರೆಯನ್ನೇರಿ ಬಲಗೈಯಲ್ಲಿ ಕಕ್ಕಡೆಯನ್ನು ಎತ್ತಿ ಹಿಡಿದಿದ್ದಾನೆ. 
ಇಲ್ಲಿರುವ ಕಕ್ಕಡೆಗೆ ಹಿಂಭಾಗದಲ್ಲಿ ಕುಚ್ಚವನ್ನು ಕಟ್ಟಲಾಗಿದೆ. ದೀವಿಗಿಹಳ್ಳಿಯ ಕುದುರೆವೀರನ ಶಿಲ್ಪದಲ್ಲಿಯೂ 
ಇದೆ ರೀತಿ ಇದೆ. ಇಬ್ರಾಹಿಂಪುರದ ಕುದುರೆ ಮೇಲೇರಿ ಹೊರಟ ವೀರನು ಸಹ ಇದೇ ರೀತಿಯ 
ದಂಡದಂತಿರುವ ಕರ್ಕಡೆಯನ್ನು ಹಿಡಿದಿದ್ದಾನೆ. ಕಲಕೇರಿಯ ವೀರಗಲ್ಲೊಂದರ ಯುದ್ದ ಹಂತದಲ್ಲಿ 
ಶತ್ರುಪಡೆಯ ಸೈನಿಕನೊಬ್ಬನು ತನ್ನ ಸೊಂಟದಲ್ಲಿ ಚುಚ್ಚಿರುವ ಕರ್ಕಡೆಯನ್ನು ಹಿಡಿದು ಕಿತ್ತುಕೊಳ್ಳುತ್ತಿರುವ 
ದೃಶ್ಯ, ಯುದ್ದದ ಜೀವಂತಿಕೆಯನ್ನು ಬಿಂಬಿಸುತ್ತದೆ. ಇಲ್ಲಿಯ ಇನ್ನೊಂದು ವೀರಗಲ್ಲಿನ ಕೆಳಹಂತದಲ್ಲಿ 
ಶತ್ತುಪಡೆಯ ಸೈನಿಕನೊಬ್ಬ ಬಲಗೈಯಲ್ಲಿ ಕರ್ಕಡೆಯನ್ನು ಎತ್ತಿ ಹಿಡಿದಿದ್ದು ಎಡಗೈಯಲ್ಲಿ ಗುರಾಣಿ 
ಹಿಡಿದಿದ್ದಾನೆ. ವೀರನು ಇದನ್ನು ಮಧ್ಯದಲ್ಲಿ ಹಿಡಿದಿದ್ದು, ಮುಂಭಾಗದಲ್ಲಿ ಚೂಪಾಗಿದೆ ಮತ್ತು 
ಕೈಯಿಂದ ಹಿಂದೆ ಹಿಡಿಕೆಯಿದೆ. ಹಿಂದಿನ ಹಿಡಿಕಿಯನ್ನು ಹಿಡಿದು ದೂರದವರೆಗ ಎಸೆಯಲು 
ಅನುಕೂಲವಾಗುವಂತಿದೆ. ಹಾವೇರಿ, ಕುಮ್ಮೂರು. ಹಿರೇಕೊಣತಿಗಳಲ್ಲಿರುವ ವೀರಗಲ್ಲುಗಳಲ್ಲಿ ಈ 
ರೀತಿಯ ಆಯುಧಗಳನ್ನು ಕಾಣಬಹುದು. ಮೇಲಿನ ವೀರಗಲ್ಲುಗಳಲ್ಲಿರುವ ಈ ಆಯುಧವು ಬಾಣದಂತೆ 
ಕಾಣುತ್ತಿದ್ದು, ಡಾ. ಎಂ. ಚಿದಾನಂದಮೂರ್ತಿಯವರು ಹೇಳುವಂತೆ ಕಂಪಣವಾಗಿರಬಹುದೆ? 
ಎಂದೆನಿಸದಿರದು. ಕಂಪಣವು ಕೈಯಿಂದ ಎಸೆಯಬಹುದಾದ ಬಾಣವಾಗಿದ್ದು, ಕುಶಲನಿಂದ ಎಸೆಯಲ್ಲಬ್ಬರೆ 
ನೂರು ಬಿಲ್ಲುಗಳಷ್ಟು ದೂರ ಹೋಗಬಲ್ಲದು ಎಂದು ಅವರು ಅಭಿಪ್ರಾಯ ಪಡುತ್ತಾರೆ.” 
ಪಿಡಿಕುತ್ತು 

ಡಾ.ಎಂ. ಜೆದಾನಂದಮೂರ್ತಿಯವರು ಇದೊಂದು ಹಿಡಿದು ಚುಚ್ಚುವ ಆಯುಧ ಎಂದು 
ಹೇಳಿದ್ದಾರೆ." ಮುಂದೆ ಕತ್ತಿಯಂತೆ ಚೂಪಾಗಿದ್ದು, ಎರಡೂ ಕಡೆಗಳಲ್ಲಿ ಹರಿತವಾದ ಅಲಗಿರುತ್ತದೆ. 
ಅದಕ್ಕೂ ಮೇಲೆ ಅಡ್ಡಲಾಗಿ ಹಿಡಿಕೆಯಿರುತ್ತದೆ ಮತ್ತು ಮಣಿಕಟ್ಟಿನಿಂದ ಮೇಲ್ಭಾಗದವರೆಗೂ ಕವಚದಂತೆ 
ತೋರುತ್ತದೆ. ಆಲದಕಟ್ಟಿಯ ಎರಡು ವೀರಮಾಸ್ತಿ ಕಲ್ಲುಗಳಲ್ಲಿಯ ವೀರರು ಬಲಗೈಗಳಲ್ಲಿ ಖಡ್ಗಗಳನ್ನು 
ಹಿಡಿದಿದ್ದರೆ, ಎಡಕ್ಕೆಗಳಲ್ಲಿ ಪಿಡಿಕುತ್ತು ಹಿಡಿದು ನಿಂತಿದ್ದಾರೆ. ಚಳಗೇರಿಯ ಇಬ್ಬರು ವೀರರಿರುವ 
ಶಿಲೆಯೊಂದರಲ್ಲಿ ಒಬ್ಬ ವೀರನು ಪಿಡಿಕುತ್ತನ್ನು ಎಡಗೈಯಲ್ಲಿ ಮೇಲಕ್ಕೆತ್ತಿ ಹಿಡಿದಿದ್ದು, ಅದು ಮುಷ್ಟಿಯ 
ಎರಡೂ ಪಕ್ಕಗಳಲ್ಲಿ ಹಿಂಚಾಚಿದಂತೆ ತೋರುತ್ತದೆ. ಕಾಗಿನೆಲ್ಲಿಯ ಏಕವೀರನ ಶಿಲ್ಪದಲ್ಲಿ ವೀರನು 
ಇಂತಹ ಆಯುಧವನ್ನು ಹಿಡಿದಿರುವುದು ಕಂಡುಬರುತ್ತದೆ. 


೩೯೫ 


೬.೬.೨ ಕತ್ತರಿಸುವ ಆಯುಧಗಳು 


ವೀರರು ಶತ್ರುಗಳ ರುಂಡವನ್ನು ಮತ್ತು ಅವಯವಗಳನ್ನು ಕತ್ತರಿಸುತ್ತಿರುವಂತೆ, ಅಲ್ಲದೆ ಪ್ರಾಣಿಗಳನ್ನು 
ಕತ್ತರಿಸುತ್ತಿರುವಂತೆ ಕೆಲವು ವೀರಗಲ್ಲುಗಳಲ್ಲಿ ಕಂಡರಿಸಲಾಗಿರುತ್ತದೆ. ಈ ಕಾರ್ಯಕ್ಕಾಗಿ ಅವರು 
ಕೆಲವು ವಿಶಿಷ್ಟ ಆಯುಧಗಳನ್ನು ಬಳಸುತ್ತಿದ್ದರು. 
ಖಡ್ಗ 

ಕತ್ತರಿಸುವ ಆಕ್ರಮಣಕಾರಿ ಆಯುಧಗಳಲ್ಲಿ ಖಡ್ಗ ಪ್ರಮುಖವಾದುದು. ಇದನ್ನು ಬಾಳ್‌, 
ತೋಳಬಾಳ್‌, ಕರವಾಳ್‌, ಕತ್ತಿ ಎಂದು ಸಹ ಕರೆಯುತ್ತಾರೆ. ಬೇರೆ ಬೇರೆ ಆಕಾರಗಳಲ್ಲಿರುವ ಇದು 
ಸಾಮಾನ್ಯವಾಗಿ ಒಂದೂವರೆ ಅಡಿಯಿಂದ ಮೂರುವರೆ ಅಡಿಗಳವರೆಗೂ ಉದ್ದವಿರುತ್ತದೆ.” 
ಖಡ್ಗದಂತಿದ್ದು ಅದಕ್ಕಿಂತ ಚಿಕ್ಕದಾಗಿರುವ ಕೆಲವು ಆಯುಧಗಳು ವೀರಗಲ್ಲುಗಳಲ್ಲಿ ಕಂಡುಬರುತ್ತಿದ್ದು, 
ಅವುಗಳನ್ನು ಕಠಾರಿ ಎಂದು ಕರೆಯುತ್ತಿದ್ದರು. ಆಲದಕಟ್ಟಿಯ ಎರಡು ವೀರಮಾಸ್ತಿಕಲ್ಲುಗಳಲ್ಲಿ 
ವೀರರು ಹಿಡಿದಿರುವ ಕತ್ತಿಗಳು ನೇರವಾಗಿವೆ. ರಾಮಾಪುರದ ಎರಡು ವೀರಗಲ್ಲುಗಳಲ್ಲಿರುವ ವೀರರಲ್ಲಿ 
ಒಬ್ಬ ನೇರವಾದ ಕತ್ತಿಯನ್ನು ಹಿಡಿದಿದ್ದರೆ. ಇನ್ನಿಬ್ಬರು ಹಿಂದಕ್ಕೆ ಬಾಗಿದಂತಿರುವ ಕತ್ತಿಗಳನ್ನು ಹಿಡಿದಿದ್ದಾರೆ. 
ಮೇದೂರಿನ ವೀರಗಲ್ಲಿನಲ್ಲಿ ನೇರವಾಗಿರುವ ಮತ್ತು ಹಿಂದಕ್ಕೆ ಬಾಗಿದ ಕತ್ತಿಗಳನ್ನು ಹಿಡಿದು 
ಹೋರಾಡುತ್ತಿರುವುದನ್ನು ಕಾಣಬಹುದು. ಚಳಗೇರಿಯ ವೀರಗಲ್ಲೊಂದರಲ್ಲಿ ವೀರನು ಎತ್ತಿ ಹಿಡಿದಿರುವ 
ಕತ್ತಿಯ ತುದಿಗೆ ಗುಂಡಿನಾಕಾರದ ವಿನ್ಮಾಸವಿದೆ. ಅಬ್ದಲೂರಿನ ವೀರಗಲ್ಲಿನಲ್ಲಿ ಶತ್ರು ಸೈನಿಕರು ಹಿಡಿದಿರುವ 
ಕತ್ತಿಗಳು ಹಿಂದಕ್ಕೆ ಬಾಗಿದಂತೆ ಕೆತ್ತಲಾಗಿದೆ. ಕಲಕೇರಿಯ ಕೋಟಿಕಾಳಗದ ವೀರಗಲ್ಲಿನಲ್ಲಿ ಶತ್ತುಸೈನಿಕನು 
ಹಿಡಿದ ಖಡ್ಗವು ಮುಂದಕ್ಕೆ ಬಾಗಿರುವುದನ್ನು ಕಾಣಬಹುದು. ಇಲ್ಲಿಯ ಇನ್ನೊಂದು ವೀರಗಲ್ಲಿನಲ್ಲಿ 
ವೀರನು ತನ್ನ ಉದ್ದನೆಯ ಕತ್ತಿಯಿಂದ ಕುದುರೆಯ ಕತ್ತಿಗೆ ಚುಚ್ಚಿದ್ದಾನೆ. ಇಲ್ಲಿಯ ಶತ್ತುಸೈನಿಕನು 
ಹಿಡಿದ ಕತ್ತಿಯು ಅಗಲವಾಗಿರುವುದನ್ನು ಗಮನಿಸಬಹುದು. ಇಲ್ಲಿರುವ ಮತ್ತೊಂದು ವೀರಗಲ್ಲಿನಲ್ಲಿ 
ವೀರನು ಎಡಗೈಯಿಂದ ಸ್ತೀಯೊಬ್ಬಳ ಕೈಯನ್ನು ಹಿಡಿದು ಬಲಗೈಯಲ್ಲಿರುವ ಖಡ್ಗದಿಂದ ಅವಳನ್ನು 
ಇರಿಯಲು ನೋಡುತ್ತಿದ್ದಾನೆ. ಹಾವೇರಿಯ ವೀರಗಲ್ಲೊಂದರಲ್ಲಿ ಅಶ್ಚರೋಹಿ ವೀರ ಮತ್ತು 
ಶತ್ತುಸೈನಿಕನೊಬ್ಬ ಹಿಡಿದ ಖಡ್ಗಗಳು ವಿಶೇಷವಾಗಿದ್ದು, ಅವು ಬಳ್ಳಿಯಂತೆ ಹೊರಳಿರುವುದನ್ನು 
ಕಾಣುತ್ತೇವೆ. ಹೊಸಳ್ಳಿಯ ಆತ್ಮಬಲಿದಾನಶಿಲೆಯಲ್ಲಿ ಕೈಮುಗಿದು ಕುಳಿತ ವೀರರ ಮಧ್ಯದಲ್ಲಿ ಉದ್ದವಾದ 
ಖಡ್ಗವನ್ನು ಇಡಲಾಗಿದ್ದು, ಅದು ಹಿಂದಕ್ಕೆ ಬಾಗಿದಂತಿದೆ. ಪ್ರಸ್ತುತ ಅಧ್ಯಯನ ಪ್ರದೇಶದ ಚೀರನಹಳ್ಳಿ, 
ಹಿರೇಬಾಸೂರು, ಮಾಗೋಡ, ದೇವರಗುಡ್ಡ, ಗುತ್ತಲ, ಆಲದಗೇರಿ, ಹಾನಗಲ್ಲು, ಸಾತೇನಹಳ್ಳಿಗಳಲ್ಲಿರುವ 
ವೀರರು ಖಡ್ಗಗಳನ್ನು ಹಿಡಿದು ಹೋರಾಡುತ್ತಿರುವುದನ್ನು ಗಮನಿಸಬಹುದು. 


ಕಡಿತಲೆ 


ವೈರಿಗಳ ತಲೆಗಳನ್ನು ಕಡೆಯಲೆಂದೇ ಮಾಡಿದ ಈ ಆಯುಧ ಖಡ್ಗಕ್ಕಿಂತ ಭಿನ್ನವಾದ ಮತ್ತು 
ಉಗವಾದ ಆಯುಧ. ಇದು ಕತ್ತಿಗಿಂತಲೂ ಅಗಲವಾಗಿದ್ದು, ಮುಂಭಾಗದಲ್ಲಿ ಬಗ್ಗಿರುತ್ತದೆ. ತುದಿಯು 
ಮೀನಿನ ಬಾಲದ ಹಾಗೆ ಕವಲೊಡದಿರುತ್ತದೆ.್‌ ಹಾವೇರಿ ತಾಲೂಕಿನ ನೆಲೋಗಲ್ಲು”” 


೩೯೬ 


ವೀರಗಲ್ಲೊಂದರಲ್ಲಿ "ಕಡಿತಲೆ'ಯ ಉಲ್ಲೇಖ ಬರುತ್ತದೆ. ಮಾಸಣಗಿಯ ಆನೆಕಾಳಗದ ವೀರಗಲ್ಲಿನಲ್ಲಿ 
ವೀರನು ಈ ರೀತಿಯ ಆಯುಧವನ್ನು ಹಿಡಿದು ಹೋರಾಡುತ್ತಿದ್ದಾನೆ. ಹಾವೇರಿಯ ವೀರಗಲ್ಲೊಂದರಲ್ಲಿ 
ಶತ್ರುಸೈನಿಕನೊಬ್ಬ ಕಡಿತಲೆಯನ್ನು ಹಿಡಿದು ಯುದ್ದ ಮಾಡುತ್ತಿರುವಂತೆ ಕಂಡರಿಸಲಾಗಿದೆ. ಬೆಟಕೆರೂರು 
ಮತ್ತು ಕಲಕೇರಿಯ ವೀರಗಲ್ಲುಗಳಲ್ಲಿ ಈ ರೀತಿಯ ಆಯುಧಗಳ ಚಿತ್ರಣಗಳಿವೆ. 


ಮಚ್ಚು 

ಕತ್ತಿಯಂತೆ ಉದ್ದವಾಗಿರುವ ಈ ಆಯುಧ ಮಧ್ಯದಲ್ಲಿ ಅಗಲವಾಗಿದ್ದು, ತುದಿ ಮುಂದಕ್ಕೆ 
ಬಗ್ಗಿರುತ್ತದೆ. ಬಹಳ ಗಟ್ಟಿಯಾಗಿರುವ ಈ ಆಯುಧವನ್ನು ಈಗಲೂ ಬಳಸುತ್ತಾರೆ. ಕಾರಡಗಿಯ 
ಆತ್ಮಬಲಿದಾನದ ಶಿಲಾಫಲಕದ ಒಂದು ಬದಿಯಲ್ಲಿ ಮಚ್ಚನ್ನು ಕಂಡರಿಸಲಾಗಿದೆ. ಮೇದೂರಿನ 
ವೀರಗಲ್ಲೊಂದರ ಯುದ್ದ ಹಂತದಲ್ಲಿ ಶತ್ತುಸೈನಿಕನೊಬ್ಬ ಬಲಗೈಯಲ್ಲಿ ಮಚ್ಚು, ಎಡಗೈಯಲ್ಲಿ ಖಡ್ಗ 
ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ತಿಮಕಾಪುರದ ವೀರಗಲ್ಲೊಂದರ ಯುದ್ದಹಂತದಲ್ಲಿ ಶತ್ತುಸೈನಿಕರಿಬ್ಬರು 
ಬಲಕ್ಕೆಗಳಲ್ಲಿ ಮಚ್ಚುಗಳನ್ನು ಎತ್ತಿ ಹಿಡಿದು ವೀರನೊಂದಿಗೆ ಹೋರಾಡುತ್ತಿರುವಂತೆ ಕೆತ್ತಲಾಗಿದೆ. 


ಕೊಡಲಿ 


ಯುದ್ದಗಳಲ್ಲಿ ಕೊಡಲಿಗಳನ್ನು ಬಳಸುತ್ತಿದ್ದರೆಂದು ವೀರಗಲ್ಲುಗಳಲ್ಲಿ ನಿರೂಪಿಸಲಾಗಿದೆ. 
ಕ್ರಿಶ.೧೨೮೨ರ ಕಾಲಾವಧಿಯ ಕಾಗಿನೆಲ್ಲಿ ವೀರಗಲ್ಲೊಂದರಲ್ಲಿ ವೀರನ ಹೋರಾಟದ ಪರಿಯನ್ನು 
ಹೊಗಳುತ್ತಾ "ತೊಡರ್ದ್ವರಿಸೈಂನ್ಯ ಸಂಕುಳ[ಕರಿ]ಗಳ ತದ್ಗುಜದೀ ಕುಠಾರದಿಂ ಕಡಿದು” ಎಂದು 
ಉಲ್ಲೇಖಿಸುತ್ತದೆ.” ಇಲ್ಲಿ ವೀರನು ಶತುಸೈನ್ಯವನ್ನು ಮತ್ತು ಅವರ ಆನೆಗಳನ್ನು ಕೊಡಲಿ(ಕುಠಾರ) 
ಯಿಂದ ಕಡಿದ ಯುದ್ದ ವರ್ಣನೆಯಿದೆ. ಮಾಗೋಡದ ವೀರಗಲ್ಲೊಂದರ ವೀರನು ಬಲಗೈಯಲ್ಲಿ 
ಕತ್ತಿಯನ್ನು ಮತ್ತು ಎಡಗೈಯಲ್ಲಿ ಕೊಡಲಿಯನ್ನು ಹಿಡಿದು ಯುದ್ಧಕ್ಕೆ ಹೊರಟಿರುವ ದೃಶ್ಯವಿದೆ. 
ನಿಡ್ನೇಗಿಲು ಏಕವೀರನ ಶಿಲ್ಲವೊಂದರಲ್ಲಿ ವೀರನು ಬಲಗೈಯಲ್ಲಿ ಪರಶು ಹಿಡಿದು ನಿಂತಿರುವಂತೆ 
ಕಂಡರಿಸಲಾಗಿದೆ. 


೬.೬.೩ ಬಡಿಯುವ ಆಯುಧಗಳು 
ಗದೆ 


ಪೌರಾಣಿಕ ಕಲ್ಲನೆಯ ಗದೆಯಂತಿರುವ, ಆದರೆ ಗಾತ್ರದಲ್ಲಿ ಚಿಕ್ಕದಿರುವ ಬಡಿಯುವ 
ಆಯುಧಗಳನ್ನು ಶಾಸನಶಿಲ್ಲಗಳಲ್ಲಿ ಕಾಣಬಹುದಾದರೂ ಇವುಗಳು ಅಪರೂಪವೆಂದೇ ಹೇಳಬೇಕಾಗುತ್ತದೆ. 
ಸಾತೇನಹಳ್ಳಿಯ ವೀರಗಲ್ಲೊಂದರಲ್ಲಿ ವೀರನು ಗದೆಯಂತಹ ಆಯುಧವನ್ನು ಬಲಗೈಲಿ ಎತ್ತಿಹಿಡಿದು 
ವೈರಿಗಳೊಂದಿಗೆ ಹೋರಾಡುವ ದೃಶ್ಯವಿದೆ. ಕಲಕೇರಿಯ ವೀರಗಲ್ಲೊಂದರಲ್ಲಿ ವೀರನು ಅತ್ಯಂತ 
ಚಿಕ್ಕಗಾತ್ರದ ಗದೆಯಂತಹ ಆಯುಧವನ್ನು ಹಿಡಿದು ಹೋರಾಡುತ್ತಿದ್ದಾನೆ. ಆದರೆ ಇದರ ಹಿಡಿಕೆಯು 
ತುದಿಯಲ್ಲಿರದೆ ಸ್ಪಲ್ಪ ಹಿಂಭಾಗವನ್ನು ಬಿಟ್ಟು ಮಾಡಿರುವುದು ವಿಶೇಷ ನಿಡ್ನೇಗಿಲು ವೀರಮಾಸ್ಸಿಕಲ್ಲೊಂದರ 
ವೀರನ ಪಕ್ಕದಲ್ಲಿ ಫಲಕದ ಮೇಲೆ ಗದೆಯಂತಿರುವ ಆಯುಧವನ್ನು ಕಂಡರಿಸಲಾಗಿದೆ. ಹಾನಗಲ್ಲು 
ವೀರಗಲ್ಲೊಂದರಲ್ಲಿಯೂ ಇದರ ಚಿತ್ರಣವಿದೆ. 


೩೯೭ 


೬.೬.೪ ಇತರೆ ಆಯುಧಗಳು 
ಬಂದೂಕು 


ಡಾ.ಎಂ. ಚಿದಾನಂದಮೂರ್ತಿಯವರು ಪ್ರಾಚೀನ ಕನ್ನಡಿಗರಿಗೆ ಸಿಡಿಮದ್ದಿನ ಬಳಕೆಯು 
ಪರಿಚಿತವಿರಲಿಲ್ಲ ಎಂದು ಖಚಿತವಾಗಿ ಹೇಳಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ಫಿರಂಗಿ, 
ಗುಂಡುಗೋವಿ, ಶತಫ್ಲಿ ಮುಂತಾದ ಸಿಡಿಮದ್ದಿನ ಆಯುಧಗಳು ಹದಿನಾರನೆಯ ಶತಮಾನದಿಂದ 
ಈಚಿನ ಕಾವ್ಯಗಳಲ್ಲಿ ಹೆಚ್ಚಾಗಿ ಕಾಣಬರುವುದನ್ನು ಅವರು ಉಲ್ಲೇಖಿಸುತ್ತಾರೆ.” ಇವರ ಅಭಿಪ್ರಾಯವನ್ನು 
ಸಮರ್ಥಿಸುತ್ತಾ ಡಾ. ಆರ್‌. ಶೇಷಶಾಸ್ತಿಯವರು ಹದಿನಾರನೆಯ ಶತಮಾನದ ನಂತರದ ವೀರಗಲ್ಲುಗಳ 
ಶಿಲ್ಲಗಳಲ್ಲಿ ಕೋವಿ(ಬಂದೂಕು) ಹಿಡಿದಿರುವ ವೀರರ ಹೋರಾಟದ ದೃಶ್ಯಗಳು ದೊರೆಯುತ್ತಿದ್ದು, 
ಇಂಥ ಚಿತ್ರಣವನ್ನು ಹೊಂದಿದ ವೀರಗಲ್ಲುಗಳು ರಾಯಚೂರು ಮತ್ತು ಹಾವೇರಿ ತಾಲೂಕಿನ ಗುತ್ತಲ 
ಗ್ರಾಮದಲ್ಲಿ ಕಂಡುಬರುತ್ತದೆ ಎಂದು ಹೇಳಿದ್ದಾರೆ.” ಗುತ್ತಲ ಗ್ರಾಮದಲ್ಲಿರುವ ಮೇಲ್ಕಾಣಿಸಿದ 
ವೀರಗಲ್ಲಿನಲ್ಲಿ ಇಬ್ಬರು ವೀರರು ತಮ್ಮ ಎಡಕ್ಕೆಗಳಲ್ಲಿ ಬಂದೂಕುಗಳನ್ನು ನೆಲಕ್ಕೆ ಊರಿ ಹಿಡಿದು 
ನಿಂತಿದ್ದು, ಬಲಕ್ಕೆಗಳಲ್ಲಿ ಕತ್ತಿಯನ್ನು ಹಿಡಿದಿದ್ದಾರೆ. ಇಲ್ಲಿ ಶಿಲ್ಲಿಯು ಬಂದೂಕಿನ ಭಾಗಗಳನ್ನು 
ಸೂಕ್ಷ್ಮವಾಗಿ ಕಂಡರಿಸಿರುವುದು ಗಮನಾರ್ಹವಾಗಿದೆ. ಹಿರೇಕೆರೂರು ತಾಲೂಕಿನ ಕಚವಿ ಗ್ರಾಮದ 
ನಾಗನಗೌಡ ಲಿಂಗನಗೌಡ ಇವರ ಮನೆಯ ಪಕ್ಕದಲ್ಲಿ ಇಂತಹ ಸುಮಾರು ಆರು ಅಡಿ ಎತ್ತರದ 
ವೀರಗಲ್ಲೊಂದನ್ನು ಹೊಸದಾಗಿ ಗುರುತಿಸಲಾಗಿದೆ. ಅದರಲ್ಲಿಯ ವೀರನು ಎಡಗೈಯಲ್ಲಿ ಬಂದೂಕನ್ನು 
ಎತ್ತಿ ಹಿಡಿದಿದ್ದು, ಬಲಗೈಯಲ್ಲಿರುವ ಕತ್ತಿಯನ್ನು ಮುಂದೆ ಹಿಡಿದು ಯುದ್ಧಕ್ಕೆ ಹೊರಟವನಂತೆ 
ಕಂಡರಿಸಲಾಗಿದೆ. ವೀರನ ಎರಡೂ ಕಾಲುಗಳ ಮಧ್ಯೆ ಮತ್ತು ಕಾಲಿನ ಮುಂದೆ ಎರಡು ಕುದುರೆಗಳನ್ನು 
ಕೆತ್ತಲಾಗಿದ್ದು, ಅವು ಯುದ್ಧಕ್ಕೆ ಸಿದ್ದಗೊಳಿಸಿದಂತಿವೆ. ವೀರನ ಹಿಂದೆ ಖಡ್ಗ-ಗುರಾಣಿ ಹಿಡಿದ ಒಬ್ಬ 
ಸೈನಿಕ ಮತ್ತು ಇನ್ನೊಂದು ಕುದುರೆಯ ಶಿಲ್ಲಗಳಿವೆ. ಸ್ಥಳೀಯರು ಇದನ್ನು ತಿರುಕಪ್ಪನ ಶಿಲ್ಪ ಎಂದು 
ಕರೆಯುತ್ತಾರೆ. 


ನಖ 


ಶಿಗ್ಗಾಂವ ತಾಲೂಕಿನ ಬಂಕಾಪುರದ ಶಾಸನವೊಂದು "ತುಂಗಮತಂಗ ಜಂಗಳನನಾಕುಳದಿಂ 
ಪಿಡಿದೊತ್ತಿ ಸೀಳ್ಗುದಾ ಸಿಂಹ ವರಾತಿ ದಂತಿಘಟಿಯಂ ನಿಜಖಳ್ಗ ನಖಪ್ರಫಾತದಿಂ ಪಿಂಗದೆ ಸೀಳ್ಗು' 
ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ವೀರನ ಪೌರುಷವನ್ನು ಹೊಗಳುತ್ತ ಆತನು ಸಿಂಹವು ತನ್ನ 
ಉಗುರುಗಳಿಂದ(ನಖ) ಆನೆಯ ಹಿಂಡನ್ನು ಸೀಳುವಂತೆ ವೈರಿಗಳನ್ನು ಸೀಳಿದ ಎಂಬ ವರ್ಣನೆ 
ಇದೆ. 


ಜಿಂಕೆ ಕೊಂಬಿನಂತಹ ಆಯುಧ 


ರಾಣೆಬೆನ್ನೂರು ತಾಲೂಕಿನ ಮಾಗೋಡ ಗ್ರಾಮದ ಏಕವೀರನ ಶಿಲ್ಲವೊಂದರಲ್ಲಿ ವೀರನು 
ಬಲಗೈಯಲ್ಲಿ ಖಡ್ಗವನ್ನು ಹೆಗಲ ಮೇಲೆ ಹೊತ್ತಂತೆ ಹಿಡಿದಿದ್ದು, ಎಡಗೈಯಲ್ಲಿ ಒಂದು ವಿಶೇಷ 
ಆಯುಧವನ್ನು ಹಿಡಿದು ಹೊರಟಿದ್ದಾನೆ. ಈ ಆಯುಧಕ್ಕೆ ಮಧ್ಯದಲ್ಲಿ ಹಿಡಿಕೆಯಿದ್ದು, ಮೇಲಕ್ಕೆ 
ಒಂದು, ಕೆಳಕ್ಕೆ ಒಂದು ಜಿಂಕೆಯ ಕೊಂಬುಗಳನ್ನು ಹೋಲುವ ಆಕಾರವಿದೆ. ತುದಿಯಲ್ಲಿ ಮೊನಚಾಗಿರುವ 
ಈ ಆಯುಧದಿಂದ ಎರಡೂ ಕಡೆಗೆ ತಿವಿಯಲು ಅನುಕೂಲವಾಗುವಂತೆ ರಚಿಸಲಾಗಿದೆ. 


೩೯೮ 


ಇವುಗಳಲ್ಲದೆ ಪ್ರಸ್ತುತ ಅಧ್ಯಯನ ಪ್ರದೇಶದ ಅನೇಕ ವೀರಗಲ್ಲುಗಳಲ್ಲಿ ಉಲ್ಲೇಖಿತವಾದ 
'ಹೊಕ್ಕಿಖುವಲ್ಲಿ', "ತಳುತಿಬುದು' ಎ೦ಬ ಶಬ್ದಗಳು ಆಯುಧಗಳ ಪ್ರಯೋಗವನ್ನು ತಿಳಿಸುತ್ತವೆ. ಹಾವೇರಿ 
ತಾಲೂಕಿನ ಹರಳಹಳ್ಳಿ ವೀರಗಲ್ಲಿನ "ಅಟ್ಟುವ ತಗುಳುವ ತೊತ್ತಳದುಳಿವ ಸುತ್ತಿ ಬಡಿವ ಮೂರ್ವಲದೊಡನೆ 
ತಳುತಿಜುದು ಕಾದಿ' ಎಂಬ ಉಲ್ಲೇಖವು," ಹಾನಗಲ್ಲು ತಾಲೂಕಿನ ಕಲಕೇರಿ ವೀರಗಲ್ಲಿನ 
"'ಚಲದಂಕರಾಮ ಮಾದಿಸೆಟ್ಟಿ ತಾನಿಂ ತಂನ ಸಮಸ್ತ ಸಾಮಗಿಸಹಿತಂ ಬನ್ಹಾ, ದುರ್ಗಮಂ ಮೂವಳ 
ಸಾಗೆ ಸುತ್ತಿ ಮುತ್ತಿ ಮಹಾಲಗ್ಗೆ ಮಾಳುುದುಂ' ಎಂಬ ಉಲ್ಲೇಖವು” ಮತ್ತು ಹತ್ತಿಮತ್ತೂರು 
ವೀರಗಲ್ಲಿನ "ಉಅದೆ ತಾಗೆ ಬಿಲ್ಲ[ಬಿತ್ತೆ] ಗಕ್ಕಳಿಸತಿ ಪಾಯ್ತ ಕೆಂಗಣಿಯ ಕೋಲ್ಲಳೂಡನೆ ಮುಸುಟಿ' 
ಎಂಬ ಉಲ್ಲೇಖಗಳು" ಯುದ್ದ ಸನ್ನಿವೇಶ ಮತ್ತು ಆಯುಧಗಳ ಬಳಕೆಗೆ ಸಂಬಂಧಿಸಿರುವುದನ್ನು 
ಇಲ್ಲಿ ಸ್ಮರಿಸಬಹುದು. 


೬.೬.೫ ರಕ್ಷಣ ಪರಿಕರಗಳು 


ವೈರಿಗಳ ಆಯುಧಗಳಿಂದ ತಮ್ಮ ದೇಹವನ್ನು ರಕ್ಷಿಸಿಕೊಳ್ಳಲು ಗುರಾಣಿ, ಎದೆ ಕವಚಗಳನ್ನು 
ವೀರರು ಬಳಸುತ್ತಿದ್ದರು. ಅಲ್ಲದೆ ಯುದ್ದದಲ್ಲಿ ಭಾಗಿಯಾದ ಕುದುರೆ, ಆನೆ, ಒಂಟೆಗಳಿಗೂ ರಕ್ಷಣಾ 


ಕವಚಗಳನ್ನು ಹಾಕಿರುವುದು ಸ್ನಾರಕ ಶಿಲ್ಪಗಳಿಂದ ತಿಳಿದುಬರುತ್ತದೆ. 


ಗುರಾಣಿ 


ಶತ್ರುಗಳು ಪ್ರಯೋಗಿಸುವ ಕತ್ತಿ, ಈಟಿ, ಬಾಣ ಮತ್ತಿತರ ಅಸ್ತಗಳಿಂದ ರಕ್ಷಣೆ 
ಪಡೆಯಲು(ತಪ್ಪಿಸಿಕೊಳ್ಳಲು) ಯುದ್ಧಗಳಲ್ಲಿ ಗುರಾಣಿಯನ್ನು ಉಪಯೋಗಿಸುತ್ತಿದ್ದರು. ಇದೊಂದು 
ರಕ್ಷಣಾ ಸಾಧನವಾಗಿದ್ದು, ಶಾಸನಗಳು ಇದನ್ನು "ಪಲಗೆ', "ಹರಿಗೆ', "ಅಡ್ಡಣ', "ಅಡಣ” ಎಂದು 
ಉಲ್ಲೇಖಿಸಿವೆ. ವೀರಗಲ್ಲುಗಳಲ್ಲಿ ವಿವಿಧ ರೀತಿಯ ಗುರಾಣಿಗಳು ಚಿತ್ತಿತವಾಗಿರುವುದನ್ನು ಕಾಣಬಹುದು. 
ಗಂಗ ಮತ್ತು ರಾಷ್ಟಕೂಟರ ಕಾಲಾವಧಿಯ ವೀರಗಲ್ಲುಗಳಲ್ಲಿ ಆಯತಾಕಾರದ ಗುರಾಣಿಗಳು, 
ಕಲ್ಯಾಣದ ಚಾಲುಕ್ಕರ ಮತ್ತು ಹೊಯ್ದಳರ ಕಾಲದ ವೀರಗಲ್ಲುಗಳಲ್ಲಿ ಆಯತಾಕಾರದಲ್ಲಿರುವ ಹಾಗೂ 
ಕೆಳಭಾಗದಲ್ಲಿ ಉದ್ದವಿರುವ ಗುರಾಣಿಗಳನ್ನು ವಿಶೇಷವಾಗಿ ಕಾಣಬಹುದು. ದುಂಡನೆಯ ಆಕಾರದ 
ಗುರಾಣಿಗಳು ಆರಂಭಕಾಲದಿಂದ ಹಿಡಿದು ವಿಜಯನಗರ ಕಾಲದವರೆಗಿನ ವೀರಗಲ್ಲುಗಳಲ್ಲಿ 
ಕಂಡುಬರುತ್ತವೆ." ಗುರಾಣಿಗಳ ಮೇಲೆ ಕೆಲವೊಮ್ಮೆ ವವಿಧ ರೀತಿಯ ಅಲಂಕಾರಗಳಿರುವುದನ್ನು 
ಕಾಣಬಹುದು. ಸಿದ್ದಾಪುರದ ವೀರಗಲ್ಲೊಂದರ ಎರಡನೆಯ ಹಂತದಲ್ಲಿ ವೀರನು ಕುದುರೆ ಏರಿ 
ವೈರಿಯ ಮೇಲೆ ದಾಳಿ ಮಾಡುತ್ತಿದ್ದಾನೆ. ವೈರಿಯು ಬಲಗೈಯಲ್ಲಿ ಖಡ್ಗವನ್ನು ಎತ್ತಿ ಹಿಡಿದಿದ್ದು, 
ಎಡಗೈಯಲ್ಲಿ ಗುರಾಣಿಯನ್ನು ಹಿಡಿದು ಹೋರಾಡುತ್ತಿದ್ದಾನೆ. ಈ ಗುರಾಣಿಯ ಹೊರ ಮುಖ 
ಸಂಪೂರ್ಣವಾಗಿ ಅರಳಿದ ಪುಷ್ಟದಂತೆ ಕಂಡರಿಸಲಾಗಿದೆ. ತಿಮಕಾಪುರದ ವೀರಗಲ್ಲೊಂದರ ಯುದ್ದ 
ಹಂತದಲ್ಲಿ ಶತ್ರು ಸೈನಿಕರು ಹಿಡಿದಿರುವ ಗುರಾಣಿಗಳ ಹೊರ ಮುಖದಲ್ಲಿ ಎರಡು ಸಾಲು ಮಣಿಗಳು 
ಸುತ್ತುವರಿದಂತೆ ವಿನ್ಯಾಸಗೊಳಿಸಲಾಗಿದೆ. 


೩೯ 


ಕಲಕೇರಿಯ ಕೋಟಿ ಕಾಳಗದ ವೀರಗಲ್ಲೊಂದರಲ್ಲಿ ವೀರನು ಹಿಡಿದ ಗುರಾಣಿಯ ಒಳಮಗ್ಗಲಿಗೆ 
ಮತ್ತು ಶತ್ರು ಸೈನಿಕನು ಹಿಡಿದ ಗುರಾಣಿಯ ಹೊರಮಗ್ಗಲಿಗೆ ನಕ್ಷತ್ರಾಕಾರದ ಅಲಂಕರಣೆಯನ್ನು 
ಕೆತ್ತಲಾಗಿದೆ. ಇದೇ ಗ್ರಾಮದ ಇನ್ನೊಂದು ವೀರಗಲ್ಲಿನ ವೈರಿಸೈನಿಕನು ಹಿಡಿದ ಗುರಾಣಿಯ ಮೇಲೆ 
ಮೂರು ಕುಚ್ಚಗಳು ಇಳಿಬಿದ್ದಂತೆ ಕಂಡರಿಸಿದ್ದಾರೆ. ಇಲ್ಲಿಯ ಮತ್ತೊಂದು ವೀರಗಲ್ಲಿನ ವೀರನು 
ಹಿಡಿದಿರುವ ಗುರಾಣಿಯ ಹಿಡಿಕೆಯ ಮೇಲೆ ಉದ್ದನೆಯ ಕುಚ್ಛವಿರುವಂತೆ ಚಿತ್ರಿಸಿದ್ದಾರೆ. ಹಂಸಭಾವಿಯ 
ವೀರಗಲ್ಲಿನ ಯುದ್ದ ಹಂತದಲ್ಲಿ ವೀರ ಮತ್ತು ಶತ್ರುಪಡೆಯ ಸೈನಿಕರು ದೊಡ್ಡ ಗುರಾಣಿಗಳನ್ನು 
ಹಿಡಿದಿದ್ದು, ಇವುಗಳ ಅಂಚಿಗೆ ಮತ್ತು ಮಧ್ಯದಲ್ಲಿ ಎರಡು ಸುತ್ತು ಮಣಿಗಳ ಅಲಂಕರಣೆಯಂತೆ 
ಕೆತ್ತಲಾಗಿದೆ. ಇಲ್ಲಿಯ ಕೋಟೆಕಾಳಗದ ವೀರಗಲ್ಲಿನ ವೀರನು ಹಿಡಿದ ಗುರಾಣಿ ಅತ್ಯಂತ ದೊಡ್ಡದಾಗಿದೆ. 
ದೇವರಗುಡ್ಡ ಗಾಮದಲ್ಲಿರುವ ವೀರಗಲ್ಲಿನಲ್ಲಿ ಶತ್ತುಪಡೆಯ ಸೈನಿಕರು ಹಿಡಿದಿರುವ ಮೂರು ಗುರಾಣಿಗಳ 
ಮೇಲೆ ಎಲೆಯ ಆಕಾರದ ಮೂರು ಕುಚ್ಚಗಳಿದ್ದರೆ, ಇನ್ನೊಂದರಲ್ಲಿ ಎರಡು ಮತ್ತೊಂದರಲ್ಲಿ ಮೂರು 
ಕುಚ್ಛಗಳನ್ನು ಕಂಡರಿಸಲಾಗಿದೆ. ರಟ್ಟಿಹಳ್ಳಿಯ ತುರುಗೋಳ್‌ ಶಿಲ್ಪದಲ್ಲಿ ವೀರನು ಹಿಡಿದಿರುವ ಗುರಾಣಿ 
ಆಯತಾಕಾರದಲ್ಲಿದ್ದು, ಇದು ಹಿಂಭಾಗದಲ್ಲಿ ಅಗಲವಾಗಿ, ಮುಂಭಾಗದಲ್ಲಿ ಕಿರಿದಾಗಿರುವುದನ್ನು 
ಕಾಣಬಹುದು. ಬೆಟಕೆರೂರಿನ ವೀರಗಲ್ಲಿನಲ್ಲಿರುವ ವೀರನು ಹಿಡಿದ ಗುರಾಣಿ ಅಗಲವಾಗಿರದೆ ಕೋಲಿನಂತೆ 
ಉದ್ದವಾಗಿದೆ. ಅರಳಿಕಟ್ಟಿಯ ವೀರಗಲ್ಲಿನಲ್ಲಿಯೂ ಈ ರೀತಿಯ ಗುರಾಣಿಯನ್ನು ಕಾಣಬಹುದು. 
ಅಲ್ಲದೆ ಮೇದೂರು, ಕಾರಡಗಿ, ಗುತ್ತಲ. ಬಾಳಂಬೀಡು ವೀರಗಲ್ಲುಗಳಲ್ಲಿ ರಕ್ಷಣಾ ಪರಿಕರವಾಗಿ 
ಗುರಾಣಿಗಳನ್ನು ಬಳಸಿರುವುದು ಕಂಡುಬರುತ್ತದೆ. 


ಕವಚ 

ತಲೆಗೆ "ಸೀಸಹ', ತೋಳುಗಳಿಗೆ "ಬಾಹುರಕ್ಕೆ'(ಬಾಹುರಕ್ಷೆ) ಮತ್ತು ದೇಹಕ್ಕೆ "ತನುತ್ರ' ಹಾಗೂ 
"ಸನ್ನಣ'(ಸನ್ನಾಹ) ಎಂಬ ಕವಚಗಳನ್ನು ಧರಿಸುತ್ತಿದ್ದರು. ಆನೆಗಳಿಗೆ "'ರೋಹವಕ್ಕರಿಕ (ಲೋಹ ಪಕ್ಷರಕ್ಷೆ) 
ಗಳನ್ನು ಹಾಕುತ್ತಿದ್ದರು. ಕುದುರೆಗಳಿಗೆ ಕೇಬ್ದ, ಗೊರಸುಗಳನ್ನು ಮಾತ್ರ ಬಿಟ್ಟು ಉಳಿದೆಲ್ಲ ಅಂಗಗಳನ್ನು 
ಕವಚಗಳಿಂದ ಮುಚ್ಚುತ್ತಿದ್ದರು."” ಈವರೆಗೆ ದೊರಕಿರುವ ವೀರಗಲ್ಲುಗಳಲ್ಲಿ ಹಾನಗಲ್ಲು ತಾಲೂಕಿನ 
ಕಲಕೇರಿ ವೀರಗಲ್ಲೊಂದರಲ್ಲಿ ಮಾತ್ರ ವೀರನು ಕವಚ ಧರಿಸಿರುವಂತೆ ಚಿತ್ರಿಸಲಾಗಿದೆ ಎಂದು ಡಾ. 
ಡಿ. ವಿ. ಪರಮಶಿವಮೂರ್ತಿ ಹೇಳುತ್ತಾರೆ.” ಆದರೆ ಕಲಕೇರಿಯ ಒಂದು ವೀರಗಲ್ಲಿನಲ್ಲಿ ಮಾತ್ರವಲ್ಲದೆ 
ಇಲ್ಲಿಯ ಇನ್ನೊಂದು ವೀರಗಲ್ಲಿನಲ್ಲಿಯೂ ವೀರನು ಕವಚ ಧರಿಸಿರುವುದನ್ನು ಕಾಣಬಹುದು. ಕಲಕೇರಿಯ 
ಒಂದು ವೀರಗಲ್ಲಿನಲ್ಲಿ ವೀರನು ತೋಳುಗಳಿಲ್ಲದ ನಾಭಿಯಿಂದ ಸ್ವಲ್ಪ ಮೇಲಕ್ಕಿರುವ ಕವಚವನ್ನು 
ಧರಿಸಿದ್ದಾನೆ. ಈತನ ಭುಜಗಳು ಮತ್ತು ಸೊಂಟದ ಆಚೆ-ಈಚೆ ರೆಕ್ಕೆಗಳಂತೆ ಕಂಡರಿಸಲಾಗಿದೆ. 
ಇಲ್ಲಿಯ ಇನ್ನೊಂದು ವೀರಗಲ್ಲಿನಲ್ಲಿ ವೀರನು ಇದೇ ರೀತಿಯ ಕವಚವನ್ನು ಧರಿಸಿದ್ದಾನೆ. ಆದರೆ 
ಈತನ ಭುಜದ ಹಿಂಭಾಗದಲ್ಲಿರುವ ರೆಕ್ಕೆಗಳು ದೊಡ್ಡದಾಗಿವೆ. ಇದೇ ಗ್ರಾಮದ ಇನ್ನೆರಡು ವೀರಗಲ್ಲುಗಳಲ್ಲಿ 
ಇಬ್ಬರು ವೀರರು ಮತ್ತು ಅವರ ಸಹಪಾಠಿ ಸೈನಕರಿಬ್ಬರಿಗೆ ತಲೆಯ ಹಿಂದೆ ಆಚೆ-ಈಚೆ ರೆಕ್ಕೆಗಳಿರುವಂತೆ 
ಕಂಡರಿಸಲಾಗಿದೆ. ಈ ರೆಕ್ಕಗಳಂತಹ ಭಾಗವು ಶತ್ರುಗಳ ಅಸ್ತಗಳಿಂದ ರಕ್ಷಣೆ ಪಡೆಯಲು ಧರಿಸಿರುವ 


೪೦೦ 


ಒಂದು ರೀತಿಯ ರಕ್ಷಣಾ ಪರಿಕರವಿರಬಹುದು. ಮೇಲಿನ ಎರಡು ವೀರಗಲ್ಲುಗಳಲ್ಲಿಯ ಕವಚಗಳನ್ನು 
ಸಣ್ಣದಾದ ಸರಪಳಿಗಳಿಂದ ಮಾಡಿರುವಂತೆ ತೋರುತ್ತದೆ. ಇದು ಅಂದಿನ ಕಾಲದಲ್ಲಿ ವೀರರು 
ಅನುಸರಿಸಿದ ರಕ್ಷಣಾ ವಿಧಾನದ ಮೇಲೆ ಬೆಳಕು ಚಲ್ಲುತ್ತದೆ. 


ಪ್ರಾಣಿಗಳಿಗೆ ಹಾಕುವ ಕವಚಗಳು 


ಯುದ್ದ ಸಮಯದಲ್ಲಿ ಮನುಷ್ಯರಲ್ಲದೆ ಪ್ರಾಣಿಗಳಿಗೂ ಕವಚಗಳನ್ನು ಹಾಕುತ್ತಿದ್ದರೆಂದು 
ವೀರಗಲ್ಲುಗಳಿಂದ ತಿಳಿದುಬರುತ್ತದೆ. ಕುದುರೆಯ ಮೇಲೆ ಸವಾರನು ಕುಳಿತುಕೊಳ್ಳಲು 
ಅನುಕೂಲವಾಗುವಂತಹ ಜೀನನ್ನು ಕಟ್ಟುತ್ತಿದ್ದರು. ಇದು ಕುದುರೆಯ ಹೊಟ್ಟೆಯ ಭಾಗವನ್ನು ಅರ್ಧ ದವರೆಗೆ 
ಆವರಿಸಿರುತ್ತಿತ್ತು. ಮೆಳ್ಳಾಗಟ್ಟಿಯ ವೀರಮಾಸ್ತಿಕಲ್ಲೊಂದರ ಯುದ್ದ ಹಂತದಲ್ಲಿ ಶತ್ರು ಸೈನಿಕನು ಏರಿಬಂದ 
ಕುದುರೆಗೆ ಕುತ್ತಿಗೆಯಿಂದ ಮೊಣಕಾಲಿನವರೆಗೆ ಇಡೀ ಕುದುರೆಗೆ ಕವಚವನ್ನು ಹಾಕಲಾಗಿದೆ. ಮಾಸಣಗಿಯ 
ವೀರಗಲ್ಲೊಂದರ ಶತ್ತುಸೈನಿಕರು ಏರಿ ಬಂದ ಎರಡು ಕುದುರೆಗಳಿಗೆ ಈ ರೀತಿಯ ರಕ್ಷಣ ಕವಚಗಳನ್ನು 
ಹಾಕಲಾಗಿದ್ದರೆ, ವೀರರು ಏರಿಬಂದ ಮೂರು ಕುದುರೆಗಳು ಮತ್ತು ಇನ್ನುಳಿದ ಕುದುರೆಗಳಿಗೆ ಜೀನು 
ಬಿಗಿದು ಅವುಗಳ ಕೆಳಗೆ ಬೆನ್ನಿನಿಂದ ಹೊಟ್ಟೆಯ ಭಾಗ ಮುಚ್ಚುವಂತೆ ಕವಚಗಳನ್ನು ಇಳಿಬಿಡಲಾಗಿದೆ. 
ಮೇದೂರಿನ ವೀರಗಲ್ಲಿನಲ್ಲಿ ಕುದುರೆಗಳ ಬೆನ್ನಿನ ಮೇಲೆ ಹಾಕಲಾದ ಕವಚಗಳು ಚಿಕ್ಕದಾಗಿವೆ. 
ಹಾವೇರಿಯ ವೀರಗಲ್ಲೊಂದರ ವೀರನು ಹತ್ತಿರುವ ಕುದುರೆಯ ಕವಚಕ್ಕೆ ಕುಚ್ಚಗಳ ಅಲಂಕರಣೆ 
ಇದೆ. ಇಲ್ಲಿಯ ಇನ್ನೊಂದು ವೀರಗಲ್ಲಿನಲ್ಲಿ ಕುದುರೆಗೆ ಹಾಕಿದ ಈ ಕವಚ ಜಾರದಂತೆ ಹೊಟ್ಟೆಯ 
ಕೆಳಭಾಗದಿಂದ ಕಟ್ಟಲಾಗಿದೆ. ಹುಲುಗೂರಿನ ವೀರಗಲ್ಲಿನಲ್ಲಿ ಕುದುರೆಗಳಿಗೆ ಹಾಕಿದ ಕವಚವನ್ನು 
ಹೊಟ್ಟೆ ಕೆಳಗಿಂದ ಮತ್ತು ಎದೆಗೆ ಸುತ್ತುವರಿದು ಬಿಗಿಯಲಾಗಿದೆ. ತಿಳವಳ್ಳಿಯ ವೀರಗಲ್ಲಿನಲ್ಲಿರುವ 
ಕುದುರೆಗಳಿಗೆ ಹಾಕಿದ ಕವಚಗಳನ್ನು ಕುದುರೆಗಳ ಎದೆಗೆ, ಹೊಟ್ಟೆಯ ಕೆಳಗೆ ಮತ್ತು ಹಿಂಬದಿಯ 
ಬಾಲದ ಕೆಳಗೆ ಕಟ್ಟಿ ಬಿಗಿಗೊಳಿಸಲಾಗಿದೆ. 


ಮಾಸಣಗಿಯ ವೀರಗಲ್ಲೊಂದರಲ್ಲಿ ಮೂರು ಆನೆಗಳಿಗೆ ಕುತ್ತಿಗೆಯಿಂದ ಮೊಣಕಾಲವರೆಗೆ 
ಇಡೀ ಆನೆಗಳ ದೇಹ ಮುಚ್ಚುವಂತೆ ಕವಚಗಳನ್ನು ಹಾಕಿದ್ದಾರೆ. ಈ ಕವಚಗಳು ಚಿಕ್ಕ ಚಿಕ್ಕ ಚೌಕಗಳ 
ವನ್ಯಾಸವನ್ನು ಹೊಂದಿದ್ದು, ಆನೆಗಳ ಮೇಲೆ ಸೈನಿಕರು ಕುಳಿತುಕೊಳ್ಳಲು ಬುಟ್ಟಿಗಳನ್ನು ಇಡಲಾಗಿದೆ. 
ಈ ಬುಟ್ಟಿಗಳಂತಹ ಭಾಗವು ಸೈನಿಕರು ಕುಳಿತರೆ, ಎದೆಯ ಎತ್ತರದವರೆಗೆ ಇರುವುದರಿಂದ ಶತ್ರುಗಳ 
ಅಸ್ತಗಳಿಂದ ರಕ್ಷಣೆ ಪಡೆಯಲು ಸಹಕಾರಿಯಾಗಿವೆ. ಇಲ್ಲಿಯ ಆನೆಗಳಿಗೆ ಹಾಕಲಾದ ಕವಚಗಳು 
ತುಂಬಾ ಕಲಾತ್ನಕವಾಗಿದ್ದು, ಯುದ್ದದಲ್ಲಿ ರಕ್ಷಣ ತಂತ್ರಗಾರಿಕೆಗೆ ನೀಡಿದ ಪ್ರಾಮುಖ್ಯತೆಯನ್ನು ಬಿಂಬಿಸುತ್ತವೆ. 
ಇದನ್ನು ಕಂಡರಿಸಿದ ಶಿಲ್ಲಿಯ ಚಾಕಚಿಕ್ಕತೆ ಮತ್ತು ಕಂಡರಣೆಯ ವಿಧಾನವನ್ನು ಮೆಚ್ಚಲೇಬೇಕು. ಈ 
ಶಿಲ್ಲದಲ್ಲಿರುವ ಎರಡು ಕುದುರೆಗಳಿಗೆ ಕುತ್ತಿಗೆಯಿಂದ ಮೊಣಕಾಲವರೆಗೆ ಆವರಿಸಿರುವಂತೆ ಕವಚಗಳನ್ನು 
ಹಾಕಲಾಗಿದೆ. ಹಾನಗಲ್ಲು ವೀರಗಲ್ಲಿನ ಆನೆಗಳ ಕೊರಳಿಗೆ ಗಂಟೆಸರ ಕಟ್ಟಲಾಗಿದೆ. ಹಿರೇಕ್ವಾಂಶಿ 
ಮತ್ತು ಚಿಲ್ಲೂರುಗಳ ವೀರಗಲ್ಲುಗಳಲ್ಲಿಯ ಆನೆಗಳ ಮೇಲೆ ಕುಳಿತುಕೊಳ್ಳುವ ಪರಿಕರವನ್ನು ಬಾಲದ 
ಕೆಳಗಿನಿಂದ ಮತ್ತು ಎದೆಯ ಸುತ್ತ ಬಿಗಿದು ಕಟ್ಟಲಾಗಿದೆ. ಸಾತೇನಹಳ್ಳಿಯ ವೀರಗಲ್ಲೊಂದರಲ್ಲಿಯ 
ಒಂಟೆಗಳ ಬೆನ್ನಿಗೆ ನಗಾರಿಗಳನ್ನು ಬಿಗಿಯಲಾಗಿದ್ದು ಅದರ ಹಿಂಬದಿಯ ಬೆನ್ನಿಗೆ ಕವಚವನ್ನು 


ಹಾಕಲಾಗಿದೆ. 


೪೦೧ 


ಬತ್ತಳಿಕೆ 

ಇದೊಂದು ರಕ್ಷಣ ಪರಿಕರವಲ್ಲದಿದ್ದರೂ, ವೀರರ ಬಾಣಗಳನ್ನು ರಕ್ಷಿಸಿಡಲು ಅಥವಾ ಒಟ್ಟಿಗಿಡಲು 
ಬಳಸುವ ಒಂದು ಯುದ್ದ ಸಾಮಗ್ಗಿಯಾಗಿದೆ. ಬಿಲ್ಲು ಬಾಣ ಹಿಡಿದು ಹೋರಾಡುವ ವೀರರು 
ಇದನ್ನು ಬೆನ್ನಿಗೆ ಕಟ್ಟಿಕೊಂಡಿರುತ್ತಾರೆ. ಅಧ್ಯಯನ ಪ್ರದೇಶದ ಕಡಕೋಳ, ಕಳ್ಳಿಹಾಳ, ಹಿರೇಬಾಸೂರು, 
ಮಾಗೋಡ, ಬಾಳಂಬೀಡು, ಬನ್ನಿಹಟ್ಟಿ, ನಿಡ್ನೇಗಿಲು, ತಿಮಕಾಪುರ, ಗೊಡಚಿಕೊಂಡ, ಚಳಗೇರಿ, 
ಚಿಕ್ಕಳ್ಳಿ, ಸಂಗೂರು ಮತ್ತು ಅತ್ತಿಗೇರಿಗಳಲ್ಲಿರುವ ವೀರಗಲ್ಲುಗಳಲ್ಲಿ ವೀರರು ಬೆನ್ನಿಗೆ ಬತ್ತಳಿಕೆಗಳನ್ನು 
ಕಟ್ಟಿಕೊಂಡಿರುವಂತೆ ಕಂಡರಿಸಲಾಗಿದೆ. 


೬.೭ ಸ್ಮಾರಕಶಿಲ್ಲಗಳಲ್ಲಿಯ ವಾದ್ಯಗಳು 

ಸಾಮಾನ್ಯವಾಗಿ ಸ್ನಾರಕಶಿಲ್ಲಗಳಲ್ಲಿ ಅಪ್ಪರೆಯರು ವೀರನನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುವ ದೃಶ್ವದಲ್ಲಿ 
ವಾದ್ಯಗಳನ್ನು ಬಾರಿಸುತ್ತಿರುವ ಚಿತ್ರಣವನ್ನು ಕಾಣಬಹುದು. ಅಲ್ಲದೆ ಯುದ್ದ ಸನ್ನಿವೇಶದಲ್ಲಿಯೂ 
ರಣವಾದ್ಯಗಳನ್ನು ಬಾರಿಸುತ್ತಿರುವ ಉದಾಹರಣೆಗಳು ಸಿಗುತ್ತವೆ. ಶಾಸನಪಾಠಗಳಲ್ಲಿ ಸಹ ಈ ವಾದ್ಯಗಳ 
ಉಲ್ಲೇಖಗಳು ಸಂದರ್ಭಾನುಸಾರ ಬರುತ್ತವೆ. ಹತ್ತಿಮತ್ತೂರಿನ' ಶಾಸನವೊಂದರಲ್ಲಿಯ 
"ದೇವಲೋಕದಲರೊಪುವ ಬೆಳ್ಳರಿ ನೋಡೆ ಭೋರ್ಗರೆದವು ದೇವದುಂದುಭಿಗಳಂಬರದೋಳ್‌' 
ಎ೦ಬ ಉಲ್ಲೇಖವು ವೀರನನ್ನು ಅಪ್ಪರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುವ ಸಂದರ್ಭದಲ್ಲಿ ಆಕಾಶದಲ್ಲಿ 
ವಾದ್ಯಗಳು ಮೊಳಗಿದ ಬಗ್ಗೆ ತಿಳಿಸುತ್ತದೆ. ಕಲಕೇರಿಯ"” ವೀರಗಲ್ಲೊಂದರ "ತನ್ನೆಯ ಮಗನುಂ 
ರಣದೊಳ ಸಂದುಬಭಿಂಶರ ಬಲಂಗಳೆರಡು ಮೆಚ್ಚಲು ನಿನ್ನಿಜುದು ಹೊನ್ನಿದಾಗಳು 
ಸುರದುಂದುಭಿಯೆಸೆಯಲುಕೆ ದೇವಕಂನೆಯರೊಯ್ದರ್‌' ಎಂಬ ಉಲ್ಲೇಖದಲ್ಲಿ ವಾದ್ಯಮೇಳದ 
ವಿಷಯವಿದೆ. ಸ್ಮಾರಕಶಿಲ್ಲಗಳಲ್ಲಿಯ ವಾದ್ಯಗಳನ್ನು ಮಂಗಳವಾದ್ಯಗಳು ಮತ್ತು ರಣವಾದ್ಯಗಳು ಎಂದು 
ವಿಭಾಗಿಸಬಹುದು. 


ಮಂಗಳ ವಾದ್ಯಗಳು 

ಶುಭಸಮಯ, ಜಾತ್ರೆ, ಉತ್ಸವ, ತೇರು, ಮೆರವಣಿಗೆ, ಮದುವೆ ಮತ್ತು ವಿಶೇಷ ಪೂಜಾದಿ 
ಸಂದರ್ಭಗಳಲ್ಲಿ ಬಾರಿಸುವ ವಾದ್ಯಗಳನ್ನು ಮಂಗಳ ವಾದ್ಯಗಳು ಎಂದು ಕರೆಯುತ್ತಾರೆ. ಸ್ಮಾರಕಶಿಲ್ಲಗಳಲ್ಲಿ 
ವೀರನನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುವ ಸಂದರ್ಭದಲ್ಲಿ ಮತ್ತು ಮಾಸ್ತಿಯ ಮೆರವಣಿಗೆಯ ಸನ್ನಿವೇಶದಲ್ಲಿ 
ಮಂಗಳ ವಾದ್ಯಗಳನ್ನು ಬಾರಿಸುತ್ತಿರುವ ಚಿತ್ರಣಗಳಿರುತ್ತವೆ. 
ಮದಲೆ 

[) 

ಮೃದಂಗದಂತಿರುವ ಇದು ಗಾತ್ರದಲ್ಲಿ ಅದಕ್ಕಿಂತ ಹೆಚ್ಚು ದೊಡ್ಡದಿರುತ್ತದೆ. ಮೇದೂರು 

ವೀರಗಲ್ಲೊಂದರ ಮೂರು ಮತ್ತು ನಾಲ್ಕನೆಯ ಹಂತಗಳಲ್ಲಿ ವಾದ್ಯಮೇಳದವರಿದ್ದು, ವೀರ ಮತ್ತು 


ಅಪ್ಪರೆಯರ ಆಚೆ ಈಚೆ ಇಬ್ದಿಬ್ಬರಂತೆ ಮದ್ದಲೆ ಬಾರಿಸುವವರನ್ನು ಕಂಡರಿಸಲಾಗಿದೆ. ಈ ನಾಲ್ಕು 
ಜನರಲ್ಲಿ ಇಬ್ಬರು ಎಡಕ್ಕೆಗಳನ್ನು ಮದ್ದಲೆಯ ಮೇಲೆ ಇಟ್ಟಿದ್ದು, ಬಲಕೈಗಳನ್ನು ಮೇಲಕ್ಕೆ ಎತ್ತಿದ್ದಾರೆ. 


೪೦೨ 


ಇನ್ನಿಬ್ಬರು ಬಲಕೈಗಳನ್ನು ಮದ್ದಲೆಯ ಮೇಲೆ ಇಟ್ಟಿದ್ದು ಎಡಕ್ಕೆಗಳನ್ನು ಮೇಲಕ್ಕೆತ್ತಿ ಮದ್ದಲೆಯನ್ನು 
ಬಿರುಸಿನಿಂದ ಬಾರಿಸುತ್ತಿರುವಂತೆ ಚಿತ್ರಿಸಲಾಗಿದೆ. ತಿಳವಳ್ಳಿಯ ವೀರಗಲ್ಲಿನ ನಾಲ್ಕನೆಯ ಹಂತದ 
ಸ್ಪರ್ಗಾರೋಹಣದ ದೃಶ್ಯದಲ್ಲಿ ನಾಲ್ಕು ಜನ ಮದ್ದಲೆ ಬಾರಿಸುತ್ತಿರುವುದನ್ನು ಕೆತ್ತಲಾಗಿದೆ. ಹಾವೇರಿಯ 
ವೀರಗಲ್ಲೊಂದರ ಸ್ಪರ್ಗಾರೋಹಣ ಹಂತದಲ್ಲಿ ಮದ್ದಲೆ ಮತ್ತು ರುಲ್ಲರಿಗಳನ್ನು ಬಾರಿಸುವವರು 
ಆಕಾಶದಲ್ಲಿ ತೇಲುತ್ತಿರುವಂತೆ ಕಂಡರಿಸಲಾಗಿದೆ. ಚಿಕ್ಕಣಜಿಯ ಬೃಹತ್‌ ವೀರಗಲ್ಲೊಂದರ ನಾಲ್ಕನೆಯ 
ಹಂತದಲ್ಲಿ ವಾದ್ಯಮೇಳದವರೊಂದಿಗೆ ಮದ್ದಲೆ ಬಾರಿಸುವವರನ್ನು ಕಾಣಬಹುದು. ಅಬ್ದಲೂರಿನ 
ವೀರಗಲ್ಲೊಂದರಲ್ಲಿ ಮದ್ದಲೆ ಮತ್ತು ರುಲ್ಲರಿ ಬಾರಿಸುವವರ ಮಧ್ಯದಲ್ಲಿ ನೃತ್ಯ ಮಾಡುತ್ತಿರುವ 
ಸ್ತ್ರೀಯನ್ನು ಕಂಡರಿಸಲಾಗಿದೆ. ಇದೇ ಗ್ರಾಮದ ಇನ್ನೊಂದ ಸಿಡಿತಲೆ ಶಿಲ್ಲದಲ್ಲಿ ವಾದ್ಯಮೇಳದಲ್ಲಿ 
ಮದ್ದಲೆ ಬಾರಿಸುವವನನ್ನು ಕೆತ್ತಿದ್ದಾರೆ. ಕಲಕೇರಿಯ ಎರಡು ವೀರಗಲ್ಲುಗಳಲ್ಲಿ ಕುದುರೆ ಮೇಲೆ 
ಕುಳಿತು ಮೆರವಣಿಗೆಯಲ್ಲಿ ಅಗ್ನಿಕುಂಡಕ್ಕೆ ಬೀಳಲು ಹೊರಟಿರುವ ಸ್ತೀಯರ ಮೆರವಣಿಗೆ ದೃಶ್ಯದಲ್ಲಿ 
ವಾದ್ಯಮೇಳದವರೊಂದಿಗೆ ಮದ್ದಲೆ ಬಾರಿಸುವವರನ್ನು ಕಾಣಬಹುದು. 


ಜಾಗಟೆ 


ಈ ವಾದ್ಯವನ್ನು ಸುಮಾರು ಅರ್ಧ ಅಡಿ ವ್ಯಾಸವಿರುವ ವೃತ್ತಾಕಾರದ ಕಂಚಿನ ದಪ್ಪನಾದ 
ತಗಡಿನಿಂದ ಮಾಡಿರುತ್ತಾರೆ. ಮರದ ತುಂಡಿನಿಂದ ಇದನ್ನು ಬಡಿದಾಗ ಹೆಚ್ಚು ಶಬ್ದ ಉಂಟಾಗುತ್ತದೆ. 
ಈಗಲೂ ವೈಷ್ಣವ ಸಂಪ್ರದಾಯದ ದೇವಸ್ಥಾನಗಳಲ್ಲಿ ಇದನ್ನು ಪೂಜೆಯ ಸಂದರ್ಭದಲ್ಲಿ ಬಾರಿಸುತ್ತಾರೆ. 
ಮೇಲ್ಸಾಗದಲ್ಲಿ ರಂಧವನ್ನು ಮಾಡಿ ಅದಕ್ಕೆ ಹಗ್ಗವನ್ನು ಕಟ್ಟಿ ಹಿಡಿದುಕೊಳ್ಳುತ್ತಾರೆ. ಕಲಕೇರಿಯ 
ಎರಡು ಸ್ನಾರಕ ಶಿಲ್ಪಗಳಲ್ಲಿ ಮಾಸ್ತಿಯರ ಮೆರವಣಿಗೆಯ ದೃಶ್ಯಗಳಿದ್ದು, ಮಾಸ್ಸಿಯರು ಕುದುರೆ 
ಮೇಲೇರಿ ಮೆರವಣಿಗೆಯಲ್ಲಿ ಬಂದು ಅಗ್ನಿ ಕುಂಡದಲ್ಲಿ ಹಾರಿರುವಂತೆ ಚಿತ್ರಿಸಲಾಗಿದೆ. ಇಲ್ಲಿ ಕುದುರೆಯ 
ಮುಂದೆ ಮದ್ದಲೆ, ತುತ್ತೂರಿ ಬಾರಿಸುವವರೊಂದಿಗೆ, ಜಾಗಟೆ ಬಾರಿಸುವವರನ್ನು ಕಂಡರಿಸಲಾಗಿದೆ. 
ಮೇದೂರಿನ ವೀರಗಲ್ಲಿನಲ್ಲಿ ಎರಡು ಸ್ಪರ್ಗಾರೋಹಣದ ಹಂತಗಳಿದ್ದು, ಅದರ ಕೆಳಗಿನ ಹಂತದಲ್ಲಿ 
ಇಬ್ಬರು, ಮೇಲಿನ ಹಂತದಲ್ಲಿ ಒಬ್ಬ ಜಾಗಟಿ ಬಾರಿಸುವವರನ್ನು ಇತರ ವಾದ್ಯಗಾರರೊಂದಿಗೆ ಚಿತ್ತಿತಲಾಗಿದೆ. 


ರುಲ್ಲರಿ 

ಇದು ಬಟ್ಟುತಾಳದ ಆಕಾರದಲ್ಲಿದ್ದು, ಅವುಗಳಿಗಿಂತ ದೊಡ್ಡದಾಗಿರುತ್ತದೆ. ಇವುಗಳನ್ನು ಎರಡೂ 
ಕೈಗಳಿಂದ ಹಿಡಿದು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ತಾಗಿಸಿದಾಗ ದೊಡ್ಡ ಶಬ್ದ ಉಂಟಾಗುತ್ತದೆ. 
ಇವು ಊಟದ ತಟ್ಟೆಯಷ್ಟು ಅಗಲವಾಗಿದ್ದು, ಕಂಚಿನ ಲೋಹದಿಂದ ಮಾಡಿರುತ್ತಾರೆ. ಹಾವೇರಿಯ 
ವೀರಗಲ್ಲಿನ ಸ್ಪರ್ಗಾರೋಹಣದ ಹಂತದಲ್ಲಿ ಇಬ್ಬರು ರುಲ್ಲರಿ ಬಾರಿಸುವವರು ಇನ್ನಿಬ್ಬರು ಮದ್ದಲೆ 
ಬಾರಿಸುವವರೊಂದಿಗೆ ಆಕಾಶದಲ್ಲಿ ತೇಲುತ್ತಿರುವಂತೆ ಕಂಡರಿಸಲಾಗಿದೆ. ಚಿಕ್ಕಣಜಿಯ ವೀರಗಲ್ಲಿನ 
ಸ್ಪರ್ಗಾರೋಹಣದ ದೃಶ್ಯದಲ್ಲಿ ವಾದ್ಯಮೇಳದವರೊಂದಿಗಿರುವ ಇಬ್ಬರು ರುಲ್ಲರಿಗಳನ್ನು ಬಾರಿಸುತ್ತ 
ನೃತ್ಯ ಮಾಡುತ್ತಿದ್ದಾರೆ. ಅಬ್ದಲೂರಿನ ವೀರಗಲ್ಲೊಂದರಲ್ಲಿ ಮದ್ದಲೆ ಮತ್ತು ರುಲ್ಲರಿ ಬಾರಿಸುವವನ 
ಮಧ್ಯೆ ನೃತ್ಯ ಮಾಡುವ ಸ್ತೀ ಇದ್ದಾಳೆ. ಇದೇ ಗ್ರಾಮದಲ್ಲರುವ ಸಿಡಿತಲೆ ಶಿಲ್ಲದಲ್ಲಿ ವಾದ್ಯದವರೊಂದಿಗೆ 
ರುಲ್ಲರಿ ಬಾರಿಸುವವನೂ ಇದ್ದಾನೆ. 


೪೦೩ 


ತುತ್ತೂರಿ 

ಕ್ಲಾರನೆಟ್‌ ರೂಪದಲ್ಲಿರುವ ಇದನ್ನು ಊದಿದಾಗ ಶಬ್ದ ಉಂಟಾಗುತ್ತದೆ. ಇದರ ಕೆಳಗಿನ 
ತುದಿ ಅಗಲವಾಗಿರುತ್ತದೆ. ಮಂಗಳ ಕಾರ್ಯಗಳಲ್ಲಿ ಹೆಚ್ಚಾಗಿ ಇದನ್ನು ಬಳಸುತ್ತಾರೆ. ಮೇದೂರಿನ 
ವೀರಗಲ್ಲಿನ ಸ್ಪರ್ಗಾರೋಹಣದ ಎರಡು ಹಂತಗಳಲ್ಲಿ ತುತ್ತೂರಿ ಊದುತ್ತಿರುವ ಮೂವರು ವ್ಯಕ್ತಿಗಳನ್ನು 
ಕಾಣಬಹುದು. ಇವರು ಊದುತ್ತಿರುವ ತುತ್ತೂರಿಗಳು ಉದ್ದವಾಗಿದ್ದು ಅವುಗಳಿಗೆ ಅಲಂಕಾರಿಕ 
ಕುಚ್ಚಗಳನ್ನು ಕಟ್ಟಲಾಗಿದೆ. ಹಾವೇರಿಯ ತ್ರುಟಿತ ವೀರಗಲ್ಲೊಂದರ ಎರಡನೆಯ ಹಂತದಲ್ಲಿ ವಾದ್ಯ 
ಮೇಳದವರೊಂದಿಗೆ ತುತ್ತೂರಿ ಊದುವವನನ್ನು ಕಾಣಬಹುದು. ಕಲಕೇರಿಯ ಎರಡು 
ವೀರಗಲ್ಲುಗಳಲ್ಲಿರುವ ಮಾಸ್ತಿ ಮೆರವಣಿಗೆಯ ದೃಶ್ಯದಲ್ಲಿ ಇಬ್ಬರು ಮಂಡಿಯೂರಿ ತುತ್ತೂರಿಗಳನ್ನು 
ಊದುತ್ತಿರುವಂತೆ ಕೆತ್ತಲಾಗಿದೆ. ಅಬ್ಬಲೂರಿನ ಎರಡು ಸ್ನಾರಕಶಿಲ್ಲಗಳಲ್ಲಿ ವಾದ್ಯಮೇಳದವರೊಂದಿಗೆ 
ತುತ್ತೂರಿ ಊದುವವರನ್ನು ಕಾಣಬಹುದು. 
ಬಟ್ಟುತಾಳ 

ಇವು ಬೆರಳುಗಳಲ್ಲಿ ಹಿಡಿದು ನುಡಿಸುವ ಕಂಚಿನ ವಾದ್ಯಗಳು. ಮಧ್ಯದಲ್ಲಿ ತಗ್ಗುಮಾಡಿ ಅವುಗಳಿಂದ 
ಹೊರಗೆ ದಾರವನ್ನು ಪೋಣಿಸಿ ಬೆರಳುಗಳಲ್ಲಿ ಹಿಡಿಯಲು ಅನುಕೂಲವಾಗುವಂತೆ ಮಾಡಿರುತ್ತಾರೆ. 
ಸುಮಾರು ಎರಡರಿಂದ ಮೂರು ಅಂಗುಲ ವ್ಯಾಸವನ್ನು ಹೊಂದಿದ ಇವು ವೃತ್ತಾಕಾರದಲ್ಲಿರುತ್ತವೆ. 


ಅಬ್ಬಲೂರಿನ ಸಿಡಿತಲೆ ಸ್ನಾರಕ ಶಿಲ್ಪದಲ್ಲಿ ಮತ್ತು ತಿಳವಳ್ಳಿಯ ವೀರಗಲ್ಲಿನಲ್ಲಿ ವಾದ್ಯಮೇಲದವರೊಂದಿಗೆ 
ಬಟ್ಟುತಾಳ ನುಡಿಸುತ್ತಿರುವವರನ್ನು ಕಂಡರಿಸಲಾಗಿದೆ. 


ಕಹಳೆ 


ಶುಭ ಸಂದರ್ಭಗಳಲ್ಲಿ, ಉತ್ಸವ, ಮೆರವಣಿಗೆಗಳಲ್ಲಿ, ವಿಶೇಷವಾಗಿ ಯುದ್ದದ ಸಂದರ್ಭದಲ್ಲಿ 
ಊದುವ ಒಂದು ಲೋಹದ ವಾದ್ಯ. ಎರಡರಿಂದ ಮೂರು ಅಡಿಗಳಷ್ಟು ಉದ್ದವಿರುವ ಇದನ್ನು 
ಊದಿದರೆ ಬಹಳ ದೂರದವರೆಗೆ ಶಬ್ದ ಕೇಳುತ್ತದೆ. ಚಿಕ್ಕಣಜಿಯ ಬೃಹತ್‌ ವೀರಗಲ್ಲೊಂದರ 
ಸ್ಪರ್ಗಾರೋಹಣದ ಹಂತದಲ್ಲಿ ಫಲಕದ ಆಚೆ-ಈಚೆ ಇಬ್ಬರು ಡೊಂಕಾಗಿರುವ ಕಹಳೆಗಳನ್ನು ಹಿಡಿದು 
ಊದುತ್ತಿರುವಂತೆ ಚಿತ್ರಿಸಲಾಗಿದೆ. 


ನಗಾರಿ ಅಥವಾ ಡೊಳ್ಳಿನಂತಹ ವಾದ್ಯ 


ದೇವಾಲಯಗಳಲ್ಲಿ ಪೂಜೆ ನಡೆಸುವ ಸಂದರ್ಭದಲ್ಲಿ ಇಂಥ ವಾದ್ಯಗಳನ್ನು ಬಾರಿಸಲಾಗುತ್ತಿತ್ತು. 
ಹಾವೇರಿ ಜಿಲ್ಲೆಯ ಮಾಕನೂರು ಮತ್ತು ಸಾತೇನಹಳ್ಳಿಗಳಲ್ಲಿರುವ ವೀರಗಲ್ಲುಗಳ ಮೂರನೆಯ ಹಂತದಲ್ಲಿ 
ಈ ರೀತಿಯ ವಾದ್ಯವನ್ನು ಇಳಿಬಿಟ್ಟಿದ್ದು, ಅದನ್ನು ಕೋಲಿನಿಂದ ಬಾರಿಸುತ್ತಿರುವಂತೆ ಕಂಢರಿಸಲಾಗಿದೆ. 


ರಣವಾದ್ಯಗಳು 
ಯುದ್ದ ಪ್ರಾರಂಭದ ಸೂಚನೆಯನ್ನು ನೀಡಲು ಮತ್ತು ಸೈನಿಕರಿಗೆ ಉತ್ಸಾಹ ಹುಮ್ಮಸ್ಸು 
ತುಂಬಲು ಯುದ್ದಗಳಲ್ಲಿ ಬೇರೆ ಬೇರೆ ಬಗೆಯ ವಾದ್ಯಗಳನ್ನು ಬಾರಿಸುತ್ತಿದ್ದರು.” ಬೇಟೆಯ 


ಸಂದರ್ಭಗಳಲ್ಲಿಯೂ ರಣವಾದ್ಯಗಳನ್ನು ಬಾರಿಸುತ್ತಿದ್ದರೆಂದು ತೋರುತ್ತದೆ. ಅಂತಹ ಕೆಲವು ವಾದ್ಯಗಳು 
ಸ್ಥಾರಕಶಿಲ್ಲಗಳಲ್ಲಿ ಕಂಡುಬರುತ್ತವೆ. 


೪೦೪ 


ರಣಕಹಳೆ 


ಇದು ಕಹಳೆಗಿಂತಲೂ ಸ್ಪಲ್ಪ ಉದ್ದವಾಗಿದ್ದು, ಊದಿದಾಗ ಭಯಂಕರ ಶಬ್ದ ಹೊರಡುತ್ತದೆ. 
ಕಚವಿಯ ತುರುಗೋಳ್‌ ಯುದ್ದದ ವೀರಗಲ್ಲಿನಲ್ಲಿ ಕೋಟೆಯ ಮೇಲೆ ನಿಂತಿರುವವನು ರಣಕಹಳಯನ್ನು 
ಊದುತ್ತಿರುವಂತೆ ಕೆತ್ತಲಾಗಿದೆ. ಇಲ್ಲಿಯ ಇನ್ನೊಂದು ವೀರಗಲ್ಲಿನಲ್ಲಿಯೂ ಕೋಟಿಯ ಮೇಲೆ 
ನಿಂತು ರಣಕಹಳ ಊದುತ್ತಿರುವ ದೃಶ್ಯವಿದ್ಧು, ಕೋಟೆಯ ಹೊರಗೆ ತುರುಗಳನ್ನು ಹಿಂದಿಕ್ಕಿಕೊಂಡು 
ವೀರನು ಶತ್ರುಗಳೊಂದಿಗೆ ಹೋರಾಡುವ ದೃಶ್ಯವಿದೆ. 


ನಗಾರಿ 


ಮರದ ಕಾಂಡವನ್ನು ಮಧ್ಯದಲ್ಲಿ ತೋಡಿ ಅದರ ಮೇಲೆ ಚರ್ಮವನ್ನು ಹಾಕಿ ಸುತ್ತಲೂ 
ದಾರದಿಂದ ಬಿಗಿದು ಇದನ್ನು ತಯಾರಿಸುತ್ತಾರೆ. ಚರ್ಮವಾದ್ಯವಾದ ಇದನ್ನು ಕೋಲುಗಳಿಂದ 
ಬಾರಿಸಿದರೆ ದೂರದವರೆಗೂ ಶಬ್ಬ ಕೇಳುತ್ತದೆ. ಶತ್ರುಗಳಿಗೆ ಸೂಚನೆ ಕೊಡಲು, ತಮ್ಮ ಸೈನಿಕರಲ್ಲಿ 
ಹುಮ್ಮಸನ್ನು ತುಂಬಲು ಇದನ್ನು ಯುದ್ಧಲ್ಲಿ ಬಳಸುತ್ತಿದ್ದರು. ಬೇಟೆಯ ಸಂದರ್ಭದಲ್ಲಿ ಪ್ರಾಣಿಗಳನ್ನು 
ಬೆದರಿಸಲು ಸಹ ನಗಾರಿಗಳನ್ನು ಬಡಿಯಲಾಗುತ್ತಿತ್ತು. ಹಿರೇಕೆರೂರು ತಾಲೂಕು ಸಾತೇನಹಳ್ಳಿಯ 
ವೀರಗಲ್ಲೊಂದರ ಯುದ್ದ ಹಂತದಲ್ಲಿ ಫಲಕದ ಒಂದು ಬದಿಗೆ ಎರಡು ಮತ್ತು ಇನ್ನೊಂದು ಬದಿಗೆ 
ಒಂದು ಒಂಟೆಗಳನ್ನು ಕಂಡರಿಸಲಾಗಿದೆ. ಫಲಕದ ಆಚೆ-ಈಚೆ ಇರುವ ಎರಡು ಒಂಟೆಗಳ ಬೆನ್ನಿಗೆ 
ನಗಾರಿಗಳನ್ನು ಕಟ್ಟಲಾಗಿದೆ. ಈ ನಗಾರಿಗಳನ್ನು ಬಿಗಿಗೊಳಿಸಲು ಒಂಟೆಗಳ ಹೊಟ್ಟೆಯ ಕೆಳಭಾಗದಿಂದ 
ಹಗ್ಗಗಳನ್ನು ಬಿಗಿಯಲಾಗಿದೆ. ಈ ನಗಾರಿಗಳ ಹಿಂಭಾಗದಲ್ಲಿ ಒಂಟೆಗಳ ಬೆನ್ನಿನ ಮೇಲೆ ಕುಳಿತ 
ಸೈನಿಕರು ಕೈಗಳಲ್ಲಿ ಕೋಲುಗಳನ್ನು ಹಿಡಿದು ನಗಾರಿಗಳನ್ನು ಬಾರಿಸುತ್ತಿರುವ ದೃಶ್ಯ ಅತ್ಯಂತ 
ಮನೋಜ್ಜವಾಗಿದೆ. ಯುದ್ದದಲ್ಲಿ ಒಂಟೆಗಳ ಬಳಕೆಯ್ಲು ಸೂಚಿಸುವ ಹಾವೇರಿಯ ಜಿಲ್ಲೆಯ ಏಕಮಾತ್ರ 
ವೀರಗಲ್ಲು ಇದಾಗಿದೆ. 


೬.೮ ಸ್ಮಾರಕಶಿಲ್ಲಗಳು ಮತ್ತು ಜೀವನ ಮೌಲ್ಯಗಳು 


ಪ್ರತಿಯೊಂದು ದೇಶದ ಜನತೆ ಆಯಾ ಕಾಲಕ್ಕೆ ತಕ್ಕಹಾಗೆ ಕೆಲವೊಂದು ಜೀವನ ಮೌಲ್ಯಗಳನ್ನು 
ಮತ್ತು ಆದರ್ಶಗಳನ್ನು ಪರಿಪಾಲಿಸಿಕೊಂಡು ಬಂದಿರುತ್ತಾರೆ. ಈ ಮೌಲ್ಯಗಳು ಒಂದು ನಿರ್ದಿಷ್ಟ 
ಪ್ರದೇಶಕ್ಕೆ ನಿರ್ದಿಷ್ಟ ಕಾಲಕ್ಕೆ, ನಿರ್ದಿಷ್ಟ ಜನಾಂಗಗಳಿಗೆ ಮಾತ್ರ ಸೀಮಿತವಾಗಿರುತ್ತವೆ. ಉದಾಹರಣೆಗೆ 
ಹೇಳಬೇಕೆಂದರೆ ಮಹಾಸತಿ ಆಚರಣೆ ಭಾರತದಲ್ಲಿ ಒಂದು ಕಾಲಕ್ಕೆ ಸಾಮಾಜಿಕ ಮೌಲ್ಯವಾಗಿತ್ತು. 
ಆದರೆ ಅದನ್ನು ಇಂದು ಮೌಲ್ಕವೆಂದು ಒಪ್ಪಿಕೊಳ್ಳಲಾಗದು, ಅದು ಇಂದು ಶಿಕ್ತಾರ್ಹ ಅಪರಾಧವಾಗಿದೆ. 
ಇಂಥ ಮೌಲ್ಯಗಳು ಕೆಲವು ಬಾರಿ ಆದರ್ಶಗಳಾಗಿ ಮಾರ್ಪಾಡಾಗಿವೆ. ಮೌಲ್ಯಗಳಿಗೂ ಆದರ್ಶಗಳಿಗೂ 
ಇರುವ ಅಂತರವನ್ನು ಹೇಳತ್ತಾ ಡಾ. ಎಂ. ಎಂ. ಕಲಬುರ್ಗಿಯವರು “ಸರ್ವದೇಶ, ಸರ್ವಕಾಲ 
ವ್ಯಾಪ್ತವಾದ ಆದರ್ಶಗಳೂ, ಒಂದು ದೇಶ, ಒಂದು ಕಾಲ ಪರಿಮಿತವಾದ ಮೌಲ್ಯಗಳೂ, ಆ ದೇಶ, 
ಆ ಕಾಲಗಳ ಅರೆಮೌಲ್ಕಗಳೆನಿಸಿದ ನಂಬಿಕೆಗಳೂ ಜನಾಂಗಗಳನ್ನು ಮುನ್ನಡೆಸುವ ಸೂತ್ರಗಳಾಗಿವೆ” 


೪೦೫ 


ಎಂದಿದ್ದಾರೆ.” ಅಂದರೆ ಮೌಲ್ಯಗಳು ಕಾಲಕಾಲಕ್ಕೆ, ಜನಾಂಗದಿಂದ ಜನಾಂಗಕ್ಕೆ ಬದಲಾಗುತ್ತಿರುತ್ತವೆ. 
ಆದರೆ ಆದರ್ಶಗಳು ಬದಲಾಗದೆ ಸರ್ವಕಾಲಿಕವಾಗಿರುತ್ತವೆ. ಯಾರೇ ಒಬ್ಬ ವ್ಯಕ್ತಿ ತನ್ನ ಒಡೆಯನ, 
ತನ್ನ ದೇಶದ, ತನ್ನ ಜನಾಂಗದ ಮತ್ತು ತನ್ನ ಸಮಾಜದ ಹಿತಕ್ಕಾಗಿ ಕೈಗೊಂಡ ಕಾರ್ಯವು ಇತರರ 
ಮೇಲೆ ಪ್ರಭಾವ ಬೀರಿ, ಅವರೂ ಸಹ ಅಂತಹ ಕಾರ್ಯಕ್ಕೆ ಮುಂದಾಗುತ್ತಾರೆ. ಇದು ಹೆಚ್ಚುತ್ತಾ 
ಹೋಗಿ ಸಮಕಾಲೀನ ಸಮಾಜದಲ್ಲಿ ಪ್ರಚಾರಗೊಳ್ಳುತ್ತ ಹೋಗುತ್ತದೆ. ಹೀಗೆ ಈ ಆಚರಣೆಯನ್ನು 
ಒಂದು ಕಾಲಘಟ್ಟದಲ್ಲಿ ಸಮಾಜದ ಬಹುಸಂಖ್ಯಾತರು ಒಪ್ಪಿಕೊಂಡಾಗ ಅದು ಮೌಲ್ಯವಾಗಿ, ಬೆಳದು 
ನಿಲ್ಲುತ್ತದೆ. 


"ಪ್ರಾಚೀನ' ಕರ್ನಾಟಕದ ಜನಪದ ಸಾಹಿತ್ಯವನ್ನು, ಶಾಸನಗಳನ್ನು ಮತ್ತು ಇತರೆ ಸಾಹಿತ್ಯ 
ಕೃತಿಗಳನ್ನು ಅವಲೋಕಿಸಿದಾಗ ಕೆಲವು ಮೌಲ್ಯಗಳು ಎದ್ದುಕಾಣುತ್ತವೆ. ಅವುಗಳಲ್ಲಿ ವೀರಗುಣ, 
ಸತಿಸಹಗಮನ, ಆತ್ಮಬಲಿದಾನ, ಶರಣಾಗತ ರಕ್ಷಣೆ, ವೀರವತ, ದಾನಗುಣ, ಶೌಚಗುಣ, ಸ್ಥಾಭಿಮಾನ, 
ಭಿಮಾನ ಮುಂತಾದವು ಪ್ರಮುಖವೆನಿಸುತ್ತವೆ. ಇಂಥ ಮೌಲ್ಯಗಳು ಶಾಸನ ಮತ್ತು ಸಾಹಿತ್ಯ 
ಕೃತಿಗಳಿಗಿಂತ ವೀರಗಲ್ಲುಗಳಲ್ಲಿ, ಮಹಾಸತಿಕಲ್ಲುಗಳಲ್ಲಿ, ನಿಸಿದಿಕಲ್ಲುಗಳಲ್ಲಿ ಮತ್ತು ಆತ್ಮಬಲಿದಾನದ 
ಶಿಲ್ಪಗಳಲ್ಲಿ ಅತ್ಯಂತ ಸೊಗಸಾಗಿ ಮೂಡಿ ಬಂದಿರುವುದನ್ನು ಕಾಣಬಹುದು. ಈ ಮೌಲ್ಯಗಳ 


ಬ [) 


G 


ಪರಿಪಾಲನೆಗಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಪೂರ್ವಜರು ತಮ್ಮ ಪ್ರಾಣವನ್ನೇ ನೀಡಿದ 
ಉದಾಹರಣೆಗಳಿವೆ. ಇಂತಹ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಹೋರಾಡಿ ಮಡಿದ ವೀರರ, 
ಪತಿಯೊಂದಿಗೆ ಚಿತೆ ಏರಿದ ಮಹಾಸತಿಯರ, ಧಾರ್ಮಿಕ ಕಾರಣಗಳಿಗಾಗಿ ಆತ್ಮಬಲಿದಾನಗೈದವರ 
ಅನೇಕ ಸ್ನಾರಕಶಿಲ್ಲಗಳು ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ದೊರೆಯುತ್ತವೆ. ಇಲ್ಲಿಯ ಸ್ಥಾರಕಶಿಲ್ಲಗಳಲ್ಲಿರುವ 
ಶಾಸನಪಾಠ ಮತ್ತು ಶಿಲ್ಪಗಳನ್ನು ಬಳಸಿ ಪ್ರಸ್ತುತ ಮೌಲ್ಯಗಳು ಹಾವೇರಿ ಜಿಲ್ಲೆಯಲ್ಲಿಯೂ ಅಂದು 
ಜೀವಂತವಾಗಿದ್ದವು ಎಂಬುದನ್ನು ಇಲ್ಲಿ ನಿರೂಪಿಸಲು ಪ್ರಯತ್ನಿಸಲಾಗಿದೆ. 


ವೀರಗುಣ : ಒಂದು ಮೌಲ್ಯ 


ಪ್ರಾಚೀನ ಮತ್ತು ಮಧ್ಯಕಾಲೀನ ಕರ್ನಾಟಕದ ಅನೇಕ ಕೃತಿಗಳು, ಶಾಸನಗಳು, ವಿಶೇಷವಾಗಿ 
ಸ್ಮಾರಕಶಿಲ್ಲಗಳು ವೀರಗುಣವು ಒಂದು ಮೌಲ್ಕವಾಗಿತ್ತು ಎಂಬುದನ್ನು ನಿರೂಪಿಸುತ್ತವೆ. ಪಂಪ, 
ರನ್ನರ ಕಾವ್ಯಗಳಲ್ಲಿ ವೀರಗುಣದ ಪ್ರಸ್ತಾಪ, ವೀರತನದ ಸಿದ್ದಾಂತ, ವೀರನ ನಡೆ-ನುಡಿ ಇವುಗಳನ್ನು 
ಕಾಣುತ್ತೇವೆ. ವೀರಗುಣವು ಒಂದು ಮೌಲ್ಯವಾಗಿ ಬೆಳೆದುಬರಲು ಅಂದಿನ ಅರಸರ, ಸಾಮಂತರ, 
ಮಹಾಮಂಡಳೇಶ್ವರರ, ಪ್ರಭುಗಾವುಂಡರ ಮತ್ತು ಇತರೆ ಅಧಿಕಾರಿಗಳ ಪ್ರತಿಷ್ಠೆ, ಸಾಮ್ರಾಜ್ಯ ವಿಸ್ತಾರದ 
ಆಶೆ, ಐಶ್ವರ್ಯ ಮತ್ತು ಭೂದಾಹದ ಅಂಶಗಳೇ ಕಾರಣವಾಗಿವೆ. ಇವುಗಳಿಗಾಗಿ ಆಗಾಗ ಯುದ್ದಗಳು 
ಜರುಗುತ್ತಿದ್ದವು. ಹಾಗಾಗಿ ಪ್ರಭುವರ್ಗದವರು ತಮ್ಮ ರಕ್ಷಣೆಗಾಗಿ ಮತ್ತು ರಾಜ್ಯದ ಪ್ರಜೆಗಳ ರಕ್ಷಣೆಗಾಗಿ 
ಸೈನ್ಯವನ್ನು ಹೊಂದುವುದು ಅವಶ್ಯಕವಾಗಿತ್ತು. ಈ ಸೈನಿಕರು ಶತ್ರುಗಳ ದಾಳಿಯ ಸಮಯದಲ್ಲಿ ತಮ್ಮ 
ಪ್ರಾಣದ ಹಂಗು ತೊರೆದು ಹೋರಾಡುತ್ತಿದ್ದರು. ಇವರಿಗೆ ತಮ್ಮ ಒಡೆಯನಿಂದ ಉಂಬಳಿ ಅಥವಾ 


೪೦೬ 


ಸಂಬಳ ದೊರೆಯುತ್ತಿತ್ತು. ಇವರನ್ನು ಜೋಳವಾಳಿಗಳೆಂದು ಕರೆಯುತ್ತಿದ್ದರು. ಇವರು ತಮಗೆ ಅನ್ನವನ್ನಿಟ್ಟ 
ಒಡೆಯನಿಗಾಗಿ ಹೋರಾಡುತ್ತಾ ಪ್ರಾಣ ತ್ಯಾಗ ಮಾಡಿದರೆ ವೀರಸ್ಪರ್ಗ ಲಭ್ಯವಾಗುತ್ತದೆ ಎಂಬ 
ನಂಬಿಕೆ ಇತ್ತು ವೀರನಾದವನಿಗೆ ತನ್ನ ವೀರಗುಣವನ್ನು ಪ್ರದರ್ಶನ ಮಾಡಲು ಇರುವಂತಹ 
ಅವಕಾಶಗಳನ್ನು ರನ್ನನು ಹೀಗೆ ಹೇಳುತ್ತಾನೆ. 


“ತುಜುಗೋಳೊಳ್‌ ಪೇಣ್ಣುಯ್ಯಲೊ 

ಳೆಜ್‌ವೆಸದೊಳ್‌ ನೆಣ್ಣನೆಡಖಳೂರಳಿವಿನೊಳಂ 

ತೆಜ್‌ಸಂದು ಗಂಡುತನಮನೆ 

ನೆಳಣಪದವಂ ಗಂಡನಲ್ಲನೆಂತುಂ ಷಂಡಂ 

ಅಂದರೆ ಗೋಗಹಣ ಪ್ರಸಂಗದಲ್ಲಿ, ಹೇ್ಣ್ಣುಮಕ್ಕಳು ಹುಯ್ಯಲಿಟ್ಟಾಗ, ಒಡೆಯನು ಆಜ್ಞೆ ಇತ್ತಾಗ. 

ನೆಂಟರು ತೊಂದರೆಯಲ್ಲಿದ್ದಾಗ, ಊರಳಿವಿನ ಸಂದರ್ಭದಲ್ಲಿ ವೀರನಾದವನು ತನ್ನ ವೀರಗುಣವನ್ನು 
ಪ್ರದರ್ಶಿಸಬೇಕು. ಇಲ್ಲದಿದ್ದರೆ ಆತನು ವೀರನಾಗದೆ ಷಂಡನಾಗುತ್ತಾನೆ ಎಂಬ ರನ್ನನ ಈ ನುಡಿ 
ವೀರಗುಣದ ಮೌಲ್ಯವನ್ನು ತಿಳಿಸುತ್ತದೆ. ಹಾಗಾಗಿಯೇ ವೀರನಾದವನು ಇಂತಹ ಸಂದರ್ಭದಲ್ಲಿ 
ತಪ್ಪದೇ ಹೋರಾಡುತ್ತಿದ್ದನು. 

“ತುರುಗಳುಗುಳ್ಳ ಪುಯ್ಯಲೊ 

ಳರೆಯನ ಕಾರ್ಯದೊಳಮುಣ್ಣಿ ಸತ್ತವನಂ ಕಂ 

ಡೆರಗಿ ಬಳಿಕವನ ನೆತ್ತರೊ 

ಳ್‌ರಿವಿದೆ ಬೊಟ್ಟನಿಟ್ಟುಕೊಳುವರ್ಮೂಢರ್‌” 

ಬ್ರಹ್ಮಶಿವನ "ಸಮಯ ಪರೀಕ್ಷೆ'ಯ ಈ ವಿಚಾರವನ್ನು ಉಲ್ಲೇಖಿಸುತ್ತಾ ಡಾ. ಆರ್‌. 

ಶೇಷಶಾಸ್ತಿಯವರು ಬ್ರಹ್ಮಶಿವನ ಪ್ರಕಾರ ಈ ರೀತಿ ವೀರರಿಗೆ ನಮಸ್ಕಾರ ಮಾಡುವುದು, ಅವರ 
ರಕ್ತದಿಂದ ತಿಲಕವನ್ನಿಟ್ಟುಕೊಳ್ಳುವುದು ಮೂರಿತನದ ಪರಮಾವಧಿ ಎಂದು ಹೇಳುತ್ತಾ, ಪ್ರಾಚೀನ 
ಕರ್ನಾಟಕದಲ್ಲಿ ತುರುಗಾಳಗದಲ್ಲಿ ಮಡಿದ ವೀರನಿಗೆ ಅಂದಿನ ಸಮಾಜ ನೀಡುತ್ತಿದ್ದ ಗೌರವ ಭಾವನೆ, 
ಅವನ ನೆತ್ತರಿನಿಂದ ಬೊಟ್ಟು ಇಟ್ಟುಕೊಳ್ಳುವ ಮೂಲಕ ಅವನನ್ನು ಪ್ರಶಂಸಿಸುವ ಮನೋಭಾವಗಳನ್ನು 
ತಿಳಿಸುತ್ತಾರೆ." ಇದು ಸಮಕಾಲೀನ ಸಮಾಜವು ವೀರಗುಣವನ್ನು ಒಂದು ಮೌಲ್ಕವೆಂದು ಬಗೆದು. 
ಆ ಮೌಲ್ಯಕ್ಕೆ ಜನರು ನೀಡುತ್ತಿದ್ದ ಸ್ತಂದನೆಯನ್ನು ಪ್ರಶಿಂಬಿಸುತ್ತದೆ. 


ಹಾವೇರಿ ಜಿಲ್ಲೆಯ ಅನೇಕ ವೀರಗಲ್ಲುಗಳು ವೀರನಾದವನು ತನ್ನ ಒಡೆಯನ ಜೋಳವಾಳಿ 
ಯಣ ತೀರಿಸಲು, ತುರಗಳ ರಕ್ಷಣೆಗಾಗಿ, ಸ್ತೀಯರ ರಕ್ಷಣೆಗಾಗಿ, ಶತ್ರುಗಳಿಂದ ಮತ್ತು ಕಳ್ಳರಿಂದ 
ಗಾಮವನ್ನು ರಕ್ಷಿಸಲು. ಕಾಡುಪ್ರಾಣಿಗಳಿಂದ ಜನರನ್ನು ಕಾಪಾಡಲು ಮತ್ತು ಅಪಾಯದಲ್ಲಿದ್ದವರ 
ನೆರವಿಗಾಗಿ ಹೋರಾಡಿ ಮಡಿದ ಪ್ರಸಂಗಗಳನ್ನು ನಿರೂಪಸುತ್ತವೆ. 


“ಜಿತೇನ ಲಭ್ಯತೇ ಲಕಿ ಮ್ಹತೇನಾಪಿ ಸುರಾಂಗನಾ 
Me ಲ 


ಕ್ಷಣ ವಿಧ್ವಂಸಿನೀ ಕಾಯೇ ಕಾ ಚಿಂತಾ ಮರಣೇರಣೇ ॥” 


೪೦೭ 


ಅಂದರೆ ಯುದ್ಧದಲ್ಲಿ ಗೆದ್ದರೆ ಲಕ್ಷ್ಮೀ ಲಭಿಸುತ್ತಾಳೆ, ಮರಣ ಹೊಂದಿದರೆ ದೇವತಾ ಸ್ತ್ರೀಯರು 
ಸಿಗುತ್ತಾರೆ. ಕ್ಷಣ ಮಾತ್ರದಲ್ಲಿ ಅಳಿದುಹೋಗುವ ಈ ದೇಹ ಅದಕ್ಕಾಗಿ ಏಕೆ ಚಿಂತೆ ಮಾಡುತ್ತೀಯ 
ಎ೦ಬ ಈ ಶ್ಲೋಕ ವೀರಗುಣವು ಒಂದು ಮೌಲ್ಯವಾಗಿತ್ತು ಎಂಬುದನ್ನು ತಿಳಿಸುತ್ತದೆ. ಕರ್ನಾಟಕದ 
ಅನೇಕ ವೀರಗಲ್ಲುಗಳಲ್ಲಿ ಕಂಡುಬರುವ ಈ ಶ್ಲೋಕವು ಹಾವೇರಿ ಜಿಲ್ಲೆಯ ಗುಡ್ಡದಲನ್ನೇರಿ,"- 
ಬೆಳವಿಗಿ,"* ಹೊಮ್ಮರಡಿ,” ಗುತ್ತಲ,” ಕಡಕೋಳ," ಹಾಗೂ ಕಲಕೇರಿಯ"*” ಮೂರು 
ವೀರಗಲ್ಲುಗಳಲ್ಲಿ ಕಂಡುಬಂದಿದ್ದು, ಇದು ಸಹ ವೀರಗುಣವು ಒಂದು ಮೌಲ್ಯವಾಗಿತ್ತು ಎಂಬುದರ 
ನಿದರ್ಶನವಾಗಿದೆ. 

“ದ್ಹಾಮಿಮೌ ಪುರುಷ ಲೋಕೇ ಸೂರ್ಯಮಂಡಲ ಜೇದಿನೌ 
ಪರಿವ್ರಾಡ್ಕೋಗ ಯುಕ್ತಾಶ್ತರಣೇ ಚಾಭಿಮುಖೇ ಹತಃ” 

ಸೂರ್ಯಮಂಡಲವನ್ನು ಈರ್ವರು ಮಾತ್ರ ಭೇದಿಸಬಲ್ಲರು. ಒಬ್ಬ ಯೋಗ ಸಾಧನೆ ಮಾಡಿದ 
ಪಾರಿವ್ರಾಜಕನಾದರೆ; ಮತ್ತೊಬ್ಬ ರಣರಂಗದಲ್ಲಿ ಹೋರಾಡಿ ಮಡಿದ ಯೋಧ. ಮಹಾಭಾರತದ 
ವಿರಾಟಪರ್ವದಲ್ಲಿರುವ ಈ ಕಾವ್ಯವನ್ನು ಪ್ರಸ್ತುತ ಅಧ್ಯಯನ ಪ್ರದೇಶದ ತಿಳವಳ್ಳಿ” ಮತ್ತು 
ಎಮ್ಮಿಗನೂರಿನ"*” ಶಾಸನಗಳು ಉಲ್ಲೇಖಿಸುತ್ತಿದ್ದು, ಇಲ್ಲಿಯ ವೀರರ ವೀರಗುಣದ ಮೌಲ್ಯವನ್ನು 
ಪುಶಂಸಿಸುತ್ತವೆ. ಹತ್ತಿಮತ್ತೂರಿನ”” ಶಾಸನವೊಂದು ಶಿವದಾಸನ ವೀರತನವನ್ನು ಈ ರೀತಿ ಹೊಗಳುತ್ತದೆ. 
"ಪರಿವ ನೆತ್ತರ ತೊರೆಯು ಮುಜಿದ ತೊಡೆ ಪರಿದ ಕರುಳು ಸುಜಿೆವವವಬ್ರಣಮುಮಾಯ್ತದೇನಚ್ಚರಿ. 
ಪುದಿದುಕೊಳೆ ಕಣೆಗಳೆತ್ತಂ ಬೆದರದೆ ನಡೆದಿದಿರನಾಂತರ ತವೆ ಕೊಲುತ ಬಿಧಿರ ಪೊದೆಯೊಳಗೆ 
ಸಿಂಘ೦ ಮುದದಿಂದೊಳಗುವವೊತೊಳಗಿದಂ ಸಿವದಾಸ' ಇಲ್ಲಿ ವೀರನು ಗಾಯಗೊಂಡಿದ್ದರೂ 
ಸಿಂಹದಂತೆ ವೈರಿಗಳೊಂದಿಗೆ ಹೋರಾಡುವ ಪರಿ ವೀರಗುಣದ ಪರಾಕಾಷ್ಟತೆಯ ಧ್ಯೋತಕವಾಗಿದೆ. 
ದೇವಿಹೊಸೂರಿನ"** ವೀರಗಲ್ಲೊಂದರ ಶಾಸನ ಪಾಠದಲ್ಲಿ "ವಯಿರಿಶಿರಂಗಳಂ ನಿಕ್ಕಿ, ಮೆಟ್ಟಿ ವೀರರಾ 
ಸಿರಂ ಕಳಚಿ ಬಿಸುನೆತ್ತರ ಧಾರೆಯ ಮಿದುಳಂ ತೆರಳ್ಳಿ' ಎಂದು ವೀರನ ಶೌರ್ಯವನ್ನು ಹೊಗಳುವ 
ಈ ಸಾಲುಗಳಲ್ಲಿ ವೀರಗುಣದ ಸೊಗಸನ್ನು ಕಾಣಬಹುದು. 


'ತುಯುಗೊಳ್‌' ಯುದ್ದದಲ್ಲಿ ಹೋರಾಡಿ ಮಡಿದ ಅನೇಕ ವೀರಗಲ್ಲುಗಳು ದೊರೆಯುತ್ತವೆ. 
ಅಂದು ಗೋವುಗಳು ಸಂಪತ್ತೆನಿಸಿದ್ದು, ಕಳದುಕೊಳ್ಳಲಾರದ ಆಸ್ತಿ ಎನಿಸಿದ್ದು. ಯಾರಾದರೂ ಇವುಗಳನ್ನು 
ಅಪಹರಿಸಿದರೆ ಕಳೆದುಕೊಂಡ ಊರಿಗೆ, ನಾಡಿಗೆ ಅಪಮಾನವೆಂದು ಭಾವಿಸಿ ಅವುಗಳ ರಕ್ಷಣೆಗೆ 
ಪ್ರಾಣದ ಹಂಗು ತೊರೆದು ಹೋರಾಡುತ್ತಿದ್ದರು. ಮಹಾಗಾಮ ತಿಳವಳ್ಳಿಯ ತುಜುಗಳನ್ನು ಮನ್ನೆಯ 
ಮಹಾರಾಜನವರು ಕೊಂಡು ಹೋಗುವಾಗ ಸಾಸಿರ್ವರ ಆಜ್ಞೆಯ ಮೇರೆಗೆ ಮಸಳೆಯ ಬಂಮನು 
ತುಜುವ ಹಿಂತಿರುಗಿಸಲು ಹೋರಾಡಿ ಸುರಲೋಕ ಪ್ರಾಪ್ತನಾಗುತ್ತಾನೆ."” ತೈಲಹದೇವನು ಬಂದು 
ಬಳ್ಳರಬೀಡನ್ನು ಇರಿದು ಊರಳಿವಿನ ಹೆಂಡಿರುಡೆ ಉಚ್ಛಲು ತುಖುವರಿಯುವ ಸಂದರ್ಭದಲ್ಲಿ ಬಸವ 
ಎನ್ನುವವನು ಓಡಿ ಬಂದು ಹೆಬ್ಬಾಗಿಲಲ್ಲಿ ಅಡ್ಡ ನಿಂತು ಆಳುಗಳನ್ನು ತರುಬಿ ಅವರೊಡನೆ ಹೋರಾಡಿ 
ವೀರಮರಣವನ್ನು ಹೊಂದುತ್ತಾನೆ." ದಂಡನಾಯಕ ಕೇಸಿಮಯ್ಯನು ಮುತ್ತುರ ತುಣುಗಳನ್ನು 


೪೦೮ 


ಕೊಳ್ಳುವಾಗ ಅಸಗರ ಕಾಳೆಯ ತುಣುಗಳನ್ನು ಮಗುರ್ಚಿ ಮೇಲಾಳನ್ನು ತಿವಿದು ಸುರಲೋಕ 
ಪ್ರಾಪ್ತನಾಗುತ್ತಾನೆ."”” ತುರುಗಳನ್ನು ರಕ್ಷಿಸುವುದು ವೀರಗುಣದ ಒಂದು ಲಕ್ಷಣವಾಗಿದ್ದು, ಅಂಥ 
ಮೌಲ್ಕಕ್ಟಾಗಿ ಹೋರಾಡಿದ ವೀರರನ್ನು ಮೇಲಿನ ವೀರಗಲ್ಲುಗಳಲ್ಲಿ ಕಾಣಬಹುದು. 


ಕಲಕೇರಿಯ"”್‌ ಕೋಟೆಕಾಳಗದ ವೀರಗಲ್ಲೊಂದರಲ್ಲಿ ವೀರನು ಕೋಟೆಯನ್ನು ಮುತ್ತಿಗೆ 
ಹಾಕುವ ಬಗೆ ಈ ರೀತಿ ಇದೆ "ಗಿಳಿಯಂತೆ ತೆನೆಯನೇರು ಭಟರ್ಬ್ಲೊಬ್ಬರಿಯೆ ಶೌರ್ಯಶೂದುಕಾಂಕಂ 
ಸಂಕನು'. ಇಲ್ಲಿಯ ಎರಡು ವೀರಗಲ್ಲು ಶಿಲ್ಪಗಳಲ್ಲಿ ಕೋಟೆಗೆ ಮುತ್ತಿಗೆ ಹಾಕಿದ ವೀರರು ತಮ್ಮ 
ಕೈಯಲ್ಲಿ ಶತ್ರುವಿನ ರುಂಡವನ್ನು ಹಿಡಿದಿರುವ ದೃಶ್ಯಗಳಿವೆ. ಮಂತಗಿ ಶಾಸನವೊಂದು ಊರಳಿವಿನಲ್ಲಿ 
ನೀತಿಗ ಮತ್ತು ಪರಶುರಾಮ ಎಂಬ ವೀರರು ಹೋರಾಡಿ ಮಡಿದ ಬಗ್ಗೆ ತಿಳಿಸುತ್ತದೆ. ಕಳ್ಳಿಹಾಳ"” 
ವೀರಗಲ್ಲೊಂದು "ಅಜ್ಜಡಿಯ ಸಮರ್ತ್‌ಸ್ತ ಪುಜೆ ಹೆಗ್ಗಡೆ ಗೌಂಡು ಮುಕ್ಸ್ಯವಾಗಿ... ಹುಲಿಯ ಮೇಜ್‌ 
ಕಾದಿ ತಟುತಿರಿದು ಕುಜ್‌ಯ ಹೊಲನಂ ತಲೆಗೊಟ್ಟು ಹರದಮಾನ್ಯದ ಮಮೇಜ್‌ ಸುರಲೋಕ 
ಪ್ರಾಪ್ತನಾದ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ ವೀರನು ಪುಜೆಗಳ ಸಮಕ್ಷಮದಲ್ಲಿ ಊರಿಗೆ ನುಗ್ಗಿದ 
ಹುಲಿಯೊಂದಿಗೆ ಹೋರಾಡಿ ಮರಣಿಸಿದ ಬಗ್ಗೆ ಮಾಹಿತಿ ಇದೆ. ಇದು ಸಹ ವೀರಗುಣದ ಒಂದು 
ಮೌಲ್ಯವಾಗಿತ್ತು. 


ಸ್ಲೀಯರ (ಅಬಲೆಯರ) ರಕ್ಷಣೆ : ಒಂದು ಮೌಲ್ಯ 


ಶತ್ರುಗಳು, ಕಳ್ಳರು ಗ್ರಾಮಗಳ ಮೇಲೆ ದಾಳಿ ಮಾಡಿ ಅಲ್ಲಿಯ ಗೋವುಗಳನ್ನು ಮತ್ತು 
ಸ್ಲೀಯರನ್ನು ಅಪಹರಿಸುತ್ತಿದ್ದರು. ಇಲ್ಲವೇ ಅವರ ಮಾನಭಂಗಕ್ಕೆ ಪ್ರಯತ್ನಿಸುತ್ತಿದ್ದರು. ಇಂಥ ಸಂದರ್ಭದಲ್ಲಿ 
ಸ್ಲೀಯರು ತಮ್ಮ ರಕ್ಷಣೆಗಾಗಿ ಹುಯ್ಯಲಿಡುತ್ತಿದ್ದರು.(ಕೂಗಿಕೊಳ್ಳುವುದು), ಸ್ತೀಯರು ಪುಯ್ಯ್ಕಲಿಡುವುದನ್ನು 
ಕೇಳಿದ ಯಾವೊಬ್ಬ ವೀರನೂ ಅವರ ರಕ್ಷಣೆಗೆ ಧಾವಿಸುವುದು ಒಂದು ಮೌಲ್ಯವಾಗಿತ್ತು. ಇಂಥ 
ಸಂದರ್ಭದಲ್ಲಿ ವೀರನಾದವನು ಶತ್ರುಗಳೊಂದಿಗೆ ಹೊರಾಡಿ, ಸ್ತ್ರೀಯರನ್ನು ಕಾಪಾಡುತ್ತಿದ್ದನು. 
ಕ್ರಿಶ೧೧೩೫ರ ಕಾಗಿನೆಲ್ಲಿ” ಶಾಸನವೊಂದು ಮಹಾಮಂಡಳೇಶ್ನರನಾದ ಬಿಟ್ಟಿಯರಸನು ಹಾವನೂರಿನ 
ಕೋಟೆಯನ್ನು ಮುತ್ತಿ ಅಲ್ಲಿಯ "ಪೆಂಡಿರುಡೆಯುರ್ಚ್ಸುವಲ್ಲಿ ಜಿಡಗೂರಿನ ರಾಜಣ್ಣ ಎಂಬ ವೀರನು 
ಸ್ತೀಯರ ರಕ್ಷಣೆಗಾಗಿ ಹೋರಾಡಿ ಮಡಿದ ಬಗ್ಗೆ ತಿಳಿಸುತ್ತದೆ. ಮುತ್ತೂರು" ವೀರಗಲ್ಲೊಂದು 
"ಮುತ್ತೂರ ಕಮ್ಮನವಳ್ಳಿಯ ಜಕಿಸೆಟ್ಟಿ ಊರನಳಿದು ಪೆಂಡಿರುಡೆಯುರ್ಚ್ಗಲು ಕಮ್ಮಾರ ಮಾಚಿತಳುತಿರಿದು 
ಸುರಲೋಕ ಪ್ರಾಪ್ತನಾದ' ಎಂದು ಉಲ್ಲೇಖಿಸುತ್ತದೆ. ಚಿಕ್ಕಣಗಿಯಲ್ಲಿ””” ಕಂಡುಬರುವ ಎರಡು 
ಪೇಣ್ಣುಯ್ಯಲ್‌ ಶಿಲ್ಪಗಳಲ್ಲಿ ಅರನಗ್ನ ಸ್ತೀಯರ ಶಿಲ್ಲಗಳಿದ್ದು, ಯುದ್ಧ ನಡೆಯುತ್ತಿರುವಂತೆ ಕಂಡರಿಸಲಾಗಿದೆ. 
ಈ ಯುದ್ದಗಳು ಸ್ತೀಯರ ರಕ್ಷಣೆಗಾಗಿ ನಡೆದಿರುವುದರಲ್ಲಿ ಸಂಶಯವಿಲ್ಲ. ಅಬ್ದಲೂರಿನ"” ವೀರಗಲ್ಲೊಂದು 
ಅಬಲೆಯರ ರಕ್ಷಣೆಗಾಗಿ ಹೋರಾಡುತ್ತಿರುವ ಸನ್ನಿವೇಶವನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದೆ. ಬೆಳವಟ್ಟಿಯ 
ಈಶ್ಚರದೇವನು ಹಲವು ಅರಸರೊಡನೆ ಕೂಡಿಕೊಂಡು ಸಾಂತಳಿಗೆ ನಾಡಿನ ನಾಯಕರೊಂದಿಗೆ 
ಹತ್ತು ಸಾವಿರ ಸೈನಿಕರು. ಒಂದು ಸಾವಿರ ಕುದುರೆಗಳ ಸಮೇತ ಅಬ್ದಲೂರಿನ ಮೇಲೆ ದಾಳಿ 
ಮಾಡುತ್ತಾನೆ. ಈ ದಾಳಿಯಲ್ಲಿ ಅಬ್ಬಲೂರಿನ ಬಡಗಿ ಕೇತೋಜನ ಮಕ್ಕಳಾದ ಮಾಚ ಮತ್ತು 


೪೦೯ 


ಗೋಮ ಎಂಬ ಸಹೋದರರು ಶತ್ರುಗಳೊಂದಿಗೆ ಹೊರಾಡಿ ಸ್ತೀಯರನ್ನು, ಗೋವುಗಳನ್ನು ರಕ್ಷಿಸಿ 
ಮಡಿಯುತ್ತಾರೆ. ಈ ವೀರಗಲ್ಲಿನ ಹೋರಾಡದ ಹಂತದಲ್ಲಿ ವೀರರ ಹಿಂದೆ ಅರೆನಗ್ನ ಸ್ತೀಯರು 
ತಮ್ಮ ಮರ್ಮಾಂಗವನ್ನು ಕೈಗಳಿಂದ ಮುಚ್ಚಿಕೊಂಡು ನಿಂತಿರುವುದನ್ನು ಗಮನಿಸಬಹುದು. ಇದೇ 
ಗ್ರಾಮದ ಇನ್ನೊಂದು ಪೆಬ್ಣುಯ್ಯಲ್‌ ಶಿಲ್ಲದ ಹೋರಾಟದ ಹಂತದಲ್ಲಿ ತಲೆ ಕೆದರಿಕೊಂಡು ತಮ್ಮ 
ಮರ್ಮಾಂಗವನ್ನು ಕೈಗಳಿಂದ ಮುಚ್ಚಿಕೊಂಡು ನಿಂತಿರುವ ಸ್ತೀಯರ ಚಿತ್ರಣವಿದೆ. ಇವುಗಳಲ್ಲದೆ 
ಪುಸ್ತುತ ಅಧ್ಯಯನ ಪ್ರದೇಶದ ಅಂತರವಳ್ಳಿ"”” ಸರ್ವಂದ,"” ಹಿರೇಹುಲ್ಲಾಳ, ಹೊಸಳ್ಳಿ, ವೀರಗಲ್ಲುಗಳಲ್ಲಿ 
ಸ್ತ್ರೀಯರನ್ನು ರಕ್ಷಿಸಲು ಅವರನ್ನು ಹಿಂದಿಕ್ಕಿಕೊಂಡು ಶತ್ರುಗಳೂಂದಿಗೆ ಹೋರಾಡಿ ಅವರ 
ಮಾನರಕ್ಷಣೆಯನ್ನು ಮಾಡಿ ತಮ್ಮ ಪ್ರಾಣವನ್ನೇ ನೀಡಿದ ಸನ್ನಿವೇಶಗಳನ್ನು ಕಾಣಬಹುದು. ಇದನ್ನು 
ಗಮನಿಸಿದರೆ ಅಬಲೆಯರ(ಸ್ತ್ರೀಯರ) ರಕ್ಷಣೆ ಒಂದು ಮೌಲ್ಯವಾಗಿತ್ತು ಎಂಬುದರಲ್ಲಿ ಸಂಶಯವಿಲ್ಲ. 


ನುಡಿದಂತೆ ನಡೆ : ಒಂದು ಮೌಲ್ಯ 


ಪ್ರಾಚೀನ ಕಾಲದಲ್ಲಿ ಮಾತು ಕೊಟ್ಟಂತೆ ನಡೆದುಕೊಳ್ಳುವುದು ಒಂದು ಮೌಲ್ಯವಾಗಿತ್ತು. ಕೊಟ್ಟ 
ಮಾತಿಗೆ ತಪ್ಪಬಾರದೆಂಬುದೇ ಈ ಮೌಲ್ಯದ ಹಿಂದಿನ ಉದ್ದೇಶವಾಗಿದೆ. ಆತ್ಮಬಲಿದಾನ 
ಮಾಡಿಕೊಳ್ಳುವವರು ಈ ಮೌಲ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದಾರೆ. ವೇಟವಾಳಿಗಳು, 
ಕಿಟ್ಲುಂಟೆಯಾದವರು, ಲೇಂಕರು ತಾವು ನುಡಿದಂತೆ ನಡೆಯುವವರಾಗಿದ್ದಾರೆ. "ಗೋವಿನಹಾಡು' 
ಕಥನಗೀತೆಯನ್ನು ಇಲ್ಲಿ ಸ್ಮರಿಸಬಹುದು. ಬೆನಕನಕೊಂಡದ"”* ಆತ್ಮಬಲಿದಾನ ವೀರಗಲ್ಲೊಂದು 
"ಜಗದಾಳ ಬೋಮಿದೇವ ಜಂಗುಳಿಮಂನೆಯರಗಂಡಗೆ ಎಕಟಿಗ ಚಟಯ ನಾಯಕನು ತಂನ 
ಹೆಂಡತಿಸಹಿತ ಯಿಬರುಂ೦ ಪವೊಡೆಯಂಗೆ ಕೊಟ್ಟಬಾಸೆಗೆ ತಲೆಗೊಬಟ್ಟರು' ಎಂದು ಉಲ್ಲೇಖಿಸುತ್ತದೆ. 
ಇಲ್ಲಿ ಎಕಟಿಗ ಎಂಬುವವನು ತನ್ನ ಒಡೆಯನಿಗೆ ಕೊಟ್ಟ ಭಾಷೆಯಂತೆ ತನ್ನ ಹೆಂಡತಿಯ ಜೊತೆಯಲ್ಲಿ 
ತಲೆಗೊಟ್ಟ ಪ್ರಸಂಗವಿದೆ. 


ವೀರವ್ರತ : ಒಂದು ಮೌಲ್ಯ 


ಉಗಭಕ್ತಿಯ ಮೂಲಕ ಶಿವನನ್ನು ಆರಾಧಿಸುವ ಶೈವವೀರವುತಧಾರಿಗಳು ಅಂದು ಇರುತ್ತಿದ್ದರು. 
ಕಣ್ಣ ಕಳದೇಜಿಸಿ ಕಣ್ಣಂ ಪಡೆವ, ಜಿಹ್ನೆಯಂ ಸಮರ್ಪಿಸಿ ಜಿಹ್ಟೆಯಂ ಪಡೆವ, ಶಿರವಂ ಕಡಿದಾರತಿಯನೆತ್ತಿ 
ಶಿರವಂ ಪಡೆವ ವೀರಗಣಂಗಳ' ಎಂದು ಎಸ್‌.ಎಸ್‌. ಹಿರೇಮಠ ಅವರು ವೀರವ್ರತದ ಬಗ್ಗೆ 
ವಿವರಿಸಿದ್ದಾರೆ.” ಇಂಥ ಉಗ್ರವ್ರತಧಾರಿಯ ಬಗ್ಗೆ ವಿವರಿಸುವ ಶಾಸನವೊಂದು ಅಬ್ದಲೂರಿನಲ್ಲಿ” 
ಕಂಡುಬರುತ್ತದೆ. ಶಾಸನವು ಉಲ್ಲೇಖಿಸುವಂತೆ ಏಕಾಂತರಾಮಯ್ಯನೆಂಬುವವನು ಅಳಂದದಲ್ಲಿ ಜನಿಸಿ 
ಶೈವ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅಬ್ಬಲೂರಿಗೆ ಬರುತ್ತಾನೆ. ಇಲ್ಲಿರುವ ಬಹ್ನೇಶ್ವರ ದೇವಾಲಯದಲ್ಲಿ 
ಏಕಾಂತರಾಮಯ್ಯನಿಗೂ, ಜೈನರಿಗೂ ಶಿವಪಾರಮ್ಯದ ಬಗ್ಗೆ ವಾಗ್ದಾದ ಉಂಟಾಗುತ್ತದೆ. ಜೈನರು 
ಏಕಾಂತರಾಮಯ್ಯನಿಗೆ ಒಂದು ಸವಾಲು ಹಾಕುತ್ತಾರೆ. ಅದರ ಪ್ರಕಾರ ರಾಮಯ್ಯನು ತನ್ನ ಶಿರವನ್ನು 
ಕತ್ತರಿಸಿ ಮತ್ತೆ ಮರುಜೀವವನ್ನು ಪಡೆದರೆ, ಅಬ್ಬಲೂರಿನಲ್ಲಿರುವ ಜಿನಮೂರ್ತಿಯನ್ನು ಒಡೆದು 


೪೧೦ 


ಶಿವನನ್ನು ಪ್ರತಿಷ್ಠಾಪಿಸಲಿ ಎಂದು ಓಲೆ ಬರೆದು ಕೊಡುತ್ತಾರೆ. ಅದರಂತೆ ರಾಮಯ್ಯನು ತನ್ನ 
ಶಿರವನ್ನು ಕತ್ತರಿಸಿ ವೀರವ್ರತವನ್ನು ಮೆರೆದು ಪುನಃ ಮರುಜೀವವನ್ನು ಪಡೆದು ಜಿನಮೂರ್ತಿಯನ್ನು 
ಒಡೆಯಲು ಮುಂದಾದಾಗ ಸಂಕಗಾವುಂಡನೆಂಬುವವನು ಸೈನ್ಯದೊಂದಿಗೆ ರಾಮಯ್ಯನನ್ನು ತಡೆಯುತ್ತಾನೆ. 
ರಾಮಯ್ಯನು ಸಂಕಗಾವುಂಡನನ್ನು ಯುದ್ದದಲ್ಲಿ ಸೋಲಿಸಿ ಜಿನಮೂರ್ತಿಯನ್ನು ಒಡೆದು ಅಲ್ಲಿ 
ಶಿವಲಿಂಗವನ್ನು ಪ್ರಶಿಷ್ಠಾಪಿಸುತ್ತಾನೆ. ಅಬ್ಬಲೂರಿನ ಸೋಮೆಶ್ವರ ದೇವಾಲಯದ ಕಟಾಂಜನದ 
ಹೊರಭಾಗದಲ್ಲಿ ಮತ್ತು ದೇವಾಲಯದ ಭಿತ್ತಿಯ ಮೇಲೆ ಮೇಲಿನ ಸನ್ನಿವೇಶವನ್ನು ಹೊಂದಿರುವ 
ಶಿಲ್ಲಗಳಿವೆ. ಅವುಗಳ ತಳಭಾಗದಲ್ಲಿ 


"ಶ್ರೀಮದ್‌ ಏಕಾಂತ ರಾಮಯ್ಯನಿಗೆ ಸಂಕಗೌಂಡನ ಓಲೆಯ ಕುಡುವ ಠಾವು”. 
"ಶ್ರೀಬಹ್ನೇಶ್ವರ ದೇವರಲ್ಲಿ ಏಕಾಂತ ರಾಮಯ್ಯ ಬಸದಿಯ ಜಿನನೊಡ್ಡವಾಗಿ ತಲೆಯ 
ನರಿದು ಹಡೆದ ಠಾವು.. ಸಂಕಗಾವುಂಡ ಬಸದಿಯ ನೊಡೆಯಲೀಯದೆ ಆಳು 
ಕುದುರೆಯನೊಡ್ಡಿರಲು ಏಕಾಂತ ರಾಮಯ್ಯ ಕಾದಿಗೆಲ್ಲು ಜಿನನೊಡನೆ ಲಿಂಗಪ್ರತಿಷ್ಠೆ ಮಾಡಿದಂ' 
ಎ೦ಬ ಮತ್ತು "ಏಕಾಂತ ರಾಮಯ್ಯಂಗಳ ಜಿನನ ಒಡೆದು ಲಿಂಗ ಪ್ರತಿಷ್ಠೆಯಂ ಮಾಡಿದ 
ಠಾವು.” ಎಂಬ ಶಾಸನ ಸಾಲುಗಳನ್ನು ಕಾಣಬಹುದು. ಹೀಗೆ ವೀರವ್ರತವನ್ನು ಕೈಗೊಂಡು 
ಅದರಂತೆ ನಡೆದು ಪವಾಡವನ್ನು ಮೆರೆದ ಸನ್ನಿವೇಶವನ್ನು ಮೇಲಿನ ಶಾಸನದಲ್ಲಿ ಕಾಣಬಹುದು. 


ಕರ್ನಾಟಕದ ಅನೇಕ ಭೈರವ ಮತ್ತು ನಾಥಕೇಂದಗಳಲ್ಲಿ ಕತ್ತರಿಸಿದ ರುಂಡಗಳನ್ನು ಕಾಣಬಹುದು. 
ಇವರು ಕಾಪಾಲಿಕ ಸಂಪ್ರದಾಯದವರಾಗಿದ್ದು, ವೀರವ್ರತ ಆಚರಣೆಗೆ ಹೆಸರುವಾಸಿಯಾಗಿದ್ದರು. 
ರಟ್ಟಿಹಳ್ಳಿಯ ವೀರಭದ್ರ ದೇವಾಲಯದಲ್ಲಿ ಶಿಲೆಯಲ್ಲಿ ಮಾಡಿದ ಒಂದು ರುಂಡದ ಶಿಲ್ಪವಿದೆ ಮತ್ತು 
ಈ ವತಾಚರಣೆಗೆ ಬೇಕಾಗುವ ಕಬ್ಬಿಣದ ಗಂಡುಕತ್ತರಿಯನ್ನು ಅಲ್ಲಿ ಕಾಣಬಹುದು." ಬ್ಯಾಡಗಿ 
ತಾಲೂಕಿನ ಶಿಡೇನೂರು ಗ್ರಾಮದ ವೀರಭದ್ರ ದೇವಾಲಯದ ಹೊರ ಆವರಣದಲ್ಲಿ, ಹಾವೇರಿ 
ತಾಲೂಕಿನ ಯಲಗಚ್ಚ ಗ್ರಾಮದ ಲಕ್ಷ್ಮೀವೇಂಕಟೇಶ್ವರ ದೇವಾಲಯದಲ್ಲಿರುವ ಗರ್ಭಗೃಹವೊಂದರಲ್ಲಿ 
ಹಾಗೂ ಇದೇ ತಾಲೂಕಿನ ಕೊಳೂರು ಗ್ರಾಮದ ಮಾರ್ಕಂಡೇಶ್ವರ ದೇವಾಲಯದ ಬಲಬದಿಯಲ್ಲಿರುವ 
ಚಿಕ್ಕ ಕೋಣೆಯಲ್ಲಿ ಇಂತಹ ರುಂಡಗಳ ಶಿಲ್ಪಗಳಿವೆ. ಈ ರುಂಡಗಳು ವೀರವ್ರತವನ್ನು ಕೈಗೊಂಡು 
ಆತ್ಮಬಲಿದಾನಗೈದ ವೀರರ ಸ್ನಾರಕಶಿಲ್ಲಗಳಾಗಿದ್ದು, ವೀರವ್ರತವು ಅಂದಿನ ಸಾಮಾಜಿಕ ಮೌಲ್ಯಗಳಲ್ಲಿ 
ಒಂದಾಗಿತ್ತು ಎಂಬುದರ ಸಂಕೇತಗಳಾಗಿವೆ. ಉಗರೂಪದ ಹರಕೆಯ ಆತ್ಮಬಲಿದಾನಗಳಲ್ಲಿ ಕರುಳು 
ಕತ್ತರಿಸಿಕೊಂಡು ಆತ್ಮಬಲಿದಾನಗೈಯುವುದು ಒಂದಾಗಿದೆ. ಹಿರೇಕೆರೂರು ತಾಲೂಕಿನ ಸಾತನೂರು 
ಗ್ರಾಮದ ಪುರಾತನ ರಾಮಲಿಂಗೇಶ್ಷರ ದೇವಾಲಯದಲ್ಲಿರುವ ಭೈರವನ ಶಿಲ್ಲದ ಬಲಬದಿಯಲ್ಲಿ 
ವ್ಯಕ್ತಿಯೊಬ್ಬ ಮುಂಗಾಲಲ್ಲಿ ಕುಳಿತುಕೊಂಡು ತನ್ನ ಉಧರವನ್ನು ಸೀಳಿ ಕರುಳುಗಳನ್ನು ಕತ್ತರಿಸಿಕೊಳ್ಳುತ್ತಿರುವ 
ದೃಶ್ಯವಿದೆ. ಇದು ವೀರವುಶಿಯೊಬ್ಬ ಮೌಲ್ಕವೊಂದರ ಪಾಲನೆಗಾಗಿ ಭೈರವನಿಗೆ ಆತ್ಸ್ಲಬಲಿದಾನಗೈದುದನ್ನು 
ತಿಳಿಸುತ್ತದೆ. 


೪೧೧ 


ತಮ್ಮ ಹಿರಿಯರು ಪಾಲಿಸಿಕೊಂಡ ಬಂದ ಮೌಲ್ಯಗಳನ್ನು ಎತ್ತಹಿಡಿಯುವುದರ ಸಲುವಾಗಿ 
ವೀರವ್ರತವನ್ನು ಕೈಗೊಂಡು ಆತ್ಮಬಲಿದಾನಗೈದ ಅನೇಕ ಉದಾಹರಣೆಗಳನ್ನು ಕರ್ನಾಟಕದಾದ್ಯಂತ 
ಕಾಣಬಹುದು. ಇಂತ ಆಚರಣೆಗಳಲ್ಲಿ ಸಿಡಿತಲೆ ಸಹ ಒಂದು. ಹಿರೇಕೆರೂರು ತಾಲೂಕು ಅಬ್ಬಲೂರಿನ 
ಸರಸ್ಪತಿ ದೇವಾಲಯದ ಹಿಂದೆ ವ್ಯಕ್ತಿಯೊಬ್ಬ ತನ್ನ ಇಬ್ಬರು ಪತ್ನಿಯರೊಂದಿಗೆ ಸಿಡಿತಲೆ ಕೊಟ್ಟು 
ಮೌಲ್ಯ ಮೆರೆದ ಸ್ನಾರಕಶಿಲ್ಲವದೆ. ಇಂಥಹ ಮೌಲ್ಯಕ್ಟಾಗಿ ವೀರವ್ರತವನ್ನು ಕೈಗೊಂಡು ತಮ್ಮ ರುಂಡವನ್ನು 
ಬೇರೊಬ್ಬರಿಂದ ಕತ್ತರಿಸಿಕೊಳ್ಳುತ್ತಿರುವ ಸ್ನಾರಕ ಶಿಲ್ಲಗಳು ಹಾನಗಲ್ಲು ತಾಲೂಕಿನ ಕಲಕೇರಿಯ 
ಕಾಳಿಕಾದೇವಾಲಯದ ಮುಂದೆ ಮತ್ತು ಸವಣೂರು ತಾಲೂಕಿನ ಚಿಲ್ಲೂರು ಗ್ರಾಮದ ಚಿಕ್ಕ ಗುಡಿಯ 
ಮುಂದೆ ಕಂಡುಬರುತ್ತವೆ. ದೇವರು ತನ್ನ ಕೋರಿಕೆಗಳನ್ನು ಈಡೇರಿಸಿದಾಗ ಹರಕೆಯನ್ನು ಒಪ್ಪಿಸುವುದು 
ಈಗಲೂ ಪ್ರಚಲಿತದಲ್ಲಿರುವ ವಿಷಯವಾಗಿದೆ. ಅದು ಹಣ, ಶ್ರಮದಾನ ಅಥವಾ ಮಾನಸಿಕ ದಂಡನೆಯ 
ರೂಪದಲ್ಲಿರುತ್ತಿತ್ತು. ಪ್ರಾಚೀನ ಕಾಲದಲ್ಲಿ ದೇವರಿಗೆ ತಮ್ಮ ಪ್ರಾಣವನ್ನೇ ಅರ್ಪಿಸುವ ಪದ್ಧತಿಗಳು 
ರೂಢಿಯಲ್ಲಿದ್ದವು. ತಮ್ಮ ಪ್ರಾಣವನ್ನು ಬಲಿಕೊಡಲು ಅವರು ಹಲವಾರು ವಿಧಾನಗಗಳನ್ನು 
ಅನುಸರಿಸುತ್ತಿದ್ದರು. ಅಂತಹ ಆತ್ಮಬಲಿದಾನ ಪದ್ಧತಿಗಳಲ್ಲಿ "ಶೂಲಬಲಿ'ಯೂ ಒಂದು. ಎತ್ತರವಾದ 
ಕಂಭವನ್ನು ಏರಿ ನೆಲದಲ್ಲಿ ಚುಚ್ಚಿರುವ ಖಡ್ಗ ಶೂಲ ಅಥವಾ ಬಾಣಗಳ ಮೇಲೆ ಬಿದ್ದು 
ಪ್ರಾಣಾರ್ಪಣೆಗೈಯ್ಯುವ ಪದ್ದತಿಯನ್ನು "ಶೂಲಬಲಿ' ಎಂದು ಕರೆಯುವರು. ಹಿರೇಕೆರೂರು ತಾಲೂಕಿನ 
ಆಲದಗೇರಿಯಲ್ಲಿ* ಬಹಳ ಅಪರೂಪದ ಒಂದು ಶೂಲಬಲಿಯ ಶಿಲ್ಪವಿದೆ. ನಾಲ್ಕು ಹಂತಗಳನ್ನು 
ಒಳಗೊಂಡ ಈ ಶಾಸನಶಿಲ್ಲವು ಶೂಲದ ಮೇಲೆ ಬಿದ್ದು ಬಲಿಯಾಗುವ ವಿಶೇಷ ಸನ್ನಿವೇಶವನ್ನು 
ವಿವರಿಸುತ್ತದೆ. 


ಶರಣಾಗತರ ರಕ್ಷಣೆ : ಒಂದು ಮೌಲ್ಯ 


ಶರಣಾದವರನ್ನು ಅಥವಾ ತನ್ನನ್ನು ಕಾಪಾಡೆಂದು ಮೊರೆಹೊಕ್ಕವರನ್ನು ಕಾಪಾಡುವುದು 
ಒಂದು ಮೌಲ್ಯವಾಗಿತ್ತು. ಈ ಸಂದರ್ಭದಲ್ಲಿ ವೀರನಾದವನು ತನ್ನ ಪ್ರಾಣವನ್ನು ಪಣಕ್ಕಿಟ್ಲಾದರೂ 
ಮೊರೆಹೊಕ್ಕವರನ್ನು ಕಾಪಾಡುತ್ತಿದ್ದನು. ಹುತ್ತವನ್ನೇರಿ ನಿಂತವನನ್ನು, ಹುಲ್ಲುಕಚ್ಚಿ ನಿಂತವನನ್ನು, 
ಜಲಪು್ರವೇಶ ಮಾಡಿದವನನ್ನು ರಣರಂಗದಲ್ಲಿ ತನ್ನನ್ನು ನಂಬಿದವರನ್ನು ಬಿಟ್ಟು ಬೆನ್ನು ತೋರಿಸಿ 
ಭಯದಿಂದ ಓಡಿಹೋದವನನ್ನು ಕೊಲ್ಲಬಾರದೆಂಬ ಆದರ್ಶಕ್ಕೆ ಬದ್ಧರಾಗಿದ್ದರು. ಒಟ್ಟಾರೆಯಾಗಿ 
ತನಗೆ ಶರಣಾಗತನಾಗಿ ಬಂದಂತವರನ್ನು ರಕ್ಷಿಸಬೇಕು ಎಂಬುದು ಈ ಮೌಲ್ಕದ ಉದ್ದೇಶವಾಗಿತ್ತು" 
ಇಂಥ ಮೌಲ್ಯ ಪರಿಪಾಲನೆಗಾಗಿ ಅನೇಕ ಯುದ್ಧಗಳು ಜರುಗಿರುವುದನ್ನು ಇತಿಹಾಸದಿಂದ 
ತಿಳಿಯಬಹುದು. ಪ್ರಾಚೀನ ಗಂಥಗಳಲ್ಲಿ, ಶಾಸನಗಳಲ್ಲಿ ಅಲ್ಲದೇ ಸ್ಮಾರಕಶಿಲಗಳಲ್ಲಿಯೂ ಇಂತಹ 
ಪ್ರಸಂಗಗಳನ್ನು ಕಾಣಬಹುದು. 


ದೇವಿಹೊಸುರಿನ" ವೀರಗಲ್ಲೊಂದು ಮಹಾಮಂಡಳೇಶ್ನರನಾದ ಕೀರ್ತಿದೇವರಸನನ್ನು 
"ಶರಣಾಗತ ವಜಪಂಜರ' ಎಂದು ಹೊಗಳಿದೆ. ಇದು ಶರಣಾಗತರ ರಕ್ಷಣೆಯ ಮೌಲ್ಯವನ್ನು ಸೂಚಿಸುತ್ತದೆ. 
ಕಾಗಿನೆಲ್ಲಿಯ"*- ವೀರಗಲ್ಲೊಂದು "ಜಿಡುಗೂರ ಮಲ್ಲೆಯನಾಯಕನ ತಮ್ಮ ನೆಕ್ಕಟಿಗ ರಾಜಣಂ 


೪೧೨ 


ಕಂಡು ಬಪ್ಪ ಕುದುರೆಯಂ ಕರದು ಮೂದಲಿಸಿ ಪರಿದು ತಾಗಿಯರ್ಮಿದರಂ ಕೊಂದು ಅಂಜಿದರಂ 
ಕಾಯ್ದು ಕಳಿಪಿ' ಎಂದು ಉಲ್ಲೇಖಿಸುತ್ತದೆ. ಇಲ್ಲಿ "ಅಂಜಿದರಂ ಕಾಯ್ದು ಕಳಿಪಿ' ಎಂಬ ನುಡಿಯು 
ಶರಣಾಗತರನ್ನು ರಕ್ಷಿಸಿ ಅವರನ್ನು ಸುರಕ್ಷಿತವಾಗಿ ಕಳುಹಿಸಿದ ಅಂಶವನ್ನು ಬಿಂಬಿಸುತ್ತದೆ. ಅದೇ ರೀತಿ 
ಸರ್ವಂದದ"* ವೀರಗಲ್ಲೊಂದರಲ್ಲಿ ಬರುವ "ಊರಳುವಿನ ಸೆಜೌಯ ಮರದ ತುವ ಹಿಂದಿಕ್ಕಿಕೊಂಡು 
ಕೋಲಾಳ ಕೊಲುತಂ ಬರಲು ಕೀಳಾಳು ಕಾಣಲೊಡಂ ಕೈಮುಗಿಯಲಾ' ಎಂಬ ಉಲ್ಲೇಖವು 
ಬೈರಡಿಯ ಮಾದಯ್ಮನ ಮಗನಾದ ಜಕ್ಕಯ್ಮನು ರಣರಂಗದಲ್ಲಿ ಕೈಮುಗಿದು ಶರಣಾಗತರಾದವರನ್ನು 
ಕಾಪಾಡಿದ ವಿಷಯ ಮೇಲಿನ ಶಾಸನದಲ್ಲಿದೆ. 


ಗುಂಡ-ಬಹ್ಮಯ್ಯರದೂ ವೀರವತವಾಗಿದ್ದು, ಶಿವಭಕ್ತರ ರಕ್ಷಣೆಗಾಗಿ ಶೂಲಕ್ಕೇರುವ ಮೂಲಕ 
ಆತ್ಮಬಲಿದಾನಗೈದವರಿವರು. ಗುಂಡ-ಬ್ರಹ್ಮಯ್ಯರ ಶಿಲ್ಲಗಳ ಲಕ್ಷಣವೆಂದರೆ ಇವರು ಶೂಲಗಳ ಮೇಲೆ 
ಕುಳಿತಿರುತ್ತಾರೆ. ಇಲ್ಲವೆ ಶೂಲಗಳನ್ನು ತಮ್ಮ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಲಿಂಗ 
ಹಿಡಿದುಕೊಂಡಿರುತ್ತಾರೆ. ಕೆಲವೊಮ್ಮೆ ಇವರೀರ್ವರು ಇಷ್ಟಲಿಂಗ ಹಿಡಿದು ಕುಳಿತಿದ್ದು, ಸಾಂಕೇತಿಕವಾಗಿ 
ಇವರ ಪಕ್ಕದಲ್ಲಿ ಅಥವಾ ಕೆಳಗೆ ಎರಡು ಶೂಲಗಳನ್ನು ಕೆತ್ತಿರುತ್ತಾರೆ. ಇಂಥ ಶಿಲ್ಪಗಳು ಸಾಮಾನ್ಯವಾಗಿ 
ವೀರಭದ್ರ ದೇವಾಲಯದ ಆವರಣದಲ್ಲಿ ಕಂಡುಬರುತ್ತವೆ. ಮೂಲತಃ ಹಾವೇರಿಯ ವೀರಭದ 
ದೇವಾಲಯದ ಹಿಂಬದಿಯಲ್ಲಿದ್ದ, ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನಾ 
ಸಂಸ್ಥೆಯಲ್ಲಿರುವ ಶಿಲವೊಂದರಲ್ಲಿ ಗುಂಡ-ಬ್ರಹ್ಮಯ್ಯರು ಶೂಲದ ಮೇಲೆ ಕುಳಿತಿದ್ದಾರೆ. ಎಡಗೈಯಲ್ಲಿ 
ಇಷ್ಟಲಿಂಗವನ್ನು ಹಿಡಿದು ಬಲಗೈಯಿಂದ ಅದನ್ನು ಮುಚ್ಚಿದ್ದಾರೆ. ಇವರು ಕೊರಳಿಗೆ, ಮುಂಗೈಗೆ, 


ಊ 


ರಟ್ಟೆಗಳಿಗೆ ಮತ್ತು ತಲೆಗೆ ರುದ್ರಾಕ್ಷಿ ಸರ ಧರಿಸಿದ್ದಾರೆ. ಕಿವಿಗಳಲ್ಲಿ ಕುಂಡಲಗಳಿವೆ. ಇವುಗಳಲ್ಲಿ ಒಂದಕ್ಕೆ 
ಮೀಸೆ ಇಲ್ಲ(ಗುಂಡಯ್ಯ) ಇನ್ನೊಂದಕ್ಕೆ (ಬ್ರಹ್ಮಯ್ಯ) ಮೀಸೆ ಮತ್ತು ಗಡ್ಡ ಇದೆ. ಬ್ಯಾಡಗಿ ತಾಲೂಕಿನ 
ಗುಂಡೇನಹಳ್ಳಿ ಎಂಬ ಗ್ರಾಮದಲ್ಲಿ ಗುಂಡ-ಬಹ್ನಯ್ಕರ ದೇವಾಲಯವಿದ್ದು, ಈ ದೇವಾಲಯದಿಂದಲೇ 


ಗ್ರಾಮಕ್ಕೆ ಗುಂಡೇನಹಳ್ಳಿ ಎಂಬ ಹೆಸರು ಬಂದಿತೆಂದು ಗ್ರಾಮಸ್ಥರು ಹೇಳುತ್ತಾರೆ. 


ಕೊನೆಟಿಪ್ಪಣಿ 

. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೨೬, ಕಾಗಿನೆಲೆ, ತಾ: ಬ್ಯಾಡಗಿ, 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೬೭, ಬೆನಕನಕೊಂಡ, ತಾ: ರಾಣೆಬರನ್ನೂರು, 
ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೫೫, ಗಣಜೂರು, ತಾ: ಹಾವೇರಿ, 

. ಅದೇ, ಶಾ.ಸಂ. ೩೬೮, ಮಾಕನೂರು, ತಾ: ರಾಣೇಬೆನ್ನೂರು, 

ಅದೇ, ಶಾ.ಸಂ. ೩೭೬, ಹರಳಹಳ್ಳಿ, ತಾ: ಹಾವೇರಿ, 

. ಶೇಷಶಾಸ್ತ್ರಿ ಆರ್‌, ೨೦೦೪, ಕರ್ನಾಟಕದ ವೀರಗಲ್ಲುಗಳು, ಪು. ೨೮೨-೮೩. 


ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೪೧೫, ಚಳಗೇರಿ, ತಾ: ರಾಣೇಬೆನ್ನೂರು, 


a pe 8 © Pb D 


. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೨೫೦, ಬಾಳಂಬೀಡ, ತಾ: ಹಾನಗಲ್ಲು, 


೪೧೩ 


೯. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೮೯, ಮುದೇನೂರು, ತಾ: ರಾಣೇಬೆನ್ನೂರು, 
೧೦. ಅದೇ, ಶಾ.ಸಂ. ೨೧೧, ಕಬ್ಬೂರು, ತಾ: ಹಾವೇರಿ, 

೧೧. ಅದೇ, ಶಾ.ಸಂ. ೨೭೯, ಸಂಗೂರು, ತಾ: ಹಾವೇರಿ, 

೧೨. ಅದೇ, ಶಾ.ಸಂ. ೩೯೮, ಮೆಣಸಿನಹಾಳ, ತಾ: ರಾಣೇಬೆನ್ನೂರು, 

೧೩. ಕೆ.ಐ. ಸಂ. ೨. ಶಾ.ಸಂ. ೧೭, ತಿಳವಳ್ಳಿ, ತಾ: ಹಾನಗಲ್ಲು, 

೧೪. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೭೧, ಅದೇ, ಕಾಗಿನೆಲೆ, ತಾ: ಬ್ಲಾಡಗಿ, 
೧೫. ಅದೇ, ಶಾ.ಸಂ. ೨೧೩, ಸಂಗೂರು, ತಾ: ಹಾವೇರಿ, 

೧೬. ಅದೇ, ಶಾ.ಸಂ. ೨೬೨, ಬೆನಕನಕೊಂಡ, ತಾ: ರಾಣೇಬೆನ್ನೂರು, 

೧೭. ಅದೇ, ಶಾ.ಸಂ. ೩೩೨, ಹೊಮ್ಮರಡಿ, ತಾ: ಹಾವೇರಿ, 

೧೮. ಅದೇ, ಶಾ.ಸಂ. ೩೯, ಕಬ್ಬೂರು. ತಾ: ಹಾವೇರಿ, 

೧೯. ಅದೇ, ಶಾ.ಸಂ. ೪೧೪, ಚಳಗೇರಿ, ತಾ: ರಾಣೇಬೆನ್ನೂರು, 

೨೦. ನಾರಾಯಣ ಪಿ.ವಿ. ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ, ಷು. ೬೦. 
೨೧. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೮೯, ಮುದೇನೂರು, ತಾ: ರಾಣೇಬೆನ್ನೂರು, 
೨೨. ಅದೇ, ಶಾ.ಸಂ. ೨೧೫, ಅಂತರವಳ್ಳಿ, ತಾ: ರಾಣೇಬೆನ್ನೂರು, 

೨೩. ಅದೇ, ಶಾ.ಸಂ ೨೬೯, ಇಟಗಿ, ತಾ: ರಾಣೇಬೆನ್ನೂರು, 

೨೪. ಅದೇ, ಶಾ.ಸಂ. ೩೬೮, ಮಾಕನೂರು, ತಾ: ರಾಣೇಬೆನ್ನೂರು, 

೨೫. ಅದೇ, ಶಾ.ಸಂ ೨೩೯, ಕೆಂಗೊಂಡ, ತಾ: ಬ್ಯಾಡಗಿ, 

೨೬. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೧೩, ಕಲಕೇರಿ, ತಾ: ಹಾನಗಲ್ಲು, 

೨೭. ಕಬ. ಸಂ. ೬, ಶಾ.ಸಂ. ೨೬, ಮುತ್ತೂರು, ತಾ: ಹಿರೇಕೆರೂರು, 

೨೮. ಕೆ.ಐ., ಸಂ.-೬, ಶಾ.ಸಂ.-೨೩, ಹಂಸಭಾವಿ, ತಾ: ಹಿರೇಕೆರೂರು, 

ರ. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೦೫, ಅಂತರವಳ್ಳಿ, ತಾ: ರಾಣೇಬೆನ್ನೂರು, 
೩೦. ಅದೇ, ಶಾ.ಸಂ. ೨೧೩, ಸಂಗೂರು, ತಾ: ಹಾವೇರಿ, 

೩೧. ಅದೇ, ಶಾ.ಸಂ. ೨೧೯, ಕಳ್ಳಿಹಾಳ, ತಾ: ಹಾವೇರಿ, 

೩೨. ಅದೇ, ಶಾ.ಸಂ. ೧೯೩, ಬಿಲ್ಲಹಳ್ಳಿ, ತಾ: ರಾಣೇಬೆನ್ನೂರು, 

೩೩. ಅದೇ, ಶಾ.ಸಂ. ೩೫೩, ದೇವಿಹೊಸೂರು, ತಾ: ಹಾವೇರಿ, 

೩೪. ಅದೇ, ಶಾ.ಸಂ. ೨೦೮, ಬ್ಯಾಡಗಿ, ತಾ: ಬ್ಯಾಡಗಿ. 

೩೫. ಅದೇ, ಶಾ.ಸಂ. ೧೮೯, ಮುದೇನೂರು, ತಾ: ರಾಣೇಬೆನ್ನೂರು, 


೩೬. ಅದೇ, ಶಾ.ಸಂ. ೩೮೫, ಗುತ್ತಲ, ತಾ: ಹಾವೇರಿ, 


೪೧೪ 


೬೧; 


೬ಡಿ. 


ಅದೇ, ಶಾ.ಸಂ. ೯೭, ಬಂಕಾಪುರ, ತಾ: ಶಿಗ್ಗಾವಿ, 
ಅದೇ, ಶಾ.ಸಂ. ೧೬೮, ಅಂತರವನಳ್ಳಿ, ತಾ: ರಾಣೇಬೆನ್ನೂರು, 


ಅದೇ, ಶಾ.ಸಂ. ೨೦೪, ಇಟಬಗಿ, ತಾ: ರಾಣೇಬೆನ್ನೂರು. 


. ಅದೇ, ಶಾ.ಸಂ. ೨೫೫, ಹಾವೇರಿ, ತಾ: ಹಾವೇರಿ, 


. ಲಕ್ಷ್ಮಣ್‌ ತೆಲಗಾವಿ, ೨೦೧೬, ವಿಜಯನಗರದಲ್ಲಿ ಪಾಳೆಗಾರಶಾಹಿ, ಪು. ೮-೧೩. 


ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೭೯, ಸಂಗೂರು, ತಾ: ಹಾವೇರಿ, 


. ಅದೇ, ಶಾ.ಸಂ. ೩೭೦, ಹಾವೇರಿ, ತಾ: ಹಾವೇರಿ, 

. ಅದೇ, ಶಾ.ಸಂ. ೩೮೭, ಹತ್ತಿಮತ್ತೂರು, ತಾ: ಸವಣೂರು, 

. ಅದೇ, ಶಾ.ಸಂ. ೪೧೫, ಚಳಗೇರಿ, ತಾ: ರಾಣೇಬೆನ್ನೂರು, 

. ಅದೇ, ಶಾ.ಸಂ. ೧೬, ದೇವಿಹೊಸೂರು, ತಾ: ಹಾವೇರಿ, 

. ಕೆ.ಐ., ಸಂ. ೬, ಶಾ.ಸಂ. ೩೪, ಹಿರೇಕೊಣತಿ, ತಾ: ಹಿರೇಕೆರೂರು, 

. ಕೆ.ಐ. ಸಂ. ೫, ಶಾ.ಸಂ. ೩೬, ಬಾಳೂರು, ತಾ: ಹಾನಗಲ್ಲು, 

. ಅದೇ, ಶಾ.ಸಂ. ೪೫, ಅಕ್ಕಿಆಲೂರು, ತಾ: ಹಾನಗಲ್ಲು 

. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ಹಿ೬೧, ಬ್ಯಾಡಗಿ, ತಾ: ಬ್ಯಾಡಗಿ, 

. ಚಿದಾನಂದಮೂರ್ತಿ ಎಂ. ೨೦೧೧, ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಹು. ೪೨೧. 


. ಗುರವ ಆರ್‌.ಎಸ್‌., ಕರ್ನಾಟಕ ಭಾರತಿ, ಸಂ.೧೦, ಲೇಖನ: ಆಯುಧ ಜೀವಿಗಳ ಸಂಘ, 


ಮ. ೫-೭. 


. ಕೆಐ. ಸಂ. ೫, ಶಾ.ಸಂ. ೨೨, ತಿಳವಳ್ಳಿ, ತಾ: ಹಾನಗಲ್ಲು, 

. ಅದೇ, ಶಾ.ಸಂ. ೯೭, ತಿಳವಳ್ಳಿ, ತಾ: ಹಾನಗಲ್ಲು. 

. ಕೆ.ಬ. ಸಂ. ೨, ಶಾ.ಸಂ. ೨೬, ತಿಳವಳ್ಳಿ, ತಾ: ಹಾನಗಲ್ಲು, 

. ಅದೇ, ಶಾ.ಸಂ. ೮, ತಿಳವಳ್ಳಿ, ತಾ: ಹಾನಗಲ್ಲು, 

. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೧೬, ಕನವಳ್ಳಿ, ತಾ: ಹಾವೇರಿ, 
. ಗುರವ ಆರ್‌.ಎಸ್‌. ಪೂರ್ವೋಕ್ತ ಪು. ೫-೭ 


. ಮಹದೇವ ಸಿ. ವಾಸುದೇವನ್‌, ಸಿ.ಎಸ್‌. ರಮೇಶನಾಯ್ಯ, ೧೯೯೯, ಕರ್ನಾಟಕದ ದೇವಾಲಯ 


ಕೋಶ, ಹಾವೇರಿ ಜಿಲ್ಲೆ ಪು. ೧೯೮೯೯. 

ಅದೇ, ಹು. ೪೬. 

ಕೆ.ಐ., ಸಂ. ೪, ಶಾ.ಸಂ. ೪, ಸಾತೇನಹಳ್ಳಿ, ತಾ: ಹಿರೇಕೆರೂರು, 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೨೫, ಗುಡ್ಡದಆನ್ವೇರಿ, ತಾ: ರಾಣೇಬೆನ್ನೂರು. 


ಪರಮಶಿವಮೂರ್ತಿ ಡಿ.ವಿ, ೧೯೯೯, ಕನ್ನಡ ಶಾಸನಶಿಲ್ಲ, ಹಮ. ೨೪೯. 


೪೧೫ 


. ಪರಮಶಿವನಮೂರ್ತಿ ಡಿ.ವಿ, ೧೯೯೯, ತುಜುಗೋಳ್‌ ಸಂಕಥನ, ಪು. ೧-೫. 


. ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೇಬ್ಗುಯ್ಯಲ್‌, ಮ. ೧-೫. 


ಚಿದಾನಂದಮೂರ್ತಿ ಎಂ., ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳು, ಹು. ೪೭. 
ಜೋಶಿ ಎಸ್‌.ಕೆ ೨೦೦೮, ಕರ್ನಾಟಕದ ಕೋಟೆ-ಕೊತ್ತಲುಗಳು, ಭಾಗ-೧, ಪು. ೧-೨. 
ಪರಮಶಿವಮೂರ್ತಿ ಡಿ.ವಿ, ೧೯೯೯, ಕನ್ನಡ ಶಾಸನಶಿಲ್ಲ, ಹು. ೨೫೭-೬೧. 
ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ ಪು. ೩೫೧-೫೨. 


ಕಲಬುರ್ಗಿ ಎಂ.ಎಂ., ೨೦೧೧, ಸಮಾಧಿ-ಬಲಿದಾನ-ವೀರಮರಣ ಸ್ನಾರಕಗಳು. ಹು.೪೨-೪೩. 


. ಶೇಠ್‌ ಬಿ.ಎಸ್‌, ೧೯೯೧, ಕರ್ನಾಟಕದಲ್ಲಿ ಸತಿಪದ್ಧತಿ, ಮ. ೩೧೪-೧೯. 


ಬಸವರಾಜ ಕಲ್ಲುಡಿ, ೧೯೮೫, ಮಹಾಸತಿ ಆಚರಣೆ : ಒಂದು ಅಧ್ಯಯನ, ಪು. ೬೦. 


ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ, ಪು. ೨೬೫. 


. ಜೆದಾನಂದಮೂರ್ತಿ ಎಂ. ೨೦೧೧, ಪೂರ್ವೋಕ್ತ, ಪು. ೩೫೩. 
. ಶೇಠ್‌ ಬಿ.ಎಸ್‌, ೧೯೯೧, ಪೂರ್ವೋಕ್ತ ಪು. ೨೯೬-೯೭. 


ಚೆನ್ನಕ್ಕ ಎಲಿಗಾರ, ೧೯೯೦, ಶಾಸನಗಳಲ್ಲಿ ಕರ್ನಾಟಕದ ಸ್ತೀ ಸಮಾಜ, ಹು. ೨೫೧. 
ಬಸವರಾಜ ಕಲ್ಲುಡಿ, ೧೯೮೫, ಪೂರ್ವೋಕ್ತ ಷು. ೬೦. 

ಕಲಬುರ್ಗಿ ಎಂ.ಎಂ. ೨೦೧೧, ಪೂರ್ವೋಕ್ತ, ಪು. ೪೦. 

ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ ಪು. ೨೬೫-೬೬. 


ಭಟಸೂರಿ ಕೆ.ಜಿ, ೨೦೧೧, ಹಾಡುವಳ್ಳಿ ಜಿನಶಾಸನ ವಾಸ್ತು-ಮೂರ್ತಿಶಿಲ್ಲ, ಪು. ೭೨. 


. ಪರಮಶಿವಮೂರ್ತಿ ಡಿ.ವಿ. ೧೯೯೯, ಪೂರ್ವೋಕ್ತ, ಷು. ೨೭೦. 


ಅದೇ, ಪು. ೧೨೦೯. 


ಕಲಬುರ್ಗಿ ಎಂ.ಎಂ., ೨೦೧೧, ಪೂರ್ವೋಕ್ತ ಪು. ೨೨-೨೩. 


} ನಾಗಯ್ಯ ಜೆ.ಎಂ. ೨೦೧೭, ಆತ್ಮಬಲಿದಾನ, ಹಮ. ೫೮೦-೮೧. 


. ಕಲಬುರ್ಗಿ ಎಂ.ಎಂ. ೨೦೧೦, ಮಾರ್ಗ, ಸಂ.೩, ಹು. ೪೨೭-೨೮. 


ನಾಗಯ್ಯ ಜೆ.ಎಂ. ೨೦೧೭, ಪೂರ್ಮೋಕ್ತ ಪು. ೧೭೮-೭೯. 

ಅದೇ, ಪು. ೫೭೯. 

ರಾಮಚಂದ್ರರಾವ್‌ ಎಸ್‌.ಕೆ, ೨೦೧೨, ಮೂರ್ತಿಶಿಲ್ಪ ನೆಲೆಹಿನ್ನೆಲೆ, ಪು. ೬೯-೭೦. 
ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ, ಪು. ೧೮೨-೮೩. 
ರಾಮಚಂದರಾವ್‌ ಎಸ್‌.ಕೆ. ೨೦೧೨. ಪೂರ್ವೋಕ್ತ ಪು. ೬೯-೭೦. 


ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ, ಪು. ೧೮೪. 


೪೧೬ 


ಥಲ 
೯೩. 
೯೪, 
೯೫. 
೬; 
೯೭, 
ಲ. 
A 


೧೦೦. 
೧೦೧. 
ಫಟ 
೧೦೩. 
೧೦೪. 
೧೦೫. 
೧೦೬. 
೧೦೭. 
೧೦೮. 
೧೦೯. 
೧೧೦. 
A: 
೧೧೨. 
೧೧೩. 
೧೧೪. 
೧೧೫. 
೧೧೬. 
OE 
೧೧೮. 
೧೧೯ 


ರಾಮಚಂದರಾವ್‌ ಎಸ್‌.ಕೆ, ೨೦೧೨, ಪೂರ್ವೋಕ್ತ ಪು. ೭೧. 
ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ವೋಕ್ತ, ಹು. ೧೮೫. 
ರಾಮಚಂದರಾವ್‌ ಎಸ್‌.ಕೆ ೨೦೧೨, ಪೂರ್ವೋಕ್ತ, ಪು. ೭೧. 
ಪರಮಶಿವಮೂರ್ತಿ ಡಿ.ವಿ. ೧೯೯೯, ಪೂರ್ವೋಕ್ತ ಪು. ೧೮೬. 
ಅದೇ, ಪು. ೧೮೮. 

ರಾಮಚಂದರಾವ್‌ ಎಸ್‌.ಕೆ ೨೦೧೨, ಪೂರ್ವೋಕ್ತ, ಪು. ೧೮೯. 
ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ಮೋಕ್ತ, ಹು. ೧೮೯. 
ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ ಪು. ೩೦೧-೩೦೨. 
ಪರಮಶಿವಮೂರ್ತಿ ಡಿ.ವಿ, ೧೯, ಪೂರ್ವೋಕ್ತ, ಹು. ೨೧೨-೧೩. 
ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ, ಪು. ೩೦೩. 
ಎಸ್‌.ಐ.ಐ. ಸಂ.-೧೮, ಶಾ.ಸಂ.-೪೧೯, ಕದರಮಂಡಲಗಿ, ತಾ: ಬ್ಯಾಡಗಿ, 
ಅದೇ, ಶಾ.ಸಂ.-೧೨೩, ಹತ್ತಿಮತ್ತೂರು, ತಾ: ಸವಣೂರು, 

ಕೆ.ಐ., ಸಂ.-೫, ಶಾ.ಸಂ.-ರ೯, ತಿಳವಳ್ಳಿ, ತಾ: ಹಾನಗಲ್ಲು, 

ಶೇಷಶಾಸ್ತ್ರಿ ಆರ್‌, ೨೦೦೪, ಕರ್ನಾಟಕದ ವೀರಗಲ್ಲುಗಳು, ಪು. ೨೨೪. 
ಎಸ್‌.ಐ.ಐ. ಸಂ.-೧೮, ಶಾ.ಸಂ.-೩ಹಿ ಕಿತ್ತೂರು, ತಾ: ಹಾವೇರಿ, 
ಶೇಷಶಾಸ್ತ್ರಿ ಆರ್‌, ೨೦೦೪, ಪೂರ್ವೋಕ್ತ ಪು. ೨೨೨. 

ಎಸ್‌.ಐ.ಐ. ಸಂ.-೧೮, ಶಾ.ಸಂ.-೧೭೧, ಕಾಗಿನೆಲೆ, ತಾ: ಬ್ಯಾಡಗಿ, 
ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ಮ್ವೋಕ್ತ ಪು. ೩೦೬. 
ಶೇಷಶಾಸ್ತ್ರಿ ಆರ್‌, ೨೦೦೪, ಪೂರ್ವೋಕ್ತ ಪು. ೨೨೩. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೨೩, ಹತ್ತಿಮತ್ತೂರು, ತಾ: ಸವಣೂರು, 
ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ಮೋಕ್ತ, ಹು. ೨೧೫. 
ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ, ಪು. ೩೦೬. 
ಎಸ್‌.ಐ.ಐ. ಸಂ.-೨೦, ಶಾ.ಸಂ.-೧೨೬, ಕಲಕೇರಿ, ತಾ: ಹಾನಗಲ್ಲು, 
ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ, ಪು. ೩೦೭. 

ಅದೇ, ಪು. ೩೦೭. 

ಪರಮಶಿವಮೂರ್ತಿ ಡಿ.ವಿ, ೧೯೯೯, ಪೂರ್ಮೋಕ್ತ, ಹು. ೨೧೫-೧೬. 
ಅದೇ, ಪು. ೨೧೬-೧೭. 


ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೫, ನೆಲೋಗಲ್ಲು, ತಾ: ಹಾವೇರಿ, 


೪೧೬೭ 


೧೨೦. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೫೯, ಕಾಗಿನೆಲ್ಲಿ, ತಾ: ಬ್ಯಾಡಗಿ. 

೧೨೧. ಜಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ, ಪು. ೩೧೦. 

೨೨, ಶೇಷಶಾಸ್ತ್ರಿ ಆರ್‌, ೨೦೦೪, ಪೂರ್ವೋಕ್ತ ಪು. ೨೨೬. 

೧೨೩. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೬೦, ಬಂಕಾಪುರ, ತಾ: ಶಿಗ್ಗಾಂವಿ, 
೧೨೪. ಅದೇ. ಶಾ.ಸಂ. ೩೭೬, ಹರಳಹಳ್ಳಿ, ತಾ: ಹಾವೇರಿ, 

೧೨೫. ಎಸ್‌.ಐ.ಐ. ಸಂ. ೨೦, ಶಾ.ಸಂ.-೧೨೬, ಕಲಕೇರಿ, ತಾ: ಹಾನಗಲ್ಲು, 

೧೨೬. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೨೬, ಹತ್ತಿಮತ್ತೂರು, ತಾ: ಸವಣೂರು, 
೧೨೭. ಶೇಷಶಾಸ್ತ್ರಿ ಆರ್‌, ೨೦೦೪, ಪೂರ್ಮೋಕ್ತ ಹು. ೨೨೪-೨೫. 

೧೨೮. ಚಿದಾನಂದಮೂರ್ತಿ ಎಂ., ೨೦೧೧, ಪೂರ್ವೋಕ್ತ, ಪು. ೩೦೮. 

೧೨೯. ಪರಮಶಿವಮೂರ್ತಿ ಡಿ.ವ೦. ೧೯೯೯, ಪೂರ್ಮೋಕ್ತ, ಹು. ೨೧೯. 

೧೩೦. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೨೬, ಹತ್ತಿಮತ್ತೂರು, ತಾ: ಸವಣೂರು, 
೧೩೧. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೨೪, ಕಲಕೇರಿ, ತಾ: ಹಾನಗಲ್ಲು, 

೧೩೨. ಜಿದಾನಂದಮೂರ್ತಿ ಎಂ.) ೨೦೧೧, ಪೂರ್ವೋಕ್ತ ಪು. ೩೦೯. 

೧೩೩. ಕಲಬುರ್ಗಿ ಎಂ.ಎಂ, ೧೯೯೫, ಪೂರ್ವೋಕ್ತ ಷು. ೬೭. 

೧೩೪. ನಾಗಯ್ಯ ಜೆ.ಎಂ. ೨೦೧೭, ಪೂರ್ವೋಕ್ತ ಪು. ೧-೫. 

೧೩೫. ಸುಬ್ರಾಯ ಭಟ್ಟ ಪಿ, ೧೯೭೫, ರನ್ನ : ಗದಾಯುದ್ದ ದರ್ಪಣ ವ್ಯಾಖ್ಯಾನ, ಪು. ೫೩. 
೧೩೬. ಶೇಷಶಾಸ್ತ್ರಿ ಆರ್‌, ೨೦೦೪, ಪೂರ್ವೋಕ್ತ ಪು. ೧೮೮. 

೧೩೭. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೨೫, ಗುಡ್ಡದಆನ್ನೇರಿ, ತಾ: ರಾಣೆಬೆನ್ನೂರು, 
೧೩೮. ಅದೇ, ಶಾ.ಸಂ. ೨೩೬, ಬೆಳವಿಗಿ, ತಾ: ಹಾವೇರಿ, 

೧೩೯. ಅದೇ. ಶಾ.ಸಂ. ೨೬೬, ಹೊಮ್ಮರಡಿ, ತಾ: ಹಾವೇರಿ, 

೧೪೦. ಅದೇ, ಶಾ.ಸಂ. ೨೯೮, ಗುತ್ತಲ, ತಾ: ಹಾವೇರಿ, 

೧೪೧. ಅದೇ, ಶಾ.ಸಂ. ೪೧೨, ಕಡಕೋಳ, ತಾ: ಸವಣೂರು, 

೧೪೨. ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೨೬,೧೬೯,೩೩೦, ಕಲಕೇರಿ, ತಾ: ಹಾನಗಲ್ಲು, 
೧೪೩. ಕೆ.ಐ. ೫, ಶಾ.ಸಂ. ೯೭, ತಿಳವಳ್ಳಿ, ತಾ: ಹಾನಗಲ್ಲು, 

೧೪೪. ಕೆ.ಐ. ೪, ಶಾ.ಸಂ. ೧೭, ಎಮ್ಮಿಗನೂರು, ತಾ: ಹಿರೇಕೆರೂರು, 

೧೪೫. ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೧೨೬, ಹತ್ತಿಮತ್ತೂರು, ತಾ: ಸವಣೂರು, 
೧೪೬. ಅದೇ, ಶಾ.ಸಂ. ೩೩೭, ದೇವಿಹೊಸೂರು, ತಾ: ಹಾವೇರಿ, 


೧೪೭. ಕೆ.ಐ. ೨, ಶಾ.ಸಂ. ೧೭, ತಿಳವಳ್ಳಿ, ತಾ: ಹಾನಗಲ್ಲು, 


೪೧೮ 


೧೪೮, 
೧೪೯. 
೧೫೦. 
೧೫೧. 
೧೫೨. 
೧೫೩. 
೧೫೪. 
೧೫೫. 
೧೫೬. 
೧೫೭. 
೧೫೮. 
೧೫೯ 


೧೬೦. 


೬ 
ಫು 
೧೬೩. 
೬, 
೧೬೫. 
೧೬೬, 
೬ 


ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೨೫೦, ಬಾಳಂಬೀಡು, ತಾ: ಹಾನಗಲ್ಲು, 
ಕೆ. ೬, ಶಾ.ಸಂ. ೩೬, ಮೂತ್ತೂರು, ತಾ: ಹಿರೇಕೆರೂರು, 

ಎಸ್‌.ಐ.ಐ. ಸಂ. ೨೦, ಶಾ.ಸಂ. ೧೨೬, ಕಲಕೇರಿ, ತಾ: ಹಾನಗಲ್ಲು, 
ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ ಪು. ೬೬. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೫೪, ಕಳ್ಳಿಹಾಳ, ತಾ: ಹಾವೇರಿ, 

ಅದೇ, ಶಾ.ಸಂ. ೧೬೯, ಕಾಗಿನೆಲೆ, ತಾ: ಬ್ಯಾಡಗಿ, ಷು. ೨೩೧. 

ಕೆ. ೬, ಶಾ.ಸಂ. ೨೬, ಮೂತ್ತೂರು, ತಾ: ಹಿರೇಕೆರೂರು, 

ಕಲಬುರ್ಗಿ ಎಂ.ಎಂ. ೧೯೭೫, ಪೂರ್ವೋಕ್ತ 

ಎ.ಇ. ೫, ಅಬ್ಬಲೂರು, ತಾ: ಹಿರೇಕೆರೂರು, ಪು. ೨೬೧-೬೫. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೧೫, ಅಂತರವಳ್ಳಿ, ತಾ: ರಾಣೆಬೆನ್ನೂರು. 
ಅದೇ, ಶಾ.ಸಂ. ೨೧೭, ಸರ್ವಂದ, ತಾ: ರಾಣೆಬೆನ್ನೂರು, 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೨೬೨, ಬೆನಕನಕೊಂಡ, ತಾ: ರಾಣೆಬೆನ್ನೂರು, 
ಹಿರೇಮಠ ಎಸ್‌.ಎಸ್‌. ೧೯೮೦, ವೀರವ್ರತ-ವೀರಭಕ್ತಿ, ಸಾಧನೆ ಸಂಪುಟ-೯/೧, 
ಹು. ೨೧-೨೬. 

ಎ.ಇ. ೫, ಶಾ.ಸಂ. ೨೪೫, ಅಬ್ಬಲೂರು, ತಾ: ಹಿರೇಕೆರೂರು. 

ಎ.ಇ. ೨೯, ಶಾ.ಸಂ. ೧೯, ಅಬ್ಬಲೂರು, ತಾ: ಹಿರೇಕೆರೂರು. 

ನಾಗಯ್ಯ ಜೆ.ಎಂ. ೨೦೧೭, ಪೂರ್ವೋಕ್ತ, ಪು. ೫೭೩. 

ಅದೇ, ಹು. ೩೯. 

ಎಸ್‌.ಐ.ಐ. ಸಂ. ೧೮, ಶಾ.ಸಂ. ೩೫೩, ದೇವಿಹೊಸೂರು, ತಾ: ಹಾವೇರಿ, 
ಅದೇ, ಶಾ.ಸಂ. ೧೬೯, ಕಾಗಿನೆಲೆ, ತಾ: ಬ್ಯಾಡಗಿ. 


ಅದೇ, ಶಾ.ಸಂ. ೨೧೭, ಸರ್ವಂದ, ತಾ: ರಾಣೆಬೆನ್ನೂರು, 


೪೧೯ 


"ಅನೇಕತೆಯಲ್ಲಿ ಏಕತೆ' ಎಂಬ ವ್ಯಾಪಕ ದೃಷ್ಟಿಕೋನವನ್ನು ತನ್ನ ಮೂಲ ಸೂತ್ತವಾಗಿಸಿಕೊಂಡಿರುವ 
ಭಾರತವು ಸಮನ್ನ್ವಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಬೆಳೆದ ರಾಷ್ಟ್ರವಾಗಿದೆ. ಭಾರತದ ಇತಿಹಾಸ 
ಪುನರ್‌ ನಿರ್ಮಾಣಕ್ಕೆ ಉತ್ಸನನಗಳಲ್ಲಿ ದೊರೆತ ಪುರಾತತ್ವ ವಸ್ತು-ಅವಶೇಷಗಳು, ನಾಣ್ಯಗಳು, 
ಸ್ನಾರಕಗಳು, ಸಾಹಿತ್ಯ ಕೃತಿಗಳು, ವಿದೇಶಿ ಯಾತ್ರಿಕರ ವರದಿಗಳು, ರಾಜಮಹಾರಾಜರ ಆಸ್ಥಾನದಲ್ಲಿದ್ದ 
ದಾಖಲೆಗಳು ಸಹಕಾರಿಯಾದರೂ ಶಾಸನಗಳು ಒದಗಿಸುವಷ್ಟು, ಇಲ್ಲಿಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ 
ಪರಂಪರೆಯನ್ನು ಇತರೆ ಮೂಲಾಧಾರಗಳು ಒದಗಿಸಲಾರವು. ಶಾಸನಗಳಿಗೆ ಪ್ರಧಾನವಾದ ಪ್ರೇರಕ 
ಶಕ್ತಿ ಧರ್ಮವೇ ಆದರೂ, ಅವುಗಳಲ್ಲಿ ಊಕ್ತವಾದ ಸಾಂದರ್ಭಿಕ ಅಂಶಗಳಿಂದ ಸಮಕಾಲೀನ 
ಸಮಾಜದ ರಾಜಕೀಯ ಇತಿಹಾಸವಷ್ನೇ ಅಲ್ಲದೆ ಅಂದಿನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ. 
ಭಾಷೆ ಸಾಹಿತ್ಯ, ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಲ ಮುಂತಾದ ಸಾಂಸ್ಕೃತಿಕ ವಿಷಯಗಳಿಗೆ ಪೂರಕವಾದ 
ವಿಫುಲ ಮಾಹಿತಿ ದೊರೆಯುತ್ತದೆ. ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸಿಕ 
ಘಟನಾವಳಿಗಳ ಬಗ್ಗೆ ವಸ್ತುನಿಷ್ಠವಾಗಿ ಮಾತನಾಡಲು ಸಾಧ್ಯವಾಗಿರುವುದು ಶಾಸನ ಆಕರಗಳಿಂದಾಗಿಯೇ 
ಎಂದರೆ ತಪ್ಪಾಗಲಾರದು. ಕರ್ನಾಟಕಕ್ಕೂ ಈ ಮಾತು ಅನ್ನಯಿಸುತ್ತದೆ. ಲಕ್ಷಾಂತರ ಶಾಸನಗಳು 
ಈವರೆಗೆ ಪ್ರಕಟವಾಗಿದ್ದರೂ, ಶಾಸನಗಳ ಇನ್ನೊಂದು ಪ್ರಕಾರವಾದ ಸ್ನಾರಕಶಿಲ್ಲಗಳು ವಿದ್ವಾಂಸರ 
ಅನಾದಾರಕ್ಕೆ ಒಳಗಾದವೆಂದೇ ಹೇಳಬೇಕಾಗುತ್ತದೆ. ಸ್ಮಾರಕ ಶಿಲ್ಲಗಳನ್ನು ಕುರಿತು ಈವರೆಗೂ 
ತಕ್ಕಮಟ್ಟಿನ ಅಧ್ಯಯನಗಳು ನಡೆದಿವೆಯಾದರೂ, ಅಲ್ಲಲ್ಲಿ ಕೆಲವಾರು ವೀರಗಲ್ಲುಗಳ ಪಾಠಗಳನ್ನು 
ಹೊರತುಪಡಿಸಿದರೆ ಅವುಗಳ ಸಮಗ್ರ ಅಧ್ಯಯನ ನಡೆಯದಿರುವುದು ಶೋಚನೀಯ ಸಂಗತಿ. 
ಪ್ರಧಾನವಾಗಿ ಕರ್ನಾಟಕದ ಸಾವಿರಾರು ಶಾಸನಗಳಿಗೆ ವಸ್ತುವಾಗಿ ಪರಿಣಮಿಸಿದ ವೀರಗಲ್ಲುಗಳನ್ನು 
ಮೃತ ಪತಿಯನ್ನು ಏಕೈಕ ನಿಷ್ಠೆಯಿಂದ ಹಿಂಬಾಲಿಸಿ ಚಿತೆ ಏರಿದ ಸತಿಯ ಸ್ಮರಣೆಗಾಗಿ ನಿಲ್ಲಿಸಿದ 
ಮಹಾಸತಿಕಲ್ಲುಗಳನ್ನು ತನ್ನ ಒಡೆಯನ ಜೋಳವಾಳಿ ಯಣವನ್ನು ತೀರಿಸಲು ಅಥವಾ ತನ್ನನ್ನು 
ಸಲುಹಿದ ಅರಸನ ಒಳಿತನ್ನು ಬಯಸಿ ತನ್ನನ್ನು ತಾನು ಬಲಿದಾನಗೈದುಕೊಂಡವರ ಸ್ಮರಣೆಗಾಗಿ 
ನೆಟ್ಟ ಆತ್ಮಬಲಿದಾನ ಶಿಲ್ಪಗಳನ್ನು ಅಲ್ಲದೆ ಹಿಂದೂ ಮತ್ತು ಜೈನ ಧರ್ಮೀಯರು ಕಠೋರ ವ್ರತವನ್ನಾಚರಿಸಿ 
ಮೋಕ್ಷವನ್ನು ಪಡೆದ ನೆನಪಿಗಾಗಿ ನಿಲ್ಲಿಸಿದ ನಿಷಿದಿಕಲ್ಲುಗಳನ್ನು ಇಲ್ಲಿ ಸ್ಮರಿಸಬಹುದು. 

"ಹಾವೇರಿ ಜಿಲ್ಲೆಯ ಸ್ನಾರಕಶಿಲ್ಲಗಳು' ಎಂಬ ಶೀರ್ಷಿಕೆಯಡಿಯಲ್ಲಿ ಮೂಡಿ ಬಂದ ಈ 
ಪ್ರಬಂಧವು ಬಾದಾಮಿ ಚಾಲುಕ್ಯರಿಂದ ಮೊದಲ್ಲೊಂಡು ವಿಜಯನಗರ ಸಾಮ್ರಾಜ್ಯಾನಂತರದ 
ಕಾಲಾವಧಿಯವರೆಗಿನ ಸ್ಮಾರಕ ಶಿಲ್ಪಗಳ ಇತಿಹಾಸವನ್ನು ಒಳಗೊಂಡಿದೆ. ರಾಣೆಬೆನ್ನೂರು ತಾಲೂಕಿನ 


೪೨೦ 


ಕ್ರಿಶ.೭೦೩-೦೪ರ ಬಾದಾಮಿ ಚಾಲುಕ್ಕರ ವಿಜಯಾದಿತ್ಯನಿಗೆ ಸಂಬಂಧಿಸಿದ ಬೆನಕನಕೊಂಡ ವೀರಗಲ್ಲು 
ಪ್ರಸ್ತುತ ಹಾವೇರಿ ಜಿಲ್ಲೆಯ ಆರಂಭದ ಸ್ನಾರಕ ಶಿಲ್ಲವಾಗಿದೆ. ಹಾನಗಲ್ಲು ತಾಲೂಕಿನ ತಿಳವಳ್ಳಿಯ 
ಕ್ರಿಶ. ೧೭ನೇ ಶತಮಾನದ ವೀರಗಲ್ಲು ಅಧ್ಯಯನ ಪ್ರದೇಶದಲ್ಲಿ ದೊರೆತ ಇತ್ತೀಚಿನ ಸ್ನಾರಕಶಿಲವೆಂದು 
ಹೇಳಬಹುದು. ಅಲ್ಲದೆ ೧೫-೧೬ನೇ ಶತಮಾನಕ್ಕೆ ಸೇರಿದ ಅನೇಕ ಮಾಸ್ತಿಕಲ್ಲುಗಳು ಪ್ರಸ್ತುತ ಅಧ್ಯಯನ 
ಪ್ರದೇಶದಲ್ಲಿ ದೊರೆಯುತ್ತವೆ. ಹಿರೇಕೆರೂರು ತಾಲೂಕಿನ ಕಚವಿ ಮತ್ತು ಹಾವೇರಿ ತಾಲೂಕಿನ 
ಗುತ್ತಲದಲ್ಲಿ ಎರಡು ಬಂದೂಕು ವೀರಗಲ್ಲುಗಳು ದೊರಕಿದ್ದು, ಇವುಗಳ ಕಾಲಮಾನವನ್ನು ೧೬ನೇ 
ಶತಮಾನವೆಂದು ಗುರುತಿಸಲಾಗಿದೆ. ಕ್ರಿಶ. ೧೫೩೬ರ ತೋಟಗಂಟಿಯ ಮಾಸಿಕಲ್ಲು ಜಿಲ್ಲೆಯ ಇತ್ತೀಚಿನ 
ಸ್ನಾರಕಶಿಲ್ಲವಾಗಿದೆ. ಹಾಗಾಗಿ ಕ್ರಿಶ. ೮ನೇ ಶತಮಾನದಿಂದ ೧೭ನೇ ಶತಮಾನದವರೆಗೆ ಕಾಲಮಿತಿಯನ್ನು 
ಪ್ರಸ್ತುತ ಅಧ್ಯಯನಕ್ಕೆ ಹಾಕಿಕೊಳ್ಳಲಾಗಿದೆ. 


ಹಾವೇರಿ ಜಿಲ್ಲೆಯಲ್ಲಿ ನಾವು ಕೈಗೊಂಡ ಕ್ಷೇತಕಾರ್ಯ ಮತ್ತು ಈಗಾಗಲೇ ವಿವಿಧ ಶಾಸನ 
ಸಂಪುಟಗಳಲ್ಲಿ ಪ್ರಕಟಗೊಂಡ ಸ್ಥಾರಕ ಶಿಲಗಳನ್ನು ಅವಲೋಕಿಸಲಾಗಿ ಒಟ್ಟು ೭೦೯ ವಿಭಿನ್ನ ಪ್ರಕಾರದ 
ವೀರಗಲ್ಲುಗಳು, ೩೩೫ ಮಾಸ್ತಿಕಲ್ಲುಗಳು, ೩೮ ಬಲಿದಾನ ಸ್ನಾರಕಶಿಲ್ಲಗಳು ಹಾಗೂ ಲಲಿಕ್ಕೂ ಹೆಚ್ಚು 
ನಿಷಿದಿಕಲ್ಲುಗಳನ್ನು ಈವರೆಗೆ ಗುರುತಿಸಲಾಗಿದೆ. ಪ್ರಸ್ತುತ ಅಧ್ಯಯನದ ವಿಷಯವನ್ನು ಏಳು ಅಧ್ಯಾಯಗಳಲ್ಲಿ 
ವಿಂಗಡಿಸಿಕೊಂಡು, ಜಿಲ್ಲೆಯಲ್ಲಿ ದೊರೆಯುವ ವಿಫುಲ ಸ್ನಾರಕಶಿಲ್ಲಗಳನ್ನು ಬಳಸಿ ಅಧ್ಯಯನವನ್ನು 
ಪೂರೈಸಲಾಗಿದೆ. 

ಸಾವಿರಾರು ಸ್ಮಾರಕ ಶಿಲ್ಪಗಳನ್ನು ತನ್ನ ಮಡಲಿನಲ್ಲಿ ಹೊಂದಿ, ಅವುಗಳನ್ನು ಪೋಷಿಸಿಕೊಂಡು 
ಬಂದಿರುವ ಹಾವೇರಿ ಜಿಲ್ಲೆ ಐತಿಹಾಸಿಕವಾಗಿ ಸಂಪದ್ಧರಿತವಾದ ಪ್ರದೇಶವಾಗಿದೆ. ಆದರೆ ನಮ್ಮ 
ಜನರ ಇತಿಹಾಸ ಪ್ರಜ್ಞೆಯ ಕೊರತೆಯಿಂದ ಅವುಗಳು ಅನಾದಾರಕ್ಟೂ ಒಳಗಾಗಿರುವುದು ಅಷ್ಟೇ 
ಸತ್ಯವಾಗಿದೆ. ಜಿಲ್ಲೆಯಾದ್ಯಂತ ಕೈಗೊಂಡ ಕ್ಷೇತ್ರಕಾರ್ಯದ ಹಿನ್ನೆಲೆಯಲ್ಲಿ ಗಮನಿಸುವುದಾದರೆ, ಅಧ್ಯಯನ 
ಪದೇಶದ ಹಾನಗಲ್ಲು ತಾಲೂಕಿನಲ್ಲಿ ಅತೀ ಹೆಚ್ಚು ಅಂದರೆ ೨೯೩ ಸ್ನಾರಕ ಶಿಲ್ಪಗಳು ಕಂಡುಬಂದಿದ್ದು, 
ಬಹುಪಾಲು ಸ್ಥಾರಕಶಿಲ್ಲಗಳು ಸುರಕ್ಷಿತವಾಗಿರುವುದನ್ನು ಕಾಣುತ್ತೇವೆ. ಅಲ್ಲದೆ ಅಲ್ಲಿಯ ಜನರು 
ಅವುಗಳ ಬಗ್ಗೆ ಕೇಳಿದಾಗ ತಕ್ಷಣವೇ ಸ್ಪಂದಿಸಿ ಅವುಗಳ ಅಧ್ಯಯನಕ್ಕೆ ಸಹಕರಿಸುವುದನ್ನು ಗಮನಿಸಿದರೆ, 
ಅವುಗಳ ಇತಿಹಾಸಿಕ ಮಹತ್ಸದ ಅರಿವು ಅವರಲ್ಲಿರುವುದನ್ನು ಮನಗಾಣಬಹುದು. ಸುಮಾರು 
೨೪೭ಕ್ಕೂ ಹೆಚ್ಚು ಸ್ಮಾರಕ ಶಿಲ್ಪಗಳನ್ನು ಹೊಂದಿರುವ ಹಿರೇಕೆರೂರು ತಾಲೂಕಿನಲ್ಲಿ ಜನರು ಇವುಗಳ 
ಬಗ್ಗೆ ಹೆಚ್ಚು ಮೂಢನಂಬಿಕೆಗಳನ್ನು ಹೊಂದಿದ್ದು, ಅವುಗಳ ಕೆಳಗೆ ನಿಧಿ ಇಡಲಾಗಿದೆ ಎಂದು 
ನಂಬಿದ್ದಾರೆ ಮತ್ತು ಸಂಶೋಧಕರನ್ನು ಅನುಮಾನದ ದೃಷ್ಟಿಕೋನದಿಂದ ಕಾಣುತ್ತಾರೆ. ಅತೀ ಹೆಚ್ಚು 
ಸ್ಥಾರಕೆ ಶಿಲ್ಲಗಳು ಭಗ್ನಗೊಂಡಿರುವುದು ಮತ್ತು ಎಲ್ಲೆಂದರಲ್ಲಿ ಬಿದ್ದಿರುವುದು ಶಿಗ್ಗಾಂವಿ ತಾಲೂಕಿನಲ್ಲಿ. 
ಇಲ್ಲಿ ೧೨೬ ಸ್ನಾರಕ ಶಿಲ್ಪಗಳು ಸಿಕ್ಕಿದ್ದು, ಅವುಗಳಲ್ಲಿ ಅರ್ಧದಷ್ಟು ನಾಮಾವಶೇಷವಾಗುವ ಸ್ಥಿತಿಯಲ್ಲಿವೆ. 
ಸುಮಾರು ೫೮ ಸ್ಮಾರಕ ಶಿಲ್ಲಗಳಿರುವ ಸವಣೂರು ತಾಲೂಕಿನದ್ದೇ ಬೇರೆ ಕಥೆ. ಈ ತಾಲೂಕಿನ 
ಬಹುಪಾಲು "ಪ್ರಾಚೀನ? ದೇವಾಲಯಗಳು ನವೀಕರಣಗೊಂಡಿವೆ. ಹೀಗೆ ಕಾಂಕ್ರೀಟ್‌ನಿಂದ 


೪೨೧ 


ನವೀಕರಣಗೊಳ್ಳುವ ಸಂದರ್ಭದಲ್ಲಿ ಸ್ಥಳೀಯ ಸ್ವಾಮೀಜಿಗಳ ಅಣತಿಯ ಮೇಲೆ ದೇವಾಲಯಗಳ 
ಅವಶೇಷಗಳೊಂದಿಗೆ ಅಲ್ಲಿಯ ಹಲವು ಸ್ನಾರಕಶಿಲಗಳು, ದೇವಾಲಯದ ಬುನಾದಿಯನ್ನು ಸೇರಿರುವ 
ವಿಚಾರಗಳನ್ನು ಸ್ವತಃ ಗ್ರಾಮಸ್ಥರೇ ತಿಳಿಸುತ್ತಾರೆ. ನದಿಗಳು ಹರಿಯುವ ಇಲ್ಲಿಯ ಕೆಲವು ತಾಲೂಕುಗಳ 
ಹಲವಾರು ಗ್ರಾಮಗಳಲ್ಲಿ ಭಗ್ನಗೊಂಡ ದೇವರುಗಳ ಶಿಲ್ಪ ಮತ್ತು ಸ್ಮಾರಕ ಶಿಲ್ಪಗಳನ್ನು ಪೂಜಿಸಬಾರದು 
ಎಂಬ ಯಾರೋ ಅಜ್ಞಾನಿಗಳ ಮಾತು ಕೇಳಿ ಜನರು ಅವುಗಳನ್ನು ನದಿಯಲ್ಲಿ ಎಸೆದಿರುವುದು 
ಸ್ಥಳೀಯರಿಂದ ಗೊತ್ತಾಗುತ್ತದೆ. ಇದಲ್ಲದೆ ಹಲವು ಸ್ಮಾರಕಶಿಲ್ಲಗಳು ಕಾಲನ ದವಡೆಗೆ ಸಿಕ್ಕು ಮತ್ತು 
ಗಾಳಿ, ಮಳೆ, ಬೆಳಕು ಹಾಗೂ ವಾತಾವರಣದ ಪರಿಣಾಮದಿಂದಾಗಿ ನಾಮಾವಶೇಷವಾಗುವ 
ಹಾದಿಯಲ್ಲಿವೆ. 


ಹಾವೇರಿ ಜಿಲ್ಲೆಯ ಇತಿಹಾಸ ಪುನರ್‌ ರಚನೆಗೆ ಸಹಕಾರಿಯಾಗಬಲ್ಲ ಮತ್ತು ಇಲ್ಲಿಯ 
ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟಿಕೊಡುವಲ್ಲಿ ಬಹುಮುಖ್ಯ ಪಾತ್ರವನ್ನು ರ್ನಿಹಿಸುವ 
ಸ್ನಾರಕ ಶಿಲ್ಲಗಳ ಸಮಗ್ರ ಅಧ್ಯಯನದ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಇಲ್ಲಿಯ ಪ್ರತಿಯೊಂದು 
ಹಳ್ಳಿಗಳನ್ನು ಸಂದರ್ಶಿಸಿ ಸ್ಮಾರಕ ಶಿಲ್ಲಗಳ ಸಮಗ್ರ ಮಾಹಿತಿ ಪಡೆದು ಅದನ್ನು ಇನ್ನಷ್ಟು ಸೂಕ್ಷ್ಮ 
ಅಧ್ಯಯನಕ್ಕೆ ಒಳಪಡಿಸಿ, ದಾಖಲಿಸುವ ಕೆಲಸ ಜರೂರಾಗಿ ನಡೆಯಬೇಕಾಗಿದೆ. ಹಾಗಾದಾಗ 
ಮಾತ್ರ ಸ್ಮಾರಕಶಿಲ್ಲಗಳ ಬಗೆಗಿನ ಸ್ಪಷ್ಟ ಅರಿವು ಮೂಡಿ ಜಿಲ್ಲೆಯ ಪ್ರಾದೇಶಿಕ ಚರಿತ್ರೆ ಅನಾವರಣಗೊಳ್ಳಲು 
ಸಹಕಾರಿಯಾಗುತ್ತದೆ. ಆ ಮೂಲಕ ಇತಿಹಾಸದಿಂದ ಕಣ್ಣರೆಯಾಗುತ್ತಿರುವ ಹಾವೇರಿ ಜಿಲ್ಲೆಯ 
ಸ್ಮಾರಕಶಿಲ್ಲಗಳ ಚಾರಿತ್ರಿಕ ಮತ್ತು ಸಾಂಸ್ಕೃಿಕ ಮಹತ್ನವನ್ನು ದಾಖಲಿಸಿ ಮುಂದಿನ ಪೀಳಿಗೆಗೆ 
ಉಳಿಸಿಕೊಡುವ ಕಾರ್ಯ ಪೂರ್ಣವಾದಂತಾಗುತ್ತದೆ. ಮೇಲಿನ ಈ ಎಲ್ಲಾ ಅಂಶಗಳನ್ನು 
ಗಮನದಲ್ಲಿರಿಸಿಕೊಂಡು ಅಳಿವಿನಂಚಿನಲ್ಲಿರುವ ಇವುಗಳನ್ನು ಶಾಸನ ಮತ್ತು ಶಿಲ್ಪ ಎಂಬ ದೃಷ್ಟಿಕೋನದಿಂದ 
ಪರಿಶೀಲಿಸಿ, ಅವುಗಳಿಂದ ಹೊರಹೊಮ್ಮುವ ಒಳಾರ್ಥವನ್ನು ವಿಶ್ಲೇಷಿಸುವ ಪ್ರಯತ್ನವನ್ನು ಪ್ರಸ್ತುತ 
ಅಧ್ಯಯನದಲ್ಲಿ ಮಾಡಲಾಗಿದೆ. ಶಾಸನದೊಂದಿಗೆ ಅವುಗಳಲ್ಲಿಯ ಶಿಲ್ಲಕ್ಕೂ ಸಹ ಹೆಚ್ಚಿನ ಮಹತ್ವವನ್ನು 
ನೀಡಿ ವಿವರಿಸುವ ಸಂದರ್ಭದಲ್ಲಿ ಅನೇಕ ಕಡೆ ಏಕಾತನತೆ ಕಂಡುಬರುವುದರ ಅರಿವು ನನಗಿದೆ. 
ದೊರೆತ ಸ್ಥಾರಕ ಶಿಲಗಳನ್ನು ಒಂದಿಲ್ಲೊಂದು ಕಡೆ ಬಳಸಿಕೊಳ್ಳುವ ಉದ್ದೇಶವನ್ನು ಹೊಂದಿರುವುದರಿಂದ 
ಇದು ಅನಿವಾರ್ಯವೆಂಬುದನ್ನು ಅರಿತು ವಿಷಯ ನಿರೂಪಣೆ ಮಾಡಲಾಗಿದೆ. 


ಈ ಮೊದಲು ಒಂದು ಜಿಲ್ಲೆಯನ್ನು ವ್ಯಾಪ್ತಿಯಾಗಿಟ್ಟುಕೊಂಡು ಕೈಗೊಂಡ ಸ್ಮಾರಕ ಶಿಲ್ಲಗಳ 
ಅಧ್ಯಯನಗಳಲ್ಲಿ ಸ್ಮಾರಕ ಶಿಲ್ಪಗಳ ಸ್ವರೂಪ, ಬೆಳವಣಿಗೆ, ವಿನ್ಯಾಸ ನಿರ್ಮಾತೃಗಳು, ಲಕ್ಷಣಗಳು 
ಮತ್ತು ಸ್ನಾರಕ ಶಿಲ್ಪಗಳಲ್ಲಿ ಸ್ಪರ್ಗದ ಚಿತ್ರಣ ಎಂಬ ಉಪಶೀರ್ಷಿಕೆಯಡಿಯಲ್ಲಿ ವಿವರಿಸಲಾಗಿದೆ. 
ಆದರೆ ಈ ಪ್ರಶಿಯೊಂದು ಉಪಶೀರ್ಷಿಕೆಯಡಿ ವೀರಗಲ್ಲುಗಳು, ಮಹಾಸತಿಕಲ್ಲುಗಳು, ಆತ್ಮಬಲಿದಾನ 
ಶಿಲ್ಪಗಳು ಮತ್ತು ನಿಸಿದಿಕಲ್ಲುಗಳನ್ನು ವಿವರಿಸುವುದು ಅಷ್ಟೊಂದು ಸಮಂಜಸವೆನಿಸುವುದಿಲ್ಲ. ಏಕೆಂದರೆ 
ಪ್ರತಿಯೊಂದು ಪ್ರಕಾರದ ಸ್ನಾರಕಶಿಲ್ಲಗಳ ಉಗಮ, ವಿಕಾಸ ಬೇರೆ ಬೇರೆಯಾಗಿದೆ. ಉದಾಹರಣೆಗೆ 
ವೀರಗಲ್ಲುಗಳ ಬೆಳವಣಿಗೆಯನ್ನು ಗುರುತಿಸಿದಂತೆ ಮಾಸಿಕಲ್ಲುಗಳು ಮತ್ತು ನಿಸಿದಿಕಲ್ಲುಗಳ ಬೆಳವಣಿಗೆಯನ್ನು 


೪೨೨ 


ಗುರುತಿಸುವುದು ಕಷ್ಟಸಾಧ್ಯ. ಹಾಗಾಗಿ ಪ್ರಸ್ತುತ ಅಧ್ಯಯನದಲ್ಲಿ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, 
ಆತ್ಮಬಲಿದಾನ ಸ್ಥಾರಕಶಿಲ್ಲಗಳು ಹಾಗೂ ನಿಸಿದಿಕಲ್ಲುಗಳ ಅಧ್ಯಾಯಗಳ ಆರಂಭದಲ್ಲಿ ಅವುಗಳ ಉಗಮ, 
ವಕಾಸ, ಸ್ವರೂಪ, ಬೆಳವಣಿಗೆ. ಪರಂಪರೆ, ವಿಧಿ-ವಿಧಾನಗಳು, ಅವುಗಳನ್ನು ಹಾಕಿಸುತ್ತಿದ್ದವರು 
ಮತ್ತು ಸ್ಪರ್ಗದ ಕಲ್ಲನೆ ಹಾಗೂ ಅವುಗಳನ್ನು ಹಾಕಿಸಲು ಇದ್ದ ಕಾರಣಗಳನ್ನು ವಿಶ್ಲೇಷಿಸಲಾಗಿದೆ. 
ಇದರಿಂದ ಆಯಾ ಪ್ರಕಾರದ ಸ್ಥಾರಕ ಶಿಲ್ಪಗಳ ಸ್ಪಷ್ಟ ಪರಿಕಲ್ಪನೆ ಓದುಗರಲ್ಲಿ ಮೂಡಲು 
ಸಾಧ್ಯವಾಗುತ್ತದೆಯಲ್ಲದೆ, ವಿಷಯದ ಪುನರಾವರ್ತನೆಯನ್ನು ತಪ್ಪಿಸಬಹುದಾಗಿದೆ. 


ಮೊದಲನೆಯ ಅಧ್ಯಾಯದಲ್ಲಿ ಅಧ್ಯಯನದ ಉದ್ದೇಶ, ವ್ಯಾಪ್ತಿ ವಿಧಾನ, ಸಮೀಕ್ಷೆ ಮತ್ತು 
ಸ್ಪರೂಪದ ಬಗ್ಗೆ ಒಂದು ಪರಿಮಾಣ ರೇಖೆಯನ್ನು ನಿರೂಪಿಸಿಕೊಳ್ಳಾಗಿದೆ. ಪ್ರಸ್ತುತ ಅಧ್ಯಯನ 
ವಿಷಯದ ಭೌಗೋಳಿಕ ಪ್ರದೇಶವು ಮಲೆನಾಡು, ಅರೆಮಲೆನಾಡು ಮತ್ತು ಬಯಲು ಸೀಮೆಯಿಂದ 
ಕೂಡಿದ ಪ್ರದೇಶವಾಗಿದ್ದು, ಕರ್ನಾಟಕದ ಮಧ್ಯಭಾಗದಲ್ಲಿರುವ ಆಯಕಟ್ಟಿನ ಪ್ರದೇಶವಾದ್ದರಿಂದ 
ಇದು ಹಲವು ಅರಸು ಮನೆತನಗಳ ಆಳ್ಗಿಕೆಗೆ ಒಳಪಟ್ಟಿತ್ತು ಈ ಮೊದಲು ಹಾವೇರಿ ಜಿಲ್ಲೆಯನ್ನು 
ವ್ಯಾಪ್ತಿಯಾಗಿಟ್ಟುಕೊಂಡು ನಡೆದ ಅಧ್ಯಯನಗಳಲ್ಲಿ ಸದರಿ ಜಿಲ್ಲೆಯ ರಾಜಕೀಯ ಇತಿಹಾಸವನ್ನು 
ಅತ್ಯಂತ ಸಂಕ್ಷಿಪ್ತವಾಗಿ ನೀಡಲಾಗಿದ್ದು, ಪ್ರಸ್ತುತ ನಮ್ಮ ಅಧ್ಯಯನದಲ್ಲಿ ಶಾಸನಗಳನ್ನಾಧರಿಸಿ ಜಿಲ್ಲೆಯ 
ವಿಸ್ತತ ರಾಜಕೀಯ ಇತಿಹಾಸವನ್ನು ಮಾಂಡಳಿಕ ಅರಸುಮನೆತನಗಳೊಂದಿಗೆ ವಿವರಿಸಲಾಗಿದೆ. 
ಅಲ್ಲದೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಪ್ರಾಚೀನ ಆಡಳಿತ ವಿಭಾಗಗಳ ಮಾಹಿತಿಯನ್ನು ಶಾಸನಗಳ 
ಹಿನ್ನೆಲೆಯಲ್ಲಿ ನಿರೂಪಿಸಲಾಗಿದೆ. 


ವೀರಗಲ್ಲುಗಳನ್ನು ನೆಡುವ ಪರಿಕಲ್ಪನೆ ಭಾರತದಲ್ಲಿ ಮೂಡಿಬಂದ ಅಥವಾ ಅವುಗಳ ಉಗಮದ 
ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನಿರೂಪಿಸಲಾಗಿದೆ. ವೀರಗಲ್ಲುಗಳ ಸ್ವರೂಪವನ್ನು ವಿಶ್ಲೇಷಿಸುವಾಗ 
ಉಬ್ಬುಶಿಲ್ಲದ ಪರಿಕಲ್ಪನೆ ಮತ್ತು ವೀರಗಲ್ಲುಗಳಲ್ಲಿ ಹಂತಗಳು ಬಿಡಾವಣೆಗೊಂಡು, ಪರಿಪೂರ್ಣತೆಯನ್ನು 
ಪಡೆದ ವಿಧಾನ ಹಾಗೂ ವೀರಗಲ್ಲುಗಳಲ್ಲಿಯ ಶಾಸನ ಪಾಠದ ಸ್ವರೂಪವನ್ನು ನೀಡಲಾಗಿದೆ. ಸ್ಮಾರಕ 
ಶಿಲ್ಪಗಳ ಬೆಳವಣಿಗೆಯು ವಿವಿಧ ಅರಸು ಮನೆತನಗಳ ಪ್ರಭಾವದೊಂದಿಗೆ ಬೆಳೆದು ಬಂದ ರೀತಿಯನ್ನು 
ಶಾಸನಗಳ ಆಧಾರದೊಂದಿಗೆ ವಿಸ್ತತವಾಗಿ ವಿಶ್ಲೇಷಿಸಲಾಗಿದೆ. ವೀರಗಲ್ಲುಗಳನ್ನು ಹಾಕಿಸುತ್ತಿದ್ದ ಉದ್ದೇಶ, 
ಅವುಗಳನ್ನು ಹಾಕಿಸುತ್ತಿದ್ದವರು ಅಲ್ಲದೆ ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ಸ್ಫರ್ಗದ ಕಲ್ಪನೆಯನ್ನು ಶಾಸನಗಳ 
ಉದಾಹರಣೆಗಳೊಂದಿಗೆ ನಿರೂಪಿಸಲಾಗಿದೆ. ವೀರಮರಣದ ಸ್ಮಾರಕ ಶಿಲ್ಪಗಳನ್ನು ವಿವಿಧ ಯುದ್ದ 
ಪಕಾರಗಳಿಗನುಗುಣವಾಗಿ ವಿಂಗಡಿಸಿಕೊಂಡು ವಿಶ್ಲೇಷಿಸಲಾಗಿದೆ. ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ 
ಈವರೆಗೆ ೭೦೯ ವೀರಗಲ್ಲುಗಳನ್ನು ಗುರುತಿಸಲಾಗಿದ್ದು, ಅವುಗಳಲ್ಲಿ ಯುದ್ಧ, ದಾಳಿ ಮುತ್ತಿಗೆ ಮತ್ತು 
ಇತರೆ ಕಾಳಗಗಳಿಗೆ ಸಂಬಂಧಿಸಿದ ವೀರಗಲ್ಲುಗಳು ಹಾನಗಲ್ಲು ತಾಲೂಕಿನಲ್ಲಿ ೧೧೨. ಶಿಗ್ಗಾಂವಿ 
ತಾಲೂಕಿನಲ್ಲಿ ೬೧ ಹಿರೇಕರೆರೂರು ತಾಲೂಕಿನಲ್ಲಿ ೬೬, ಬ್ಯಾಡಗಿ ತಾಲೂಕಿನಲ್ಲಿ ೫೮, ಹಾವೇರಿ 
ತಾಲೂಕಿನಲ್ಲಿ ೪೯, ರಾಣೆಬೆನ್ನೂರು ತಾಲೂಕಿನಲ್ಲಿ ೩೭, ರಟ್ಟಿಹಳ್ಳಿ ತಾಲೂಕಿನಲ್ಲಿ ೨೨ ಹಾಗೂ 
ಸವಣೂರು ತಾಲೂಕಿನಲ್ಲಿ ೨೬ ದೊರಕಿದ್ದು, ಹಾನಗಲ್ಲು, ಹಿರೇಕೆರೂರು, ಶಿಗ್ಗಾಂವಿ, ಬ್ಯಾಡಗಿ ಮತ್ತು 
ಹಾವೇರಿ ಪ್ರದೇಶದಲ್ಲಿ ಅತೀ ಹೆಚ್ಚು ಯುದ್ದಗಳು ಸಂಭವಿಸಿರುವುದನ್ನು ಇದರಿಂದ ಮನಗಾಣಬಹುದು. 


೪೨೩ 


ತುಂಗಭದ್ರ, ಕುಮುದ್ದತಿ, ವರದಾ ಮತ್ತು ಧರ್ಮಾ ನದಿಗಳಿಂದೊಡಗೂಡಿದ ಈ ಪ್ರದೇಶವು ಅತ್ಯಂತ 
ಸಂಪದ್ಧರಿತ ಆಯಕಟ್ಟಿನ ಪ್ರದೇಶವಾಗಿದ್ದು, ಆರಂಭದಲ್ಲಿ ಸೀಮಿತ ಪ್ರಮಾಣದಲ್ಲಿ ಜರುಗುತ್ತಿದ್ದ ಯುದ್ದಗಳು 
ಮುಂದೆ ಕಳಚೂರಿಗಳು, ಹೊಯ್ಲಳರು ಮತ್ತು ಸೇವುಣರ ಸಂಘರ್ಷದಿಂದಾಗಿ ಗಮನಾರ್ಹ ಪ್ರಮಾಣದಲ್ಲಿ 
ಏರಿಕೆಯನ್ನು ಕಂಡಿರುವುದನ್ನು ಇಲ್ಲಿಯ ವೀರಗಲ್ಲುಗಳೇ ಸಾಕ್ಷೀಕರಿಸುತ್ತವೆ. ಯುದ್ದದಲ್ಲಿ ಮಡಿದ 
ವೀರರ ವೀರಗಲ್ಲುಗಳನ್ನು ಶಾಸನಸಹಿತ ಮತ್ತು ಶಾಸನರಹಿತ ವೀರಗಲ್ಲುಗಳಂದು ವಿಭಾಗಿಸಿಕೊಂಡು 
ವಿವರಣಾತ್ಮಕವಾಗಿ ನಿರೂಪಿಸಲಾಗಿದೆ. ಯುದ್ದದಲ್ಲಿ ಮರಣಿಸಿದ ವೀರನ ಕುಟುಂಬದ ನಿರ್ವಹಣೆಗಾಗಿ 
ಅರಸರು, ಅಧಿಕಾರಿಗಳು, ಗ್ರಾಮಸ್ಸಃ ರು ಉಂಬಳಿಯಾಗಿ ಭೂಮಿಯನ್ನು ದಾನ ನೀಡುತ್ತಿದ್ದರು. ಇದನ್ನು 
ಶಾಸನಗಳು ನೆತ್ತರುಗೆಯ್‌, ರಕ್ತಮಾನ್ಯ ರಕ್ಕಕೊಡುಗೆ ಎಂದು ಉಲ್ಲೇಖಿಸುತ್ತವೆ. ಇಂಥ ೧೬ ವೀರಗಲ್ಲುಗಳು 
ಅಧ್ಯಯನ ಪ್ರದೇಶದಲ್ಲಿರುವುದನ್ನು ಕಂಡುಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ೨೫ ಏಕವೀರನ 
ಶಿಲಗಳು, ಆರು ಇಬ್ಬರು ವೀರರಿರುವ ಶಿಲಗಳು ಮತ್ತು ೧೫ ಕುದುರೆವೀರ ಅಥವಾ ಕುಮಾರರಾಮನ 
ಶಿಲ್ಪಗಳನ್ನು ಗುರುತಿಸಲಾಗಿದ್ದು, ಅವುಗಳನ್ನು ಶಾಸನರಹಿತ ಯುದ್ದ ವೀರಗಲ್ಲುಗಳಡಿಯಲ್ಲಿ ಚರ್ಚಿಸಲಾಗಿದೆ. 


ಅಧ್ಯಯನ ಪ್ರದೇಶದ ಹಾನಗಲ್ಲು ತಾಲೂಕಿನಲ್ಲಿ ಷಿ ಹಿರೇಕೆರೂರು ತಾಲೂಕಿನಲ್ಲಿ ೨೦, 
ಶಿಗ್ಗಾಂವಿ ತಾಲೂಕಿನಲ್ಲಿ ೧೯, ಬ್ಯಾಡಗಿ ಮತ್ತು ಹಾವೇರಿ ತಾಲೂಕುಗಳಲ್ಲಿ ತಲಾ ೧೭ ತುರುಗೋಳ್‌ 
ವೀರಗಲ್ಲುಗಳು ದೊರಕಿದ್ದು, ಈ ಪ್ರದೇಶದಲ್ಲಿ ಹೆಚ್ಚು ತುರುಗಾಳಗಗಳು ನಡೆದಿರುವುದನ್ನು ಸಾಕ್ಷೀಕರಿಸಿದರೆ, 
ರಟ್ಟಿಹಳ್ಳಿ ೧೧. ರಾಣೆಬೆನ್ನೂರು ೯ ಮತ್ತು ಸವಣೂರು ೫ ಗೋಗಹಣ ಪ್ರಸಂಗಗಳು ಜರುಗಿರುವುದನ್ನು 
ಕಾಣಬಹುದು. ಇವುಗಳಲ್ಲದೆ ಪೇಬ್ಗಯ್ಕಲ್‌, ಕೋಟಿಕಾಳಗ, ಮಾಸ್ತಿ ಹಾಗೂ ಬೇಟಿ ಸ್ನಾರಕ ಶಿಲಗಳೊಂದಿಗೆ 
ತುರುಗೋಳ್‌ ಪ್ರಸಂಗವಿರುವ ವೀರಗಲ್ಲುಗಳನ್ನು ಗುರುತಿಸಲಾಗಿದೆ. ರಾಜಕೀಯ ಉದ್ದೇಶ, ಕಳ್ಳತನದ 
ಉದ್ದೇಶದಿಂದ ಹಾಗೂ ತುರುಗಳ ರಕ್ಷಣೆಗಾಗಿ ನಡೆದ ಗೋಗಹಣ ಪ್ರಸಂಗಗಳನ್ನು ಶಾಸನಸಹಿತ 
ತುರುಗೋಳ್‌ ವೀರಗಲ್ಲುಗಳಡಿಯಲ್ಲಿ ವಿವರಿಸಿದ್ದು, ಶಾಸನರಹಿತ ತುರುಗೋಳ್‌ ಸ್ಮಾರಕ ಶಿಲ್ಪಗಳನ್ನು 
ಪ್ರತ್ಯೇಕವಾಗಿ ವಿಶ್ಲೇಷಿಸಲಾಗಿದೆ. 

ತುರುಗಳನ್ನು ಅಪಹರಿಸಲು ಅಥವಾ ಊರನ್ನು ಕೊಳ್ಳ ಹೊಡೆಯಲು ಬಂದವರು, ಆ 
ಊರಿನ ಹೆಂಗಸರ ವಸ್ತಗಳನ್ನು ಸೆಳೆದು. ಉಡೆಯುಚ್ಛುವ ಮೂಲಕ ಯುದ್ಧಕ್ಕೆ ಪಂಥಾಹ್ನಾನವನ್ನು 
ನೀಡುತ್ತಿದ್ದರು. ಇಂಥ ಪ್ರಸಂಗವನ್ನು "ಪೇಣ್ಣುಯ್ಕಲ್‌' ಎಂದು ಕರೆಯಲಾಗುತ್ತಿತ್ತು. ಹಾವೇರಿ ಜಿಲ್ಲೆಯ 
ಹಾನಗಲ್ಲು ತಾಲೂಕಿನಲ್ಲಿ ಏಳು, ಹಿರೇಕೆರೂರು ತಾಲೂಕಿನಲ್ಲಿ ಮೂರು, ರಟ್ಟಿಹಳ್ಳಿ, ರಾಣೆಬೆನ್ನೂರು 
ತಾಲೂಕುಗಳಲ್ಲಿ ತಲಾ ಎರಡು, ಬ್ಯಾಡಗಿ ಮತ್ತು ಸವಣೂರು ತಾಲೂಕುಗಳಲ್ಲಿ ತಲಾ ಒಂದೊಂದು 
ಪೇಣ್ಗುಯ್ಕಲ್‌ ವೀರಗಲ್ಲುಗಳು ದೊರೆತಿದ್ದು, ಅವುಗಳಲ್ಲಿ ಒಂಭತ್ತು ಪೇಬ್ದಯ್ಕಲ್‌ನೊಂದಿಗೆ ತುರುಗಾಳಗವನ್ನು 
ನಾಲ್ಕು ಪೇಬ್ದುಯ್ಯಲ್‌ನೊಂದಿಗೆ ಊರಳಿವಿನ ಪ್ರಸಂಗವನ್ನು ಉಲ್ಲೇಖಿಸುವುದನ್ನು ಗುರುತಿಸಲಾಗಿದೆ. 


ಸ್ಮಾರಕಶಿಲ್ಲಗಳ ಶಾಸನ ಪಾಠದಿಂದ ಮತ್ತು ಅವುಗಳಲ್ಲಿಯ ಶಿಲ್ಲಗಳಿಂದ ಕೋಟಿ ಕಾಳಗದ 
ವೀರಗಲ್ಲುಗಳನ್ನು ಗುರುತಿಸಬಹುದಾಗಿದೆ. ಅಧ್ಯಯನ ಪ್ರದೇಶದ ಹಾನಗಲ್ಲು ತಾಲೂಕಿನಲ್ಲಿ ಅತೀ 
ಹೆಚ್ಚು ಅಂದರೆ ಎಂಟು, ಹಿರೇಕೆರೂರು ತಾಲೂಕಿನಲ್ಲಿ ಐದು. ಹಾವೇರಿ ತಾಲೂಕಿನಲ್ಲಿ ನಾಲ್ಕು ಮತ್ತು 


೪೨೪ 


ಬ್ಯಾಡಗಿ ತಾಲೂಕಿನಲ್ಲಿ ಒಂದು ಕೋಟೆ ಕಾಳಗದ ವೀರಗಲ್ಲುಗಳಿದ್ದು, ಇವುಗಳ ಶಾಸನದೊಂದಿಗೆ 
ಶಿಲ್ಲಗಳ ವಿವರಣೆಯನ್ನು ನೀಡಲಾಗಿದೆ. ಇದರಿಂದ ಪ್ರಾಚೀನ ಕಾಲದ ಕೋಟೆಯ ಮುತ್ತಿಗೆ ಹಾಗೂ 
ವೀರಗಲ್ಲುಗಳಲ್ಲಿ ಮೂಡಿಬಂದ ಕೋಟೆ ಚಿತ್ರಣದ ಅಂಶಗಳನ್ನು ಮನಗಾಣಬಹುದು. 


ವ್ಯಾಪಾರಿಗಳು ಮತ್ತು ಪ್ರಯಾಣಿಕರನ್ನು ದಾರಿಗಳ್ಳರು ಅಡ್ಡಗಟ್ಟಿ ಅವರ ಸಂಪತ್ತನ್ನು ದೋಚುತ್ತಿದ್ದರು. 
ಇಂಥ ಆಕಸ್ಸಿಕ ಪ್ರಸಂಗಗಳಲ್ಲಿ ಅವರೊಡನೆ ಹೋರಾಡಿ ಸತ್ತವರಿಗೆ ವೀರಗಲ್ಲುಗಳನ್ನು ನೆಡುವ 
ಪರಿಪಾಠವಿತ್ತು. ಅಧ್ಯಯನ ಪ್ರದೇಶದ ಹಿರೇಕೆರೂರು ತಾಲೂಕಿನಲ್ಲಿ ಮೂರು, ಶಿಗ್ಗಾಂವಿ ಮತ್ತು 
ಹಾನಗಲ್ಲು ತಾಲೂಕುಗಳಲ್ಲಿ ತಲಾ ಎರಡು, ಹಾವೇರಿ ತಾಲೂಕಿನಲ್ಲಿ ಒಂದು ಇಂಥ ವೀರಗಲ್ಲುಗಳು 
ದೊರೆಕಿವೆ. ಸಾಮಾನ್ಯವಾಗಿ ಈ ರೀತಿಯ ವೀರಗಲ್ಲು ಶಿಲ್ಲಗಳಲ್ಲಿ ವೀರನು ಕಳ್ಳನ ಜುಟ್ಟನ್ನು ಹಿಡಿದು 
ಹೋರಾಡುವ ದೃಶ್ಯವಿರುತ್ತದೆ ಎಂಬ ವಿದ್ವಾಂಸರ ಅಭಿಪ್ರಾಯದಡಿಯಲ್ಲಿ ಸಮರ್ಥಿಸಲಾಗಿದೆ. 


% 


ಒಂದು ಸಾಮ್ರಾಜ್ಯ ಅಥವಾ ಆಡಳಿತ ವಿಭಾಗದ ಗಡಿರೇಖೆಯ ಅಂಚಿನಲ್ಲಿರುವ ಗ್ರಾಮಗಳ 
ಗಡಿಯಲ್ಲಿ ಒತ್ತುವರಿಯಾಗಿ ಕೆಲವೊಮ್ಮೆ ಸೀಮಾ ಸಂಬಂಧದ ಕಾಳಗಗಳಿಗೆ ಎಡೆಮಾಡಿಕೊಡುತ್ತಿದ್ದವು. 
ಈ ಸಂದರ್ಭದಲ್ಲಿ ಹೋರಾಡಿ ಮಡಿದವರಿಗೆ ನೆಟ್ಟ ಕಲ್ಲುಗಳೇ ಗಡಿಕಾಳಗದ ವೀರಗಲ್ಲುಗಳು. ವಿರಳವಾಗಿ 
ಕಂಡುಬರುವ ಇಂತಹ ಗಡಿಕಾಳಗದ ವೀರಗಲ್ಲುಗಳನ್ನು ರಾಣೆಬೆನ್ನೂರು ತಾಲೂಕಿನಲ್ಲಿ ಎರಡು 
ಬ್ಯಾಡಗಿ ಮತ್ತು ಹಿರೇಕೆರೂರು ತಾಲೂಕುಗಳಲ್ಲಿ ತಲಾ ಒಂದರಂತೆ ಗುರುತಿಸಿ ಅಧ್ಯಯನಕ್ಕೆ 


ಒಳಪಡಿಸಲಾಗಿದೆ. 


ಸಂಬಂಧಿಕರು ಅಥವಾ ನೆಂಟರು ಇಲ್ಲವೆ ಸ್ನೇಹಿತರು ಅಪತ್ಕಾಲದಲ್ಲಿದ್ದಾಗ ಅವರ ಸಹಾಯಕ್ಕೆ 
ತೆರಳಿ ಆಕಸ್ಮಿಕವಾಗಿ ಮರಣಿಸಿದರೆ ಅಂಥವರಿಗೆ ವೀರಗಲ್ಲುಗಳನ್ನು ಸ್ಥಾಪಿಸಲಾಗುತ್ತಿತ್ತು ಇವುಗಳನ್ನು 
ವಿದ್ದಾಂಸರು "ನೆಂಟನೆಡರ್‌' ಎಂದು ಕರೆದಿದ್ದಾರೆ. ಅಧ್ಯಯನ ಪ್ರದೇಶದ ಹಾನಗಲ್ಲು ತಾಲೂಕಿನಲ್ಲಿ 
ಮೂರು ಮತ್ತು ಹಾವೇರಿ ತಾಲೂಕಿನಲ್ಲಿ ಒಂದು ಇಂತಹ ವೀರಗಲ್ಲುಗಳನ್ನು ಗುರುತಿಸಲಾಗಿದೆ. 
ಅಲ್ಲದೆ ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ಹದಿನಾರು ಊರಳಿವಿನ ಘಟನೆಯಗಳನ್ನು ಉಲ್ಲೇಖಿಸುವ 
ಹಾಗೂ ಎರವೆಸಕ್ಕೆ ಸಂಬಂಧಿಸಿದ ನಾಲ್ಕು ವೀರಗಲ್ಲುಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಪ್ರಾಚೀನ ಕಾಲದಲ್ಲಿ ರೈತರ ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡುತ್ತಿದ್ದ ಹಂದಿ, ಆನೆ 
ಮತ್ತಿತರ ಪ್ರಾಣಿಗಳು ಹಾಗೂ ಊರಿಗೆ ನುಗ್ಗಿ ದನಕರುಗಳು ಮತ್ತಿತರ ಸಾಕುಪ್ರಾಣಿಗಳನ್ನು ಹೊತ್ತೊಯುತ್ತಿದ್ದ 
ಹುಲಿ. ಚಿರಿತೆ ಹಾಗೂ ಇತರೆ ದುಷ್ಟ ಮೃಗಗಳೂಂದಿಗೆ ಹೋರಾಡಿ ಅಥವಾ ಅವುಗಳನ್ನು ಬೇಟೆಯಾಡಲು 
ಹೋಗಿ ಮರಣಿಸಿದವರನ್ನು ವೀರರೆಂದು ಪರಿಗಣಿಸಿ ಅವರ ನೆನಪಿಗಾಗಿ ವೀರಗಲ್ಲುಗಳನ್ನು ನೆಡುತ್ತಿದ್ದರು. 
ಜಿಲ್ಲೆಯಲ್ಲಿ ಇಂಥ ಇಪ್ಪತ್ತೈದು ವೀರಗಲ್ಲುಗಳು ಸಿಕ್ಕಿದ್ದು, ಅವುಗಳಲ್ಲಿ ಹುಲಿಬೇಟೆ ವೀರಗಲ್ಲುಗಳು 
ಹದಿನಾರು, ಹಂದಿಬೇಟೆ ವೀರಗಲ್ಲುಗಳು ಮೂರು, ಆನೆ ಬೇಟೆ ವೀರಗಲ್ಲುಗಳು ಮೂರು, ಸರ್ಪ 
ಕಡಿತದಿಂದ ಸತ್ತವರ ವೀರಗಲ್ಲುಗಳು ಮೂರು ಹಾಗೂ ಜಿಂಕೆ ಬೇಟೆಗೆ ಸಂಬಂಧಿಸಿದ ಒಂದು 
ವೀರಗಲ್ಲು ಕಂಡುಬಂದಿವೆ. ಹೀರೆಕೆರೂರು ತಾಲೂಕಿನಲ್ಲಿ ಅತೀ ಹೆಚ್ಚು ಅಂದರೆ ಒಂಭತ್ತು. ಬೇಟೆ 


೪೨೫ 


ವೀರಗಲ್ಲುಗಳು, ಹಾನಗಲ್ಲ ಮತ್ತು ಹಾವೇರಿ ತಾಲ್ಲೂಕುಗಳಲ್ಲಿ ತಲಾ ಐದು, ರಟ್ಟಿಹಳ್ಳಿ ತಾಲೂಕಿನಲ್ಲಿ 
ಮೂರು. ಬ್ಯಾಡಗಿ ತಾಲೂಕಿನಲ್ಲಿ ಎರಡು, ಹಾಗೂ ರಾಣೆಬೆನ್ನೂರು ತಾಲೂಕಿನಲ್ಲಿನ ಒಂದು ಬೇಟೆ 
ವೀರಗಲ್ಲುಗಳು ಕಂಡುಬಂದಿವೆ. 


ಪಸ್ತುತ ಅಧ್ಯಯನ ಪ್ರದೇಶದಲ್ಲಿ ಸ್ತೀಯೊಬ್ಬಳ ಜುಟ್ಟು ಹಿಡಿದ ವೀರನ ಹಾಗೂ ಸ್ತ್ರೀಯ 
ಮುಂಗೈ ಹಿಡಿದ ವೀರನ ಎರಡು ಸ್ತೀ ಹೋರಾಟದ ವಿಶಿಷ್ಟ ವೀರಗಲ್ಲುಗಳು ಹಾನಗಲ್ಲು ತಾಲೂಕಿನ 
ಕಲಕೇರಿಯಲ್ಲಿ ಕಂಡು ಬಂದಿವೆ. ವೀರಗಲ್ಲುಗಳಲ್ಲಿ ವಿಶೇಷವೆಂಬಂತೆ ಎರಡು ಬಂದೂಕು ವೀರಗಲ್ಲುಗಳು, 
ಹಾವೇರಿ ತಾಲೂಕಿನ ಗುತ್ತಲ ಹಾಗೂ ಹಿರೇಕೆರೂರು ತಾಲೂಕಿನ ಕಚವಿಯಲ್ಲಿ ದೊರಕಿವೆ. ಅಲ್ಲದೆ 
ಎರಡು ನೇಗಿಲು ಕಲ್ಲುಗಳು. ಒಂದು ಜೋಳವಾಳಿಯನ್ನು ಉಲ್ಲೇಖಿಸುವ ವೀರಗಲ್ಲು, ಒಂದು 
ಹಗೆತನಕ್ತಾಗಿ ಯುದ್ದ ಮಾಡಿ ಸತ್ತ ವೀರನ ವೀರಗಲ್ಲು ಹಾಗೂ ಒಂದು ಕೀರ್ತಿಸ್ತಂಭಗಳನ್ನು 
ಅಧ್ಯಯನ ಪ್ರದೇಶದಲ್ಲಿ ಗುರುತಿಸಿ ವಿಶ್ಲೇಷಿಸಲಾಗಿದೆ. 


ದೇವರ ಹೆಸರಿನಲ್ಲಿ ಆತ್ಮಬಲಿದಾನಗೈಯ್ಯುತ್ತಿದ್ದ ಪದ್ಧತಿಯು ಮುಂದೆ ಪ್ರಿಯ ವ್ಯಕ್ತಿಯ ಹೆಸರಿನಲ್ಲಿ 
ಪ್ರಾಣೋತ್ಸಮಣ ಮಾಡಿಕೊಳ್ಳುವ ಲೌಕಿಕ ಆತ್ಮಬಲಿದಾನಕ್ಕೆ ದಾರಿಮಾಡಿಕೊಟ್ಟಿತು. ಇದರಲ್ಲಿ ಸಹಗಮನ 
ಮತ್ತು ವೇಳವಾಳಿ ಎಂದು ಎರಡು ವಿಧಗಳು. ಸತ್ತವರು ಪರಲೋಕದಲ್ಲೂ ಈ ಲೋಕದ ಅವಶ್ಯಕತೆಗಳನ್ನು 
ಹೊಂದಿರುತ್ತಾರೆ ಎಂಬ ಧಾರ್ಮಿಕ ನಂಬಿಕೆ ಇವುಗಳ ಉಗಮಕ್ಕೆ ಕಾರಣವಾಯಿತು. ಸತಿ ಪದ್ಧತಿ 
ಭಾರತದಲ್ಲಿ ಮಾತ್ರ ಆಚರಣೆಯಲ್ಲಿರದೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ರೂಢಿಯಲ್ಲಿತ್ತು ಎಂಬುದನ್ನು 
ಸತಿ ಪದ್ಧತಿಯ ಅರ್ಥ, ಉಗಮ ಮತ್ತು ಬೆಳವಣಿಗೆಯೊಂದಿಗೆ ಕಂಡುಕೊಳ್ಳಲಾಗಿದೆ. ಸತಿ ಆಚರಣೆಗಿರುವ 
ಕೆಲವು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು, ಸತಿ ಆಚರಣೆಯ ವಿಧಿ-ವಿಧಾನಗಳು ಹಾಗೂ 
ಮಾಸ್ತಿಕಲ್ಲುಗಳನ್ನು ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ಹಾಕಿಸುತ್ತಿದ್ದವರ ಬಗ್ಗೆ ಕೂಲಂಕಷವಾಗಿ ವಿಶ್ಲೇಷಿಸಲಾಗಿದೆ. 

ಮಹಾಸತಿ ಆಚರಣೆಯಲ್ಲಿ ಪ್ರಮುಖವಾಗಿ ಸಹಗಮನ ಮತ್ತು ಅನುಗಮನ ಎಂಬ ಎರಡು 
ವಧಗಳಿವೆ. ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ಈವರೆಗೆ ೩೩೫ ಮಹಾಸತಿ ಕಲ್ಲುಗಳು ದೊರಕಿದ್ದು. 
ಹಿರೇಕೆರೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದರೆ ೧೦೬ ಸತಿ ಸ್ಮಾರಕಶಿಲ್ಲಗಳು ಕಂಡುಬಂದಿವೆ. 
ಹಾನಗಲ್ಲು ತಾಲೂಕಿನಲ್ಲಿ ೬೭, ಬ್ಯಾಡಗಿ ತಾಲೂಕಿನಲ್ಲಿ ೬೦, ಶಿಗ್ಗಾಂವಿ ತಾಲೂಕಿನಲ್ಲಿ ೩೫, 
ರಟ್ಟಿಹಳ್ಳಿ ತಾಲೂಕಿನಲ್ಲಿ ೩೦, ರಾಣೆಬೆನ್ನೂರು ತಾಲೂಕಿನಲ್ಲಿ ೨೦, ಹಾವೇರಿ ತಾಲೂಕಿನಲ್ಲಿ ೦೯ 
ಹಾಗೂ ಸವಣೂರು ತಾಲೂಕಿನಲ್ಲಿ ೦೮ ಮಹಾಸತಿ ಕಲ್ಲುಗಳು ಸಿಕ್ಕಿವೆ. ಈ ಅಂಕಿಸಂಖ್ಯೆಗಳನ್ನು 
ಗಮನಿಸಿದರೆ ಮಲೆನಾಡಿನ ಸೆರಗಿನಲ್ಲಿರುವ ಹಿರೇಕೆರೂರು, ಹಾನಗಲ್ಲು, ಬ್ಯಾಡಗಿ. ಶಿಗ್ಗಾಂವಿ ಮತ್ತು 
ರಟ್ಟಿಹಳ್ಳಿ ತಾಲೂಕುಗಳಲ್ಲಿ ಮಹಾಸತಿ ಘಟನೆಗಳು ಹೆಚ್ಚಾಗಿ ಸಂಭವಿಸಿದ್ದು, ಬಯಲು ಸೀಮೆಯಲ್ಲಿರುವ 
ರಾಣೆಬೆನ್ನೂರು, ಹಾವೇರಿ ಮತ್ತು ಸವಣೂರು ತಾಲೂಕುಗಳಲ್ಲಿ ಕಡಿಮೆ ಎಂದು ಹೇಳಬಹುದು. 
ಜಿಲ್ಲೆಯಲ್ಲಿ ದೊರೆತ ಈ ಮಹಾಸತಿ ಕಲ್ಲುಗಳ ಶಾಸನಪಾಠ ಮತ್ತು ಅವುಗಳ ಶಿಲಗಳನ್ನು ಕೂಲಂಕಷವಾಗಿ 
ಪರಿಶೀಲಿಸಿ ಸಹಗಮನದ ಸತಿಕಲ್ಲುಗಳು ಮತ್ತು ಅನುಗಮನದ ಸತಿಕಲ್ಲುಗಳು ಎಂದು ವಿಭಾಗಿಸಿಕೊಂಡು 
ಚರ್ಚಿಸಲಾಗಿದೆ. 


೪೨೬ 


ಪತಿಯ ಶವದೊಂದಿಗೆ ಆತನ ಪತ್ನಿ ಚಿತೆಯೇರುವುದನ್ನು ಸಹಗಮನ ಎಂದು ಕರೆಯುತ್ತಿದ್ದು, 
ಅವುಗಳಲ್ಲಿ ಚಿತಾಪ್ರವೇಶ ಮತ್ತು ಸಮಾಧಿಪ್ರವೇಶ ಎಂಬ ಎರಡು ವಿಧಗಳಿವೆ. ಸಹಗಮನ 
ಪದ್ಧತಿಯಡಿಯಲ್ಲಿ ಶಾಸನೋಕ್ತ ಮಾಸ್ತಿಕಲ್ಲುಗಳು, ಪತಿಯ ಮರಣದ ಕಾರಣವನ್ನು ಅಭಿವ್ಯಕ್ತಿಸುವ 
ಮಾಸ್ತಿಕಲ್ಲುಗಳು, ವೀರಗಲ್ಲುಗಳಲ್ಲಿ ಗೌಣವಾಗಿರುವ ಮಾಸ್ತಿಯ ಶಿಲ್ಪ, ಸತಿ-ಪತಿ ಸ್ಥಾನ ಸಮಾನವುಳ್ಳ 
ವೀರಮಾಸ್ತಿ ಕಲ್ಲುಗಳು, ಸತಿ-ಪತಿ ಸ್ಥಾನ ಸಮಾನವುಳ್ಳಿ ಇಬ್ಬರು ಮಾಸ್ತಿಯರಿರುವ ಸತಿ ಕಲ್ಲುಗಳು 
ಎಂಬ ಉಪ ಶೀರ್ಷಿಕೆಯಡಿಗಳಲ್ಲಿ ಚರ್ಚಿಸಿ ನಿರೂಪಿಸಲಾಗಿದೆ. ಸತಿ-ಪತಿ ಸ್ಥಾನ ಸಮಾನವುಗಳ್ಳ 
ವೀರ ಮಾಸ್ತಿ ಕಲ್ಲುಗಳನ್ನು ಒಂದು ಹಂತದ ಮತ್ತು ಎರಡು ಹಂತಗಳ ಮಾಸ್ತಿಕಲ್ಲುಗಳೆಂದು ಪ್ರತ್ಯೇಕವಾಗಿ 
ವಿವರಿಸಲಾಗಿದೆ. ಗಂಡ ಯಾವುದೋ ಕಾರಣಕ್ಕಾಗಿ ದೂರದ ಸ್ಥಳದಲ್ಲಿ ಮಡಿದು. ಅವನೊಡನೆ 
ಜಿತೆಯೇರಲು ಸಾಧ್ಯವಾಗದಿರುವ ಸಂದರ್ಭದಲ್ಲಿ ಅವನ ಪ್ರಿಯವಸ್ತುವನ್ನು ಹಿಡಿದು ಜಿತೆಯೇರುವ 
ಪ್ರಸಂಗವನ್ನು ಅನುಗಮನ ಸತಿ ಪದ್ಧತಿ ಎನ್ನುವರು. ಅನುಗಮನ ಉಲ್ಲೇಖವನ್ನು ಹೊಂದಿದ 
ಶಾಸನಗಳಾವುವು ಅಧ್ಯಯನ ಪದೇಶದಲ್ಲಿ ದೊರೆಯದಿರುವುದರಿಂದ ಮಾಸ್ತಿ ಶಿಲ್ಲಗಳನ್ನು ಆಧರಿಸಿ 
ಈ ಪದ್ದತಿಯನ್ನು ವಿಶ್ಲೇಷಿಸಲಾಗಿದೆ. ಮಾಸ್ತಿಯ ಶಿಲ್ಪ ಮಾತ್ರ ಇರುವ ಸ್ವಾತಂತ್ರ ಮಾಸ್ತಿ ಸ್ನಾರಕಶಿಲ್ಲಗಳು, 
ಇಬ್ಬರು ಅಥವಾ ಮೂವರು ಮಾಸ್ತಿಯರಿರುವ ಪೂರ್ಣ ಮಾಸಿಕಲ್ಲುಗಳನ್ನು ಅನುಗಮನ ಪದ್ದತಿಯಡಿಯಲ್ಲಿ 
ವಿವೇಚಿಸಲಾಗಿದೆ. ಅಲ್ಲದೆ ವಿಶೇಷ ಮಾಸ್ತಿಕಲ್ಲುಗಳು, ಒಕ್ಕೆ ಮಾಸಿಕಲ್ಲುಗಳು ಆಯುಧಪಾಣಿ 
ವೀರನೊಂದಿಗೆ, ಒಕ್ಕೈ ಮಾಸ್ತಿಕಲ್ಲುಗಳು ಕೈಮುಗಿದು ಕುಳಿತ ಸತಿ-ಪತಿಗಳೂಂದಿಗೆ, ಒಕ್ಕೈ ಮಾಸ್ತಿಕಲ್ಲುಗಳು 
ಕೈಮುಗಿದು ಕುಳಿತ ವೀರನೊಂದಿಗೆ, ಇಕ್ಕೆ ಮಾಸ್ತಿಕಲ್ಲುಗಳು ಮತ್ತು ಬಹುಕೆ ಮಾಸಿಕಲ್ಲುಗಳು 
ಹಾಗೂ ಎತ್ತಿದ ತೋಳುಗೈೆ ಮಾತ್ರ ಇರುವ ಶಿಲ್ಪಗಳನ್ನು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಲಾಗಿದೆ. 
ಮಾಸ್ತಿಕಲ್ಲುಗಳಲ್ಲಿರುವ ಶಾಸನಪಾಠವು ತೀರ ಸಂಕ್ಷಿಪ್ಪವಾಗಿರುವುದರಿಂದ ಅಧ್ಯಯನದುದ್ದಕ್ಕೂ ಅವುಗಳ 
ಶಿಲ್ಲಗಳನ್ನಾಧರಿಸಿ ಸತಿ ವಿಷಯದ ಹೆಚ್ಚಿನ ಸಂಗತಿಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಲಾಗಿದೆ. 


ಯುದ್ದದಲ್ಲಿ ತನ್ನವರಿಗೆ ಗೆಲುವಾಗಲೆಂದು, ತನಗೆ ಅನ್ನವಿಟ್ಟು ಸಲುಹಿದ ಅರಸನ ಹೆಂಡತಿಗೆ 
ಗಂಡು ಮಗುವಾಗಲೆಂದು ಹಾಗೂ ತನ್ನ ಒಡೆಯ ಸತ್ತಾಗ ಭಾವೋದ್ದೇಗಕ್ಕೆ ಒಳಗಾಗಿ, ಕೃತಜ್ಞತೆಯ 
ಪರಾಕಾಷ್ಠೆಯನ್ನು ಮೆರೆಯಲು ಆತನೊಂದಿಗೆ ಪ್ರಾಣತ್ಯಾಗಕ್ಕೆ ಸಿದ್ದರಾದ ಸನ್ನಿವೇಶಗಳು "ವೇಳವಾಳಿ' 
ಪದ್ಧತಿಯ ಉಗಮಕ್ಕೆ ಕಾರಣವಾದವು. ಇಂಥವರ ನೆನಪಿಗೆ ವೀರಗಲ್ಲುಗಳನ್ನು ನೆಡಲಾಗುತ್ತಿದ್ದು, 
ಅದನ್ನು ಲೌಕಿಕ ಆತ್ಮಬಲಿದಾನವೆಂದು ವಿದ್ವಾಂಸರು ಪರಿಗಣಿಸಿದ್ದಾರೆ. ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ 
ವೇಳವಾಳಿ ಮರಣದ ಘಟನೆಗಳು ವಿರಳವಾಗಿದ್ದು, ಅವುಗಳನ್ನು ವೇಳವಾಳಿ ಮರಣ, ತಲೆಗೊಟ್ಟು, 
ಕೀಟಳ್ಗುಂಟೆ, ಕೀಳ್ಟೋಗು, ಗರುಡ ಪದೃತಿ, ಉರಿಉಯ್ಕ್ಯಾಲೆ ಮತ್ತು ಲೆಂಕರು ಎಂಬ 


ಉಪಶೀರ್ಷಿಕೆಗಳಡಿಯಲ್ಲಿ ನಿರೂಪಿಸಲಾಗಿದೆ. 


ಉತ್ಕಟ ಮೋಕ್ತಾದೀಕ್ಷೆಯನ್ನು ಹೊಂದಿ ಪ್ರಾಣವನ್ನು ತೃಣ ಸಮಾನವಾಗಿ ಬಗೆದು ತಮ್ಮ 
ಪ್ರಾಣವನ್ನು ತಾವೇ ತೆಗೆದುಕೊಂಡು ದೇವರಿಗೆ ಸಮರ್ಪಿಸುವ ಪದ್ಧತಿ ರೂಢಿಯಲ್ಲಿತ್ತು. ಇದು 
ಸಂಪೂರ್ಣ ಧಾರ್ಮಿಕವಾದುದಾಗಿದ್ದು, ಹೀಗೆ ಮಾಡುವುದರಿಂದ ತಮಗೂ, ತಮ್ಮ ಒಡೆಯನಿಗೂ, 
ತಾವು ಬದುಕುತ್ತಿರುವ ಸಮಾಜಕ್ಕೂ ಹಾಗೂ ತಾವು ಹುಟ್ಟಿದ ನಾಡಿಗೂ ಒಳಿತಾಗುತ್ತದೆ ಎಂಬುದು 
ಅವರ ನಂಬಿಕೆಯಾಗಿತ್ತು ಇದನ್ನು "ಆತ್ಮಬಲಿದಾನ' ಅಥವಾ "ಮಹಾಮರಣ' ಎಂದು ಕರೆಯಲಾಗುತ್ತದೆ. 


೪೨೭ 


ಧಾರ್ಮಿಕ ಆತ್ಮಬಲಿದಾನವನ್ನು ಹಿಂದೂ ಧಾರ್ಮಿಕ ಆತ್ಮಬಲಿದಾನ ಮತ್ತು ಜೈನರ ಧಾರ್ಮಿಕ 
ಆತ್ಮಬಲಿದಾನ ಎಂದು ವರ್ಗೀಕರಿಸಿಕೊಂಡು ವಿಶ್ಲೇಷಿಸಲಾಗಿದೆ. ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ 
ಹಿಂದೂ ಧಾರ್ಮಿಕ ಆತ್ನಬಲಿದಾನಕ್ಕೆ ಸಂಬಂಧಿಸಿದ ಮೂವತ್ತೆಂಟು ಸ್ನಾರಕ ಶಿಲ್ಪಗಳು ಕಂಡುಬಂದಿದ್ದು, 
ಬ್ಯಾಡಗಿ ತಾಲೂಕಿನಲ್ಲಿ ಹತ್ತು ಮತ್ತು ಹಿರೇಕೆರೂರು ತಾಲೂಕಿನಲ್ಲಿ ಒಂಭತ್ತು ಕಂಡುಬಂದಿರುವುದರಿಂದ 
ಆ ಪ್ರದೇಶದಲ್ಲಿ ಆತ್ಮಬಲಿ ಪ್ರಸಂಗಗಳು ಹೆಚ್ಚು ಘಟಿಸಿರುವುದನ್ನು ಗಹಿಸಬಹುದು. ಹಾನಗಲ್ಲು 
ತಾಲೂಕಿನಲ್ಲಿ ಆರು, ಹಾವೇರಿ ತಾಲೂಕಿನಲ್ಲಿ ಐದು. ರಟ್ಟಿಹಳ್ಳಿ ಮತ್ತು ಸವಣೂರು ತಾಲೂಕುಗಳಲ್ಲಿ 
ತಲಾ ಮೂರು ಹಾಗೂ ರಾಣೆಬೆನ್ನೂರು ತಾಲೂಕಿನಲ್ಲಿ ಎರಡು ಆತ್ಮಬಲಿದಾದನ ಸ್ಮಾರಕಶಿಲ್ಲಗಳು 
ಕಂಡುಬಂದಿವೆ. ಆತ್ಮಬಲಿದಾನ ಭಾರತದಲ್ಲಿ ಬೆಳೆದು ಬಂದ ರೀತಿ ಹಾಗೂ ಪರಂಪರೆಯನ್ನು 
ಚರ್ಚಿಸಲಾಗಿದೆ. ದೊರೆತ ಸ್ಮಾರಕ ಶಿಲ್ಲಗಳನ್ನಾಧರಿಸಿ ಹಿಂದೂ ಆತ್ಮಬಲಿದಾನದ ಘಟನೆಗಳನ್ನು 
ಅಗ್ನಿಪ್ರವೇಶ, ಶೂಲಬಲಿ, ಸಿಡಿತಲೆ, ಶಿರಬಲಿ, ರುಂಡಸಮರ್ಪಣೆ, ಗುಂಡಬ್ರಹ್ಮಯ್ಯಗಳು, ಕೋಲುಸಿಡಿ, 
ಕರುಳು ಕತ್ತರಿಸಿ ಆತ್ಮಬಲಿ, ಶಿರಸ್ಸು ಪವಾಡ ಹಾಗೂ ಇತರೆ ಆತ್ಸಬಲಿದಾನಗಳು ಎಂದು ವಿಭಾಗಿಸಿಕೊಂಡು 
ವಿಶ್ಲೇಷಿಸಲಾಗಿದೆ. 


ಜೈನ ಧಾರ್ಮಿಕ ಆತ್ಮಬಲಿದಾನ ಸ್ಮಾರಕಶಿಲ್ಲಗಳಡಿಯಲ್ಲಿ ನಿಸಿದಿ ಪದದ ಅರ್ಥ ಮತ್ತು 
ಪ್ರಕಾರಗಳು, ನಿಸಿದಿ ಶಾಸನಗಳ ಇತಿಹಾಸ, ಭಾಷೆ ಮತ್ತು ಲಿಪಿ, ನಿಸಿದಿ ಶಾಸನೋಕ್ತ ಕೆಲವು 
ವತಗಳು. ನಿಸಿದಿ ಶಾಸನಗಳಲ್ಲಿ ಸಂಘ, ಗಣ. ಗಚ್ಛೆ, ಬಳಿ, ಅನ್ವಯ. ನಿಸಿದಿ ಶಾಸನಗಳಲ್ಲಿ ಕಂಡುಬರುವ 
ಕೆಲವು ಆಸನಗಳು ಮತ್ತು ನಿಸಿದಿ ಶಾಸನೋಕ್ತ ಆಚಾರ್ಯರು, ಕಂತಿಯರು, ಶ್ರಾವಕ-ಶ್ರಾವಕಿಯರು 
ಎ೦ಬ ವಿಷಯಗಳನ್ನು ಚರ್ಚಿಸಲಾಗಿದೆ. ನಿಸಿದಿಗಲ್ಲುಗಳ ಬಗ್ಗೆ ತಿಳಿದುಕೊಳ್ಳಲು ಈ ಮೇಲಿನ 
ಅಂಶಗಳ ಕನಿಷ್ಠ ಜ್ಞಾನವಿರಬೇಕಾದುದು ಅವಶ್ಯ ಎಂಬ ಹಿನ್ನೆಲೆಯಲ್ಲಿ ಅವುಗಳನ್ನು ಸಂಕ್ಷಿಪ್ತವಾಗಿ 
ಇಲ್ಲಿ ವಿಶ್ಲೇಷಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಈವರೆಗೆ ೮೮ ನಿಸಿದಿಗಲ್ಲುಗಳು ಸಿಕ್ಕಿದ್ದು, ಅವುಗಳಲ್ಲಿ 
೩೯ ಹಾನಗಲ್ಲು ತಾಲೂಕಿನಲ್ಲಿಯೇ ಕಂಡುಬರುತ್ತವೆ. ಹಿರೇಕೆರೂರು ತಾಲೂಕಿನಲ್ಲಿ ೧೪, ಸವಣೂರು 
ತಾಲೂಕಿನಲ್ಲಿ ೧೦, ಬ್ಯಾಡಗಿ ತಾಲೂಕಿನಲ್ಲಿ ೧೦, ಹಾವೇರಿ ತಾಲೂಕಿನಲ್ಲಿ ೦೭, ಶಿಗ್ಗಾಂವಿ ತಾಲೂಕಿನಲ್ಲಿ 
೦೫, ರಾಣೆಬೆನ್ನೂರು ತಾಲೂಕಿನಲ್ಲಿ ೦೩ ನಿಸಿದಿಕಲ್ಲುಗಳು ಕಂಡುಬರುತ್ತಿದ್ದು, ಇವುಗಳಲ್ಲದೆ ಸಮಾಧಿಸ್ತಂಭ, 
ತೀರ್ಥಂಕರರ ಮೂರ್ತಿ ಪ್ರತಿಷ್ಠಾಪಿಸಿದ ಮತ್ತು ಪಾದಗಳ ರೂಪದ ನಿಸಿದಿಗಳನ್ನು ಅಧ್ಯಯನ 
ಪ್ರದೇಶದಲ್ಲಿ ಗುರುತಿಸಲಾಗಿದೆ. ಇವುಗಳನ್ನು ಶಾಸನೋಕ್ತ ನಿಸಿಧಿಗಲ್ಲುಗಳು ಮತ್ತು ನಿಸಿದಿ ಶಾಸನಶಿಲ್ಲ 
ಎಂದು ವರ್ಗೀಕರಿಸಿ ವಿಶ್ಲೇಷಿಸಲಾಗಿದೆ. ಶಾಸನರಹಿತ ನಿಸಿದಿಗಲ್ಲುಗಳನ್ನು ಒಂದು ಹಂತದ, ಎರಡು 
ಹಂತಗಳ ಮತ್ತು ಮೂರು ಹಂತಗಳ ನಿಸಿದಿಗಲ್ಲುಗಳೆಂದು ಪ್ರತ್ಯೇಕವಾಗಿ ನಿರೂಪಿಸಲಾಗಿದೆ. 


ಸ್ಮಾರಕಶಿಲ್ಲಗಳು ಆಯಾ ಕಾಲದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಮತ್ತು ಸಾಂಸ್ಕೃಶಿಕ 
ವಿಷಯಗಳ ನಿದರ್ಶನಗಳಾಗಿವೆ. ಅವುಗಳ ಶಾಸನಪಾಠ ಹಾಗೂ ಶಿಲ್ಲಗಳನ್ನು ಕೂಲಂಕಷವಾಗಿ 
ಪರಿಶೀಲಿಸಿ ವೀರರಿಗೆ ನೀಡುತ್ತಿದ್ದ ದಾನದತ್ತಿಗಳು ಮತ್ತು ವೀರರ ಸಾಮಾಜಿಕ ಹಿನ್ನೆಲೆಯನ್ನು 
ಶಾಸನಪಾಠಗಳನ್ನಾಧರಿಸಿ ವಿವರಿಸಲಾಗಿದೆ. ಸ್ಮಾರಕ ಶಿಲಗಳಲ್ಲಿರುವ ಪ್ರತಿಯೊಂದು ಶಿಲ್ಲವೂ ತನ್ನದೇ 
ಆದ ವಿಷಯವನ್ನು ಸೂಚಿಸುವ ಸಂಕೇತವಾಗಿ ಅನಾವರಣಗೊಂಡಿರುತ್ತದೆ. ವೀರಗಲ್ಲುಗಳಲ್ಲಿರುವ 
ತುರುಗಳು, ನಗ್ನ-ಅರೆನಗ್ನ ಸ್ತ್ರೀಯರು, ಕೋಟೆಯ ಚಿತ್ರಣಗಳು ಸ್ಪರ್ಗದ ಕಲ್ಲನೆ, ವಾದ್ಯಮೇಳ, 


೪೨೮ 


ವೀರನ ತಲೆಯ ಮೇಲಿರುವ ಛತ್ರಿ ಮುಂತಾದವು ಏನನ್ನು ಸೂಚಿಸುತ್ತವೆ ಎಂಬುದನ್ನು ಗುರುತಿಸಲಾಗಿದೆ. 
ಸತ್ತ ನಂತರ ವೀರನಿಗೆ ಸಿಗುತ್ತಿದ್ದ ಸವಲತ್ತುಗಳ ಕಲ್ಪನೆ ಹಾಗೂ ವೀರನ ಪ್ರಶಿಷ್ಠೆಯ ಸಂಕೇತಗಳಾಗಿದ್ದವೆಂದು 
ನಿರೂಪಿಸಲಾಗಿದೆ. ಹಾಗೆಯೇ ಮಾಸ್ತಿಕಲ್ಲುಗಳು, ನಿಸಿದಿಗಲ್ಲುಗಳು ಹಾಗೂ ಆತ್ಮಬಲಿದಾನ ಶಿಲಗಳಲ್ಲಿ 
ಕೆಲವು ವಿಶಿಷ್ಟ ಶಿಲ್ಲಗಳು ಯಾವುದರ ಸಂಕೇತವಾಗಿ ಕಂಡರಿಸಲ್ಲಟ್ಟಿವೆ ಎಂಬುದನ್ನು ಚರ್ಚಿಸಲಾಗಿದೆ. 
ಸ್ನಾರಕ ಶಿಲ್ಲಗಳಲ್ಲಿಯ ಉಡುಪುಗಳನ್ನು ವೀರರ ಉಡುಪು, ಮುನಿಗಳ ಉಡುಪು, ಮಹಾಸತಿಯರ 
ಉಡುಪು ಮತ್ತು ಅಪ್ಪರೆಯರ ಉಡುಪು ಎಂದು ವರ್ಗೀಕರಿಸಿಕೊಂಡು ವಿವರಿಸಲಾಗಿದೆ. ಸ್ಮಾರಕ 
ಶಿಲಗಳಲ್ಲಿ ಕಂಡರಿಸಲಾದ ಆಭರಣಗಳನ್ನು ಪರಿಶೀಲಿಸಿ ಸಾಹಿತ್ಯ ಕೃತಿಗಳ ಸಹಾಯದಿಂದ ಅವುಗಳನ್ನು 
ಉದಾಹರಣೆಗಳೂಂದಿಗೆ ಗುರುತಿಸಲಾಗಿದೆ. ಅಲ್ಲದೆ ಸ್ನಾರಕಶಿಲ್ಲಗಳಲ್ಲಿಯ ಕೇಶವಿನ್ಮಾಸವನ್ನು ಸಂಕ್ಷಿಪ್ತವಾಗಿ 
ನಿರೂಪಿಸಲಾಗಿದೆ. ಸ್ಮಾರಕ ಶಿಲ್ಪಗಳಲ್ಲಿ ಆಯುಧಗಳು ಎಂಬ ಉಪಶೀರ್ಷಿಕೆಯಡಿಯಲ್ಲಿ ಚುಚ್ಚುವ 
ಆಯುಧಗಳು, ಕತ್ತರಿಸುವ ಆಯುಧಗಳು, ಬಡಿಯುವ ಆಯುಧಗಳು, ಬಂದೂಕು ಮತ್ತಿತರೆ ಆಯುಧಗಳು 
ಹಾಗೂ ರಕ್ಷಣಾ ಪರಿಕರಗಳು ಎಂದು ಪ್ರತ್ಯೇಕವಾಗಿ ವೀರಗಲ್ಲುಗಳ ಉದಾಹರಣೆಗಳೊಂದಿಗೆ 
ವಿಶ್ಲೇಷಿಸಲಾಗಿದೆ. ಸ್ಮಾರಕ ಶಿಲ್ಲಗಳಲ್ಲಿಯ ವಾದ್ಯಗಳನ್ನು ಮಂಗಳ ವಾದ್ಯಗಳು ಮತ್ತು ರಣವಾದ್ಯಗಳು 
ಎಂದು ವರ್ಗೀಕರಿಸಿ ಸ್ನಾರಕಶಿಲ್ಲಗಳ ಹಿನ್ನೆಲೆಯಲ್ಲಿ ನಿರೂಪಿಸಲು ಪ್ರಯತ್ನಿಸಲಾಗಿದೆ. ಅಧ್ಯಯನ 
ಪದೇಶದ ಸ್ಥಾರಕಶಿಲ್ಲಗಳ ಹಿನ್ನೆಲೆಯಲ್ಲಿ ವೀರಗುಣ, ಸ್ತೀಯರ ಅಥವಾ ಅಬಲೆಯರ ರಕ್ಷಣೆ, ನುಡಿದಂತೆ 
ನಡೆಯುವುದು, ವೀರವ್ರತ ಹಾಗೂ ಶರಣಾಗತರ ರಕ್ಷಣೆ ಮುಂತಾದ ಜೀವನ ಮೌಲ್ಯಗಳನ್ನು 
ವಿಶ್ಲೇಷಿಸಲಾಗಿದೆ. ಕ್ಷೇತಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ವಕ್ಷಗಳು ನೀಡಿದ ವಿವರಣೆಯನ್ನಾಧರಿಸಿ 
ಸ್ನಾರಕ ಶಿಲ್ಲಗಳ ಮೇಲೆ ಹುಟ್ಟಿಕೊಂಡಿರುವ ಕೆಲವು ನಂಬಿಕೆ, ಆಚರಣೆಗಳನ್ನು ಆಯಾ ಅಧ್ಯಾಯಗಳಲ್ಲಿ 
ಸಂದರ್ಭಕ್ಕಾನುಸಾರವಾಗಿ ವಿವೇಚಿಸಲಾಗಿದೆ. ಒಟ್ಟಾರೆಯಾಗಿ ಹಾವೇರಿ ಜಿಲ್ಲೆಯ ಸ್ಮಾರಕಶಿಲ್ಲಗಳ 
ಸಮಗ್ರ ಮಾಹಿತಿಯನ್ನು ಕ್ರೂಢೀಕರಿಸಿ ಹಲವು ಬಗೆಯ ಚರ್ಚೆಗಳ ಮೂಲಕ ಅಧ್ಯಯನ ಪದೇಶದ 
ಸ್ಥಾರಕಶಿಲ್ಲಗಳ ಸಾಂಸ್ಕೃತಿಕ ಇತಿಹಾಸವನ್ನು ಪ್ರಸ್ತುತ ಮಹಾಪ್ರಬಂಧದಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು 
ಮಾಡಲಾಗಿದೆ. 

ಕೊನೆಯಲ್ಲಿ ಮಹಾಪುಬಂಧದ ಸಾರಾಂಶದೊಂದಿಗೆ ಅಧ್ಯಯನದಲ್ಲಿ ಕಂಡುಕೊಂಡ ಫಲಿತಗಳನ್ನು 
ನೀಡಲಾಗಿದೆ. ಅನುಬಂಧದಲ್ಲಿ ಸ್ನಾರಕಶಿಲ್ಲಗಳ ಪಟ್ಟಿ ನಕಾಶೆಗಳು, ಕೊಷ್ಟಕಗಳು ಮತ್ತು ಛಾಯಾಚಿತ್ರಗಳನ್ನು 
ಅಧ್ಯಯನಕ್ಕೆ ಪೂರಕವಾಗಿ ನೀಡಲಾಗಿದೆ. ಆಯಾ ಪ್ರದೇಶದ ಜನಸಾಮಾನ್ಯರ ಮತ್ತು ಗ್ರಾಮೀಣ 
ಜನಜೀವನದ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವ ಹಾಗೂ ಪ್ರಾದೇಶಿಕ 
ಚರಿತ್ರೆಯ ಪುನರ್‌ನಿರ್ಮಾಣದಲ್ಲಿ ಅತ್ಯವಶ್ಯಕವಾಗಿರುವ ಇಂಥ ಸ್ನಾರಕ ಶಿಲ್ಪಗಳ ರಕ್ಷಣೆಯ ಅವಶ್ಯಕತೆ 
ತುಂಬಾ ಇದೆ. ಈ ನಿಟ್ಟಿನಲ್ಲಿ ಶಾಲಾ-ಕಾಲೇಜುಗಳಲ್ಲಿರುವ ರಾಷ್ಟ್ರೀಯ ಸೇವಾ ಯೋಜನೆ, ಸ್ಕೌಟ್ಸ್‌ 
ಆಂಡ್‌ ಗೈಡ್ಸ್‌ ಎನ್‌.ಸಿ.ಸಿ. ರೆಡ್‌ ಕ್ರಾಸ್‌ ಮುಂತಾದ ಸೇವಾ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದಲ್ಲಿ 
ವಶೇಷ ಕ್ಯಾಂಪ್‌ಗಳನ್ನು ಮಾಡಿ ಅಲ್ಲಿಯ ಜನರಲ್ಲಿ ಸ್ಮಾರಕ ಶಿಲ್ಪಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ 
ಮೂಲಕ ಅವರ ಸಹಕಾರವನ್ನು ಪಡೆದು ಅವುಗಳನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ರಕ್ಷಿಸಿಡುವ 
ಕಾರ್ಯಕ್ಕೆ ಮುಂದಾಗಬೇಕಿದೆ. 


೪೨೯ 


ಅಧ್ಯಯನದ ಫಲಿತಗಳು : 


೧. ಪ್ರಸ್ತುತ ಮಹಾಪ್ರಬಂಧವು ಹಾವೇರಿ ಜಿಲ್ಲೆಯ ಸ್ಮಾರಕಶಿಲ್ಲಗಳಿಗೆ ಸಂಬಂಧಿಸಿದಂತೆ ಕೈಗೊಂಡ 
ಮೊದಲ ಸಮಗ್ರ ಅಧ್ಯಯನವಾಗಿದೆ. ಜಿಲ್ಲೆಯ ಎಂಟು ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ 
ಸುಮಾರು ೭೪೮ಕ್ಕೂ ಹೆಚ್ಚು ಗ್ರಾಮಗಳು ಮತ್ತು ಸ್ಥಳಾಂತರಗೊಂಡ ಜನವಸತಿಗಳಲ್ಲಿ ಕ್ಷೇತಕಾರ್ಯ 
ಕೈಗೊಂಡು ವವಿಧ ಶಾಸನ ಸಂಪುಟಗಳನ್ನು ಅವಲೋಕಿಸಲಾಗಿ ಈವರೆಗೆ ಕಂಡುಬಂದ ಒಟ್ಟು 
ಸ್ಮಾರಕಶಿಲ್ಲಗಳು ೧೧೭೦, ಅವುಗಳಲ್ಲಿ ೫೧೨ ಪ್ರಕಟಗೊಂಡಿದ್ದರೆ, ೬೫೮ ಸ್ನಾರಕಶಿಲ್ಲಗಳನ್ನು 
ಹೊಸದಾಗಿ ಗುರುತಿಸಿ ಪ್ರಸ್ತುತ ಮಹಾಪ್ರಬಂಧದಲ್ಲಿ ಮೊದಲ ಬಾರಿಗೆ ವಿಶ್ಲೇಷಿಸಲಾಗಿದೆ. 


೨. ಅಧ್ಯಯನ ಪ್ರದೇಶದಲ್ಲಿ ಯುದ್ದ, ಹಗೆತನ, ಮುತ್ತಿಗೆ, ದಾಳಿ, ಕುದುರೆ ಕಾಳಗ, ಆನೆ ಕಾಳಗಕ್ಕೆ 
ಸಂಬಂಧಿಸಿದ ೪೩೧ ವೀರಗಲ್ಲುಗಳು ಈವರೆಗೆ ಸಿಕ್ಕಿದ್ದು, ಅವುಗಳಲ್ಲಿ ೨೩೫ ವೀರಗಲ್ಲುಗಳು 
ಪ್ರಕಟಗೊಂಡಿವೆ. ಪ್ರಸ್ತುತ ನಮ್ಮ ಕ್ಷೇತಕಾರ್ಯದಲ್ಲಿ ೩೭ ಶಾಸನಸಹಿತ ಮತ್ತು ೧೨೯ ಶಾಸನರಹಿತ 
ಯುದ್ದಕ್ಕೆ ಸಂಬಂಧಿಸಿದ ವೀರಗಲ್ಲುಗಳನ್ನು ಹೊಸದಾಗಿ ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 
ಅಲ್ಲದೆ ಪ್ರಕಟಗೊಂಡ ಬಹುಪಾಲು ವೀರಗಲ್ಲುಗಳ ಶಿಲ್ಲಗಳನ್ನು ಮೊದಲ ಬಾರಿಗೆ ವಿಶ್ಲೇಷಿಸಲಾಗಿದೆ. 


೩. ಹಿರೇಕೆರೂರು ತಾಲೂಕಿನ ಕಚವಿ ಗ್ರಾಮದಲ್ಲಿ ಬಂದೂಕು ಹಿಡಿದು ನಿಂತಿರುವ ವೀರನ 
ವೀರಗಲ್ಲೊಂದನ್ನು ಹೊಸದಾಗಿ ಗುರುತಿಸಲಾಗಿದ್ದು, ಇಡೀ ಜಿಲ್ಲೆಯಲ್ಲಿ ಇದನ್ನು ಹೊರತುಪಡಿಸಿ 
ಗುತ್ತಲದಲ್ಲಿ ಇಂತಹ ಇನ್ನೊಂದು ಬಂದೂಕು ವೀರಗಲ್ಲು ಕಂಡುಬರುತ್ತದೆ. 


೪. ಅಧ್ಯಯನ ಪದೇಶದಲ್ಲಿ ಕಂಡುಬರುವ ಆರಂಭ ಕಾಲದ ವೀರಗಲ್ಲುಗಳು, ಆಯ್ಕೆ ಮಾಡಿಕೊಂಡ 
ಶಿಲಾಫಲಕದ ಆಕಾರಕ್ಕೆ, ಆಯುಧಪಾಣಿ ವೀರನನ್ನು ಅಥವಾ ವೀರರನ್ನು ಒಂದೇ ಹಂತದಲ್ಲಿ 
ಕಂಡರಿಸಿರುವುದನ್ನು ಕಂಡುಕೊಳ್ಳಲಾಗಿದೆ. ಇಂತಹ ೨೮ ವೀರಗಲ್ಲುಗಳನ್ನು ಹೊಸದಾಗಿ ಗುರುತಿಸಿ 
ವಿವರಿಸಲಾಗಿದೆ. 


೫. ಕುದುರೆ ಏರಿ ಹೊರಟ ವೀರನ ಶಿಲ್ಲವುಳ್ಳ ವೀರಗಲ್ಲುಗಳು ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ 
ಕಂಡುಬಂದಿದ್ದು, ಇವುಗಳನ್ನು ಕುಮಾರರಾಮನ ಶಿಲ್ಲಗಳೆಂದೂ ಸಹ ಕರೆಯಲಾಗುತ್ತದೆ. 
ಮಲ್ಲರಸನಾಯಕನೆಂಬುವನು ಅಶ್ಚಾರೂಢ ವೀರರಾಮನಾಥನ ಶಿಲ್ಲವನ್ನು ಮಾಡಿಸಿದ ಉಲ್ಲೇಖವು 
ಕ್ರಿಶ.೧೪೪೭ರ ವರಾಹ ಗ್ರಾಮದಲ್ಲಿರುವ ಸ್ಮಾರಕ ಶಿಲ್ಲದ ಶಾಸನದಲ್ಲಿ ಕಂಡುಬರುತ್ತದೆ. ಇಂಥ 
ಶಿಲ್ಪಗಳಲ್ಲಿ ಯುದ್ಧ ದೃಶ್ಯವಿರದೆ ಕುದುರೆ ಏರಿ ಯುದ್ಧಕ್ಕೆ ಹೊರಟ ವೀರನ ಶಿಲ್ಪವಿರುತ್ತದೆ. 
ಕೆಲವೊಮ್ಮೆ ವೀರನಿಗೆ ಛತ್ರಿ ಹಿಡಿದ ಮತ್ತು ಧ್ವಜವನ್ನು ಹಿಡಿದ ಸೇವಕರಿರುವುದನ್ನು ಕಾಣುತ್ತೇವೆ. 
ಅಧ್ಯಯನ ಪ್ರದೇಶದಲ್ಲಿ ಎರಡು ಶಾಸನಸಹಿತ ಮತ್ತು ಹದಿಮೂರು ಶಾಸನರಹಿತ ಕುದುರೆ 
ಪ್ರಯಾಣದ ಅಥವಾ ಕುಮಾರರಾಮನ ಇಂಥ ವೀರಗಲ್ಲುಗಳನ್ನು ಗುರುತಿಸಲಾಗಿದೆ. ಸಂಗೂರಿನ 
ಅಗಸಿಯ ಹತ್ತಿರವಿರುವ ಕ್ರಿಶ. ೧೪೦೮ರ ಇಂತಹ ಶಿಲವೊಂದರ ಶಾಸನ ಪಾಠದಲ್ಲಿ ಮಾದರಸನಿಂದ 
ಕುಮಾರರಾಮನಾಥ ದೇವರ ವಿಗ್ರಹ ಪ್ರತಿಷ್ಠಾಪನೆ ಎಂದಿರುವುದನ್ನು ಗಮನಿಸಬಹುದು. 


೪೩೦ 


೬. ಹಾವೇರಿ ಜಿಲ್ಲೆಯಲ್ಲಿ ೧೩೧ ತುರುಗೋಳ್‌ ವೀರಗಲ್ಲುಗಳು ಕಂಡುಬಂದಿದ್ದು, ಅವುಗಳಲ್ಲಿ ೮೧ 
ಪಕಟಗೊಂಡಿವೆ. ಇವುಗಳಲ್ಲದೆ ೨೩ ಶಾಸನಸಹಿತ, ೨೭ ಶಾಸನರಹಿತ ತುರುಗೋಳ್‌ ವೀರಗಲ್ಲುಗಳನ್ನು 
ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಈಗಾಗಲೇ ಪ್ರಕಟಗೊಂಡ ತುರುಗೋಳ್‌ 
ವೀರಗಲ್ಲು ಶಿಲ್ಲಗಳನ್ನೂ ಸಹ ಸಂದರ್ಭೋಚಿತವಾಗಿ ವಿಶ್ಲೇಷಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 
ದೊರೆತ ೧೩೧ ತುರುಗೋಳ್‌ ವೀರಗಲ್ಲುಗಳಲ್ಲಿ ೧೦೦ ಕ್ಕೂ ಹೆಚ್ಚು ತುರುಗೋಳ್‌ ವೀರಗಲ್ಲುಗಳು 
ಶಾಸನಗಳನ್ನು ಹೊಂದಿರುವುದು ವಿಶೇಷ. ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ತುರುಗೋಳ್‌ 
ವೀರಗಲ್ಲುಗಳು ಕಂಡಬರುವುದರಿಂದ, ರಾಜಕೀಯ ಕಾರಣಕ್ಕಾಗಿ ನಡೆದ ಯುದ್ದಗಳನ್ನು 
ಹೊರತುಪಡಿಸಿದರೆ ತುರುಗೋಳ್‌ ಯುದ್ದಗಳೇ ಜಿಲ್ಲೆಯಲ್ಲಿ ಹೆಚ್ಚು ಎಂಬುದನ್ನು ಗುರುತಿಸಲಾಗಿದೆ. 


೭. ಬಹುಪಾಲು ತುರುಗೋಳ್‌ ವೀರಗಲ್ಲುಗಳ ಒಂದನೆಯ ಹಂತದಲ್ಲಿ ತುರುಗಾಳಗವನ್ನು ಚಿತ್ತಿಸಲಾಗಿದ್ದು, 
ಮೇದೂರು ವೀರಗಲ್ಲಿನ ಎರಡನೆಯ ಹಂತದಲ್ಲಿ "ತುರುಗೋಳ್‌' ಪ್ರಸಂಗವನ್ನು ಕಂಡರಿಸಿರುವುದನ್ನು 
ಕಾಣುತ್ತೇವೆ. ಮಾಕಾಪುರದಲ್ಲಿ ಸಹ ಇಂತಹ ತುರುಗೋಳ ವೀರಗಲ್ಲು ಸಿಕ್ಕಿದೆ. ಸವಣೂರು 
ತಾಲೂಕಿನ ಜೆಲ್ಲಾಪುರದ ತುರುಗೋಳ್‌ ವೀರಗಲ್ಲಿನಲ್ಲಿ ವೀರನ ಸಮಾನ ಎತ್ತರದಲ್ಲಿ ತುರುಗಳನ್ನು 
ಕಂಡರಿಸಿರುವುದನ್ನು ಗಮನಿಸಿದರೆ, ಅದೊಂದು ತುರುಗೋಳ್‌ ವೀರಗಲ್ಲಿನ ಉತ್ಕೃಷ್ಟ 
ಮಾದರಿಯೆಂಬುದನ್ನು ಅಧ್ಯಯನದಿಂದ ಕಂಡುಕೊಳ್ಳಲಾಗಿದೆ. 


೮. ಅಧ್ಯಯನ ಪದೇಶದಲ್ಲಿ ಹದಿನಾರು "ಪೇಖ್ಣಯ್ಯಲ್‌' ವೀರಗಲ್ಲುಗಳು ಕಂಡುಬಂದಿದ್ದು, ಅವುಗಳಲ್ಲಿ 
ಹನ್ನೊಂದು ಈಗಾಗಲೇ ಪ್ರಕಟಗೊಂಡಿವೆ. ನಮ್ಮ ಕ್ಷೇತಕಾರ್ಯದಲ್ಲಿ ಐದು ಹೊಸ ಶಾಸನಸಹಿತ 
ಪೇಣ್ಣುಯ್ಕಲ್‌ ವೀರಗಲ್ಲುಗಳನ್ನು ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸುವುದಲ್ಲದೆ, ಈ ಮೊದಲು 
ಪ್ರಕಟಗೊಂಡ ಪೇಬ್ದಯ್ಯಲ್‌ ಸ್ಮಾರಕ ಶಿಲ್ಪಗಳ ವಿಶ್ಲೇಷಣೆಯನ್ನು ಮಾಡಲಾಗಿದೆ. "ಪೆೇಣ್ಣುಯ್ಯಲ್‌' 
ಎ೦ಬ ಶಬ್ದ ಶಾಸನಗಳಲ್ಲಿ ಕ್ಷಚಿತ್ತಾಗಿ ಬಳಕೆಯಾಗಿದೆ ಎಂಬುದು ವಿದ್ವಾಂಸರ ಅಭಿಪ್ರಾಯ. 
ಸಾಮಾನ್ಯವಾಗಿ ವೀರಗಲ್ಲು ಶಾಸನಪಾಠಗಳಲ್ಲಿ ಇದನ್ನು "ಉಡೆಯುರ್ಚು” ಎಂಬುದಾಗಿ 
ಉಲ್ಲೇಖಿಸಿರುತ್ತಾರೆ. ಪ್ರಸ್ತುತ ಅಧ್ಯಯನ ಪ್ರದೇಶದ ಹತ್ತಿಮತ್ತೂರು ಶಾಸನವೊಂದು 'ಪೇಬ್ಣುಯ್ದಲು[೦’ 
ಎ೦ಬ ಶಬ್ದವನ್ನು ಉಲ್ಲೇಖಿಸಿರುವುದನ್ನು ಗುರುತಿಸಲಾಗಿದೆ. ಹಾವೇರಿ ಜಿಲ್ಲೆಯ ಹಿರೇಹುಲ್ಲಾಳ, 
ಹೊಸಳ್ಳಿ, ಚೀರನಹಳ್ಳಿ, ಯಳ್ಳೂರು ಮತ್ತು ಹಿರೆಯಡಚಿಗಳಲ್ಲಿ ಹೊಸದಾಗಿ "ಪೇಬ್ಬುಯ್ಕಲ್‌' 
ವೀರಗಲ್ಲುಗಳನ್ನು ಗುರುತಿಸಿ ಮೊದಲ ಬಾರಿ ಪ್ರಬಂಧದಲ್ಲಿ ವಿಶ್ಲೇಷಿಸಲಾಗಿದೆ. 


€. ಪ್ರಸ್ತುತ ಅಧ್ಯಯನದಲ್ಲಿ ಹದಿನೆಂಟು ಕೋಟೆ ಕಾಳಗದ ವೀರಗಲ್ಲುಗಳನ್ನು ವಿವೇಚಿಸಲಾಗಿದ್ದು, 
ಅವುಗಳಲ್ಲಿ ಮೂರು ಶಾಸನಸಹಿತ ಮತ್ತು ನಾಲ್ಕು ಶಾಸನರಹಿತ ಕೋಟಿಕಾಳಗದ ವೀರಗಲ್ಲುಗಳನ್ನು 
ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಕಲಕೇರಿಯಲ್ಲಿ ಎರಡು, ಕಚವಿಯ 
ಎರಡು, ಸಾತೇನಹಳ್ಳಿ, ಗುತ್ತಲ ಮತ್ತು ಬೆಳವಿಗಿಯ ಕೋಟಿಕಾಳಗ ಶಿಲ್ಪಗಳನ್ನು ಪ್ರಥಮ ಬಾರಿಗೆ 


೩ 
ಅಧ್ಯಯನದಲ್ಲಿ ಪರಿಚಯಿಸಲಾಗಿದೆ. 


೪೩೧ 


೧೦. 


೧೧. 


೧೨. 


ಸಾಮಾನ್ಯವಾಗಿ ವೀರನು ವೈರಿಯ ಜುಟ್ಟನ್ನು ಹಿಡಿದು ಹೋರಾಡುತ್ತಿರುವ ಸನ್ನಿವೇಶವನ್ನು 
ವಿದ್ದಾಂಸರು ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳೆಂದು ಹೆಸರಿಸಿದ್ದು, ಹಾವೇರಿ 
ಜಿಲ್ಲೆಯಲ್ಲಿ ಅಂತಹ ಎಂಟು ಸ್ಮಾರಕ ಶಿಲ್ಲಗಳು ದೊರಕಿವೆ. ಪ್ರಸ್ತುತ ಅಧ್ಯಯನದಲ್ಲಿ ಒಂದು 
ಶಾಸನಸಹಿತ ಮತ್ತು ನಾಲ್ಕು ಶಾಸನರಹಿತ ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳನ್ನು 
ಹೊಸದಾಗಿ ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಅಧ್ಯಯನ ಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೈದು ಬೇಟೆ ವೀರಗಲ್ಲುಗಳು ದೊರಕಿದ್ದು, ಅವುಗಳಲ್ಲಿ 
ಹನ್ನೊಂದು ಈಗಾಗಲೇ ಪ್ರಕಟಗೊಂಡಿವೆ. ನಮ್ಮ ಅಧ್ಯಯನದಲ್ಲಿ ಎರಡು ಶಾಸನಸಹಿತ 
ಮತ್ತು ಹನ್ನೆರಡು ಶಾಸನರಹಿತ ಬೇಟೆ ವೀರಗಲ್ಲುಗಳನ್ನು ಹೊಸದಾಗಿ ಗುರುತಿಸಿ ಅಧ್ಯಯನಕ್ಕೆ 
ಒಳಪಡಿಸಲಾಗಿದೆ. ಹಿರೇಕೆರೂರು ತಾಲೂಕಿನಲ್ಲಿ ಒಂಭತ್ತು, ಹಾನಗಲ್‌ ಮತ್ತು ಹಾವೇರಿ 
ತಾಲೂಕಿನಲ್ಲಿ ಐದು ಬೇಟೆ ವೀರಗಲ್ಲುಗಳು ಸಿಕ್ಕಿರುವುದನ್ನು ಗಮನಿಸಿದರೆ ಅಲ್ಲಿ ಹೆಚ್ಚು ಅರಣ್ಯ 
ಪದೇಶವಿರುವುದನ್ನು ಗಮನಿಸಬಹುದಾಗಿದೆ. ಅಧ್ಯಯನ ಪ್ರದೇಶದ ಎಮ್ಮಿಗನೂರು, ಜಾವಳ್ಳಿ, 
ಅಬ್ದಲೂರು, ಯಲಗಚ್ಚ, ಕಿತ್ತೂರು ಮತ್ತು ಕೆಲಕೇರಿಗಳಲ್ಲಿ ಹುಲಿಬೇಟೆ ವೀರಗಲ್ಲುಗಳನ್ನು 
ಹುಡೆ ಗ್ರಾಮದಲ್ಲಿ ಎರಡು ಹಂದಿ ಬೇಟೆ ವೀರಗಲ್ಲುಗಳನ್ನು, ಅಂಗರಗಟ್ಟಿ ಮತ್ತು ವರಹಗಳಲ್ಲಿ 
ಆನೆ ಬೇಟೆ ವೀರಗಲ್ಲುಗಳನ್ನು, ಶಿಡೇನೂರಿನಲ್ಲಿ ಜಿಂಕೆ ಬೇಟೆ ವೀರಗಲ್ಲನ್ನು ಅಲ್ಲದೆ ಅರಳಿಕಟ್ಟಿ 
ಮತ್ತು ಉಪ್ಪುಣಸಿಗಳಲ್ಲಿ ಸರ್ಪ ಕಡಿತದಿಂದ ಸಾವನ್ನಪ್ಪಿದವರ ವೀರಗಲ್ಲುಗಳನ್ನು ಗುರುತಿಸಿ 
ಮೊದಲ ಬಾರಿಗೆ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಬ್ಯಾಡಗಿ ತಾಲೂಕಿನ ಸೂಡಂಬಿಯ ವೀರಗಲ್ಲೊಂದು ಶಿಲ್ಪ ದೃಷ್ಟಿಯಿಂದ ವಿಶಿಷ್ಟವಾಗಿದೆ. 
ಅಲಂಕೃತ ವೀರನು ಎಗೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದು. ಬೆನ್ನಿಗೆ ಬತ್ತಳಿಕೆ ಕಟ್ಟಿದ್ದಾನೆ. ಬಲಗೈಯಲ್ಲಿರುವ 
ಕತ್ತಿಯಿಂದ ಕುದುರೆಯ ಎದೆಗೆ ಚುಚ್ಚಿದ್ದಾನೆ. ಕುದುರೆಯ ಎದೆಯಲ್ಲಿ ಹೊಕ್ಕ ಕತ್ತಿಯು ಬೆನ್ನಿನಲ್ಲಿ 
ನಾಟಿದೆ. ವೀರನು ತನ್ನ ಬಲಗಾಲಿನಿಂದ ಇನ್ನೊಂದು ಕುದುರೆಯನ್ನು ಮೆಟ್ಟಿ ನಿಂತಿದ್ದಾನೆ. 
ಎರಡೂ ಕುದುರೆಗಳಿಗೂ ಜೀನು ಬಿಗಿದು ಅಲಂಕರಿಸಲಾಗಿದೆ. ಇಡೀ ಶಿಲವು ಕುದುರೆ ಪಳಗಿಸುವ 
ಸಂಧರ್ಭದಲ್ಲಿ ಮಡಿದ ವೀರನ ಸ್ಮರಣೆಗಾಗಿ ನಿಲ್ಲಿಸಿದ ಸ್ಮಾರಕಶಿಲ್ಲವೆಂಬುದನ್ನು ಬಿಂಬಿಸುತ್ತದೆ. 
ಜಿಲ್ಲೆಯ ವಿಶಿಷ್ಟ ಸ್ಮಾರಕೆ ಶಿಲ್ಲಗಳಲ್ಲಿ ಇದು ಸಹ ಒಂದಾಗಿದೆ. 


೧೩. ಬೆನಕನಕೊಂಡದ ರಾಷ್ಟಕೂಟರ ಕಾಲದ ವೀರಗಲ್ಲೊಂದರ ಎರಡನೆಯ ಹಂತದಲ್ಲಿ ವೀರನ 


ಪಾದಗಳಿಗೆ ಬಿಂದಿಗೆಗಳಿಂದ ನೀರನ್ನು ಹಾಕುತ್ತಿರುವ ಸ್ತೀಯರ ಶಿಲ್ಲಗಳಿರುವುದು ವಿಶೇಷ. 
ಸಾಮಾನ್ಯವಾಗಿ ವೀರರ ಅಂತಸ್ತನ್ನು ಸೂಚಿಸಲು ಅವರ ತಲೆಯ ಮೇಲೆ ಛತ್ರಿಗಳನ್ನು 
ಕಂಡರಿಸಲಾಗಿರುತ್ತದೆ. ಚೆನ್ನಳ್ಳಿಯ ವೀರಗಲ್ಲಿನ ಸ್ಪರ್ಗಾರೋಹಣ ಹಂತದಲ್ಲಿ ಮಂಟಪದಲ್ಲಿ 
ಕೈಮುಗಿದು ಕುಳಿತ ವೀರನನ್ನು ಸ್ಪರ್ಗಕ್ಕೆ ಒಯ್ಯುಕ್ತಿರುವ ಅಪ್ಪರೆಯರ ತಲೆಯ ಮೇಲೆ ಛತ್ರಿಗಳನ್ನು 
ಕಂಡರಿಸಿರುವುದು ವಿಶೇಷ. ಇದೇ ರೀತಿ ಅಪ್ಪರೆಯರಿಗೆ ಛತ್ತಿಗಳಿರುವ ಇನೊಂದು ವೀರಗಲ್ಲು 
ಅಬ್ದಲೂರಿನಲ್ಲಿದೆ. ಇಲ್ಲಿ ಅಪ್ಪರೆಯರಗೆ ಛತ್ರಿಗಳನ್ನು ಚಿತ್ರಿಸಿರುವುದು ಅಪರೂಪವಾಗಿದೆ. 


೪೩೨ 


೧೪. ಬ್ಯಾಡಗಿ ತಾಲೂಕಿನ ಘಾಳಪೂಜಿಯ ವೀರಗಲ್ಲಿನ ಯುದ್ದ ಹಂತದಲ್ಲಿ ವೀರನ ಹಿಂದೆ ಕಮಲ 


೧೫. 


ಮತ್ತು ಶಂಖ ಹಿಡಿದು ನಿಂತಿರುವ ಸ್ತೀ(ಲಕ್ಷ್ರಿಯನ್ನು ಕಂಡರಿಸಿರುವುದು ವಿಶೇಷ. ದೇವರಗುಡ್ಡದ 
ವೀರಗಲ್ಲು ಕೆತ್ತನೆಯ ದೃಷ್ಟಿಯಿಂದ ಆಕರ್ಷಕವಾಗಿದೆ. ಸಾಮಾನ್ಯವಾಗಿ ಎಲ್ಲಾ ವೀರಗಲ್ಲುಗಳಲ್ಲಿ 
ವಾದ್ಯಮೇಳದವರನ್ನು ಸ್ಪರ್ಗಾರೋಹಣದ ಎರಡನೆಯ ಹಂತದಲ್ಲಿ ಕಂಡರಿಸಲಾಗಿರುತ್ತದೆ. 
ಆದರೆ ಈ ವೀರಗಲ್ಲಿನ ಮೂರನೆಯ(ಮೇಲಿನ) ಸ್ಪರ್ಗಸ್ತ ಹಂತದಲ್ಲಿ ವಾದ್ಯಮೇಳದವರಿರುವುದು 


ವಿಶೇಷ. 


ಕಲಕೇರಿಯ ವೀರಗಲ್ಲೊಂದು ಸ್ತೀ ಹೋರಾಟದ ಸನ್ನಿವೇಶವನ್ನು ಒಳಗೊಂಡಿದ್ದು, ಅದರ 
ಮೊದಲ ಹಂತದಲ್ಲಿ ವೀರನ ಎಡಗೈಯಲ್ಲಿ ಕಿರುಗತ್ತಿಯನ್ನು ಹಿಡಿದು ಬಲಗೈಯಿಂದ ಸ್ತ್ರೀಯ 
ತಲೆಯ ಜುಟ್ಟು ಹಿಡಿಯಲು ಪ್ರಯತ್ನಿಸುತ್ತಿದ್ದಾನೆ. ಬಲಗೈಯಲ್ಲಿ ಚಿಕ್ಕ ಆಯುಧ ಹಿಡಿದ 
ಸ್ತ್ರೀಯು ತನ್ನ ಎಡಗೈಯಿಂದ ವೀರನ ಮುಂಗೈಯನ್ನು ಹಿಡಿದು ತಡೆಯುತ್ತಿದ್ದಾಳೆ. ಎರಡನೆಯ 
ಹಂತ ಇನ್ನೂ ವಿಶಿಷ್ಠವಾಗಿದ್ದು, ವೀರ ಮತ್ತು ಸ್ತೀ ಇಬ್ಬರನ್ನೂ ಅಪ್ಪರೆಯರು ಸ್ಪರ್ಗಕ್ಕೆ 
ಕೊಂಡೊಯ್ಯುಕ್ತಿರುವ ದೃಶ್ಯವಿದೆ. ವೀರಗಲ್ಲುಗಳ ಶಿಲ್ಪ ವಿನ್ಯಾಸದ ವಿಷಯ ವಿಶ್ಲೇಷಣೆಯ 
ಸಾಮಾನ್ಯ ದೃಷ್ಟಿಕೋನ ಇಲ್ಲಿ ಹಾದಿತಪ್ಲುವ ಸಾಧ್ಯತೆ ಇದೆ. ಏಕೆಂದರೆ ವೀರಗಲ್ಲುಗಳಲ್ಲಿ 
ಮಡಿದ ವೀರನನ್ನು ಸ್ಪರ್ಗಕ್ಕೆ ಒಯ್ಕುವ ದೃಶ್ಯಗಳಿರುತ್ತಿದ್ದು, ಈ ವೀರಗಲ್ಲಿನಲ್ಲಿ ವೀರ ಮತ್ತು 
ಶತ್ರುವನ್ನು(ಸ್ಲೀಯನ್ನು) ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿರುವುದು ವಿಶೇಷ. ಕಲಕೇರಿಯ ಇನ್ನೊಂದು 
ವೀರಗಲ್ಲಿನಲ್ಲಿ ವೀರನು ಸ್ತೀಯೊಬ್ಬಳ ಮುಂಗೈ ಹಿಡಿದು ಹೋರಾಡುತ್ತಿರುವ ದೃಶ್ಯವಿದೆ. 
ಕರ್ನಾಟಕದಲ್ಲಿ ಸ್ತೀ ಹೋರಾಟದ ಸನ್ನಿವೇಶವಿರುವ ವೀರಗಲ್ಲುಗಳು ಅಪರೂಪವಾಗಿದ್ದು, ಆ 
ದೃಷ್ಟಿಯಿಂದ ಇವು ಅತ್ಯಂತ ಮಹತ್ವದ ವೀರಗಲ್ಲುಗಳಾಗಿವೆ. 


೧೬. ವೀರಗಲ್ಲುಗಳಲ್ಲಿ ವೀರ ಮತ್ತು ಆತನ ಸಹಚೆರರು ಹಾಗೂ ಶತ್ತುಪಡೆಯ ಸೈನಿಕರು ಅಶ್ವಪಡೆಯನ್ನು 


ಯುದ್ದದಲ್ಲಿ ಬಳಸಿರುವುದು ಸಹಜ. ಆದರೆ ಪ್ರಸ್ತುತ ಅಧ್ಯಯನ ಪ್ರದೇಶದ ಗಜಕಾಳಗದ 
ವೀರಗಲ್ಲುಗಳಲ್ಲಿ ಗಜಪಡೆಯನ್ನು ವೈರಿ ಪಾಳಯದಲ್ಲಿ ಮಾತ್ರ ಚಿತ್ರಿಸಲಾಗಿದ್ದು, ವೀರನು 
ಶತ್ರುಗಳ ಗಜಪಡೆಯೊಂದಿಗೆ ಹೋರಾಡುತ್ತಿರುವಂತೆ ಕಂಡರಿಸಲಾಗಿದೆ. ಇದರ ಉದ್ದೇಶ 
ವೀರನ ಶೌರ್ಯ, ಸಾಹಸವನ್ನು ಬಿಂಬಿಸುವುದಾಗಿದೆ ಎಂಬುದನ್ನು ಕಂಡುಕೊಳ್ಳಲಾಗಿದೆ. 


೧೭. ಸಾತೇನಹಳ್ಳಿಯ ವೀರಗಲ್ಲೊಂದರ ಯುದ್ದ ಹಂತದಲ್ಲಿ ನಗಾರಿಗಳನ್ನು ಬೆನ್ನಿಗೆ ಬಿಗಿಯಲಾದ 


ಮೂರು ಒಂಟೆಗಳಿರುವುದು ವಿಶೇಷವಾಗಿದೆ. ತಿಳವಳ್ಳಿ ಮತ್ತು ಸಿದ್ದಾಪುರದಲ್ಲಿ ದೊರೆತ ವೀರಗಲ್ಲುಗಳ 
ಕೆಳಹಂತಗಳಲ್ಲಿ ಎತ್ತರವಾದ ವೇದಿಕೆಗಳ ಮೇಲೆ ಕುಳಿತ ವ್ಯಕ್ತಿಗಳು(ಅರಸ) ವೀರನಿಗೆ ರಣವೀಳ್ಯ 
ನೀಡುತ್ತಿರುವ ದೃಶ್ಯಗಳು ಮನೋಜ್ಯವಾಗಿ ಮೂಡಿಬಂದಿದ್ದು, ಇದು ಅಂದಿನ ಯುದ್ದದ 
ಪೂರ್ವ ಸಿದ್ದತೆ ಅಂಶಗಳನ್ನು ಬಿಂಬಿಸುತ್ತವೆ ಎಂಬುದನ್ನು ಮನಗಾಣಲಾಗಿದೆ. 


೪೩೩ 


೧೮. ಹಾನಗಲ್ಲು ತಾಲೂಕಿನ ಮಾರನಬೀಡು ಗ್ರಾಮದಲ್ಲಿರುವ ವೀರಗಲ್ಲೊಂದು ವಿಶಿಷ್ಟವಾಗಿದ್ದು, 


ಒಂದೇ ಶಿಲಾಫಲಕದಲ್ಲಿ ಎಡಬದಿಗೆ ಎರಡು ಯುದ್ದದ ಹಂತಗಳಿದ್ದರೆ, ಬಲಬದಿಗೆ ಇನ್ನೆರಡು 
ಹಂತಗಳಿವೆ. ಎರಡು ಹಂತಗಳ ಪಕ್ಕದಲ್ಲಿ ಇನ್ನೆರಡು ಹಂತಗಳಿರುವುದು ಇಲ್ಲಿಯ ವಿಶೇಷತೆ. 
ಇಂತಹ ಇನ್ನೊಂದು ಸ್ಮಾರಕ ಶಿಲ್ಪ ಹಿರೇಕೆರೂರಿನಲ್ಲಿ ಸಿಕ್ಕಿದ್ದು, ಅದು ಸಂಪೂರ್ಣ ಹಾಳಾಗಿದೆ. 
ಇದೇ ರೀತಿ ಒಂದೇ ವೀರಗಲ್ಲನ್ನು ಲಂಬವಾಗಿ ಮೂರು ಪ್ರತ್ಯೇಕ ಭಾಗಗಳಾಗಿ ವಿಂಗಡಿಸಿ 
ಕಂಡರಿಸಿರುವ ಶಿಲ್ಪ ಚಿಲ್ಲೂರಿನಲ್ಲಿ ಸಿಕ್ಕಿದೆ. ಇವು ವೀರಗಲ್ಲುಗಳ ವಿಶೇಷ ಮಾದರಿಗಳಾಗಿವೆ. 


೧೯. ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ. ಮ್ಯೂಜಿಯಂನಲ್ಲಿರುವ ತಿಳವಳ್ಳಿಯ ವೀರಗಲ್ಲೊಂದು 


ಶಿಲ್ಲದೃಷ್ಠಿಯಿಂದ ಆಕರ್ಷಕವಾಗಿದೆ. ಇದರ ಮೂರನೆಯ ಹಂತ ವಿಶಿಷ್ಟವಾಗಿದ್ದು, ಬ್ರಹ್ಮ 
ವಷ್ಟು, ಮಹೇಶ್ವರರೊಂದಿಗೆ ವೀರ ಮತ್ತು ಆತನ ಸಹಚರರನ್ನು ಕಂಡರಿಸಲಾಗಿದೆ. ಈ ರೀತಿ 
ತ್ರಿಮೂರ್ತಿಗಳನ್ನು ವೀರಗಲ್ಲುಗಳಲ್ಲಿ ಚಿತ್ರಿಸಿರುವುದು ಅಪರೂಪವಾಗಿದೆ. ನಾಲ್ಕನೆಯ ಹಂತದಲ್ಲಿ 
ಶಿಖರದೊಂದಿಗೆ ಇಡೀ ದೇವಾಲಯದ ಚಿತ್ರಣವೇ ಮೂಡಬಂದಿದೆ. 


೨೦. ಸವಣೂರು ತಾಲೂಕಿನ ಮಂಟಗಣಿ ಮತ್ತು ಹಿರೆಕೆರೂರು ತಾಲೂಕಿನ ಶಿರಗಂಬಿಯಲ್ಲಿ ದೊಡ್ಡ 


ಪ 


ಖಿ; 


ನೇಗಿಲನ ಶಿಲ್ಪಗಳನ್ನು ಹೊಂದಿರುವ ಎರಡು ವಿಶಿಷ್ಟ ಮಾದರಿಯ ವೀರಗಲ್ಲುಗಳನ್ನು 
ಗುರುತಿಸಲಾಗಿದೆ. 


ಕ್ಷೇತಕಾರ್ಯದಲ್ಲಿ ೨೨ ಶಾಸನಸಹಿತ ಹಾಗೂ ೨೫೮ ಶಾಸನರಹಿತ ಮಾಸ್ತಿಕಲ್ಲುಗಳನ್ನು 
ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಅಲ್ಲದೆ ಈಗಾಗಲೇ ಪ್ರಕಟಗೊಂಡ 
ಮಾಸ್ತಿಕಲ್ಲುಗಳ ಶಿಲ್ಲಗಳನ್ನು ಸಂದರ್ಭೋಚಿತವಾಗಿ ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. 


ಸಹಗಮನ ಸ್ನಾರಕಶಿಲ್ಲಗಳಲ್ಲಿಯ ಶಾಸನ ಪಾಠಗಳನ್ನು ಆಧರಿಸಿ ಚಿತಾ ಪ್ರವೇಶದ ಮತ್ತು 
ಸಮಾಧಿ ಪ್ರವೇಶದ ಮಾಸ್ತಿಕಲ್ಲನ್ನು ಗುರುತಿಸಲಾಗಿದೆ. ಅಧ್ಯಯನ ಪ್ರದೇಶದಲ್ಲಿ ದೊರೆತ 
ಯಾವೊಂದು ಮಾಸ್ತಿಕಲ್ಲು ಅನುಗಮನದ ಘಟನೆಯನ್ನು ಉಲ್ಲೇಖಿಸದಿರುವುದರಿಂದ, ಶಾಸನೋಕ್ತ 
ಮಹಾಸತಿಕಲ್ಲುಗಳನ್ನು ಸಹಗಮನದ ಮಾಸ್ತಿ ಕಲ್ಲುಗಳೆಂದು ಪರಿಗಣಿಸಲಾಗಿದೆ. 


೨೩. ಮಾಸ್ತಿ ಪಕ್ಕದಲ್ಲಿ ಕೈ ಮುಗಿದು ನಿಂತಿರುವ ಹಾಗೂ ಮಾಸ್ತಿ ಶಿಲ್ಲಗಳಲ್ಲಿ ಕೈ ಮುಗಿದು ಕುಳಿತಂತಿರುವ 


೨೪, 


ಚಿಕ್ಕ ವೀರನ ಶಿಲ್ಲವನ್ನು ಆತನು ಸಹಜ ಮರಣ ಹೊಂದಿರುವುದಾಗಿ ನಿರೂಪಿಸಲಾಗಿದೆ. 


ಕಲಕೇರಿಯ ವೀರಗಲ್ಲೊಂದರ ಯುದ್ದ ಹಂತದ ಕೆಳಭಾಗದಲ್ಲಿ ತುರುಗಳನ್ನು ಸಾಲಾಗಿ 
ಕಂಡರಿಸಲಾಗಿದ್ದು, ಇದರ ಎಡಬದಿಗೆ ಇಬ್ಬರು ಸಮಾಧಿಯಲ್ಲಿ ಮಲಗಿರುವಂತೆ ಮತ್ತು ಸ್ವರ್ಗಸ್ಥ 
ಹಂತದಲ್ಲಿ ದಂಪತಿಗಳ ಶಿಲ್ಪಗಳಿರುವುದನ್ನು ಅವಲೋಕಿಸಲಾಗಿ ಇದು ಯುದ್ದದಲ್ಲಿ ಮಡಿದ 
ವೀರನ ಸಮಾಧಿಯಲ್ಲಿ ಆತನ ಪತ್ನಿ ಸಮಾಧಿ ಹೊಂದಿದ ನಿದರ್ಶನವನ್ನು ಸಂಕೇತಿಸುತ್ತದೆ. 
ಕರ್ನಾಟಕೆದಲ್ಲಿ ಸತಿಯ ಸಮಾಧಿ ಮರಣವನ್ನ ತಿಳಿಸುವ ಮೊಟ್ಟ ಮೊದಲ ಶಾಸನ(ಕ್ರಿಶ.೧೪೦೪) 
ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ದೊರಕಿರುವುದು ವಿಶೇಷ. 


೪೩೪ 


೨೫. 


ವಿ 


ಕಲಕೇರಿ ಗ್ರಾಮದ ಎರಡು ವೀರಗಲ್ಲುಗಳ ಮೇಲಿನ ಹಂತಗಳಲ್ಲಿ ವೀರನ ಪತ್ನಿಯು 
ಮೆರವಣಿಗೆಯಲ್ಲಿ ಬಂದು ಚಿತೆಯೇರುವ ಸನ್ನಿವೇಶಗಳು ತುಂಬಾ ಸುಂದರವಾಗಿ ಮೂಡಿಬಂದಿವೆ. 
ಇಲ್ಲಿ ಅಗ್ನಿಕುಂಡದ ಕೆನ್ನಾಲಿಗೆಗಳ ಮಧ್ವದಲ್ಲಿ ಕೈಮುಗಿದು ಕುಳಿತ ಸ್ತೀಯರ ಶಿಲಗಳು ಚಿತಾಪವೇಶದ 
ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ದೃಶ್ರೀಕರಿಸುತ್ತವೆ. 

ಸಾಮಾನ್ಯವಾಗಿ ಸತಿ ಆಚರಣೆ ಜೈನರಲ್ಲಿ ನಿಶಿದ್ದವಾಗಿದ್ದು, ಈ ತತ್ವಕ್ಕೆ ವಿರುದ್ದವಾಗಿ ಸತಿ 
ಆಚರಿಸಿದ ವಿವರಣೆಯುಳ್ಳ ನಿಸಿದಿಕಲ್ಲೊಂದು ಬಾಳೂರಿನಲ್ಲಿ ದೊರಕಿದೆ. ಕ್ರಿಶ೧೨೫೭ರ ಸೇವುಣ 
ಕನ್ನರದೇವನ ಕಾಲಾವಧಿಯ ಈ ನಿಸಿದಿಕಲ್ಲು ಬಾಳೂರಿನ ಮುದ್ದುಗೌಡ ಸಲ್ಲೇಖನ ವಿಧಿಯಿಂದ 
ಸಮಾಧಿ ಮರಣ ಹೊಂದಲು ಆತನ ಸತಿ ಸಹಗಮನ ಆಚರಿಸಿದಳೆಂದು ತಿಳಿಸುತ್ತದೆ. ಸದರಿ 
ನಿಸಿದಿ ಫಲಕದ ಕೆಳಹಂತದ ಎಡಬದಿಗೆ ವ್ಯಾಸಪೀಠದೊಂದಿಗೆ ಸಲ್ಲೇಖನ ಬೋಧಿಸುವ 
ಮುನಿಯ ಶಿಲ್ಲವಿದ್ದು, ಬಲಬದಿಗೆ ಸಲ್ಲೇಖನಾಧಾರಿ ಮುದ್ದುಗೌಡನು ಪೀಠದ ಮೇಲೆ ಕೈಮುಗಿದು 
ಕುಳಿತಿದ್ದಾನೆ. ಈತನ ಪಕ್ಕದಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಮಾಸ್ತಿಯ 
ಶಿಲವಿರುವುದು ವಿಶೇಷ. ಸದ್ಯದ ಮಟ್ಟಿಗೆ ಜೈನರಲ್ಲಿ ಸಹಗಮನ ಸನ್ನಿವೇಶವನ್ನು ತಿಳಿಸುವ 
ಏಕೈಕ ಶಾಸನಶಿಲ್ಲ ಇದೆಂದು ಹೇಳಬಹುದು. 


೨೭. ಜೋಯಿಸರಹರಳಹಳ್ಳಿಯ ಮಾಸ್ಟಿಯ ಮೇಲಕ್ಕೆತ್ತಿದ ಬಲಗೈ ಕೆಳಭಾಗದಲ್ಲಿ ಪುರುಷನ ರುಂಡವನ್ನು 


ಮಾತ್ರ ಕಂಡರಿಸಲಾಗಿದೆ. ಇದು ಪುರುಷನೊಬ್ಬ ಆತ್ಮಬಲಿದಾನಗೈದಿದ್ದರಿಂದ ಆತನ ಪತ್ನಿ 
ಸತಿಯಾದ ಅಂಶವನ್ನು ಸೂಚಿಸುತ್ತಿದ್ದು, ಇಂತಹ ಶಿಲ್ಲಗಳು ಕರ್ನಾಟಕದಲ್ಲಿ ಅಪರೂಪ. 


೨೮. ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದ ವೀರಮಾಸ್ಸಿಕಲ್ಲೊಂದರ ಎರಡನೆಯ ಹಂತದಲ್ಲಿ 


ಖ್‌ 


ಕೈಮುಗಿದು ಕುಳಿತ ವೀರನ ಎಡಬಲಗಳಲ್ಲಿ ಕುಳಿತಿರುವ ಮಾಸ್ತಿಯರು ತಮ್ಮ ಬಲಗೈಗಳನ್ನು 
ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿದ್ದಾರೆ. ಹೀಗೆ ಕುಳಿತ ಮಾಸ್ತಿಯರಿರುವುದು ಅಪರೂಪವಾಗಿದೆ. 


ಸತಿ-ಪತಿಗಳನ್ನು ಸಮಾನ ಎತ್ತರದಲ್ಲಿ ಕಂಡರಿಸಿರುವ ವೀರಮಾಸ್ತಿ ಕಲ್ಲುಗಳು ಸಹಗಮನ 
ಘಟನೆಯನ್ನು ತಿಳಿಸುವ ವೀರಮಾಸ್ತಿಕಲ್ಲುಗಳಾಗಿವೆ ಎಂಬುದನ್ನು ಕಂಡುಕೊಳ್ಳಲಾಗಿದೆ. ಹಾವೇರಿ 
ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಕಂಡರಿಸಿದ ಇಂತಹ ಮೂವತ್ತೈದು ವೀರಮಾಸ್ತಿಕಲ್ಲುಗಳಿದ್ದು, 
ಹತ್ತೊಂಬತ್ತರಲ್ಲಿ ವೀರನ ಎಡಭಾಗದಲ್ಲಿ ಸತಿಯನ್ನು ಕಂಡರಿಸಿದ್ದರೆ. ಹದಿನಾರರಲ್ಲಿ ವೀರನ 
ಬಲಬದಿಗೆ ಸತಿಯನ್ನು ಕ೦ಡರಿಸಲಾಗಿದೆ. ವೀರನ ಎಡ ಭಾಗದಲ್ಲಿ ಅಥವಾ ಬಲಭಾಗದಲ್ಲಿ 
ಸತಿಯನ್ನು ಚಿತ್ರಿಸಬೇಕೆಂಬ ನಿಯಮವಿದ್ದಂತೆ ತೋರುವುದಿಲ್ಲವೆಂಬುದನ್ನು ಕಂಡುಕೊಳ್ಳಲಾಗಿದೆ. 


೩೦. ಹಾನಗಲ್ಲು ತಾಲೂಕಿನ ದಶರಥಕೊಪ್ಪದಲ್ಲಿ ಒಂದು ವಿಶಿಷ್ಟ ಮಾಸ್ತಿಕಲ್ಲು ದೊರಕಿದೆ. ಮೂರು 


ಹಂತಗಳಲ್ಲಿರುವ ಇದರ ಕೆಳಹಂತದಲ್ಲಿ ಮಂಚದ ಮೇಲೆ ಮಲಗಿರುವ ವ್ಯಕ್ತಿಯಿದ್ದು, ಅವನ 
ಕಾಲುಗಳ ಬಳಿ ಮಂಚದ ಕೆಳಗೆ ಕುಳಿತ ಭಂಗಿಯಲ್ಲಿರುವ ಸ್ತೀ ಶಿಲ್ಲವಿದೆ. ಇದರ ಮೇಲಿನ 
ಹಂತದಲ್ಲಿ ಮಾಸ್ತಿಯು ನಿಂಬೆಹಣ್ಣನ್ನು ಹಿಡಿದ ಬಲಗೈಯನ್ನು ಮೇಲಕ್ಕೆತ್ತಿ ಹರಸುತ್ತಿದ್ದು, 


೪೩೫ 


ಎಡಗೈಯಲ್ಲಿ ಕನ್ನಡಿ ಹಿಡಿದಿದ್ದಾಳ. ಇವಳ ಬಲಬದಿಗೆ ಪೀಠದ ಮೇಲೆ ಕೈಮುಗಿದು ಕುಳಿತಿರುವ 
ಅವಳ ಪತಿಯ ಶಿಲ್ಲವಿದೆ. ಇದರ ಮೇಲೆ ಸ್ಪರ್ಗಸ್ಥ ಹಂತವಿದೆ. ಅನಾರೋಗ್ಯ ಪೀಡಿತನಾಗಿ 
ಮರಣ ಹೊಂದಿದ ವ್ಯಕ್ತಿಯ ಮರಣದ ನಂತರದಲ್ಲಿ ಅನುಗಮನ ವಿಧಾನದಿಂದ ಸತಿಯಾದ 
ವಿಷಯವನ್ನು ಇಡೀ ಶಿಲವು ಧ್ಲನಿಸುತ್ತದೆ. 


೩೧. ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ನೂರಾ ಎರಡಕ್ಕೂ ಹೆಚ್ಚು ತೋಳುಗೈ ಕಂಬದ ಶಿಲ್ಲಗಳು 
ದೊರಕಿದ್ದು, ಅವುಗಳನ್ನು ಒಕ್ಕೈ, ಇಕ್ಕೈ ಮತ್ತು ಬಹುಕ್ಕೆ ಮಾಸ್ತಿಕಲ್ಲುಗಳೆಂದು ವಿಭಾಗಿಸಿಕೊಂಡು 
ವಿವರಿಸಲಾಗಿದೆ. ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ತೊಂಭತ್ತಕ್ಕೂ ಹೆಚ್ಚು ಒಕ್ಕೈ ಮಾಸ್ತಿಕಲ್ಲುಗಳನ್ನು 
ಗುರುತಿಸಲಾಗಿದೆ. ಒಕ್ಕೈ ಮಾಸ್ತಿಕಲ್ಲುಗಳಲ್ಲಿ ಕೈ ಮುಗಿದು ಕುಳಿತಿರುವ ವೀರನ ಚಿಕ್ಕ ಶಿಲ್ಲದ 
ಬದಿಯಲ್ಲಿ ಕಂಡರಿಸಲಾದ ಖಡ್ಗವು, ಆತನು ಆತ್ಮಬಲಿದಾನದಿಂದ ಮರಣಿಸಿರುವುದನ್ನು 


ಸೂಚಿಸುತ್ತದೆ ಎಂದು ನಿರೂಪಿಸಲಾಗಿದೆ. 


೩೨. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಇಕ್ಕೈ ಮಾಸ್ತಿಕಲ್ಲುಗಳನ್ನು ಗುರುತಿಸಲಾಗಿದೆ. ಹಾನಗಲ್ಲು 
ತಾಲೂಕಿನ ಸಾತ್ನಹಳ್ಳಿಯಲ್ಲಿ ದೊರೆತ ಇಕ್ಕೈಮಾಸಿಕಲ್ಲೊಂದರ ಮುಮ್ಮುಖದಲ್ಲಿ ಎರಡು 
ಕಂಬಗಳಿಂದ ಹೊರಟ ತೋಳುಗಳಿದ್ದರೆ, ಹಿಮ್ಮುಖದಲ್ಲಿ ಶಾಸನಸಾಲುಗಳಿರುವುದು ವಿಶೇಷ. 
ಸ್ಮಾರಕಶಿಲ್ಲದ ಹಿಂದೆ ಶಾಸನವಿರುವುದು ವಿರಳವಾಗಿದ್ದು, ಇದರ ವಿಶೇಷತೆಯಾಗಿದೆ. 


೩೩. ಅಭಯ ಹಸ್ತದಲ್ಲಿರುವ ಎತ್ತಿದ ಬಲ ತೋಳುಗೈ ಮಾತ್ರ ಇರುವ(ಕಂಬವಿಲ್ಲದ) ಮಾಸ್ತಿಕಲ್ಲುಗಳು 
ಅಪರೂಪ. ಹಿರೇಕೆರೂರು ತಾಲೂಕಿನ ತಾವರಗಿ ಗ್ರಾಮದಲ್ಲಿ ಇಂಥ ಅಪರೂಪದ ಒಕ್ಕೈ 
ಮಾಸ್ತಿಕಲ್ಲನ್ನು ಹೊಸದಾಗಿ ಗುರುತಿಸಲಾಗಿದೆ. ಇಂಡಿ ತಾಲೂಕಿನ ಉಮರಾಣಿ, ಶಿಕಾರಿಪುರ 
ತಾಲೂಕಿನ ಬಳ್ಳಿಗಾವೆ ಮತ್ತು ಸೊರಬ ತಾಲೂಕಿನ ಕುಂತಿ ಗ್ರಾಮಗಳನ್ನು ಹೊರತುಪಡಿಸಿದರೆ 
ಕರ್ನಾಟಕದಲ್ಲಿ ಗುರುತಿಸಲಾದ ನಾಲ್ಕನೆಯ ವಿಶಿಷ್ಠ ತೋಳು ಮಾತ್ರ ಇರುವ ಒಕ್ಕೈ ಮಾಸ್ತಿಕಲ್ಲು 
ಇದಾಗಿದೆ. 


೩೪. ಉರಿಉಯ್ಯಾಲೆಯನ್ನು ತಿಳಿಸುವ ವೀರಮಾಸ್ತಿ ಸ್ಮಾರಕಶಿಲ್ಲವೊಂದು ವರಹ ಗ್ರಾಮದ ಶೇಕಪ್ರಾ 
ನಾಗಣ್ಣನವರ ಹೊಲದಲ್ಲಿ ಇದೆ. ಒಂದೇ ಹಂತದಲ್ಲಿರುವ ಈ ಆತ್ಮಬಲಿದಾನದ ಶಿಲ್ಪದಲ್ಲಿ 
ಎಡಬದಿಗೆ ತನಗಿಂತ ಎತ್ತರವಾದ ಬಿಲ್ಲನ್ನು ಹಿಡಿದು ನಿಂತಿರುವ ವೀರನು ತನ್ನ ಬಲಗೈಯಲ್ಲಿ 
ಬಾಣವನ್ನು ಹಿಡಿದಿದ್ದಾನೆ. ವೀರನ ಬಲಬದಿಗೆ ತನ್ನ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯ 
ಹಸ್ತದಲ್ಲಿರುವ ಮಾಸ್ಟಿಯ ಶಿಲ್ಪವಿದೆ. ಮಾಸ್ತಿಯ ಬಲಗೈಯ ಕೆಳಭಾಗದಲ್ಲಿ ಕಲ್ಲುಮಂಟಪದಲ್ಲಿ 
ಉಯ್ಯಾಲೆಯನ್ನು ಕಂಡರಿಸಲಾಗಿದೆ. ತನ್ನ ಪತಿಯ ವೀರಮರಣದ ನಂತರ ಆತನ ಸತಿಯಾದವಳು 
ಉರಿಉಯ್ಯಾಲೆಯ ಮೂಲಕ ಸಹಗಮನವನ್ನು ಆಚರಿಸಿದ ಅಂಶವನ್ನು ಇದು ಧ್ಧನಿಸುತ್ತದೆ. 
ಕೇವಲ ದೇವತೆಗಳಿಗೆ ಮಾತ್ರ ಉರಿಉಯ್ಯಾಲೆ ಮೂಲಕ ಅತ್ನಬಲಿದಾನಗೈಯುತ್ತಿದ್ದರು ಎಂಬ 
ವಿದ್ದಾಂಸರ ವಿಚಾರಕ್ಕೆ ಇನ್ನೊಂದು ಅಂಶವನ್ನು ಸೇರಿಸಿ ಲೌಕಿಕ ಕಾರಣಗಳಿಗೂ ಉರಿಉಯ್ಯಾಲೆ 
ಆಚರಣೆಯಲ್ಲಿತ್ತು ಎಂಬುದನ್ನು ಗುರುತಿಸಲಾಗಿದೆ. 


೪೩೬ 


೩೫. 


೩೬. 


೩೭. 


೩೮. 


೩೯. 


೪೦. 


೪೧. 


ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತೆಂಟು ಹಿಂದೂ ಆತ್ಮಬಲಿದಾನದ ಸ್ಮಾರಕ ಶಿಲ್ಲಗಳು 
ದೊರೆಕಿವೆ. ಅವುಗಳಲ್ಲಿ ಈವರೆಗೆ ಇಪ್ಪತ್ತೆರಡು ಸ್ಮಾರಕ ಶಿಲ್ಪಗಳು ಪ್ರಕಟಗೊಂಡಿದ್ದು, ನಮ್ಮ 
ಅಧ್ಯಯನದಲ್ಲಿ ಐದು ಶಾಸನಸಹಿತ, ಹನ್ನೊಂದು ಶಾಸನರಹಿತ ಹಿಂದೂ ಆತ್ಮಬಲಿದಾನದ 
ಸ್ನಾರಕಶಿಲ್ಲಗಳನ್ನು ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಸಾತೇನಹಳ್ಳಿಯ ಆತ್ಮಬಲಿದಾನದ ಸ್ಮಾರಕ ಶಿಲವೊಂದರಲ್ಲಿ ಉರಿಯುತ್ತಿರುವ ಅಗ್ನಿಕುಂಡದಲ್ಲಿ 
ಸ್ತ್ರೀಯೊಬ್ಬಳು ಕೈಮುಗಿದು ನಿಂತಂತೆ ಕಂಡರಿಸಲಾಗಿದೆ. ಇದರ ಎರಡನೆಯ ಹಂತದಲ್ಲಿ 
ಅಪ್ಪರೆಯರು ತಮ್ಮ ತೋಳುಗಳಿಂದ ಸ್ತ್ರೀಯನ್ನು ಸ್ವರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಸ್ತೀಯೊಬ್ಬಳ 
ಅಗ್ನಿಪ್ರವೇಶ ಮತ್ತು ಸ್ವರ್ಗಾರೋಹಣದಲ್ಲಿ ಸ್ತ್ರೀಯನ್ನು ಕೊಂಡೊಯ್ಯುತ್ತಿರುವುದು 
ಅಪರೂಪವಾಗಿದ್ದು, ಮಿಡಗೇಶಿ ಶಿಲ್ಲವನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಇಂತಹ ಶಿಲ್ಪ 


ಇದೊಂದೆ ಎಂದು ಹೇಳಬಹುದು. 


ಹಾವೇರಿ ಜಿಲ್ಲೆಯಲ್ಲಿ ಕೈಗೊಂಡ ಕ್ಷೇತಕಾರ್ಯ ಸಂದರ್ಭದಲ್ಲಿ ೭೮ ಶಾಸನಸಹಿತ ಮತ್ತು ೧೦ 
ಶಾಸನರಹಿತ, ಒಟ್ಟಾಗಿ ೮೮ ನಿಸಿದಿಗಲ್ಲುಗಳನ್ನು ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಆಡೂರಿನ ಎರಡು ನಿಸಿದಿಕಲ್ಲುಗಳಲ್ಲಿ ಸಲ್ಲೇಖನ ವತ ಆಚರಿಸುವ ಪರುಷರು ಸೊಂಟದಲ್ಲಿ 
ಕಿರುಗತ್ತಿಗಳನ್ನು ಧರಿಸಿರುವುದು ಕಂಡುಬಂದಿದ್ದು, ಅವುಗಳನ್ನು ವೀರನಿಸಿದಿಗಲ್ಲುಗಳೆಂದು 
ನಿರೂಪಿಸಲಾಗಿದೆ. 


ನಿಸಿದಿಕಲ್ಲಿನ ಸ್ಪರಾರೋಹಣ ಹಂತದಲ್ಲಿ ವಾದ್ಯಮೇಳದವರಿರುವ ವಿಶಿಷ್ಟ ಸ್ಮಾರಕ ಶಿಲ್ಪವನ್ನು 
ಕದರಮಂಡಲಗಿಯಲ್ಲಿ ಶೋಧಿಸಲಾಗಿದೆ. 


ವೀರರು ಕಟ್ಟಿಕೊಂಡ “ಬಂಟಸಾಸಿರ್ವರು' ಎಂಬ ಆಯುಧ ಜೀವಿಗಳ ಸಂಘವನ್ನು ತಿಳವಳ್ಳಿಯ 
ಶಾಸನದಿಂದ ಗುರುತಿಸಲಾಗಿದೆ. 


ಅರಳಿಕಟ್ಟಯ ಮಾಸಿಕಲ್ಲುಗಳಲ್ಲಿಯ ಮಾಸ್ತಿಯರ ವಯಸ್ಸಿಗನುಗುಣವಾದ ಮೈಮಾಟ ಮತ್ತು 
ವಸ್ತಗಳನ್ನು ವಿನ್ಯಾಸಗೊಳಿಸಿರುವುದನ್ನು, ಕಲಕೇರಿಯ ಎರಡು ವೀರಗಲ್ಲುಗಳಲ್ಲಿ ವೀರರು 
ಧರಿಸಿದ ಲೋಹದ ಕವಚಗಳನ್ನು, ಗುಡಗೂರು ವೀರಗಲ್ಲಿನ ಭರ್ಚಿಗಳ ಕೆಳಭಾಗದಲ್ಲಿ ಬಂದೂಕಿನ 
ನಳಿಕೆಯಂತಹ ಭಾಗವಿರುದನ್ನು ಹಾಗೂ ಮಾಸಣಗಿಯ ವೀರಗಲ್ಲಿನ ಆನೆಗಳ ಮೇಲೆ ಹಾಕಲಾದ 
ವಸ್ತ ಮತ್ತು ಅವುಗಳ ಮೇಲೆ ಕುಳಿತು ಯುದ್ದ ಮಾಡಲು ಅನುಕೂಲವಾಗುವಂತೆ ನಿರ್ಮಿಸಲಾದ 
ಬುಟ್ಟಿಯಂತಹ ರಚನೆಯನ್ನು ಶಿಲ್ಲಗಳನ್ನಾಧರಿಸಿ ಹೊಸದಾಗಿ ಗುರುತಿಸಲಾಗಿದೆ. 


೪೩೭ 


ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಪಗಳು 


(ಕನ್ನಡ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗಕ್ಕೆ 
ಪಿಎಚ್‌.ಡಿ. ಪದವಿಗಾಗಿ ಸಲ್ಲಿಸಿದ ಮಹಾಪ್ರಬಂಧದ ಸಾರಲೇಖ) 


೧.೧ ಅಧ್ಯಯನದ ಉದ್ದೇಶ 


ಮೊದಲಿನಿಂದಲೂ ಶಾಸನಗಳ ಅಧ್ಯಯನವೆಂದರೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿದ್ದ ನನಗೆ ಸ್ಮಾರಕ 
ಶಿಲ್ಲಗಳು ಸಹ ಶಾಸನಗಳ ವಿಶಿಷ್ಟ ಪ್ರಕಾರಗಳಾಗಿವೆ ಎಂಬ ಪರಿಕಲ್ಲನೆಯನ್ನು ಮೂಡಿಸಿ, ಅವುಗಳ ಬಗ್ಗೆ ಆಸಕ್ತಿ 
ತಳೆಯುವಂತೆ ಮಾಡಿದವರೆಂದರೆ ನನ್ನ ಮಾರ್ಗದರ್ಶಕರಾದ ರಮೇಶ ನಾಯಕ ಅವರು. ಸಮಯ 
ಸಿಕ್ಕಾಗಲೆಲ್ಲಾ ಇವುಗಳ ಬಗ್ಗೆ ಚರ್ಚಿಸುತ್ತಿದ್ದ ನಾನು ಹಾವೇರಿ ಜಿಲ್ಲೆಯಾದ್ಯಾಂತ ವಿಫುಲವಾಗಿ ಹರಡಿಕೊಂಡಿರುವ 
ಅಸಂಖ್ಯಾತ ಸ್ಮಾರಕ ಶಿಲ್ಪಗಳ ಬಗ್ಗೆ ಅವರೊಂದಿಗೆ ಸಮಾಲೋಚಿಸುತ್ತಿದ್ದೆ. ದೇಸೀಜ್ಞಾನ ಮತ್ತು ಗ್ರಾಮೀಣ 
ಜನಜೀವನದ ಅನುಭವದಿಂದಲೇ ಇಂಥ ಕುರುಹುಗಳೆಲ್ಲವು ಅವಿರ್ಭವಿಸುವವು. ಸ್ಮಾರಕ ಶಿಲ್ಪಗಳು ಕೇವಲ 
ಸಾಕ್ಷಿಗಳು ಮಾತ್ರವಲ್ಲ. ಅವು ಗಾಮೀಣ ಪ್ರದೇಶದ ಜನಸಾಮಾನ್ಯರ ಬದುಕಿನ ಪ್ರತಿಬಿಂಬಗಳಾಗಿವೆ. ಹಾಗಾಗಿ 
ಅವುಗಳ ವಿಸ್ತಕತ ಅಧ್ಯಯನವನ್ನು ಕೈಗೊಳ್ಳುವಂತೆ ನನ್ನನ್ನು ಪ್ರೋತ್ಸಾಹಿಸಿದರು. ಅಲ್ಲದೇ ಹಾವೇರಿಯು ನಾನು 
ಕೆಲಸ ನಿರ್ವಹಿಸುತ್ತಿರುವ ಸ್ಥಳವಾಗಿದ್ದು, ಜಿಲ್ಲಯಾದ್ಯಂತ ವಿಫುಲವಾಗಿ ದೊರೆಯುವ ಆಕರ ಸಾಮಗಿಗಳು 
ಪ್ರಸ್ತುತ ಅಧ್ಯಯನವನ್ನು ಕೈಗೆತ್ತಿಕೊಳ್ಳಲು ಉತ್ತೇಜಿಸಿತು. 


ಈಗಾಗಲೇ ಒಪ್ಪಿತವಾದ ಚರಿತ್ರೆಯು ಸಾಮ್ರಾಟರ, ಮಾಂಡಳಿಕರ, ಸಾಮಂತರ ಇತಿಹಾಸವನ್ನು 
ಹಾಡಿಹೊಗಳುತ್ತ ಬಂದಿದ್ದು, ಕೇವಲ ಅವರು ಮಾಡಿದ ಕಾಳಗಗಳ ದಾಖಲೆಯಾಗಿದೆ. ಇದರಿಂದಾಗಿ 
ಉದಾಸೀನಕ್ಕೊಳಗಾದ ತಳ ಸಮುದಾಯಗಳ ಐತಿಹಾಸಿಕ ಸಂಗತಿಗಳು ನಿರ್ಲಕ್ಷಕ್ಕೆ ಒಳಗಾಗಿ ಗೌಣವಾದವು. 
ಹಾಗಾಗಿ ಸಮಾಜದಲ್ಲಿ ಬದುಕಿ ಬಾಳಿದ ಸಾಮಾನ್ಯನೊಬ್ಬನ ಜೀವನ ಮಟ್ಟ. ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ 
ಸ್ಥಿತಿಗತಿ, ಧಾರ್ಮಿಕ ಪರಿಕಲ್ಪನೆಗಳು ಮತ್ತು ಸಾಧಿಸಿದ ಸಾಂಸ್ಕೃತಿಕ ಕೊಡುಗೆಗಳು ದಾಖಲಾಗದೆ ಹೋದವು. 
ಕಳೆದ ಕೆಲವಾರು ದಶಕಗಳಿಂದ ಇತಿಹಾಸವನ್ನು ನೋಡುವ ದೃಷ್ಠಿಕೋನ ಗಮನಾರ್ಹವಾದ ರೀತಿಯಲ್ಲಿ 
ಬದಲಾವಣೆಯನ್ನು ಪಡೆಯುತ್ತಿದೆ. ವಿಭಿನ್ನ ರಂಗದಲ್ಲಿ ಪ್ರಾವೀಣ್ಯತೆ ಪಡೆದ ವಿದ್ವಾಂಸರು ಇತಿಹಾಸ ಕ್ಷೇತ್ರದಲ್ಲಿ 
ಕಾರ್ಯನಿರತರಾಗಿದ್ದರಿಂದ ನಮಗೆ ಪರಿಚಯವೇ ಇಲ್ಲದ ನಮ್ಮ ನಾಡಿನ ಪ್ರಾಚೀನ ಜನಜೀವನದ ಅಧ್ಯಯನಕ್ಕೆ 
ಅವಶ್ಯಕವೆನಿಸಿದ ಆಕರಗಳ ಅಮೂಲ್ಯ ಭಂಡಾರವನ್ನೇ ತೆರದಂತಾಗಿದೆ. ಇತಿಹಾಸ ಅಧ್ಯಯನಗಳು ವಿಶಾಲ 
ವ್ಯಾಪ್ತಿಯಿಂದ ಕಿರುವ್ಯಾಪ್ತಿಯತ್ತ ಸರಿಯುತ್ತಿವೆ. ಒಂದರ್ಥದಲ್ಲಿ ಇದು ಮೂಲದತ್ತ ಸರಿಯುವ ಪ್ರಯತ್ನವಾಗಿದ್ದು, 
ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಜನಸಾಮಾನ್ಯರ ಜೀವನದ ವಿಶ್ಲೇಷಣೆಯನ್ನು ಮಾಡುವತ್ತ ಸಾಗಿ, 
ತನ್ನ ನಿಜವಾದ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ನಾಡಿನ ಇತಿಹಾಸವನ್ನು ಪುನರ್‌ ರಚಿಸುವಲ್ಲಿ ಪ್ರತಿ ಜಿಲ್ಲೆ, 


೧ 


ತಾಲೂಕು ಮತ್ತು ಹಳ್ಳಿಗಳ ಪಾತ್ರ ಅಮೂಲ್ಯವಾದದ್ದು. ಈ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಸಾಂಸ್ಕೃಶಿಕ 
ಇತಿಹಾಸವನ್ನು ಸೃಜಿಸುವಲ್ಲಿ ಹಾವೇರಿ ಜಿಲ್ಲೆಯ ಪಾತ್ರವನ್ನು ನಿರೂಪಿಸುವ ಘನ ಉದ್ದೇಶವನ್ನು ಪ್ರಸ್ತುತ 
ಅಧ್ಯಯನವು ಹೊಂದಿದೆ. 


ಭಾರತದ ಇತಿಹಾಸವನ್ನು ಪುನರ್‌ ರಚಿಸುವಲ್ಲಿ ಶಾಸನಗಳೇ ಪ್ರಮುಖ ಆಧಾರಗಳಾಗಿವೆ. ಪ್ರಾಯಶ: 
ನಮ್ಮ ನಾಡಿನ ಜನಜೀವನ ಶಾಸನಗಳಲ್ಲಿ ಅಭಿವ್ಯಕ್ತಗೊಂಡಿರುವಂತೆ ಮತ್ತೆಲ್ಲೂ ವ್ಯಕ್ತವಾಗಿಲ್ಲ. ಕರ್ನಾಟಕದ 
ಜನಜೀವನವನ್ನು ವಿವಿಧ ಆಯಾಮಗಳಿಂದ ಅಧ್ಯಯನ ಮಾಡುವ ಪ್ರತಿಯೊಬ್ಬ ಸಂಶೋಧಕನಿಗೂ 
ಶಾಸನಗಳು ಅಕ್ಷಯಪಾತ್ರೆಗಳಂತಿದ್ದು, ಅಗೆದಷ್ಟು ದೊರೆಯುವ ಮರಳು ರಾಶಿಯಂತೆ ಆಕರ ಸಾಮಗಿಗಳನ್ನು 
ಒದಗಿಸುತ್ತಲೇ ಇವೆ. ಕರ್ನಾಟಕದಲ್ಲಿ ದೊರೆಯುವಷ್ಟು ಶಾಸನಗಳು ತಮಿಳುನಾಡನ್ನು ಹೊರತುಪಡಿಸಿದರೆ 
ಭಾರತದ ಮತ್ತಾವ ರಾಜ್ಯಗಳಲ್ಲೂ ದೊರೆಯುವುದಿಲ್ಲ. ಪ್ರಾಚೀನ ಕನ್ನಡ ಶಾಸನಗಳಲ್ಲಿ ದಾನಶಾಸನಗಳನ್ನು 
ಬಿಟ್ಟರೆ ಸ್ಮಾರಕ ಶಿಲ್ಲಗಳೇ ಹೆಚ್ಚು ಈ ರೀತಿ ಹೇರಳವಾಗಿ ದೊರೆಯುವ ಶಾಸನಗಳು ಮತ್ತು ಸ್ಥಾರಕಶಿಲ್ಲಗಳು 
ನಮ್ಮ ಜನರ ಅನಾದಾರಕ್ಕೆ ಒಳಗಾಗಿರುವುದು ದುರಾದೃಷ್ಟಕರ. ಇವು ಕಾಲಕಳೆಂದಂತೆ 
ನಾಮಾವಶೇಷವಾಗುವ ಹಾದಿಯಲ್ಲಿವೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ, ಸವಣೂರು, ರಾಣೇಬೆನ್ನೂರು ಮತ್ತು 
ಹಾವೇರಿ ತಾಲೂಕುಗಳಲ್ಲಿಯ ಅನೇಕ ಸ್ನಾರಕ ಶಿಲ್ಲಗಳು ಒಡೆದು ಎಲ್ಲಂದರಲ್ಲಿ ಬಿದ್ದಿವೆ. ಕೆಲವೆಡೆ ಅವುಗಳ 
ಕುರಿತು ಐತಿಹಾಸಿಕ ಜ್ಞಾನವಿಲ್ಲದೆ ಅವುಗಳನ್ನು ದೇವಾಲಯಗಳ ಬುನಾದಿಯಲ್ಲಿ ಹಾಕಿ ಕಟ್ಟಡ ಕಟ್ಟಲಾಗಿದೆ. 
ಇನ್ನೂ ಕೆಲವೆಡೆ ಅವು ದೇವಾಲಯ, ಕೆರೆ ಹೊಂಡ, ಬಾವಿಗಳ ಮೆಟ್ಟಿಲುಗಳಾಗಿವೆ. ಬಹುಪಾಲು ಸ್ಮಾರಕ 
ಶಿಲಗಳು ಪೂಜಿಸಲ್ಲಟ್ಟುದರ ಪರಿಣಾಮವಾಗಿ ಅರಿಶಿಣ, ಕುಂಕುಮ, ವಿಭೂತಿ, ಹಾಲು, ಮೊಸರು, ಎಣ್ಣೆಗಳ 
ಅಭಿಷೇಕದಿಂದ ಜಿಡ್ಡುಗಟ್ಟಿವೆ. ಜನಸಮುದಾಯದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ 
ಜೀವನದ ಕೈಗನ್ನಡಿಗಳಂತಿರುವ ಈ ಸ್ನಾರಕ ಶಿಲ್ಲಗಳ ಪ್ರತಿಯೊಂದು ಅಂಶಗಳನ್ನು ದಾಖಲಿಸಿ ಅವುಗಳ 
ಕುರಿತು ಮುಂದಿನ ತೆಲೆಮಾರಿಗೆ ತಿಳಿ ಹೇಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂತಹ ಅಮೂಲ್ಯ 
ಉದ್ದೇಶವನ್ನು ಪ್ರಸ್ತುತ ಅಧ್ಯಯನವು ಹೊಂದಿರುವುದು. 


ಭಾರತೀಯ ಮೂಲ ಸಂಸ್ಕೃತಿಯು ಇತರೆ ನಾಗರೀಕತೆಗಳೂಂದಿಗೆ ನಿರಂತರವಾಗಿ ಸಂಘರ್ಷಿಸುತ್ತಲೇ 
ಬಂದಿದೆ. ಈ ನಿರಂತರ ಸಂಘರ್ಷದ ನಡುವೆಯೂ ಅದು ತನ್ನ ಅಂತರಂಗದ ಪ್ರಾಚೀನ ಪರಂಪರೆಯ 
ಸತ್ನವನ್ನು ಇಂದಿಗೂ ಬಿಟ್ಟುಕೊಟ್ಟಿಲ್ಲ. ಇಂತಹ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನು ತಮ್ಮ ಒಡಲಾಳದಲ್ಲಿ 
ಗರ್ಭೀಕರಿಸಿಕೊಂಡಿರುವ ಪ್ರಮುಖ ಆಕರಗಳೆಂದರೆ ಶಾಸನಗಳು. ಕನ್ನಡ ಶಾಸನ ಪರಂಪರೆಯಲ್ಲಿ ದಾನ 
ಮತ್ತಿತರ ಪ್ರಕಾರಗಳಂತೆಯೇ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ನಿಸಿದಿಗಲ್ಲುಗಳು ಮತ್ತು ಆತ್ಮಬಲಿದಾನದ 
ಸ್ಥಾರಕಶಿಲ್ಲಗಳಿಗೆ ಕೊರೆತೆಯಿಲ್ಲ. ಇದಕ್ಕೆ ಕಾರಣ ಪ್ರಾಚೀನ ಕರ್ನಾಟಕದ ಸಮಾಜವು ದಾನಗುಣ, ವೀರಗುಣ, 
ಆತ್ಮಬಲಿದಾನ, ವೀರವ್ರತ, ಶರಣಾಗತರ ರಕ್ಷಣೆ, ನುಡಿದಂತೆ ನೆಡೆಯುವುದು ಮುಂತಾದ ಮೌಲ್ಯಗಳಿಗೆ 


ಮಹತ್ವದ ಸ್ಥಾನವನ್ನು ನೀಡಿ, ಅವು ಜನಜೀವನದ ಅವಿಭಾಜ್ಯ ಅಂಗಗಳೆಂದು ಭಾವಿಸಿರುವುದು. 


ದುರ್ದೈವದಿಂದ ನಮ್ಮ ನಾಡಿನ ಸ್ಮಾರಕ ಶಿಲ್ಲಗಳ ಪರಿವೀಕ್ಷಣಾ ಕಾರ್ಯ ಸಮರ್ಪಕವಾಗಿ ಪೂರ್ಣ 
ಪ್ರಮಾಣದಲ್ಲಿ ನಡೆದಿಲ್ಲ. ಈವರೆಗೆ ಪರಿವೀಕ್ಷಿತವಾದ ಸ್ಮಾರಕ ಶಿಲ್ಪಗಳಿಗೆ ಸಂಬಂಧಿಸಿದ ಶಾಸನ ಪಾಠಗಳು 
ಪ್ರಕಟವಾಗಿವೆಯೇ ಹೊರತು, ಅವುಗಳ ಶಿಲ್ಲಗಳಲ್ಲವೆಂಬುದು ವಿದ್ದಾಂಸರಿಂದ ಒಪ್ಪಿತವಾದ ವಿಚಾರ. 
ಇದರಿಂದ ಸ್ಮಾರಕಶಿಲಗಳ ಒಂದು ಮುಖವನ್ನು ಮಾತ್ರ ಅಧ್ಯಯನ ಮಾಡಿದಂತಾಗಿ, ಶಾಸನ ಪ್ರಕಾರಗಳಲ್ಲಿ 
ಅಧಿಕ ಸಂಖ್ಯೆಯಲ್ಲಿರುವ ಸ್ನಾರಕ ಶಿಲ್ಲಗಳ ಅಧ್ಯಯನಕ್ಕೆ ಅನ್ಯಾಯವಾಯಿತು. ಹಾಗಾಗಿ ಇವುಗಳಲ್ಲಿ 
ಅಡಗಿರುವ ವಿವರಗಳು ಬೆಳಕು ಕಾಣದೆ ಅಧ್ಯಯನದಿಂದ ವಂಚಿತವಾದವು. ಇಂತಹ ಅನೇಕ ಸ್ಮಾರಕ 
ಶಿಲ್ಲಗಳು ಹಾವೇರಿ ಜಿಲ್ಲೆಯಲ್ಲಿ ಅನಾದಾರಕ್ಕೆ ಒಳಗಾಗಿ ಹಳ್ಳಿಹಳ್ಳಿಗಳಲ್ಲಿ ಅನಾಥವಾಗಿ ಬಿದ್ದಿವೆ. ಈ ನಿಟ್ಟಿನಲ್ಲಿ 
ಅವುಗಳ ಸಮಗ್ರ ಚಿತ್ರಣವನ್ನು ಅಧ್ಯಯನದ ವ್ಯಾಪ್ತಿಗೆ ಸೀಮಿತಗೊಳಿಸಿಕೊಂಡು ಪರಿಚಯಿಸುವ 
ಉದ್ದೇಶವನ್ನು ಪ್ರಸ್ತುತ ಅಧ್ಯಯನದಲ್ಲಿ ಹೊಂದಲಾಗಿದೆ. 


ನ p 


ಗತಕಾಲದ ಇತಿಹಾಸಿಕ ವಾಸ್ತವಾಂಶಗಳು ಬದಲಾಗುವುದಿಲ್ಲ ಅವುಗಳಿಗೆ ಸಂಬಂಧಿಸಿದ ಉಪ 
ಕಲ್ಲನೆಗಳು ಮಾತ್ರ ಮಾರ್ಪಾಡನ್ನು ಹೊಂದುತ್ತವೆಂಬುದು ಒಪ್ಪಿತವಾದ ವಿಚಾರ. ಸ್ಮಾರಕ ಶಿಲ್ಲಗಳನ್ನು 
ಭಾಷಿಕವಾಗಿ ಹಾಗೂ ಶಿಲ್ಲವಿನ್ಯಾಸ ದೃಷ್ಟಿಯಿಂದ ದಾಖಲಿಸಿ, ಹಾವೇರಿ ಜಿಲ್ಲೆಯ ಗಾಮ ಸಮುದಾಯದ 
ಇತಿಹಾಸವನ್ನು ಕಟ್ಟಿಕೊಡುವ ಮೂಲಕ ಪ್ರಾಚೀನ ಕರ್ನಾಟಕದ ಇತಿಹಾಸದಲ್ಲಿ ಜನಸಾಮಾನ್ಯರ 
ಪಾಲುದಾರಿಕೆಯನ್ನು ಎತ್ತಿ ತೋರುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಕ್ಷೇತಕಾರ್ಯದಲ್ಲಿ ಹಾವೇರಿ 
ಜಿಲ್ಲೆಯ ಸುಮಾರು ೭೪೮ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿಕೊಟ್ಟು ಆ ಸಮಯದಲ್ಲಿ ಸ್ನಾರಕ ಶಿಲ್ಪಗಳ 
ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಇಲ್ಲಿ ಬಳಸಿಕೊಂಡಿದ್ದೇನೆ. ಈ ದೃಷ್ಟಿಯಿಂದ ನೋಡಿದಾಗ ಕೇವಲ 
ಶಿಲ್ಲವನ್ನು ಮಾತ್ರ ಹೊಂದಿದ ಸ್ಮಾರಕಶಿಲ್ಲಗಳ ಮಹತ್ವ ಅಪರಿಮಿತವಾಗಿದ್ದು, ಅಂಥ ಹಲವಾರು 
ಸ್ಥಾರಕಶಿಲ್ಲಗಳ ವಿಶ್ಲೇಷಣೆ ಮೊದಲಬಾರಿಗೆ ಪ್ರಸ್ತುತ ಪ್ರಬಂಧದಲ್ಲಿ ದಾಖಲಾಗುತ್ತಿರುವುದು ಸಂತಸ ತಂದಿದೆ. 
ಈ ಮೊದಲು ಶಾಸನ ಸಂಪುಟಗಳಲ್ಲಿ ಹಾಗೂ ಇತರೆ ಅಧ್ಯಯನಗಳಲ್ಲಿ ಪ್ರಕಟವಾದ ಸ್ಥಾರಕಶಿಲ್ಲಗಳ 
ಪಾಠವನ್ನು ಇಲ್ಲಿ ಮನಃಪೂರ್ವಕವಾಗಿ ಬಳಸಿಕೊಳ್ಳಾಲಾಗಿದೆ. ಜಿಲ್ಲೆಯಾದ್ಯಂತ ದೊರೆಯುವ 
ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು, ನಿಸಿದಿಗಲ್ಲುಗಳು ಹಾಗೂ ಆತ್ಮಬಲಿದಾನದ ಸ್ಮಾರಕ ಶಿಲ್ಪಗಳನ್ನು 
ಗುರುತಿಸುವುದರ ಮೂಲಕ ಅವುಗಳ ಶಿಲ್ಪ್ಲವಿನ್ಯಾಸವನ್ನಾಧರಿಸಿ ವಿಂಗಡಿಸಿಕೊಂಡು ವಿಶ್ಲೇಷಿಸುವ ಗುರಿಯನ್ನು 
ಹೊಂದಲಾಗಿದೆ. ಸ್ಮಾರಕಶಿಲ್ಲಗಳಿಂದ ತಿಳಿದುಬರುವ ಸಾಂಸ್ಕೃತಿಕ ಅಂಶಗಳನ್ನು ಗುರುತಿಸಿ ವಿಶ್ಲೇಷಿಸುವುದು 
ಈ ಅಧ್ಯಯನದ ಮುಖ್ಯ ಉದ್ದೇಶವಾಗಿದೆ. ಸ್ಮಾರಕಶಿಲಗಳ ಅಧ್ಯಯನವು ಆಯಾ ಪ್ರದೇಶದ ಸಂಸ್ಕೃತಿ 
ಮತ್ತು ಪರಂಪರೆಯ ಜೊತೆಗೆ, ಅಲ್ಲಿಯ ಚರಿತ್ರೆ, ಆಡಳಿತ, ಯುದ್ಧಗಳು, ಮತ-ಧರ್ಮಗಳು, ಆಚಾರ- 
ವಿಚಾರಗಳು, ರೂಢಿ-ಸಂಪ್ರದಾಯಗಳು, ನಂಬಿಕೆಗಳು, ಕುಲ, ಕಸಬು, ಜನಾಂಗ, ಪ್ರಕೃತಿ, ಭಾಷೆ 
ಮುಂತಾದವುಗಳನ್ನು ದಾಖಲಿಸುವಲ್ಲಿ ಸಹಕಾರಿಯಾಗಿವೆ. ಸ್ನಾರಕ ಶಿಲ್ಲಗಳಲ್ಲಿಯ ಭಿನ್ನತೆ ಮತ್ತು 
ಜನಸಾಮಾನ್ಯರು ಅವುಗಳನ್ನು ವಿವಿಧ ನಾಮಗಳಿಂದ ಗುರುತಿಸುವ ಪರಿ, ಆರಾಧಿಸುವ ಬಗೆ ಹಾಗೂ 
ಅವುಗಳ ಸುತ್ತ ಹೆಣೆದುಕೊಂಡಿರುವ ಐತಿಹ್ಯಗಳು ಮತ್ತು ಜಾನಪದೀಯ ಸಂಗತಿಗಳನ್ನು ತಿಳಿಯುವ 


೩ 


ಉದ್ದೇಶವನ್ನು ಪ್ರಸ್ತುತ ಅಧ್ಯಯನವು ಹೊಂದಿದೆ. ಇಂಥ ವೈವಿಧ್ಯಮಯ ಸ್ಮಾರಕ ಶಿಲ್ಲಗಳ ವಿವರಗಳನ್ನು 


2 


ಸಂಗಹಿಸಿ ಆ ಮೂಲಕ ಅವುಗಳನ್ನು ವಿಶ್ಲೇಷಿಸುವ ಉದ್ದೇಶವನ್ನು ಪ್ರಸ್ತುತ ಮಹಾಪ್ರಬಂಧದಲ್ಲಿ 
ಹೊಂದಲಾಗಿದೆ. 


ಈವರೆಗೆ ಶಾಸನಗಳನ್ನು ಮೂಲ ಸಾಮಗಿಗಳಾಗಿ ಬಳಸಿಕೊಂಡು ಹೊರಬಂದಿರುವ ಅಧ್ಯಯನಗಳು 
ಸ್ಮಾರಕ ಶಿಲ್ಲಗಳಲ್ಲಿಯ ಶಾಸನ ಪಾಠವನ್ನು ಯಥೇಚ್ಛವಾಗಿ ಬಳಸಿಕೊಂಡಿರುವುದನ್ನು ಕಾಣುತ್ತೇವೆ. ಸ್ಮಾರಕ 
ಶಿಲ್ಲಗಳ ಪಾಠವನ್ನು ಪರಿಮಿತವಾಗಿಯೂ, ಅವುಗಳ ಶಿಲ್ಪಗಳನ್ನು ಪ್ರಾಸಂಗಿಕವಾಗಿಯೂ ಬಳಸಿರುವುದುಂಟು. 
ಇನ್ನೂ ಕೆಲವು ಅಧ್ಯಯನಗಳು ಸ್ಮಾರಕ ಶಿಲ್ಲಗಳ ವಿಷಯ ವಸ್ತುವನ್ನೇ ಪ್ರಧಾನವಾಗಿಟ್ಟುಕೊಂಡು ಸಮಾಜದ 
ಇನ್ನೊಂದು ಮುಖವನ್ನು ಪರಿಚಯಿಸುವಲ್ಲಿ ಪ್ರಯತ್ನಿಸಿವೆ. ಇಲ್ಲಿ ಸ್ಮಾರಕಶಿಲ್ಲಗಳ ಪಾಠ ಮತ್ತು 
ಶಿಲ್ಲಗಳೆರಡನ್ನೂ ಬಳಸಿಕೊಳ್ಳಲಾಗಿದೆ. ಈ ರೀತಿ ಪ್ರಾಚೀನ ಸಮಾಜದಲ್ಲಿ ಬದುಕಿಬಾಳಿದ ಜನಸಾಮಾನ್ಯರನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು, ಸ್ಮಾರಕ ಶಿಲ್ಪಗಳನ್ನು ಆಧರಿಸಿ ಕರ್ನಾಟಕದಲ್ಲಿ ಈವರೆಗೆ ಕೆಲವಾರು ಅಧ್ಯಯನಗಳು 
ನಡೆದಿದ್ದು, ಅವುಗಳನ್ನು ಇದೇ ಅಧ್ಯಾಯದ ಅಧ್ಯಯನ ಸಮೀಕ್ಷೆಯಡಿಯಲ್ಲಿ ಹೆಸರಿಸಲಾಗಿದೆ. ಆದರೆ ಆ 
ಅಧ್ಯಯನಗಳಾವುವೂ ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಲಗಳ ಸಮಗ್ರ ಅಧ್ಯಯನವನ್ನು ಹೊಂದಿರುವುದಿಲ್ಲ. ಈ 
ಮೊದಲು ಸ್ಥಾರಕ ಶಿಲ್ಪಗಳನ್ನು ಕುರಿತು ಕೈಗೊಂಡ ಅಧ್ಯಯನಗಳು ಪ್ರಸ್ತುತ ಅಧ್ಯಯನಕ್ಕೆ 
ಪೂರಕವಾಗಿದ್ದರೂ, ಕ್ಷೇತಕಾರ್ಯವೇ ಅಧ್ಯಯನದ ಜೀವಾಳವಾಗಿದೆ. ಹಾಗಾಗಿ ಪ್ರಸ್ತುತ ಮಹಾಪ್ರಬಂಧದಲ್ಲಿ 
ಜಿಲ್ಲೆಯಲ್ಲಿ ದೊರೆಯಬಹುದಾದಂತಹ ಎಲ್ಲಾ ಪ್ರಕಾರದ ಸ್ಮಾರಕ ಶಿಲ್ಲಗಳನ್ನು ಅಧ್ಯಯನಕ್ಕೆ ಒಳಪಡಿಸಿ, 
ಅವುಗಳ ಮಹತ್ವವನ್ನು ವಿಶ್ಲೇಷಣಾತ್ಮಕವಾಗಿ ದಾಖಲಿಸುವುದಲ್ಲದೆ ಅವುಗಳಿಂದ ಹೊರಹೊಮ್ಮುವ 
ಸಾಂಸ್ಕೃತಿಕ ಅಂಶಗಳನ್ನು ಪರಿಪೂರ್ಣವಾಗಿ ನಿರೂಪಿಸಲು ಪ್ರಯತ್ನಿಸಲಾಗಿದೆ. ಸ್ಮಾರಕ ಶಿಲ್ಪಗಳ 
ಶಿಲ್ಲವಿನ್ಯಾಸವನ್ನು ನಿರೂಪಿಸುವ ಸಂದರ್ಭದಲ್ಲಿ ಕೆಲವು ಕಡೆ ಸ್ವಲ್ಪಮಟ್ಟಿನ ಏಕತಾನತೆ ಕಾಣುತ್ತದೆ ಎನ್ನುವುದು 
ನಿಜವಾದರೂ, ದೊರೆತ ಪ್ರತಿಯೊಂದು ಸ್ನಾರಕಶಿಲ್ಲವನ್ನು ಬಿಡದೆ ಒಂದಿಲ್ಲೊಂದು ಕಡೆ ವಿವರಿಸುವ 
ಪ್ರಯತ್ನವನ್ನು ಇಲ್ಲಿ ಪ್ರಾಮಾಣಿಕವಾಗಿ ಮಾಡಲಾಗಿದೆ. 


ದ್ದ೨ಿ ಅಧ್ಯಯನದ ವ್ಯಾಪ್ತಿ 


ಪ್ರಸ್ತುತ ಅಧ್ಯಯನಕ್ಕೆ ಹಾವೇರಿ ಜಿಲ್ಲೆಯ ಭೌಗೋಳಿಕ ಪ್ರದೇಶವೇ ವ್ಯಾಪ್ತಿಯಾಗಿದ್ದರೂ, ಸುತ್ತಮುತ್ತಲಿನ 
ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಿಂದ ಮಾಹಿತಿಯನ್ನು ಪಡೆದು ಸಂದರ್ಭೋಚಿತವಾಗಿ ಬಳಸಿಕೊಳ್ಳಲಾಗಿದೆ. 
ಹಾವೇರಿ ಜಿಲ್ಲೆಯು ಹಾನಗಲ್ಲು. ಬ್ಯಾಡಗಿ, ಹಿರೇಕೆರೂರು, ರಟ್ಟಿಹಳ್ಳಿ ರಾಣೇಬೆನ್ನೂರು. ಹಾವೇರಿ, 
ಸವಣೂರು ಮತ್ತು ಶಿಗ್ಗಾಂವಿ ಎಂಬ ಎಂಟು ತಾಲೂಕುಗಳನ್ನು ಒಳಗೊಂಡಿದ್ದು, ಈ ತಾಲೂಕುಗಳಲ್ಲಿ 
ಬರುವ ಸುಮಾರು ೭೪೮ಕ್ಕೂ ಹೆಚ್ಚು ಗ್ರಾಮಗಳು ಮತ್ತು ಸ್ಥಳಾಂತರಗೊಂಡ ಜನವಸತಿಗಳಲ್ಲಿನ ಸ್ನಾರಕ 
ಶಿಲ್ಲಗಳನ್ನು ಅಧ್ಯಯನದ ವ್ಯಾಪಿಗೆ ಒಳಪಡಿಸಲಾಗಿದೆ. 


ಹಾವೇರಿ ಜಿಲ್ಲೆಯಲ್ಲಿ(ಪ್ರದೇಶದಲ್ಲಿ) ಬಾದಾಮಿ ಚಾಲುಕ್ಯರಿಂದ ಮೊದಲ್ಲೊಂಡು ವಿಜಯನಗರೋತ್ತರ 
ಕಾಲದವರೆಗಿನ ಸ್ಮಾರಕ ಶಿಲ್ಲಗಳು ಕಂಡುಬರುತ್ತವೆ. ರಾಣೆಬೆನ್ನೂರು ತಾಲೂಕಿನ ಕ್ರಿಶ. ೭೦೩-೦೪ರ 
ಬಾದಾಮಿ ಚಾಲುಕ್ಕರ ವಿಜಯಾದಿತ್ಯನ ಕಾಲಾವಧಿಯ ಬೆನಕನಕೊಂಡ ವೀರಗಲ್ಲು ಪ್ರಸ್ತುತ ಅಧ್ಯಯನ 
ಪ್ರದೇಶದಲ್ಲಿ ದೊರೆಯುವ ಅತ್ಯಂತ ಪ್ರಾಚೀನ ಸ್ಮಾರಕ ಶಿಲ್ಲವಾಗಿದೆ. ಇದನ್ನು ಹೊರತುಪಡಿಸಿದರೆ ಬಾದಾಮಿ 
ಚಾಲುಕ್ಕರ ಎರಡನೆಯ ವಿಕ್ರಮಾದಿತ್ಯನ ಕಾಲಾವಧಿಯ ಬ್ಯಾಡಗಿ ತಾಲೂಕಿನ ಚಿಕ್ಕನಂದಿಹಳ್ಳಿಯ ವೀರಗಲ್ಲು 
ಮತ್ತು ಸಿಡೇನೂರಿನಲ್ಲಿ ದೊರೆತ ಎರಡು ವೀರಗಲ್ಲುಗಳು ಜಿಲ್ಲೆಯ ಪ್ರಾಚೀನ ಸ್ನಾರಕ ಶಿಲ್ಲಗಳಾಗಿವೆ. 
ಹಾನಗಲ್ಲು ತಾಲೂಕಿನ ತಿಳವಳ್ಳಿಯ ಕ್ರಿಶ. ೧೭ನೇ ಶತಮಾನದ ವೀರಗಲ್ಲು ಮತ್ತು ಕ್ರಿಶ. ೧೫೩೬ರ 
ತೋಟಗಂಟಿ ಮತ್ತು ಕ್ರಿಶ. ೧೫೨೮ರ (೧೫೮೮) ಶಿರಗಂಬಿ ಮಾಸ್ತಿಕಲ್ಲುಗಳು ಜಿಲ್ಲೆಯ ಇತ್ತೀಚಿನ ಸ್ಮಾರಕ 
ಶಿಲಗಳಾಗಿವೆ. ಅಲ್ಲದೆ ಹದಿನಾರನೆಯ ಶತಮಾನದವುಗಳೆಂದು ಹೇಳಲಾಗುವ ಎರಡು ಬಂದೂಕು 
ವೀರಗಲ್ಲುಗಳು ಜಿಲ್ಲೆಯ ಗುತ್ತಲ ಮತ್ತು ಕಚವಿ ಗ್ರಾಮಗಳಲ್ಲಿ ಸಿಕ್ಕಿವೆ. ಯುದ್ಧದಲ್ಲಿ ಬಂದೂಕುಗಳು ಮತ್ತು 
ಸಿಡಿಮದ್ದುಗಳು ಬಳಕೆಯಾಗಿರುವುದು ಹದಿನಾರನೆಯ ಶತಮಾನದ ಕೊನೆಯಲ್ಲಿ ಎಂಬುದು ವಿದ್ಧಾಂಸರ 
ಅಭಿಪ್ರಾಯವಾಗಿದೆ. ಆ ಹಿನ್ನೆಲೆಯಲ್ಲಿ ಅಧ್ಯಯನದ ಕಾಲಮಿತಿಯನ್ನು ಎಂಟನೆಯ ಶತಮಾನದ 
ಆರಂಭದಿಂದ ಹದಿನಾರನೆಯ ಶತಮಾನದ ಅಂತ್ಯದವರೆಗೆ ಹಾಕಿಕೊಳ್ಳಲಾಗಿದೆ. ಜಿಲ್ಲೆಯ ರಾಜಕೀಯ 
ಇತಿಹಾಸ ಮತ್ತಿತರ ವಿಷಯಗಳನ್ನು ಪ್ರಸ್ತಾಪಿಸುವಾಗ ಶಾತವಾಹನರ, ಕದಂಬರ, ಗಂಗರ ಅಲ್ಲದೆ ಅದಕ್ಕೂ 
ಹಿಂದಿನ ಆಳರಸರ ಕಾಲದ ಘಟನಾವಳಿಗಳನ್ನು ಅಧ್ಯಯನದ ಅವಶ್ಯಕತೆಗನುಗುಣವಾಗಿ ಬಳಸಿಕೊಳ್ಳಲಾಗಿದೆ. 


ವಿಷಯ ವ್ಯಾಪ್ತಿಯಿಂದ ನೋಡುವುದಾದರೆ ಅಧ್ಯಯನ ಪ್ರದೇಶದ ಎಲ್ಲಾ ಕಾಲಾವಧಿಯ ಪ್ರಕಟಿತ 
ಹಾಗೂ ಅಪ್ರಕಟಿತ ಸ್ಮಾರಕ ಶಿಲ್ಪಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಪ್ರಮುಖವಾಗಿ ವೀರಗಲ್ಲುಗಳು, 
ಮಹಾಸತಿ ಕಲ್ಲುಗಳು, ನಿಸಿದಿ ಕಲ್ಲುಗಳು ಹಾಗೂ ಆತ್ಮಬಲಿದಾನದ ಸ್ಮಾರಕ ಶಿಲ್ಲಗಳನ್ನಲ್ಲದೆ, ಜೋಟವಾಳಿ, 
ವೇಲವಾಟೆ, ಲೆಂಕ, ಕೀಳ್ಗುಂಟಿ, ಕೀಳ್ಲೂಗು, ಗರುಡ, ಸಿಡಿತಲೆ, ಶೂಲಬಲಿ, ರುಂಡಸಮರ್ಪಣೆ, ಶಿರಬಲಿ, 
ಗುಂಡಬ್ರಹ್ಮಯ್ಯಗಳು, ಉರಿಉಯ್ಯಾಲೆ ಮುಂತಾದ ಸ್ಮಾರಕ ಶಿಲ್ಪಗಳನ್ನು ಗುರುತಿಸಿ ಅಧ್ಯಯನದಲ್ಲಿ 
ಬಳಸಿಕೊಳ್ಳಲಾಗಿದೆ. ಸ್ಮಾರಕ ಶಿಲ್ಪಗಳಿಗೆ ಸಂಬಂಧಿಸಿದಂತೆ ಆಯಾ ಪ್ರದೇಶದಲ್ಲಿ ಆಚರಣೆಯಲ್ಲಿರುವ ರೂಢಿ- 
ಸಂಪ್ರದಾಯಗಳು, ಆಚಾರ-ವಿಚಾರಗಳು, ನಂಬಿಕೆ-ಆರಾಧನೆಗಳು, ಜಾತ್ರೆ-ಉತ್ಸವಗಳನ್ನು 
ಸಂದರ್ಭೋಚಿತವಾಗಿ ದಾಖಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೌಖಿಕ ಐತಿಹ್ಯ ಜಾನಪದ ಕಥನಗಳು, 
ವಿದೇಶಿ ಪ್ರವಾಸಿಗರ ದಿನಚರಿಗಳು ಹಾಗೂ ಈ ಹಿಂದೆ ನೆಡೆದ ಇಂತಹ ಅಧ್ಯಯನಗಳಲ್ಲಿ ರೂಪಗೊಂಡ 
ಸಿದ್ಧಾಂತಗಳು ಮತ್ತು ಅಭಿಪ್ರಾಯಗಳನ್ನು 
ಅಧ್ಯಯನ ಪ್ರದೇಶದಲ್ಲಿ ಲಭ್ಯವಿರುವ ಸಮಗ್ರ ಸ್ಮಾರಕ ಶಿಲ್ಪಗಳ ಸಾಂಸ್ಕೃಶಿಕ ಇತಿಹಾಸವನ್ನು 


ಪ್ರಸ್ತುತ ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. ವಿಶೇಷವಾಗಿ 


೬ 


ಪರಿಪೂರ್ಣವಾಗಿ ಹಾಗೂ ವಿಶ್ಲೇಷಣಾತ್ಮಕವಾಗಿ ಈ ಮಹಾಪುಬಂಧದಲ್ಲಿ ಕಟ್ಟಿಕೊಡುವ ಪ್ರಯತ್ನ 


ಮಾಡಲಾಗಿದೆ. 


೧.೩ ಅಧ್ಯಯನದ ವಿಧಾನ 


ಯಾವುದೇ ವಿಷಯಕ್ಕಾಗಲಿ ಶಿಸ್ತುಬದ್ಧ ಅಥವಾ ಕ್ರಮಬದ್ಧವಾದ ಅಧ್ಯಯನ ತೀರಾ 
ಆವಶ್ಯಕವೆನಿಸುತ್ತದೆ. ಸಂಶೋಧನೆಯಲ್ಲಂತೂ ಅಧ್ಯಯನದ ವಿಧಾನವನ್ನು ಕ್ರಮಾನುಗತವಾಗಿ 
ಅನುಸರಿಸುವುದು ಇನ್ನೂ ಮುಖ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಸಂಶೋಧಕನಿಗೆ ವಿಷಯದ ಆಯ್ಕೆ 
ಮೊದಲ ಆದ್ಯತೆಯಾಗಿರುತ್ತದೆ. ಪ್ರಸ್ತುತ ಅಧ್ಯಯನ ವಿಷಯವು "ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಲಗಳು' 
ಎಂಬ ಶೀರ್ಷಿಕೆಯನ್ನು ಹೊಂದಿದ್ದು, ಅದು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶ, ನಿರ್ದಿಷ್ಟಕಾಲ ಮತ್ತು 
ಸೀಮಿತ ವಿಷಯವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ದೊರೆಯಬಹುದಾದ ಆಕರಗಳನ್ನು ಅವಲೋಕಿಸಿ, 
ಮಾರ್ಗದರ್ಶಕರೊಂದಿಗೆ ಚರ್ಚಿಸಿ, ಅಧ್ಯಯನ ವಿಷಯದ ಪರಿವಿಡಿಯನ್ನು ರಚಿಸಲಾಗಿದೆ. ಆರಂಭದಲ್ಲಿ 
ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿರುವ ವಿಷಯಸಾಮಗಿಗಳ ಹರಿವಿನ ಸ್ಥೂಲ ಪರಿಚಯದ ದೃಷ್ಟಿಯಿಂದ 
ಗ್ರಂಥ ವಿವರಣಾ ಪಟ್ಟಿಯನ್ನು ತಯಾರಿಸಲಾಯಿತು. ತದನಂತರ ಸ್ಥಾರಕ ಶಿಲ್ಲಗಳ ಬಗ್ಗೆ ಈ ಹಿಂದೆ ನೆಡೆದ 
ಅಧ್ಯಯನಗಳನ್ನು ಪರಾಮರ್ಶಿಸಿ ಟಿಪಣಿ ಮಾಡಿಕೊಳ್ಳಲಾಯಿತು. ಅಲ್ಲದೆ ಈಗಾಗಲೆ ಹಾವೇರಿ ಪ್ರದೇಶವನ್ನು 
ಕುರಿತು ಕೈಗೊಂಡ ಸಂಶೋಧನಾ ಪ್ರಬಂಧಗಳನ್ನು ಅಭ್ಯಸಿಸಿ, ಅಧ್ಯಯನ ವಿಷಯಕ್ಕೆ ಪೂರಕವಾದ 
ಸಂಗಹಿಸಲಾಯಿತು. ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದ ಪ್ರಾಥಮಿಕ ಆಕರಗಳಾದ 
ಶಾಸನಗಳನ್ನು ಬೇರೆ ಬೇರೆ ಶಾಸನ ಸಂಪುಟಗಳಿಂದ ಸಂಗಹಿಸಿ, ಅವುಗಳ ನಕಲು ಪ್ರತಿಗಳನ್ನು 
ಪಡೆದಿಟ್ಟುಕೊಳ್ಳಲಾಯಿತು. ಹೀಗೆ ಸಂಗಹಿಸಿದ ಸಾರಕ ಶಿಲ್ಲಗಳ ಪಾಠಗಳನ್ನು ವೀರಗಲ್ಲುಗಳು, ಮಹಾಸತಿ 
ಕಲ್ಲುಗಳು, ನಿಸಿದಿ ಕಲ್ಲುಗಳು ಮತ್ತು ಆತ್ಮಬಲಿದಾನದ ಸ್ಮಾರಕಗಳು ಎಂದು ವರ್ಗೀಕರಿಸಿ 
ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿಕೊಳ್ಳಲಾಯಿತು. ಸಂಗಹಿಸಲಾದ ಪ್ರತಿಯೊಂದು ಆಕರ ಸಾಮಾಗಿಗಳನ್ನು 
ಪ್ರಬಂಧ ರಚನೆಯ ಸಂದರ್ಭದಲ್ಲಿ ಮರೆಯದಂತೆ ಬಳಸಿಕೊಳ್ಳುವುದು ಬಹುಮುಖ್ಯ. ಹಾಗಾಗಿ ಪ್ರಾಥಮಿಕ 
ಮತ್ತು ಮಾಧ್ಯಮಿಕ ಮೂಲಾಧಾರಗಳ ಸಂಗ್ರಹಣೆಯ ನಂತರ ಅವುಗಳನ್ನು ಆಯ್ಕೆ ಮಾಡಿಕೊಂಡ 
ಅಧ್ಯಯನ ವಿಷಯದ ಪ್ರತಿಯೊಂದು ಅಧ್ಯಾಯಕ್ಕೆ ಪ್ರತ್ಯೇಕವಾಗಿ ಒಂದೇ ಪ್ರಮಾಣದ ಕಾಗದದ ಚೀಟಿಗಳಲ್ಲಿ 


ಟಿಪ್ಪಣಿ ಮಾಡಿಟ್ಟುಕೊಳ್ಳಲಾಯಿತು. 


ಪ್ರಸ್ತುತ ಅಧ್ಯಯನವು ಪ್ರಮುಖವಾಗಿ ಕ್ಷೇತಕಾರ್ಯವನ್ನು ಅವಲಂಬಿಸಿದೆ. ಅಧ್ಯಯನ ವಿಷಯಕ್ಕೆ 
ಸಂಬಂಧಿಸಿದಂತೆ ಯೋಗ್ಯವಾದ, ವಸ್ತುನಿಷ್ಠ ಮೂಲ ಆಕರಗಳನ್ನು ಪ್ರತ್ಯಕ್ಷವಾಗಿ ಕಂಡು ಮಾಹಿತಿಯನ್ನು 
ಸಂಗಹಿಸುವ ವಿಧಾನವಾಗಿದೆ. ಅಧ್ಯಯನದ ಮೂಲ ಉದ್ದೇಶವನ್ನು ಪೂರೈಸುವ ಅಂಶವನ್ನು 
ಗಮನದಲ್ಲಿಟ್ಟುಕೊಂಡು, ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ಯಾವೊಂದು ಮಾಹಿತಿಯು ಬಿಟ್ಟುಹೋಗದಂತೆ 
ಟಿಪ್ಪಣಿ ಮಾಡುವ ಯೋಜನೆಯನ್ನು ತಯಾರಿಸಲಾಯಿತು. ಈ ಹಂತದಲ್ಲಿ ಮೊದಲು ಕ್ಷೇತ್ರಕಾರ್ಯದ 
ಸಾಧನ-ತಂತ್ರವಾದ ಪ್ರಶ್ನಾವಳಿಯನ್ನು ಮಾರ್ಗದರ್ಶಕರ ಸಲಹೆಯಂತೆ ತಯಾರಿಸಿಟ್ಟುಕೊಳ್ಳಲಾಯಿತು. ಈ 
ಪ್ರಶ್ನಾವಳಿಯ ಕೊನೆಯಲ್ಲಿ ವಿಷಯಕ್ಕೆ ಪೂರಕವಾಗಿ ಸಂದರ್ಶನದ ಕೆಲವಾರು ಪಕ್ನೆಗಳನ್ನು ಸಹ 


ಅಳವಡಿಸಲಾಯಿತು. ಈ ಪುಶ್ನಾವಳಿಯು ಎರಡು ಪುಟಗಳನ್ನು ಹೊಂದಿದ್ದು, ಪ್ರಶ್ನೆಗಳೊಂದಿಗೆ 
ವಿವರಣೆಯನ್ನೂ ದಾಖಲಿಸಲು ಸ್ಥಳಾವಕಾಶವನ್ನು ಹೊಂದಿರುವಂತೆ ಅನಾವರಣಗೊಳಿಸಲಾಯಿತು. 
ಪ್ರತಿಯೊಂದು ಗ್ರಾಮಕ್ಕೆ ತೆರಳಿದಾಗ ಸ್ಥಳೀಯ ವಕ್ಕ್ಯ ಮತ್ತು ನಮ್ಮ ಮಧ್ಯೆ ನೇರ ಸಂವಹನ ಸಂಪರ್ಕ 
ಏರ್ಪಡುವ ದೃಷ್ಟಿಯಿಂದ, ಈ ಮೊದಲೇ ತಯಾರಿಸಿಟ್ಟುಕೊಂಡ ಸ್ಥಾರಕ ಶಿಲ್ಪಗಳ ವಿವಿಧ ಮಾದರಿಯ 
ಬಣ್ಣದ ನಕಲು ಪ್ರತಿಗಳನ್ನು (ಘೋಟೋ ಕಾಪಿ) ತೋರಿಸಿ, ಅವುಗಳ ಸಂಕ್ಷಿಪ್ತ ಪರಿಚಯವನ್ನು ಅವರಿಗೆ 
ಮಾಡಿಕೊಡಲಾಗುತ್ತಿತ್ತು. ಈ ನಕಲು ಪ್ರತಿಗಳು ಎಲ್ಲಾ ಮಾದರಿಯ ಸ್ಮಾರಕ ಶಿಲ್ಲಗಳ ಛಾಯಾಚಿತ್ರಗಳನ್ನು 
ಹೊಂದಿರುವುದು ಅವಶ್ಯಕ. ನಂತರ ಅವರ ಸಹಾಯದಿಂದ ಸ್ಮಾರಕ ಶಿಲ್ಲಗಳಿರುವ ಮೂಲ ಸ್ಥಳವನ್ನು 
ಪತ್ತೆಹಚ್ಚಿ, ಪ್ರತಿಯೊಂದು ಸ್ಮಾರಕ ಶಿಲ್ಪಕ್ಕೆ ಪ್ರತ್ಯೇಕವಾಗಿ ಒಂದೊಂದು ಪ್ರಶ್ನಾವಳಿಯ ಪ್ರತಿಯನ್ನು ಬಳಸಿ 
ಅದರಲ್ಲಿರುವ ವಿವರಗಳಾದ ದಿನಾಂಕ, ಗ್ರಾಮ ಮತ್ತು ಗ್ರಾಮ ಪಂಚಾಯಿತಿ ಹೆಸರು, ತಾಲೂಕು ಹಾಗೂ 
ತಾಲೂಕಿನಿಂದ ಗ್ರಾಮವಿರುವ ದೂರು, ಸ್ಮಾರಕ ಶಿಲ್ಲವಿರುವ ಸ್ಥಳ, ಸ್ನಾರಕ ಶಿಲ್ಲದ ಹೆಸರು ಮತ್ತು ಪ್ರಕಾರ, 
ಸ್ಮಾರಕ ಶಿಲ್ಲದ ದಿಕ್ಕು ಬಳಸಿದ ಶಿಲೆ ಮತ, ಪಂಥ, ಕಾಲಮಾನ, ಶಾಸನಸಹಿತ/ರಹಿತ, ಹಂತಗಳು, 
ವಕ್ತ್ಯವಿವರ, ಸ್ಮಾರಕ ಶಿಲ್ಪಕ್ಕೆ ಇರುವ ಸ್ಥಳೀಯ ಹೆಸರು/ಐತಿಹ್ಯ/ಕಥೆ/ಆಚರಣೆಗಳು ಮುಂತಾದ ವಿವರಗಳನ್ನು 


ಸ್ಮಾರಕ ಶಿಲವನ್ನು ಖುದ್ದಾಗಿ ಸಂಪರ್ಕಿಸಿ ದಾಖಲಿಸಿಕೊಳ್ಳಲಾಯಿತು. 


ಸ್ಮಾರಕ ಶಿಲ್ಲದ ಶಿಲ್ಲ ವಿವರಣೆಯನ್ನು ವಿವಿಧ ಹಂತಗಳಲ್ಲಿ ನಿರ್ವಚಿಸಿಕೊಂಡು ಈ ಮೊದಲೇ 
ಸಂಗಹಿಸಿದ ಮಾಹಿತಿಯ ಆಧಾರದಿಂದ ಸ್ನಾರಕ ಶಿಲ್ಲದ ಕುರಿತು ಈಗಾಗಲೆ ಉಲ್ಲೇಖಗೊಂಡ ವಿವರವನ್ನು 
ದಾಖಲಿಸುವುದಲ್ಲದೇ, ಸ್ಮಾರಕ ಶಿಲ್ಲದ ಬಗ್ಗೆ ಅನಿಸುವ ವೈಯಕ್ತಿಕ ಅಭಿಪ್ರಾಯವನ್ನು ಅಲ್ಲಿಯೇ 
ಬರೆದುಕೊಳ್ಳಲಾಯಿತು. ಇದಲ್ಲದೆ ಆಯಾ ಗ್ರಾಮದಲ್ಲಿರುವ ದೇವಾಲಯ, ಶಿಲ್ಲಗಳು, ಕೋಟೆ, ಹುಡೆ, ಕೆರೆ, 
ಹೊಂಡ, ನದಿ, ಹಳ್ಳ-ಕೊಳ್ಳ ಅರಣ್ಯ, ಬೆಟ್ಟ-ಗುಡ್ಡ ಮಣು, ಬೆಳೆಗಳು ಹಾಗೂ ಗ್ರಾಮದಲ್ಲಿರುವ 
ಆಚರಣೆಗಳು, ಜಾತ್ರೆ-ಉತ್ಸವಗಳು, ರೂಢಿ-ಸಂಪ್ರದಾಯಗಳು, ನಂಬಿಕೆ, ಜಾತಿ-ಮತ, ಆಹಾರ ಪದ್ಧತಿ, 
ಮುಖ್ಯವಾಗಿ ಮಾಸ್ತಿ ಮತ್ತು ವೀರರ ಕುಟುಂಬಗಳ ವಿವರಗಳನ್ನು ವಕ್ಷಗಳಿಂದ ಪಡೆದು ಪ್ರತ್ಯೇಕ ಪುಸ್ತಕದಲ್ಲಿ 
ದಾಖಲಿಸಲಾಯಿತು. ಈ ಸಂದರ್ಭದಲ್ಲಿ ಸ್ನಾರಕ ಶಿಲ್ಲಗಳ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಆಕರಗಳ 
ಛಾಯಾಚಿತ್ರಗಳನ್ನು ಸೆರೆಹಿಡಿಯಲಾಯಿತು. ಹೀಗೆ ಪ್ರಶ್ನಾವಳಿಯಲ್ಲಿಯೇ ಸಂಗಹಿಸಿದ ಪ್ರತಿಯೊಂದು ಸ್ಮಾರಕ 
ಶಿಲ್ಲದ ವಿವರಣೆಯನ್ನು, ಈಗಾಗಲೆ ಪ್ರಕಟಗೊಂಡ ಆಯಾ ಗ್ರಾಮದ ಸ್ಮಾರಕ ಶಿಲ್ಲಗಳ ವಿವರಗಳೊಂದಿಗೆ 
ಹೋಲಿಸಿ ತಾಳೆನೋಡಿ ಪ್ರಮುಖ ವ್ಯತ್ಕಾಸಗಳನ್ನು ದಾಖಲಿಸಲಾಯಿತು. ತದನಂತರ ಸ್ಮಾರಕ ಶಿಲ್ಪಗಳ 
ಪ್ರಕಾರಗಳಿಗನುಗುಣವಾಗಿ ವರ್ಗೀಕರಿಸಿ ಆಯಾ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ 
ಈಗಾಗಲೆ ಸ್ಮಾರಕ ಶಿಲ್ಲಗಳನ್ನು ಕುರಿತು ನಡೆದ ಅಧ್ಯಯನಗಳನ್ನು ಮತ್ತು ಅವುಗಳಿಂದ ಹೊರಹೊಮ್ನಿದ 
ಫಲಿತಗಳನ್ನು, ರೂಪಗೊಂಡ ಸಿದ್ದಾಂತಗಳನ್ನು ಹಾಗೂ ವಿದ್ವಾಂಸರು ನೀಡಿದ ಅಭಿಪ್ರಾಯಗಳನ್ನು 
ಗಮನಿಸಲಾಗಿದೆ. ಸದರಿ ಸಂಶೋಧನಾ ವಿಧಾನಗಳನ್ನು ಅನುಸರಿಸಿ ಅಧ್ಯಯನದ ಉದ್ದೇಶ ಮತ್ತು 


ವ್ಯಾಪ್ತಿಯ ಮಿತಿಯಲ್ಲಿ ಪ್ರಸ್ತುತ ಸಂಶೋಧನಾ ಕಾರ್ಯವನ್ನು ಪೂರೈಸುವ ಪ್ರಾಮಾಣಿಕ ಪ್ರಯತ್ನವನ್ನು 
ಪ್ರಬಂಧದಲ್ಲಿ ಮಾಡಲಾಗಿದೆ. 


೧.೪ ಅಧ್ಯಯನ ಸಮೀಕ್ಷೆ 


ಸ್ಥಾರಕ ಶಿಲ್ಲಗಳು ಜನರ ಅನಾದಾರಕ್ಕೆ ಒಳಗಾಗಿ ಶೀಘ್ರಗತಿಯಲ್ಲಿ ವಿನಾಶ ಹೊಂದುತ್ತಿರುವ ಸದ್ಯದ 
ಪರಿಸ್ಥಿತಿಯಲ್ಲಿ ಅವುಗಳನ್ನು ಕೂಲಂಕಷವಾಗಿ ಪರಾಮರ್ಶಿಸಿ ಶಾಸ್ತ್ರೋಕ್ತ ಅಧ್ಯಯನಕ್ಕೆ ಒಳಪಡಿಸಿ 
ಜನಸಾಮಾನ್ಯರಿಗೆ ಅವುಗಳ ಮಹತ್ವವನ್ನು ತಿಳಿಸಿಕೊಡುವ ಅವಶ್ಯಕತೆ ಎಂದಿಗಿಂತಲೂ ಇಂದು 
ಅವಶ್ಯವಾಗಿದೆ. ಆ ಮೂಲಕ ನಿರ್ಲಕ್ಷಿತ ಸ್ಮಾರಕ ಶಿಲ್ಲಗಳನ್ನು ಮುಂದಿನ ದಿನಮಾನಕ್ಕೆ ಸಂರಕ್ಷಿಸಿಡಬೇಕಾದ 
ಕ್ರಿಯಾಶೀಲ ಕಾರ್ಯ ಆಯಾ ಭಾಗದಲ್ಲಿರುವ ಇತಿಹಾಸ ಆಸಕ್ತರಿಂದ ನಡೆಯಬೇಕಾಗಿದೆ. ಸ್ನಾರಕ ಶಿಲ್ಲಗಳೂ 
ಸಹ ಕರ್ನಾಟಕದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಬಹುಮುಖ್ಯ ಆಕರ ಸಾಮಗಿಗಳಾಗಬಲ್ಲವು ಎಂದು ಈಗಾಗಲೇ 
ಹಲವಾರು ವಿದ್ವಾಂಸರು ತೋರಿಸಿಕೊಟ್ಟಿದ್ದಾರೆ. ಅಂಥ ವಿದ್ವಾಂಸರ ಮತ್ತು ಅವರ ವಿದ್ದತ್‌ಪೂರ್ಣ ಗಂಥಗಳ 


ಸ್ಥೂಲ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವೇ ಸದರಿ ಅಧ್ಯಯನದ ಸಮೀಕ್ಷೆಯಾಗಿದೆ. 


ನಮ್ಮ ನಾಡಿನ ವಿದ್ದತ್‌ ಲೋಕದಲ್ಲಿ ಸ್ಮಾರಕ ಶಿಲ್ಲಗಳ ಕುರಿತು ಗಮನಹರಿಸಿದವರಲ್ಲಿ ಎಂ. 
ಚಿದಾನಂದಮೂರ್ತಿಯವರು ಮೊದಲಿಗರಾಗಿದ್ದಾರೆ. ಅವರು ತಮ್ಮ "ಕನ್ನಡ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ' ಎಂಬ ನಿಬಂಧದ “ಯುದ್ದಕಲೆ” ಮತ್ತು “ಆತ್ಮಬಲಿಯ ಹಲವು ಪಕಾರಗಳು” ಎಂಬ 
ಅಧ್ಯಾಯಗಳಲ್ಲಿ ವೀರಗಲ್ಲುಗಳ ಬಗ್ಗೆ ಸವಿಸ್ತಾರವಾಗಿ ವಿಶ್ಲೇಷಿಸಿದ್ದಾರಲ್ಲದೆ, ಲೌಕಿಕ ಆತ್ಮಬಲಿದಾನದ 
ಜೋಳವಾಟೆ, ವೇಳೆವಾಟಿ, ಲೆಂಕವಾಟಿ ಮತ್ತು ಸಹಗಮನ ಹಾಗೂ ಧಾರ್ಮಿಕ ಆತ್ಮಬಲಿದಾನದ ಬಗ್ಗೆ 
ಚರ್ಚಿಸಿದ್ದಾರೆ. ಇವರ ಇನ್ನೊಂದು ಕಿರು ಹೊತ್ತಿಗೆಯಾದ "ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳು' ಎಂಬ 
ಗ್ರಂಥದಲ್ಲಿ ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳನ್ನು ವಿಂಗಡಿಸಿ ವಿವರಿಸಿರುವುದಲ್ಲದೆ, ಅವುಗಳ 
ಛಾಯಾಚಿತ್ರಗಳೊಂದಿಗೆ ವಿಶ್ಲೇಷಿಸಿದ್ದಾರೆ. ಬಿ.ಆರ್‌. ಹಿರೇಮಠರವರ "ವೀರಗಲ್ಲುಗಳು' ಮತ್ತು ಚೆನ್ನಕ್ಕ 
ಎಲಿಗಾರರ "ಮಾಸ್ತಿಕಲ್ಲುಗಳು' ಎಂಬ ಕೃತಿಗಳು ಗಾತ್ರದಲ್ಲಿ ಚಿಕ್ಕವುಗಳಾಗಿದ್ದರೂ, ಆಯಾ 
ಅಧ್ಯಯನಾಕಾಂಕ್ಷಿಗಳಿಗೆ ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳ ಶಿಲ್ಪ ಹಾಗೂ ಶಾಸನಗಳ ಸಂಕ್ಷಿಪ್ತ ಮಾಹಿತಿ 
ಒದಗಿಸುತ್ತವೆ. ಚೆನ್ನಕ್ಕ ಎಲಿಗಾರರ ಇನ್ನೊಂದು ಕೃತಿಯಾದ "ಶಾಸನಗಳಲ್ಲಿ ಕರ್ನಾಟಕದ ಸ್ಪೀಸಮಾಜ' 
ಎಂಬುದರಲ್ಲಿ ಸ್ಮಾರಕ ಶಿಲ್ಪಗಳಿಗೆ ಸಂಬಂಧಿಸಿದಂತೆ ಮಹಿಳೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಿಂದೂ ಮತ್ತು 
ಜೈನರಲ್ಲಿಯ ಧಾರ್ಮಿಕ ಆತ್ಮಬಲಿದಾನ, ಲೌಕಿಕ ಆತ್ಮಬಲಿದಾನದ ಮಹಾಸತಿ ಮತ್ತು ವೇಳೆವಾಟಿ ಹಾಗೂ 


ಮಹಿಳೆಯರ ವೀರಮರಣವನ್ನು ಕುರಿತು ಸ್ಮಾರಕ ಶಿಲ್ಲಗಳನ್ನಾಧಾರಿಸಿ ಸವಿಸ್ತಾರವಾಗಿ ಚರ್ಚಿಸಿದ್ದಾರೆ. 


ಎಂ.ಎಂ ಕಲಬುರ್ಗಿಯವರ "ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು" ಎಂಬ ಪುಸ್ತಕವು 


ಮರಣ ಸ್ಮಾರಕಗಳನ್ನು ಶಾಸನ, ಸಾಹಿತ್ಯ, ಶಿಲ್ಲಗಳ ದೃಷ್ಟಿಯಿಂದ ವಿವೇಚಿಸುವ ಪ್ರಯತ್ನವಾಗಿದೆ. ಇದರಲ್ಲಿ 


ಸ್ಥಾರಕಶಿಲ್ಲಗಳ ಬೆಳವಣಿಗೆಗೆ ಕಾರಣಗಳನ್ನು ವಿವೇಚಿಸುತ್ತಾ ಸಲ್ಲೇಖನ ಮರಣ, (ನಿಸಿದಿಗಲ್ಲುಗಳು) 
ಹಿಂದೂಗಳ ಧಾರ್ಮಿಕ ಬಲಿದಾನ ಮತ್ತು ಮಾಸ್ತಿ ಮರಣ, ವೇಳವಾಳಿ ಹಾಗೂ ಕೊನೆಯಲ್ಲಿ 
ವೀರಮರಣದ ಬಗ್ಗೆ ಕೆಲವಾರು ವಿಶಿಷ್ಠ ಛಾಯಾಚಿತ್ರಗಳೊಂದಿಗೆ ವಿಶ್ಲೇಷಿಸಲಾಗಿದೆ. ಮೂರೂ ಪ್ರಕಾರದ 
ಸ್ನಾರಕ ಶಿಲ್ಪಗಳನ್ನು ತಾತ್ಲಿಕ ಹಿನ್ನೆಲೆಯೊಂದಿಗೆ ನಿರೂಪಿಸುವ ಪ್ರಥಮ ಪ್ರಯತ್ನ ಇದಾಗಿದೆ. ಡಿ.ವಿ. 


ಪರಮಶಿವಮೂರ್ತಿಯವರ "ಕನ್ನಡ ಶಾಸನಶಿಲ್ಲ' ಈ ನಿಟ್ಟಿನಲ್ಲಿ ಹೊರಬಂದ ಮತ್ತೊಂದು ಗಂಥವಾಗಿದೆ. 
ಈ ಗಂಥದಲ್ಲಿ ಪ್ರಥಮ ಬಾರಿಗೆ ಸ್ಮಾರಕ ಶಿಲ್ಪಗಳಿಂದ ಹೊರಹೊಮ್ಮುವ ಆಂತಃಸ್ಥಾರ್ಥವನ್ನು ನಿರೂಪಿಸಲು 
ಪ್ರಯತ್ನಿಸಲಾಗಿದೆ. ಉಬ್ಬುಶಿಲ್ಲದ ವಿವರಣೆಯೊಂದಿಗೆ, ಸ್ಮಾರಕಶಿಲ್ಲಗಳಳ ಬೆಳವಣಿಗೆಯನ್ನು ಇಲ್ಲಿ 
ಗುರುತಿಸಲಾಗಿದೆ. ಇಲ್ಲಿ ವೀರಶಾಸನಶಿಲ್ಲ ಮತ್ತು ಬಲಿದಾನ ಶಾಸನಶಿಲ್ಲಗಳನ್ನು ಪ್ರತ್ಯೇಕವಾಗಿ 
ಚರ್ಚಿಸಿರುವುದಲ್ಲದೆ, ಹಲವಾರು ಪೂರಕ ಛಾಯಾಚಿತ್ರಗಳನ್ನು ವಿಷಯಕ್ಕನುಗುಣವಾಗಿ ನೀಡಿರುವುದರಿಂದ 
ಓದುಗರು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದಾಗಿದೆ. ಇವರು ಸ್ನಾರಕ ಶಿಲ್ಪಗಳ ಮೇಲಿರುವ ಶಿಲ್ಲಗಳಷ್ಟ 
ಅಲ್ಲದೆ ಎಲ್ಲಾ ಬಗೆಯ ಶಾಸನಗಳ ಮೇಲಿರುವ ಶಿಲ್ಲಗಳನ್ನು ತಮ್ಮ ಅಧ್ಯಯನದಲ್ಲಿ ಬಳಸಿಕೊಂಡಿದ್ದಾರೆ. 
ಡಿ.ವಿ. ಪರಮಶಿವಮೂರ್ತಿಯವರ ಇನ್ನೆರಡು ಕಿರು ಹೊತ್ತಿಗೆಗಳಾದ "ಪೆಣ್ಣುಯ್ಯಲ್‌' ಮತ್ತು "ತುರುಗೋಳ್‌ 
ಸಂಕಥನ'ಗಳು ಸಹ ಸ್ಮಾರಕ ಶಿಲ್ಪಗಳನ್ನು ಕುರಿತ ಸೂಕ್ಷ್ಮ ಅಧ್ಯಯನಗಳಾಗಿದ್ದು, ಆಯಾ ಪ್ರಕಾರಗಳ ಯುದ್ದ 


ವಿವರಗಳನ್ನು ಹೊಂದಿವೆ. 


ಆರ್‌. ಶೇಷಶಾಸ್ತಿಯವರ "ಕರ್ನಾಟಕದ ವೀರಗಲ್ಲುಗಳು” ಎಂಬ ಗ್ರಂಥವು ವೀರಗಲ್ಲುಗಳನ್ನು ಕುರಿತು 
ಸಮಗ್ರ ಮಾಹಿತಿಗಳನ್ನು ವಿಶ್ಲೇಷಿಸಿರುವ ಮೇರುಕೃತಿ ಎಂಬುದನ್ನು ಮನಗಾಣಬಹುದು. ಕರ್ನಾಟಕದ 
ಬಹುಭಾಗಗಳ ಪ್ರಮುಖ ವೀರಗಲ್ಲುಗಳನ್ನು ಮತ್ತು ಅವುಗಳ ಶಿಲ್ಲಗಳನ್ನು ತಮ್ಮ ಅಧ್ಯಯನದಲ್ಲಿ 
ಬಳಸಿಕೊಂಡು ತಮ್ಮದೇ ಆದ ಸಿದ್ದಾಂತಗಳನ್ನು ಕಟ್ಟಿಕೊಡಲು ಪ್ರಯತ್ನಿಸಿದ್ದಾರೆ. ವೀರಗಲ್ಲುಗಳ ಶಾಸನಪಾಠ 
ಮತ್ತು ವೀರಗಲ್ಲುಗಳ ಶಿಲ್ಲಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅವುಗಳ ಇತಿಹಾಸಿಕ ಮಹತ್ವವನ್ನು 
ಗುರುತಿಸಿದ್ದಾರೆ. ಇದೇ ವಿದ್ವಾಂಸರ "ಶಾಸನ ಪರಿಚಯ' ಎಂಬ ಕಿರು ಕೃತಿ ಸ್ಮಾರಕಶಿಲ್ಲಗಳ ಸಂಕ್ಷಿಪ್ತ 
ಪರಿಚಯ ಮಾಡಿಕೊಡುತ್ತದೆ. ಎಂ.ಜಿ. ಮಂಜುನಾಥರವರ "ನಿಸಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ" 
ಎ೦ಬ ಕೃತಿಯಲ್ಲಿ ನಿಸಿದಿಶಾಸನಗಳನ್ನು ವಿವಿಧ ಆಯಾಮಗಳಿಂದ ಅಧ್ಯಯನ ಮಾಡಲಾಗಿದೆ. ಇವರು ತಮ್ಮ 
ಗಂಥದಲ್ಲಿ ನಿಸಿದಿ ಶಾಸನಗಳನ್ನು ಭಾಷಿಕ, ಸಾಹಿತಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ 
ವಿಶ್ಲೇಷಿಸಿದ್ದಾರೆ. ಇವರ ಇನ್ನೊಂದು ಕಿರು ಹೊತ್ತಿಗೆ "ಮಾಸ್ತಿಗಲ್ಲು, ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು” 
ಎಂಬುದು ಅಧ್ಯಯನಕ್ಕೆ ಪೂರಕವಾಗಿದೆ. ಎಸ್‌.ಎಂ. ಹಿರೇಮಠರವರ "ಶಾಸನಾನುಸಂಧಾನ' ಎಂಬ 
ಪುಸ್ತಕದಲ್ಲಿ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು ಮತ್ತು ನಿಸಿದಿ ಕಲ್ಲುಗಳ ಪ್ರಕಾರಗಳನ್ನು ಹಾಗೂ ಅವುಗಳ 
ಸ್ವರೂಪಗಳನ್ನು ಕರ್ನಾಟಕ ಮತ್ತು ಹೊರರಾಜ್ಯಗಳ ಸ್ನಾರಕ ಶಿಲ್ಲಗಳು ಮತ್ತು ಶಾಸನಗಳ 


ಉದಾಹರಣೆಗಳೊಂದಿಗೆ ವಿವರಿಸಿದ್ದಾರೆ. 


ಬಸವರಾಜ ಕಲ್ಲುಡಿಯವರು "ಮಹಾಸತಿ ಆಚರಣೆ ಒಂದು ಅಧ್ಯಯನ" ಎಂಬ ತಮ್ಮ ಗಂಥದಲ್ಲಿ 
ಮಹಾಸತಿ ಆಚರಣೆಯ ಉಗಮ ಹಾಗೂ ಬೆಳವಣಿಗೆಯನ್ನು ಜಗತ್ತಿನ ಮತ್ತು ಭಾರತದ ಹಿನ್ನೆಲೆಯಲ್ಲಿ 
ವಿವರಿಸಿದ್ದಾರೆ. ಇವರು ಜಾನಪದ ಗೀತೆಗಳು ಮತ್ತು ಆಚರಣೆಗಳು, ಮಹಾಸತಿ ಗೀತೆಗಳು ಮತ್ತು ಕಥೆಗಳು 
ಅಲ್ಲದೆ ವಿಶೇಷವಾಗಿ ವಿದೇಶಿ ಪ್ರವಾಸಿಗರ ಬರವಣಿಗೆಯ ಹಿನ್ನೆಲೆಯಲ್ಲಿ ಮಾಸ್ತಿ ಪದ್ಧತಿಯನ್ನು ನಿರೂಪಿಸಲು 
ಪ್ರಯತ್ನಿಸಿದ್ದಾರೆ. ಈ ನಿಟ್ಟಿನಲ್ಲಿ ಹೊರಬಂದ ಬಿ.ಎಸ್‌. ಶೇಠೆಯವರ "ಕರ್ನಾಟಕದಲ್ಲಿ ಸತಿಪದ್ಧತಿ” ಎಂಬ 
ಗಂಥ ಸತಿ ಆಚರಣೆಯ ಬಗ್ಗೆ ತನ್ನದೇ ಆದ ಛಾಷು ಮೂಡಿಸಿದ ವಿಶೇಷ ಅಧ್ಯಯನಗಳಲ್ಲಿ ಒಂದಾಗಿದೆ. 
ಈ ಅಧ್ಯಯನವು ಸತಿ ಪದ್ದತಿಯ ಉಗಮ, ವಿಕಾಸ, ಕಾರಣಗಳು, ಸತಿ ಸಂದರ್ಭದ ವಿಧಿ-ವಿಧಾನಗಳು, 
ಮಾಸ್ತಿಕಲ್ಲುಗಳ ಶಾಸನ ಮತ್ತು ಶಿಲ್ಲಗಳ ಬಗ್ಗೆ ವಿವರವಾದ ಮಾಹಿತಿಗಳನ್ನು ಹೊಂದಿದೆ. ಸಿ.ಯು. 
ಮಂಜುನಾಥರವರು "ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ” ಎಂಬ ಪುಸ್ತಕದಲ್ಲಿ ಸ್ನಾರಕ ಶಿಲ್ಲಗಳು, 
ಆತ್ಮಬಲಿಯ ಪ್ರಕಾರಗಳು ಮತ್ತು ಯುದ್ದ ಪದ್ದತಿಯ ಬಗ್ಗೆ ಸಮಕಾಲೀನ ಸಾಹಿತ್ಯ ಮತ್ತು ಶಾಸನಗಳ 
ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದ್ದಾರೆ. ಎಸ್‌.ಶೆಟ್ದರ್‌ ಮತ್ತು ಗುಂಥರ್‌ ಡಿ. ಸೊಂತೆಯ್‌ಮೆರ್‌ ಅವರ 
ಸಂಪಾದಕತ್ವದಲ್ಲಿ ಹೊರಬಂದ "ಮೆಮೊರಿಯಲ್‌ ಸ್ಫೋನ್ಸ್‌' ಎಂಬ ಕೃತಿಯಲ್ಲಿ ದೇಶದ ಬೇರೆ ಬೇರೆ 
ರಾಜ್ಯಗಳ ಸ್ಥಾರಕ ಶಿಲ್ಪಗಳನ್ನು ಹಲವು ವಿದ್ಧಾಂಸರು ತಮ್ಮ ಲೇಖನಗಳಲ್ಲಿ ಚರ್ಚಿಸಿದ್ದಾರೆ. ಇಲ್ಲಿಯ 
ಲೇಖನಗಳಲ್ಲಿ ಸ್ನಾರಕ ಶಿಲ್ಲಗಳ ಉಗಮ, ಅವುಗಳ ಜನಪದ ಹಿನ್ನೆಲೆ, ಸ್ಮಾರಕ ಶಿಲ್ಲಗಳ ಪ್ರಕಾರಗಳು ಮತ್ತು 
ಅವುಗಳ ಶಿಲ್ಪ ವಿನ್ಯಾಸಕರರ ವಿವರಗಳಿವೆ. ಎಸ್‌. ಶೆಟ್ಟರ್‌ರವರ "ಪರ್ಶೂಯಿಂಗ್‌ ಡೆತ್‌' ಮತ್ತು 
"ಇನ್‌ವೈಟಿಂಗ್‌ ಡೆತ' ಎಂಬ ಗಂಥಗಳು ಹಾಗೂ ಇತ್ತೀಚೆಗೆ ಹೊರಬಂದ ಅವುಗಳ ಕನ್ನಡ 
ಅನುವಾದಗಳಾದ "ಸಾವನ್ನು ಅರಸಿ” ಮತ್ತು "ಸಾವನ್ನು ಸ್ಟಾಗತಿಸಿ' ಎ೦ಬ ಪುಸ್ತಕಗಳು ಜೈನ ಸಿದ್ದಾಂತ, ಜೈನ 
ಧರ್ಮದಲ್ಲಿಯ ಮರಣ ಪ್ರಕಾರಗಳು, ವಿಧಿ-ವಿಧಾನಗಳು ಮತ್ತು ನಿಸಿದಿಗಲ್ಲುಗಳ ಬಗ್ಗೆ ವಿದ್ದತ್‌ಪೂರ್ಣ 
ಮಾಹಿತಿಯನ್ನು ಹೊಂದಿವೆ. ಜೆ.ಎಂ. ನಾಗಯ್ಯ ಅವರ "ಆತ್ಮಬಲಿದಾನ' ಎಂಬ ಕೃತಿಯು ಪ್ರಾಚೀನ 
ಕರ್ನಾಟಕದ ಜೀವನ ಮೌಲ್ಯಗಳು, ಆತ್ಮಬಲಿದಾನ ಪರಂಪರೆ, ಧಾರ್ಮಿಕ ಮತ್ತು ಲೌಕಿಕ ಆತ್ಮಬಲಿದಾನ 
ಹಾಗೂ ಉದಾತ್ತ ಆತ್ಮಬಲಿದಾನಗಳ ಬಗ್ಗೆ ಶಾಸನಗಳು ಮತ್ತು ಸಾಹಿತ್ತಿಕ ನೆಲೆಗಟ್ಟಿನಲ್ಲಿ ರೂಪಗೊಂಡ 
ಗಂಥವಾಗಿದೆ. ಗೇಮರಾಜ ಬಾಸು ಚವ್ಹಾಣರ "ಹೂನ ಸಶಿ: ಒಂದು ಅಧ್ಯಯನ'(ಪಹೆಚ್‌.ಡಿ. 
ಮಹಾಪ್ರಬಂಧ)ವು ಅಧ್ಯಯನಕ್ಕೆ ಪೂರಕ ಮಾಹಿತಿಯನ್ನು ನೀಡುತ್ತದೆ. 


ಹೆಚ್‌.ಕೆ. ರಾಜನ್‌ ಅವರ "ಸೌತ್‌ ಇಂಡಿಯನ್‌ ಮೆಮೊರಿಯಲ್‌ ಸ್ಫೋನ್ಸ್‌' ಗ್ರಂಥವು ಸಂಗಮ 
ಕಾಲದ ಶಿಲ್ಪಗಳಿಂದ ಮಧ್ಯಕಾಲದವರೆಗಿನ ತಮಿಳುನಾಡಿನ, ಕರ್ನಾಟಕದ ಮತ್ತು ಆಂಧ್ರಪ್ರದೇಶದ ಸ್ಮಾರಕ 
ಶಿಲ್ಪಗಳ ವಿವರಣೆಯನ್ನು ನೀಡುತ್ತದೆ. "'ಮಧ್ಯಕಾಲಿನ ಕರ್ನಾಟಕದಲ್ಲಿ ಯುದ್ಧಗಳು" ಎಂಬ ಕೆ. ಪ್ರಭಾಕರ 
ರಾವ್‌ ಅವರ ಪಿಹೆಚ್‌.ಡಿ. ಪ್ರಬಂಧವು ಸ್ನಾರಕ ಶಿಲ್ಪಗಳ ಬಗೆಗಿನ ಉಪಯುಕ್ತ ಮಾಹಿತಿಯನ್ನು ಹೊಂದಿದೆ. 
ಬಾಲಪ್ಪನವರ "ತ್ಯಾಗ ಬಲಿದಾನ ಸ್ಮಾರಕಗಳು:ಒಂದು ಇತಿಹಾಸಿಕ ಅಧ್ಯಯನ” ಎಂಬ ಪಿಹೆಚ್‌.ಡಿ. 


ಪ್ರಬಂಧವು ಅಧ್ಯಯಕ್ಕೆ ಪೂರಕವಾದ ಮಾಹಿತಿಯನ್ನು ನೀಡುತ್ತದೆ. ಬಿ. ರಂಗನಾಥನ್‌ ರವರ "ಹೀರೊ 


೧೦ 


ಸ್ಫೋನ್ಸ್‌ ಆಫ್‌ ಸೌತ್‌ ಇಂಡಿಯಾ ವಿತ್‌ ಸ್ಪೆಶಿಯಲ್‌ ರೆಫೆರೆನ್ಸ್‌ ಟು ತಮಿಳುನಾಡು” ಎಂಬ ಪಿಹೆಚ್‌.ಡಿ. 


ಊಟ ಬ 


ಪಬಂಧವು ಸಹ ಅಧ್ಯಯನಕ್ಕೆ ಸಹಕಾರಿಯಾಗಿದೆ. ಬಿ.ಎಂ. ರೋಹಿಣಿ ಮತ್ತು ಶಶಿರೇಖಾ ಬಿ. ಅವರ 
"ತುಳುನಾಡಿನ ಮಾಸ್ತಿಕಲ್ಲುಗಳು ವೀರಗಲ್ಲುಗಳು” ಎಂಬ ಕೃತಿ ಅಧ್ಯಯನಕ್ಕೆ ಸಹಕಾರಿಯಾಗಿದೆ. 
ಹೊನ್ನೂರಸ್ತಾಮಿ ಹೆಚ್‌. ಅವರ "ದಾವಣಗೆರೆ ಜಿಲ್ಲೆಯ ಸ್ಥಾರಕ ಶಿಲ್ಲಗಳು' ಎಂಬ ಪಿಹೆಚ್‌.ಡಿ. 
ಮಹಾಪ್ರಬಂಧವು ಸ್ಮಾರಕ ಶಿಲ್ಲಗಳ ಬಗ್ಗೆ ಉಪಯುಕ್ತ ಹಾಗೂ ವಿಶ್ಲೇಷಣಾತ್ಮಕ ಮಾಹಿತಿಗಳನ್ನು ಹೊಂದಿದ್ದು 
ಇಲ್ಲಿರುವ ವಿವರಗಳನ್ನು ಪ್ರಸ್ತುತ ಅಧ್ಯಯನಕ್ಕೆ ಪೂರಕವಾಗಿ ಬಳಸಿಕೊಳ್ಳಲಾಗಿದೆ. ಇದೇ ಲೇಖಕರ "ಸ್ಮಾರಕ 
ಶಿಲಗಳ ಅಧ್ಯಯನ” ಎಂಬ ಕಿರು ಹೊತ್ತಿಗೆ ಅಧ್ಯಯನಕ್ಕೆ ಸಹಾಯಕವಾಗಿದೆ. ಪ್ರಕಾಶ ಕೆ.ಎಂ. ಅವರ 
"ನಂಜನಗೂಡು ಮತ್ತು ಹೆಗ್ಗಡದೇವನಕೋಟೆ ತಾಲೂಕುಗಳ ವೀರಗಲ್ಲುಗಳು ಮತ್ತು ಮಾಸಿಕಲ್ಲುಗಳು- 
ಒಂದು ಅಧ್ಯಯನ' ಎಂಬ ಪಿಹೆಚ್‌.ಡಿ. ಪ್ರಬಂಧವು ಅಧ್ಯಯನ ದೃಷ್ಟಿಯಿಂದ ಸೂಕ್ತ ಮಾಹಿತಿಯನ್ನು 
ನೀಡುವುದು. 


ಆರ್ಕಿಯಾಲಜಿಕಲ್‌ ಸರ್ವೆ ಆಫ್‌ ಇಂಡಿಯಾ ಪ್ರಕಟಿಸಿದ ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪ್‌ಶನ್ಸ್‌ 
ಸಂಪುಟ-೧೮ ಮತ್ತು ೨೦, ಎಪಿಗ್ರಾಫಿಯಾ ಇಂಡಿಕಾ, ಇಂಡಿಯನ್‌ ಆ್ಯಂಟಿಕ್ಟೇರಿ, ಕರ್ನಾಟಕ ಇನ್ನಕ್ರಿಪ್‌ಶನ್ಸ್‌ 
ಸಂಪುಟ ಒಂದರಿಂದ ಆರರವರೆಗೆ, ಎಂ.ಎಂ. ಕಲಬುರ್ಗಿಯವರ "ಧಾರವಾಡ ಜಿಲ್ಲೆಯ ಶಾಸನ ಸೂಚಿ”, 
ಸೂರ್ಯನಾಥ ಯು. ಕಾಮತ್‌ ಸಂಪಾದಿತ "ಧಾರವಾಡ ಜಿಲ್ಲೆ ಗ್ಯಾಸೆಟಿಯರ್‌”, ಸೆನ್ನಸ್‌ ಆಫ್‌ ಇಂಡಿಯಾ 


ಪ್ರಕಟಣೆಯ ಹಾವೇರಿ ಡಿಸ್ಪಿಕ್ಸ್‌ ಸೆನ್ಸಸ್‌ ಹ್ಯಾಂಡ್‌ಬುಕ್‌(೨೦೧೧), ಇವು ಅಧ್ಯಯನಕ್ಕೆ ಪೂರಕವಾಗಿವೆ. 
ಮು 


ಹಾವೇರಿ ಜಿಲ್ಲೆ ಮತ್ತು ಅದರಲ್ಲಿಯ ತಾಲೂಕುಗಳನ್ನು ವ್ಯಾಪ್ತಿಯಾಗಿಟ್ಟುಕೊಂಡು ನಡೆದ ಕೆಲವು 
ಅಧ್ಯಯನಗಳು ಸಹ ನನ್ನ ಸಂಶೋಧನೆಗೆ ಸಹಕಾರಿಯಾಗಿವೆ. ಈ ನಿಟ್ಟಿನಲ್ಲಿ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ಅವರು ಹೊರತಂದ "ಕರ್ನಾಟಕ ದೇವಾಲಯ ಕೋಶ : ಹಾವೇರಿ ಜಿಲ್ಲ' (ಡಾ.ಸಿಮಹದೇವ, 
ಡಾ.ಸಿ.ಎಸ್‌.ವಾಸುದೇವನ್‌ ಹಾಗೂ ರಮೇಶ ನಾಯಕ), ಡಿ.ಜಿ. ಕುಲಕರ್ಣಿಯವರ ಹಾವೇರಿ ಜಿಲ್ಲೆಯ 
ತಿಕೂಟ ದೇವಾಲಯಗಳು, ವಾಸುದೇವ ಬಡಿಗೇರ ಇವರ "ಹಾನಗಲ್ಲು, ಕೆ.ಹೆಚ್‌. ಹಾದಿಮನಿಯವರ 
ಹಾವೇರಿ ಜಿಲ್ಲೆಯ ಜನಪದ ದೈವಗಳು, ವ್ವಿಜಿ ಶಾಂತಪೂರಮಠರವರ "ವಿರಾಟ ನಗರದ (ಹಾನಗಲ್ಲು) 
ಇತಿಹಾಸ', ಶ್ರೀನಿವಾಸ ಬರೆದ "ಮಾಸತಿ' ಎಂಬ ನಾಟಕ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, 
ಗೊಟಗೋಡಿ ಇವರು ಹೊರತಂದ "ಕರ್ನಾಟಕ ಗ್ರಾಮ ಚರಿತ್ರೆ ಕೋಶ ಹಾವೇರಿ”, ಜಿಲ್ಲಾ ಸಂಪುಟ ಭಾಗ- 
೧ ಮತ್ತು ಭಾಗ-೨, ಚೆನ್ನಕ್ಕ ಪಾವಟೆಯವರ "ಹಾನಗಲ್ಲ ಕದಂಬರು” ಮತ್ತು "ಬಂಕಾಪುರ ಶೋಧನ”, 
ಜೆ.ಎಂ. ನಾಗಯ್ಯರವರ "ಆರನೆಯ ವಿಕ್ರಮಾದಿತ್ಯನ ಶಾಸನಗಳು” ಮತ್ತು "ಪ್ರಾಚೀನ ಕರ್ನಾಟಕದ ಜೀವನ 
ಮೌಲ್ಯಗಳು”, ಪ್ರಸನ್ನ ಕುಮಾರ ಡಿ. ಅವರ "ಕರ್ನಾಟಕದಲ್ಲಿ ಶಿಲಾಶಾಸನ ನಿರ್ಮಾಣ ಮತ್ತು ಅದರ 
ಸಾಮಾಜಿಕ ಆಯಾಮಗಳು” ಎಂಬ ಪಿಹೆಚ್‌.ಡಿ. ಪ್ರಬಂಧ ಮುಂತಾದವುಗಳು ಅಧ್ಯಯನ ವಿಷಯಕ್ಕೆ 
ಪೂರಕ ಮಾಹಿತಿಯನ್ನು ಒದಗಿಸುತ್ತವೆ. 


೧೧ 


೧.೬ ಅಧ್ಯಯನದ ಸ್ವರೂಪ 


ಅಧ್ಯಯನ ವಿಷಯದ ಸಮಗ್ರ ಸಂಶೋಧನಾ ವಿನ್ಯಾಸ ಪರಿಕಲ್ಲನೆಯ ಚೌಕಟ್ಟು ಮತ್ತು ಮುಖ್ಯಾಂಶ 
ಸೂಚಿಯಾದ ಪರಿವಿಡಿ ಅಥವಾ ದಿಕ್ಲೂಚಿ ಪ್ರಶಿಯೊಂದು ಅಧ್ಯಯನಕ್ಕೂ ಅವಶ್ಯಕವಾಗಿದೆ. ಸಂಶೋಧಕನು 
ಅಧ್ಯಯನದ ಅವಶ್ಯಕತೆಗನುಗುಣವಾಗಿ ಅದನ್ನು ಮಾರ್ಪಡಿಸಿಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾನೆ. ಪ್ರಸ್ತುತ 


po) 


"ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಲಗಳು' ಎಂಬ ಸಂಶೋಧನಾ ಪ್ರಬಂಧವನ್ನು ಅಧ್ಯಯನದ ಅನುಕೂಲಕ್ಕಾಗಿ 
ಏಳು ಅಧ್ಯಾಯಗಳಾಗಿ ವಿಭಾಗಿಸಲಾಗಿದೆ. ಈ ಪ್ರಧಾನ ಅಧ್ಯಾಯಗಳನ್ನು ಅವಶ್ಯಕತೆಗೆ ತಕ್ಕಂತೆ ಉಪ 
ಶಿರೋನಾಮೆಗಳಡಿ ವ್ಯವಸ್ಥಿತ ಕ್ರಮದಲ್ಲಿ ವಿವರಿಸುವ ಪ್ರಯತ್ನವನ್ನು ಮಾಡಲಾಗಿದೆ. 


ಪ್ರಸ್ತುತ ಪ್ರಬಂಧದ ಪ್ರಸ್ತಾವನೆ ಎಂಬ ಮೊದಲ ಅಧ್ಯಾಯದಲ್ಲಿ ಅಧ್ಯಯನದ ಉದ್ದೇಶ, ವ್ಯಾಪ್ತಿ 


ಮ 


ವಿಧಾನ, ಸಮೀಕ್ಷೆ ಮತ್ತು ಸ್ವರೂಪದ ಬಗ್ಗೆ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಡಲಾಗಿದೆ. ಅಧ್ಯಯನದ 


ಉದ್ದೇಶದಡಿಯಲ್ಲಿ ವಿಶ್ಲೇಷಿಸಬೇಕಾದ ಸಮಸ್ಕಾ 


ಹಾಗೂ ಹೊಸದಾಗಿ ಬೆಳಕು ಬೀರಬೇಕಾಗಿರುವ ವಿಚಾರಗಳ ಬಗ್ಗೆ ತಿಳಿಸಲಾಗಿದೆ. ಅಧ್ಯಯನದ 


ತಕ ವಿವರಗಳು, ಗಮನವಹಿಸಿ ಚರ್ಚಿಸಬೇಕಾದ ಅಂಶಗಳು 


ವ್ಯಾಪ್ತಿಯಡಿಯಲ್ಲಿ ಅದರ ಭೌಗೋಳಿಕ ವ್ಯಾಪ್ತಿ ಕಾಲಮಿತಿಯ ವ್ಯಾಪ್ತಿ ಹಾಗೂ ಪರಾಮರ್ಶಿಸಿ 
ವಿವರಿಸಬೇಕಾಗಿರುವ ವಿಷಯ ವ್ಯಾಪ್ತಿಯ ಮಿತಿಯನ್ನು ಹಾಕಿಕೊಳ್ಳಲಾಗಿದೆ. ಅಧ್ಯಯನದ ವಿಧಾನದಡಿ 
ಸಂಶೋಧನೆಯ ಆರಂಭದಿಂದ ಹಿಡಿದು ಮುಕ್ತಾಯದವರೆಗೆ ಅನುಸರಿಸಿದ ಕ್ರಮಾನುಗತ ವಿಧಾನಗಳು 
ಬಳಸಿದ ಸಂಶೋಧನಾ ತಂತ್ರಗಳು, ಆಕರಗಳ ಸಂಗಹ, ವರ್ಗೀಕರಣ, ಟಿಪ್ಪಣಿಮಾಡುವ ಕ್ರಮ, ಪ್ರಶ್ನಾವಳಿ 
ತಯಾರಿ, ಕ್ಷೇತಕಾರ್ಯದಲ್ಲಿ ಅನುಸರಿಸಿದ ಯೋಜಿತ ಕ್ರಮಗಳು, ವಕ್ಷಗಳಿಂದ ಪಡೆದುಕೊಂಡ ಮಾಹಿತಿ 
ಮುಂತಾದವುಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಡಲಾಗಿದೆ. ಅಧ್ಯಯನ ಸಮೀಕ್ಷೆಯಡಿಯಲ್ಲಿ ಈ ಹಿಂದೆ 
ಸ್ಮಾರಕ ಶಿಲ್ಲಗಳ ಬಗ್ಗೆ ನಡೆದಿರುವ ಅಧ್ಯಯನಗಳ ಕೂಲಂಕಷ ಪರಿಚಯವನ್ನು ಮಾಡಿಕೊಡುವುದಲ್ಲದೆ, 
ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಲಗಳ ಬಗ್ಗೆ ಈವರೆಗೆ ನಡೆದ ಅಧ್ಯಯನಗಳನ್ನು ಅವಲೋಕಿಸಿ ಅವುಗಳ 
ಮಿತಿಯನ್ನು ತಿಳಿಸಲಾಗಿದೆ. ಈ ಹಿಂದೆ ಹಾವೇರಿ ಜಿಲ್ಲೆಯನ್ನು ಕುರಿತು ನಡೆದ ಸಂಶೋಧನಾ 


ಪ್ರಬಂಧಗಳನ್ನು ಸಹ ಇಲ್ಲಿ ಹೆಸರಿಸಲಾಗಿದೆ. 


ಭೌಗೋಳಿಕತೆ ಮತ್ತು ಐತಿಹಾಸಿಕ ಹಿನ್ನೆಲೆ ಎಂಬ ಎರಡನೆಯ ಅಧ್ಯಾಯದಲ್ಲಿ ಹಾವೇರಿ ಜಿಲ್ಲೆಯ 
ವಿಸೀರ್ಣ, ಭೌಗೋಳಿಕ ಸನ್ನಿವೇಶ, ಜಲಸಂಪತ್ತು, ಹವಾಗುಣ, ಅರಣ್ಯ, ಮಣ್ಣು. ಬೆಳೆಗಳು, ಖನಿಜಸಂಪತ್ತು 
ಸಾರಿಗೆ, ಪ್ರವಾಸಿ ತಾಣಗಳು ಮತ್ತು ಹಾವೇರಿ ಪದದ ನಿಷ್ಪತ್ತಿಯ ಸೂಕ್ಷ್ಮ ಪರಿಚಯವನ್ನು ನೀಡಲಾಗಿದೆ. 
ಇದೇ ಅಧ್ಯಾಯದ ಇತಿಹಾಸಿಕ ಹಿನ್ನೆಲೆಯಲ್ಲಿ ಎಂಬ ಉಪಶೀರ್ಷಿಕೆಯಡಿಯಲ್ಲಿ ಜಿಲ್ಲೆಯ ಪ್ರಾಗಿತಿಹಾಸ 
ಮತ್ತು ಪೌರಾಣಿಕ ವಿವರಗಳ ಕುರಿತು ನಿಷ್ಟರ್ಶಿಸಲಾಗಿದೆ. ಈ ಜಿಲ್ಲೆಯನ್ನು ಆಳಿದ ರಾಜವಂಶಗಳು, 
ಮಾಂಡಳೀಕ ಅರಸು ಮನೆತನಗಳು ಹಾಗೂ ಹಾವೇರಿ ಜಿಲ್ಲೆಯ ಪ್ರಾಚೀನ ಆಡಳಿತ ವಿಭಾಗಗಳನ್ನು 
ಶಾಸನಗಳ ಹಿನ್ನೆಲೆಯಲ್ಲಿ ವಿವರಿಸಲಾಗಿದೆ. 


೧೨ 


ವೀರಮರಣದ ಸ್ನಾರಕ ಶಿಲ್ಲಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಮೂಡಿಬಂದ ಮೂರನೆಯ 
ಅಧ್ಯಾಯದಲ್ಲಿ ವೀರಮರಣದ ಇತಿಹಾಸ, ಸ್ಪರೂಪ, ಬೆಳವಣಿಗೆ, ವೀರಗಲ್ಲುಗಳನ್ನು ಹಾಕಿಸುತಿದ್ದ ಉದ್ದೇಶ 
ಮತ್ತು ಹಾಕಿಸುತ್ತಿದ್ದವರು, ವೀರಗಲ್ಲುಗಳನ್ನು ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ವೀರಗಲ್ಲುಗಳಲ್ಲಿರುವ ಸ್ಪರ್ಗದ ಕಲ್ಪನೆ 
ಇವುಗಳ ಬಗ್ಗೆ ಸುದೀರ್ಪವಾಗಿ ಚರ್ಚಿಸಲಾಗಿದೆ. ಪ್ರಮುಖವಾಗಿ ಅಧ್ಯಯನ ಪ್ರದೇಶದ ವೀರಗಲ್ಲುಗಳ 
ಉದಾಹರಣೆಗಳೂಂದಿಗೆ ವಿಷಯ ನಿರೂಪಿಸಲು ಪ್ರಯತ್ನಿಸಲಾಗಿದೆ. ತದನಂತರ ವೀರಗಲ್ಲುಗಳನ್ನು ವಿವಿಧ 
ಪ್ರಕಾರಗಳಲ್ಲಿ ವಿಂಗಡಿಸಿಕೊಂಡು, ಮೊದಲು ಯುದ್ದದಲ್ಲಿ ಮಡಿದ ವೀರರ ಸ್ಮಾರಕ ಶಿಲ್ಲಗಳನ್ನು ಶಾಸನೋಕ್ತ 
ಹಾಗೂ ಶಾಸನರಹಿತ ವೀರಗಲ್ಲುಗಳೆಂದು ಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಇಲ್ಲಿಯ ಶಾಸನರಹಿತ 
ವೀರಗಲ್ಲುಗಳನ್ನು ಒಂದರಿಂದ ಐದು ಹಂತಗಳ ವೀರಗಲ್ಲುಗಳಂದು ವಿಂಗಡಿಸಿಕೊಂಡು 
ನಿರೂಪಿಸಿರುವುದಲ್ಲದೆ, ಕುದುರೆ ಕಾಳಗದ, ಆನೆ ಕಾಳಗದ ಮತ್ತು ಒಂಟೆ ಕಾಳಗದ ವೀರಗಲ್ಲುಗಳಂದು 
ಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಶಾಸನಸಹಿತ ತುರುಗಾಳಗದ ವೀರಗಲ್ಲುಗಳನ್ನು ರಾಜಕೀಯ ಉದ್ದೇಶದಿಂದ 
ತುರುಗಳನ್ನು ಅಪಹರಿಸಿದ ಪ್ರಸಂಗ, ಕಳ್ಳರು ತುರುಗಳನ್ನು ಅಪಹರಿಸಿದ ಪ್ರಸಂಗ, ತುರುಗಳನ್ನು ರಕ್ಷಿಸಲು 
ಹೋದ ಪ್ರಸಂಗ ಎಂದು ವಿಷಯವನ್ನಾಧರಿಸಿ ವಿಶ್ಲೇಷಿಸಲಾಗಿದೆ. ಮುಂದುವರಿದು ಶಾಸನ ರಹಿತ 
ತುರುಗೋಳ್‌ ಶಿಲ್ಪಗಳನ್ನು ವಿವರಿಸುವಾಗ ಯುದ್ಧ ಹಂತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. 
ಪೇಬ್ಗುಯ್ಕಲ್‌ ಸ್ಮಾರಕ ಶಿಲ್ಲಗಳ ನಿರೂಪಣೆಯ ನಂತರ ಕೋಟೆಕಾಳಗದ ವೀರಗಲ್ಲುಗಳು ಮತ್ತು ಕಳ್ಳರೊಡನೆ 
ಹೋರಾಡಿ ಮಡಿದವರ ವೀರಗಲ್ಲುಗಳನ್ನು ಶಾಸನಸಹಿತ ಮತ್ತು ಶಾಸನರಹಿತ ಎಂಬ ಪ್ರತ್ಯೇಕ 
ಶೀರ್ಷಿಕೆಯಡಿಯಲ್ಲಿ ಚರ್ಚಿಸಲಾಗಿದೆ. ಇದೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ಗಡಿಕಾಳಗ, ಊರಲೆವು, 
ಎಳವೆಸ ಮತ್ತು ನೆಂಟನೆಡಳ್‌ ವೀರಗಲ್ಲುಗಳ ವಿವರಣಾತ್ಮಕ ಮಾಹಿತಿಯನ್ನು ನೀಡಲಾಗಿದೆ. ಕೊನೆಯಲ್ಲಿ 
ಹುಲಿಬೇಟೆ, ಹಂದಿಬೇಟೆ, ಆನೆಬೇಟೆ, ಜಿಂಕೆಬೇಟೆ ವೀರಗಲ್ಲುಗಳ ನಿರೂಪಣೆಯಿದೆಯಲ್ಲದೆ ಸರ್ಪ ಕಚ್ಚಿ 
ಮಡಿದ ವೀರರ ಸ್ನಾರಕ ಶಿಲ್ಪಗಳ ವಿವರಗಳೊಂದಿಗೆ ಅಧ್ಯಾಯವನ್ನು ಮುಕ್ತಾಯಗೊಳಿಸಲಾಗಿದೆ. 


ಮಹಾಸತಿ ಆತ್ಮಬಲಿದಾನ ಸ್ಮಾರಕ ಶಿಲ್ಲಗಳು ಎಂಬ ನಾಲ್ಕನೆಯ ಅಧ್ಯಾಯದಲ್ಲಿ ಮಾಸ್ತಿ ಪದ್ಧತಿಯ 
ಅರ್ಥ, ಉಗಮ, ಬೆಳವಣಿಗೆ ಮತ್ತು ಸತಿ ಪದ್ದತಿಯ ಆಚರಣೆಗಿರುವ ಕಾರಣಗಳನ್ನು ಸ್ಥೂಲವಾಗಿ 
ವಿವೇಚಿಸಲಾಗಿದೆ. ಸಮಕಾಲೀನ ಸಾಹಿತ್ಯ ಮತ್ತು ಜನಮನದಲ್ಲಿ ಉಳಿದು ಬಂದಿರುವ ಕೆಲವು 
ಆಚರಣೆಗಳನ್ನು ಅವಲೋಕಿಸಿ, ಸತಿ ಆಚರಣೆಯ ಕೆಲವು ವಿಧಿ-ವಿಧಾನಗಳನ್ನು ಸತಿ ಅಲಂಕರಣೆ, ಸತಿ 
ಮೆರವಣಿಗೆ, ದಾನಕಾರ್ಯ ಮತ್ತು ಸತಿ ಮರಣ ನಂತರದ ವಿಧಿಗಳು ಎಂಬ ಉಪ ಶೀರ್ಷಿಕೆಗಳಡಿ 
ವಿವರಿಸಲಾಗಿದೆ. ಮುಂದುವರಿದು ಮಾಸ್ತಿ ಕಲ್ಲುಗಳನ್ನು ನಿಲ್ಲಿಸುತ್ತಿದ್ದ ಸ್ಥಳ ಮತ್ತು ಅವುಗಳನ್ನು 
ಹಾಕಿಸುತ್ತಿದ್ದವರ ಬಗ್ಗೆ ಸಂಕ್ಷಿಪ್ತವಾಗಿ ನಿರೂಪಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ದೊರೆತ ಮಾಸ್ತಿ ಕಲ್ಲುಗಳನ್ನು 
ಎರಡು ಪ್ರಕಾರಗಳಲ್ಲಿ ವಿಭಾಗಿಸಿಕೊಂಡು ಅವುಗಳನ್ನು ಸಹಗಮನ ಮತ್ತು ಅನುಗಮನ ಎಂಬ ಉಪ 
ಶಿರೋನಾಮೆಗಳಡಿಯಲ್ಲಿ ಚರ್ಚಿಸಲಾಗಿದೆ. ಮಹಾಸತಿ ಕಲ್ಲುಗಳನ್ನು ಈ ರೀತಿ ವಿಂಗಡಿಸುವಾಗ ಅವುಗಳ 
ಮೇಲಿರುವ ಶಾಸನ ಪಾಠವನ್ನಲ್ಲದೆ ಶಿಲ್ಲಗಳ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಲಾಗಿದೆ. ಸಹಗಮನ 


೧೩ 


ಸ್ಥಾರಕ ಶಿಲ್ಲಗಳಡಿ ಚಿತಾಪ್ರವೇಶ, ಸಮಾಧಿ ಪ್ರವೇಶ, ಶಾಸನನೋಕ್ತ ಮಾಸಿಕಲ್ಲುಗಳನ್ನು ಅವುಗಳ ಶಾಸನ 
ಪಾಠ ಮತ್ತು ಶಿಲ್ಲಗಳನ್ನಾಧರಿಸಿ ನಿರೂಪಿಸಲಾಗಿದೆ. ಪತಿಯ ಮರಣದ ಕಾರಣವನ್ನು ಅಭಿವ್ಯಕ್ತಿಸುವ 
ಮಾಸ್ತಿಕಲ್ಲುಗಳು ಎಂಬ ಉಪ ಶೀರ್ಷಿಕೆಯಡಿಯಲ್ಲಿ ಪತಿಯ ವೀರಮರಣ, ಬೇಟಿ ಮರಣ, ಜೈನ 
ಸಮಾಧಿಮರಣ. ಅಪಮೃತ್ಯು, ವೇಳೆವಾಳಿ ಮತ್ತು ಬಲಿದಾನ ಮರಣ ಹಾಗೂ ಸಹಜ ಮರಣಗಳನ್ನು 
ಮಾಹಾಸತಿ ಕಲ್ಲುಗಳ ಶಾಸನಪಾಠ ಮತ್ತು ಶಿಲ್ಲಗಳ ಸಹಾಯದಿಂದ ಸುದೀರ್ಫವಾಗಿ ವಿವೇಚಿಸಲಾಗಿದೆ. 
ವೀರಗಲ್ಲುಗಳಲ್ಲಿ ಗೌಣವಾಗಿರುವ ಸತಿಯ ಶಿಲ್ಲಗಳನ್ನು ಅವಲೋಕಿಸಿ ಅವುಗಳು ಸಹಗಮನ ಪದ್ಧತಿಯ 
ಮಹಾಸತಿಕಲ್ಲುಗಳೆಂದು ನಿರೂಪಿಸಲಾಗಿದೆ. ಅಲ್ಲದೆ ಸತಿ-ಪತಿ ಸ್ಥಾನ ಸಮಾನವುಳ್ಳ ವೀರಮಾಸ್ತಿಕಲ್ಲುಗಳನ್ನು 
ಸತಿ-ಪತಿ ಸ್ಥಾನ ಸಮಾನವುಳ್ಳ ಒಂದು ಹಂತದ ಮತ್ತು ಎರಡು ಹಂತದ ಮಹಾಸತಿಕಲ್ಲುಗಳಂದು 
ಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಸತಿ-ಪತಿ ಸ್ಥಾನ ಸಮಾನವುಳ್ಳ ವೀರನೊಂದಿಗೆ ಒಬ್ಬ ಸತಿಯಿರುವ ಅಥವಾ 
ಇಬ್ಬರು ಸತಿಯರಿರುವ ಮಾಸ್ತಿಕಲ್ಲುಗಳನ್ನು ಕೂಡ ಸಹಗಮನ ಸತಿಕಲ್ಲುಗಳೆಂದು ಬಗೆದು ಅವುಗಳ ಮೇಲಿನ 
ಶಿಲ್ಪಗಳನ್ನು ಆಧರಿಸಿ ನಿರೂಪಿಸಲಾಗಿದೆ. 


ಅನುಗಮನ ಸತಿ ಪದ್ಧತಿಯ ಬಗ್ಗೆ ಹಾವೇರಿ ಜಿಲ್ಲೆಯ ಮಹಾಸತಿ ಶಾಸನಗಳು 
ಮೌನವಹಿಸಿರುವುದರಿಂದ ಸತಿ ಕಲ್ಲುಗಳ ಶಿಲ್ಪ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅನುಗಮನದ 
ಮಹಾಸತಿ ಶಿಲ್ಲಗಳನ್ನು ಸ್ವತಂತ್ರ ಮಾಸ್ತಿ ಸ್ಮಾರಕ ಶಿಲ್ಲಗಳು. ಮಾಸ್ತಿ ಸ್ಮಾರಕ ಶಿಲ್ಪದಲ್ಲಿ ಗೌಣವಾಗಿರುವ 
ಪತಿಯ ಶಿಲ್ಪ ಇಬ್ದರು ಅಥವಾ ಮೂವರು ಮಾಸ್ಸಿಯರ ಪೂರ್ಣತಶಿಲ್ಲಗಳು (ಇತರರೊಂದಿಗೆ) ಎಂಬ ಉಪ 
ಶಿರೋನಾಮೆಗಳಡಿ ಚರ್ಚಿಸಲಾಗಿದೆ. ಮುಂದುವರಿದು ವಿಶೇಷ ಮಾಸ್ತಿ ಶಿಲ್ಪಗಳನ್ನು ಪ್ರತ್ಯೇಕವಾಗಿ 
ಪರಿಶೀಲಿಸಲಾಗಿದೆ. ಅಧ್ಯಯನದ ಮುಂದುವರೆದ ಭಾಗದಲ್ಲಿ ಎತ್ತಿದ ತೋಳುಗೈೈ ಕಂಬದ ಶಿಲ್ಲಗಳನ್ನು ಒಕ್ಕೈ, 
ಇಕ್ಕೆ, ಬಹುಕೈ ಮಾಸ್ತಿಕಲ್ಲುಗಳು ಎಂದು ವಿಂಗಡಿಸಿಕೊಂಡು ವಿಶ್ಲೇಷಿಸಲಾಗಿದೆ. ಒಕ್ಕೈ ಮಾಸ್ತಿಕಲ್ಲುಗಳನ್ನು 
ಒಕ್ಕೈೆ  ಮಾಸ್ತಿಕಲ್ಲುಗಳು ಆಯುಧಪಾಣಿ ವೀರನೊಂದಿಗೆ, ಕೈಮುಗಿದು ಕುಳಿತ ಸತಿ-ಪತಿಗಳೊಂದಿಗೆ, 
ಕೈಮುಗಿದು ಕುಳಿತ ವೀರನೊಂದಿಗೆ ಎಂದು ವಿಂಗಡಿಸಿಕೊಂಡು ಸುದೀರ್ಫವಾಗಿ ಚರ್ಚಿಸಲಾಗಿದೆ. 
ಅಧ್ಯಾಯದ ಕೊನೆಯಲ್ಲಿ ಎತ್ತಿದ ತೋಳುಗೈ ಮಾತ್ರ ಇರುವ ಮಹಾಸತಿ ಶಿಲ್ಲವನ್ನು ಪ್ರತ್ಯೇಕವಾಗಿ 
ಗುರುತಿಸಲಾಗಿದೆ. ವೇಳವಾಳಿ ಮರಣದಲ್ಲಿ, ಕೀಟ್ಗಂಟೆ, ಕೀಳ್ಲೋಗು, ಗರುಡ, ಲೆಂಕ, ತಲೆಗೊಟ್ಟು ಹಾಗೂ 
ಉರಿಉಯ್ಯಾಲೆ ಮುಂತಾದ ಲೌಕಿಕ ಬಲಿದಾನ ಪದ್ಧತಿಗಳನ್ನು ಸ್ಮಾರಕ ಶಿಲ್ಲಗಳ ಶಾಸನಪಾಠ ಮತ್ತು 


ಶಿಲ್ಲಗಳನ್ನು ಆಧರಿಸಿ ವಿಶ್ಲೇಷಿಸಲಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ಧಾರ್ಮಿಕ ಆತ್ಮಬಲಿದಾನದ ಸ್ಮಾರಕ ಶಿಲ್ಲಗಳ ವಿಶ್ಲೇಷಣಾತ್ಮಕ 
ಮಾಹಿತಿಯನ್ನು ಕ್ರೊಢೀಕರಿಸಲಾಗಿದೆ. ಆರಂಭದಲ್ಲಿ ಆತ್ಮ ಬಲಿದಾನದ ಅರ್ಥವನ್ನು ವಿವರಿಸುವುದರೊಂದಿಗೆ 
ಹಿಂದೂ ಧಾರ್ಮಿಕ ಆತ್ಮಬಲಿದಾನ ಪರಂಪರೆಯ ಹಿನ್ನೆಲೆಯನ್ನು ಚರ್ಚಿಸಲಾಗಿದೆ. ಹಿಂದೂ ಆತ್ಮಬಲಿದಾನ 
ಪ್ರಕಾರಗಳಾದ ಚಿತಾ ಪ್ರವೇಶ, ಶೂಲಬಲಿ, ಸಿಡಿತಲೆ, ಶಿರಬಲಿ, ರುಂಡಸಮರ್ಪಣೆ, ಗುಂಡಬ್ರಹ್ಮಯ್ಯಗಳು, 


೧೪ 


ಕೋಲುಸಿಡಿ, ಕರುಳು ಕತ್ತರಿಸಿ ಆತ್ಮಬಲಿದಾನ ಮತ್ತು ಹಿಂದೂಗಳ ಇತರೆ ಕೆಲವು ಆತ್ಮಬಲಿದಾನಗಳನ್ನು 
ಜಿಲ್ಲೆಯಲ್ಲಿ ದೊರೆಕಿದ ಆತ್ಮಬಲಿದಾನದ ಸ್ಥಾರಕ ಶಿಲ್ಲಗಳ ಶಾಸನಪಾಠ ಮತ್ತು ಶಿಲ್ಲಗಳ ಹಿನ್ನೆಲೆಯಲ್ಲಿ 
ವಿವೇಚಿಸಲಾಗಿದೆ. ಇದೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ಜೈನ ಧಾರ್ಮಿಕ ಆತ್ಮಬಲಿದಾನ ಸ್ಮಾರಕ 
ಶಿಲ್ಲಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ನಿಸಿದಿಕಲ್ಲುಗಳ ಅರ್ಥ ಮತ್ತು ಪ್ರಕಾರಗಳು, ನಿಸಿದಿ ಸ್ಮಾರಕ ಶಿಲ್ಪಗಳ 
ಇತಿಹಾಸ, ಭಾಷೆ ಮತ್ತು ಲಿಪಿ, ನಿಸಿದಿ ಶಾಸನೋಕ್ತ ಕೆಲವು ಮರಣಗಳು, ಹಾವೇರಿ ಜಿಲ್ಲೆಯ ನಿಸಿದಿ 
ಶಾಸನಗಳಲ್ಲಿ ಉಲ್ಲೇಖಿತಗೊಂಡ ಸಂಘ, ಗಣ. ಗಚ್ಛ ಬಳಿ, ಅನ್ವಯಗಳು, ನಿಸಿದಿ ಶಾಸನಗಳಲ್ಲಿ 
ಕಂಡುಬರುವ ಕೆಲವು ಆಸನಗಳು ಹಾಗೂ ಅಧ್ಯಯನ ಪ್ರದೇಶದ ನಿಸಿದಿ ಶಾಸನೋಕ್ತ ಜೈನ ಆಚಾರ್ಯರು, 
ಕಂತಿಯರು ಮತ್ತು ಶ್ರಾವಕ-ಶ್ರಾವಕಿಯರ ಬಗ್ಗೆ ಕೂಲಂಕಷವಾಗಿ ವಿಶ್ಲೇಷಿಸಲಾಗಿದೆ. ಮುಂದುವರಿದು 
ಅಧ್ಯಯನ ಪ್ರದೇಶದಲ್ಲಿ ಕಂಡುಬಂದ ಶಾಸನಸಹಿತ ನಿಸಿದಿ ಕಲ್ಲುಗಳನ್ನು ಸುದೀರ್ಫ್ಪವಾಗಿ ವಿವರಿಸಿ 
ಹೇಳಲಾಗಿದೆ. ನಿಸಿದಿ ಸ್ಮಾರಕ ಶಿಲ್ಲಗಳನ್ನು ಆಧರಿಸಿ ಶಾಸನರಹಿತ ನಿಸಿದಿ ಕಲ್ಲುಗಳನ್ನು ಒಂದು ಹಂತದ, 
ಎರಡು ಹಂತಗಳ ಮತ್ತು ಮೂರು ಹಂತಗಳ ನಿಸಿದಿ ಸ್ಮಾರಕ ಶಿಲ್ಲಗಳಂದು ವಿಂಗಡಿಸಿಕೊಂಡು 
ನಿರೂಪಿಸಲಾಗಿದೆ. ಕೊನೆಯಲ್ಲಿ ನಿಸಿದಿಗಲ್ಲುಗಳ ಇತರೆ ರೂಪಗಳಾದ ನಿಸಿದಿ ಸ್ತಂಭಗಳು ಮತ್ತು ಪಾದಗಳನ್ನು 
ಕೊರೆಸುವುದರ ಬಗ್ಗೆ ವಿವರಿಸಿದೆ. 


ಸ್ಮಾರಕ ಶಿಲ್ಲಗಳ ಅಂತಃಸತ್ವವನ್ನು ನಿರೂಪಿಸುವ ಆರನೆಯ ಅಧ್ಯಾಯವು ಸ್ಮಾರಕ ಶಿಲ್ಪಗಳ ಸಾಂಸ್ಕೃತಿಕ 
ಅಧ್ಯಯನ ಎಂಬ ಶಿರೋನಾಮೆಯನ್ನು ಹೊಂದಿದೆ. ಇಲ್ಲಿ ವೀರರ ಆರ್ಥಿಕ ಹಿನ್ನೆಲೆಯನ್ನು ವಿವರಿಸುವಾಗ 
ಅಧ್ಯಯನ ಪ್ರದೇಶದ ವೀರಗಲ್ಲುಗಳ ಶಾಸನ ಪಾಠಗಳನ್ನು ಆಧರಿಸಿ ವೀರರಿಗೆ ನೀಡುತ್ತಿದ್ದ ದಾನ- 
ದತ್ತಿಗಳನ್ನು ಉಲ್ಲೇಖಿಸಲಾಗಿದೆ. ವೀರರ ಸಾಮಾಜಿಕ ಹಿನ್ನೆಲೆಯ ಬಗ್ಗೆ ಪರಾಮರ್ಶಿಸುವಾಗ ವೃತ್ತಿ 
ಸಮುದಾಯದ ವೀರರಾದ ಕುರುಬ, ಕಮ್ಮಾರ, ಬಡಗಿ, ಅಕ್ಕಸಾಲಿ, ಮಡಿವಾಳ ಮೊದಲಾದ 
ಸಮುದಾಯಗಳಿಗೆ ಸೇರಿದ ವೀರರನ್ನು ವೀರಗಲ್ಲುಗಳ ಶಾಸನ ಪಾಠಗಳನ್ನಾಧರಿಸಿ ಗುರುತಿಸಲಾಗಿದೆ. 
ಮುಂದುವರಿದು ನಾಯಕ ಸಮುದಾಯದ ವೀರರು, ಸೆಟ್ಟಿ ಸಮುದಾಯದ ವೀರರು, ಗೌಡ ಸಮುದಾಯದ 
ವೀರರ ಬಗ್ಗೆ ವಿಶ್ಲೇಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಯುಧ ಜೀವಿಗಳ ಸಂಘವನ್ನು ಸಹ 
ಅನುಲಕ್ಷಿಸಲಾಗಿದೆ. 


ಸ್ಮಾರಕ ಶಿಲ್ಪಗಳಲ್ಲಿ ಸಂಕೇತಗಳು ಎಂಬ ಉಪ ಶೀರ್ಷಿಕೆಯಡಿಯಲ್ಲಿ ವೀರಗಲ್ಲುಗಳ ಶಿಲ್ಲಗಳಲ್ಲಿರುವ 
ತುರುಗಳು, ನಗ್ನ ಮತ್ತು ಅರೆನಗ್ನ ಸ್ತ್ರೀಯರು, ಕೋಟೆಯ ಚಿತ್ರಣ ಮತ್ತಿತರ ಶಿಲ್ಲಗಳು ಏನನ್ನು 
ಸಂಕೇತಿಸುತ್ತವೆ ಎಂಬುದನ್ನು ಹಾಗೂ ಮಹಾಸತಿ ಕಲ್ಲುಗಳಲ್ಲಿರುವ ಮೇಲೆಕೆತ್ತಿದೆ ಬಲಗೈ ತೋಳು ಮತ್ತು 
ಕಂಬದಿಂದ ಹೊರಟ ಬಲಗೈ ತೋಳು, ಮಾಸ್ತಿ ಕೈಯಲ್ಲಿರುವ ನಿಂಬೆ. ಕಮಂಡಲ, ಕನ್ನಡಿ ಮತ್ತು 
ಕಳಸಗಳು, ಅಗ್ನಿಕುಂಡ, ಪಲ್ಲಕ್ಕಿ ಮತ್ತು ವಾದ್ಯಮೇಳ, ಖಡ್ಗದ ಚಿತ್ರಣ ಮತ್ತಿತರ ಸಂಕೇತಗಳು ಏನನ್ನು 
ಉಸುರುತ್ತವೆ ಎನ್ನುವುದನ್ನು ವಿಶ್ಲೇಷಿಸಲಾಗಿದೆ. ಅಲ್ಲದೆ ನಿಸಿದಿ ಸ್ಮಾರಕ ಶಿಲ್ಲಗಳಲ್ಲಿಯ ಸಂಕೇತಗಳಾದ 


೧೫ 


ಮುಕ್ಕೊಡೆ, ಪಿ೦ಛಿ, ಕಮಂಡಲ, ಪುಸ್ತಕ, ವ್ಯಾಸ 


ಬಲಿದಾನ ಸ್ನಾರಕ ಶಿಲ್ಲಗಳಲ್ಲಿಯ ಸಂಕೇತಗಳಾದ ಅಗ್ನಿಕುಂಡ, ಸೂರ್ಯನನ್ನು ನುಂಗುತ್ತಿರುವ ಸರ್ಪ, 


ಪೀಠ ಮತ್ತು ಚಾಮರ ಮತ್ತಿತರೆ ಸಂಕೇತಗಳು ಹಾಗೂ 


ಕಂಚಿನ ಕನ್ನಡಿ, ಶೂಲಗಳು, ಗಳದಲ್ಲಿ ನೇತಾಡುತ್ತಿರುವ ರುಂಡಗಳು, ರುಂಡ-ಮುಂಡ ಬೇರೆಯಾದ ಶಿಲ್ಪ, 
ರುಂಡದ ಶಿಲ್ಪ, ಶೂಲಗಳ ಮೇಲೆ ಕುಳಿತಿರುವಂತಶಿರುವ ಶಿಲಗಳು, ಉಯ್ಯಾಲೆ, ಮತ್ತಿತರ ಶಿಲ್ಲಸಂಕೇತಗಳ 


ಒಳಾರ್ಥಗಳನ್ನು ಚರ್ಚಿಸಲಾಗಿದೆ. 


ಸ್ನಾರಕ ಶಿಲ್ಲಗಳಲ್ಲಿಯ ಉಡುಪು, ಆಭರಣ ಮತ್ತು ಕೇಶವಿನ್ಯಾಸ ಎಂಬ ಉಪಶಿರೋನಾಮೆಯಲ್ಲಿ 
ಪುರುಷರ ಉಡುಪನ್ನು ವೀರರ ಉಡುಪು, ಮುನಿಗಳ ಉಡುಪು ಮತ್ತು ಇತರರ ಉಡುಪು ಎಂದೂ 
ಸ್ತೀಯರ ಉಡುಪನ್ನು ಮಾಹಾಸತಿಯರ ಉಡುಪು, ಅಪ್ಸರೆಯರ ಉಡುಪು ಎಂಬುದಾಗಿ 
ವಿಂಗಡಿಸಿಕೊಂಡು ಶಿಲ್ಲಗಳನ್ನಾಧರಿಸಿ ವಿಶ್ಲೇಷಣೆ ಮಾಡಿರುವುದಲ್ಲದೆ, ಪ್ರಾಣಿಗಳ ಮೇಲೆ ಹಾಕಲಾಗಿರುವ 
ವಸ್ತಗಳನ್ನು ಸಹ ಗುರುತಿಸಲಾಗಿದೆ. ಸ್ಮಾರಕ ಶಿಲ್ಪಗಳಲ್ಲಿ ಕಂಡುಬರುವ ಆಭರಣಗಳಾದ ಕಿರೀಟ, ಹಣೆಸರ, 
ಬೈತಲೆಮಣಿ, ಓಲೆ, ಜುಮುಕಿ, ಕುಂಡಲ, ಲೋಲಾಕು, ಗೀವ, ಕಂಠಿಹಾರ, ಮುತ್ತಿನಸರ, ವಂಕಿ, 
ತೋಳುಬಂಧಿ, ಬಳೆ, ಕಡಗ, ಸೃಂಧಮಾಲಾ, ಚನ್ನವೀರ, ವನಮಾಲಾ, ಉದರಬಂಧ, ಕಠಿಸೂತ್ರ, ಕಾಲ್ಪಡಗ, 
ಗಂಡಪೆಂಡೇರ, ನೂಪುರ ಮುಂತಾದವುಗಳನ್ನು ಗುರುತಿಸಲಾಗಿದೆ. ಕೇಶವಿನ್ಯಾಸದಲ್ಲಿ ವೀರರು ಮತ್ತು 
ಮಹಾಸತಿಯರು ತುರುಬು ಕಟ್ಟುತ್ತಿದ್ದ ವಿಧಾನ ಮತ್ತು ಕೇಶಾಂಲಂಕಾರದ ಬಗ್ಗೆ ಗಮನ ಹರಿಸಲಾಗಿದೆ. 


ಅಧ್ಯಯನ ಪ್ರದೇಶದ ಸ್ಮಾರಕ ಶಿಲ್ಲಗಳಲ್ಲಿ ಕಂಡುಬರುವ ಆಯುಧಗಳನ್ನು ಚುಚ್ಚುವ ಆಯುಧಗಳು, 
ಕತ್ತರಿಸುವ ಆಯುಧಗಳು, ಬಡಿಯುವ ಆಯುಧಗಳು, ಇತರೆ ಆಯುಧಗಳು ಮತ್ತು ರಕ್ಷಣ ಪರಿಕರಗಳು 
ಎಂದು ವಿಂಗಡಿಸಿಕೊಂಡು ವಿಶ್ಲೇಷಿಸಲು ಪ್ರಯತ್ನಿಸಲಾಗಿದೆ. ಅಧ್ಯಯನ ಪ್ರದೇಶದ ಸ್ಮಾರಕ ಶಿಲ್ಪಗಳಲ್ಲಿ 
ಕಂಡು ಬರುವ ಮಂಗಳ ವಾದ್ಯಗಳಾದ ಮದ್ದಲೆ, ಜಾಗಟೆ, ರುಲ್ಲರಿ, ತುತ್ತೂರಿ, ಬಟ್ಟುತಾಳ, ಕಹಳಗಳನ್ನು 
ಮತ್ತು ರಣವಾದ್ಯಗಳಾದ ರಣಕಹಳೆ, ನಗಾರಿಗಳನ್ನು ಗುರುತಿಸಲಾಗಿದೆ. ಸ್ಮಾರಕ ಶಿಲ್ಲಗಳು ಮತ್ತು ಜೀವನ 
ಮೌಲ್ಯಗಳು ಎಂಬ ಉಪ ಶೀರ್ಷಿಕೆಯಡಿಯಲ್ಲಿ ಪ್ರಾಚೀನ ಜನರ ಜೀವನ ಮೌಲ್ಯಗಳಾದ ವೀರಗುಣ, 
ಅಭಲೆಯರ ರಕ್ಷಣೆ. ನುಡಿದಂತೆ ನಡೆಯುವುದು, ವೀರವ್ರತ ಮತ್ತು ಶರಣಾಗತರ ರಕ್ಷಣೆ ಮುಂತಾದ 
ಮೌಲ್ಯಗಳನ್ನು ಸ್ನಾರಕ ಶಿಲ್ಪಗಳ ಹಿನ್ನೆಲೆಯಲ್ಲಿ ನಿರೂಪಿಸಲಾಗಿದೆ. ಕ್ಷೇತಕಾರ್ಯ ಕೈಗೊಂಡ ಸಂದರ್ಭದಲ್ಲಿ 
ವಕ್ಷಗಳು ನೀಡಿದ ವಿವರಣೆಯನ್ನಾಧರಿಸಿ ಸ್ಮಾರಕ ಶಿಲ್ಲಗಳ ಮೇಲೆ ಹುಟ್ಟಿಕೊಂಡಿರುವ ಕೆಲವು ನಂಬಿಕೆ 
ಆಚರಣೆಗಳನ್ನು ಆಯಾ ಅಧ್ಯಾಯಗಳಲ್ಲಿ ಸಂದರ್ಭಕ್ಕಾನುಸಾರವಾಗಿ ವಿವೇಚಿಸಲಾಗಿದೆ. 


ಕೊನೆಯ ಅಧ್ಯಾಯವು ಸಮಾರೋಪವಾಗಿದೆ. ಇಡೀ ಪ್ರಬಂಧದಲ್ಲಿ ಕಂಡುಕೊಂಡ ಅಧ್ಯಯನದ 
ಸಾರಾಂಶ ಮತ್ತು ಫಲಿತಗಳನ್ನು ಇಲ್ಲಿ ಕ್ರೂಢೀಕರಿಸಲಾಗಿದೆ. ಅನುಬಂಧದಲ್ಲಿ ಪರಾಮರ್ಶನ ಗಂಥಗಳು, 


ಅಧ್ಯಯನ ಪ್ರದೇಶದ ಸ್ಮಾರಕ ಶಿಲ್ಪ್ಲಗಳ ಪಟ್ಟಿ, ಕೋಷ್ಠಕಗಳು, ನಕ್ಷೆಗಳು ಹಾಗೂ ಅಧ್ಯಯನಕ್ಕೆ ಪೂರಕವಾದ 
ಸ್ಮಾರಕ ಶಿಲ್ಲಗಳ ಕೆಲವು ಛಾಯಾಚಿತ್ರಗಳನ್ನು ನೀಡಲಾಗಿದೆ. 


೧೬ 


ಅಧ್ಯಯನದ ಫಲಿತಗಳು 


೦೧. ಪ್ರಸ್ತುತ ಮಹಾಪ್ರಬಂಧವು ಹಾವೇರಿ ಜಿಲ್ಲೆಯ ಸ್ಥಾರಕಶಿಲ್ಲಗಳಿಗೆ ಸಂಬಂಧಿಸಿದಂತೆ ಕೈಗೊಂಡ 
ಮೊದಲ ಸಮಗ್ರ ಅಧ್ಯಯನವಾಗಿದೆ. ಜಿಲ್ಲೆಯ ಎಂಟು ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ ಸುಮಾರು 
೭೪೮ಕ್ಕೂ ಹೆಚ್ಚು ಗ್ರಾಮಗಳು ಮತ್ತು ಸ್ಥಳಾಂತರಗೊಂಡ ಜನವಸತಿಗಳಲ್ಲಿ ಕ್ಷೇತ್ರಕಾರ್ಯ ಕೈಗೊಂಡು 
ವವಿಧ ಶಾಸನ ಸಂಪುಟಗಳನ್ನು ಅವಲೋಕಿಸಲಾಗಿ ಈವರೆಗೆ ಕಂಡುಬಂದ ಒಟ್ಟು ಸ್ಮಾರಕಶಿಲ್ಲಗಳು 
೧೧೭೦, ಅವುಗಳಲ್ಲಿ ೫೧೨ ಪ್ರಕಟಗೊಂಡಿದ್ದರೆ. ೬೫೮ ಸ್ಮಾರಕಶಿಲ್ಪ್ಲಗಳನ್ನು ಹೊಸದಾಗಿ ಗುರುತಿಸಿ 
ಪ್ರಸ್ತುತ ಮಹಾಪ್ರಬಂಧದಲ್ಲಿ ಮೊದಲ ಬಾರಿಗೆ ವಿಶ್ಲೇಷಿಸಲಾಗಿದೆ. 


೦೨. ಅಧ್ಯಯನ ಪ್ರದೇಶದಲ್ಲಿ ಯುದ್ಧ, ಹಗೆತನ, ಮುತ್ತಿಗೆ, ದಾಳಿ, ಕುದುರೆ ಕಾಳಗ, ಆನೆ ಕಾಳಗಕ್ಕೆ 
ಸಂಬಂಧಿಸಿದ ೪೩೧ ವೀರಗಲ್ಲುಗಳು ಈವರೆಗೆ ಸಿಕ್ಕಿದ್ದು ಅವುಗಳಲ್ಲಿ ೨೩೫ ವೀರಗಲ್ಲುಗಳು 
ಪ್ರಕಟಗೊಂಡಿವೆ. ಪ್ರಸ್ತುತ ನಮ್ಮ ಕ್ಷೇತಕಾರ್ಯದಲ್ಲಿ ೩೭ ಶಾಸನಸಹಿತ ಮತ್ತು ೧೨೯ ಶಾಸನರಹಿತ 
ಯುದ್ಧಕ್ಕೆ ಸಂಬಂಧಿಸಿದ ವೀರಗಲ್ಲುಗಳನ್ನು ಹೊಸದಾಗಿ ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 
ಅಲ್ಲದೆ ಪ್ರಕಟಗೊಂಡ ಬಹುಪಾಲು ವೀರಗಲ್ಲುಗಳ ಶಿಲ್ಲಗಳನ್ನು ಮೊದಲ ಬಾರಿಗೆ ವಿಶ್ಲೇಷಿಸಲಾಗಿದೆ. 
೦೩. ಹಿರೇಕೆರೂರು ತಾಲೂಕಿನ ಕಚವಿ ಗ್ರಾಮದಲ್ಲಿ ಬಂದೂಕು ಹಿಡಿದು ನಿಂತಿರುವ ವೀರನ 
ವೀರಗಲ್ಲೊಂದನ್ನು ಹೊಸದಾಗಿ ಗುರುತಿಸಲಾಗಿದ್ದು, ಇಡೀ ಜಿಲ್ಲೆಯಲ್ಲಿ ಇದನ್ನು ಹೊರತುಪಡಿಸಿ 
ಗುತ್ತಲದಲ್ಲಿ ಇಂತಹ ಇನ್ನೊಂದು ಬಂದೂಕು ವೀರಗಲ್ಲು ಕಂಡುಬರುತ್ತದೆ. 

೦೪. ಅಧ್ಯಯನ ಪ್ರದೇಶದಲ್ಲಿ ಕಂಡುಬರುವ ಆರಂಭ ಕಾಲದ ವೀರಗಲ್ಲುಗಳು, ಆಯ್ಕೆ ಮಾಡಿಕೊಂಡ 
ಶಿಲಾಫಲಕದ ಆಕಾರಕ್ಕೆ, ಆಯುಧಪಾಣಿ ವೀರನನ್ನು ಅಥವಾ ವೀರರನ್ನು ಒಂದೇ ಹಂತದಲ್ಲಿ 
ಕಂಡರಿಸಿರುವುದನ್ನು ಕಂಡುಕೊಳ್ಳಲಾಗಿದೆ. ಇಂತಹ ೨೮ ವೀರಗಲ್ಲುಗಳನ್ನು ಹೊಸದಾಗಿ ಗುರುತಿಸಿ 
ವಿವರಿಸಲಾಗಿದೆ. 

೦೫. ಕುದುರೆ ಏರಿ ಹೊರಟ ವೀರನ ಶಿಲ್ಲವುಳ್ಳ ವೀರಗಲ್ಲುಗಳು ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ 
ಕಂಡುಬಂದಿದ್ದು, ಇವುಗಳನ್ನು ಕುಮಾರರಾಮನ  ಶಿಲ್ಲಗಳೆಂದೂ ಸಹ ಕರೆಯಲಾಗುತ್ತದೆ. 
ಮಲ್ಲರಸನಾಯಕನೆಂಬುವನು ಅಶ್ಲಾರೂಢ ವೀರರಾಮನಾಥನ ಶಿಲ್ಲವನ್ನು ಮಾಡಿಸಿದ ಉಲ್ಲೇಖವು 
ಕ್ರಿಶ೧೪೪೭ರ ವರಾಹ ಗ್ರಾಮದಲ್ಲಿರುವ ಸ್ಮಾರಕ ಶಿಲ್ಲದ ಶಾಸನದಲ್ಲಿ ಕಂಡುಬರುತ್ತದೆ. ಇಂಥ 
ಶಿಲ್ಲಗಳಲ್ಲಿ ಯುದ್ದ ದೃಶ್ಯವಿರದೆ ಕುದುರೆ ಏರಿ ಯುದ್ಧಕ್ಕೆ ಹೊರಟ ವೀರನ ಶಿಲ್ಪವಿರುತ್ತದೆ. ಕೆಲವೊಮ್ಮೆ 
ವೀರನಿಗೆ ಛತ್ರಿ ಹಿಡಿದ ಮತ್ತು ಧ್ವಜವನ್ನು ಹಿಡಿದ ಸೇವಕರಿರುವುದನ್ನು ಕಾಣುತ್ತೇವೆ. ಅಧ್ಯಯನ 
ಪ್ರದೇಶದಲ್ಲಿ ಎರಡು ಶಾಸನಸಹಿತ ಮತ್ತು ಹದಿಮೂರು ಶಾಸನರಹಿತ ಕುದುರೆ ಪ್ರಯಾಣದ ಅಥವಾ 
ಕುಮಾರರಾಮನ ಇಂಥ ವೀರಗಲ್ಲುಗಳನ್ನು ಗುರುತಿಸಲಾಗಿದೆ. ಸಂಗೂರಿನ ಅಗಸಿಯ ಹತ್ತಿರವಿರುವ 


೧೭ 


ಕ್ರಿಶ. ೧೪೦೮ರ ಇಂತಹ ಶಿಲ್ಲವೊಂದರ ಶಾಸನ ಪಾಠದಲ್ಲಿ ಮಾದರಸನಿಂದ ಕುಮಾರರಾಮನಾಥ 
ದೇವರ ವಿಗ್ರಹ ಪ್ರತಿಷ್ಠಾಪನೆ ಎಂದಿರುವುದನ್ನು ಗಮನಿಸಬಹುದು. 

೦೬. ಹಾವೇರಿ ಜಿಲ್ಲೆಯಲ್ಲಿ ೧೩೧ ತುರುಗೋಳ್‌ ವೀರಗಲ್ಲುಗಳು ಕಂಡುಬಂದಿದ್ದು, ಅವುಗಳಲ್ಲಿ ೮೧ 
ಪ್ರಕಟಗೊಂಡಿವೆ. ಇವುಗಳಲ್ಲದೆ ೨೩ ಶಾಸನಸಹಿತ, ೨೭ ಶಾಸನರಹಿತ ತುರುಗೋಳ್‌ ವೀರಗಲ್ಲುಗಳನ್ನು 
ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಈಗಾಗಲೇ ಪ್ರಕಟಗೊಂಡ ತುರುಗೋಳ್‌ 
ವೀರಗಲ್ಲು ಶಿಲ್ಲಗಳನ್ನೂ ಸಹ ಸಂದರ್ಭೋಚಿತವಾಗಿ ವಿಶ್ಲೇಷಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ದೊರೆತ 
೧೩೧  ತುರುಗೋಳ್‌ ವೀರಗಲ್ಲುಗಳಲ್ಲಿ ೧೦೦ ಕ್ಕೂ ಹೆಚ್ಚು ತುರುಗೋಳ್‌ ವೀರಗಲ್ಲುಗಳು 
ಶಾಸನಗಳನ್ನು ಹೊಂದಿರುವುದು ವಿಶೇಷ. ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ತುರುಗೋಳ್‌ 
ವೀರಗಲ್ಲುಗಳು ಕಂಡಬರುವುದರಿಂದ, ರಾಜಕೀಯ ಕಾರಣಕ್ತಾಗಿ ನಡೆದ ಯುದ್ದಗಳನ್ನು 
ಹೊರತುಪಡಿಸಿದರೆ ತುರುಗೋಳ್‌ ಯುದ್ದಗಳೇ ಜಿಲ್ಲಯಲ್ಲಿ ಹೆಚ್ಚು ಎಂಬುದನ್ನು ಗುರುತಿಸಲಾಗಿದೆ. 
೦೭. ಬಹುಪಾಲು ತುರುಗೋಳ್‌ ವೀರಗಲ್ಲುಗಳ ಒಂದನೆಯ ಹಂತದಲ್ಲಿ ತುರುಗಾಳಗವನ್ನು 
ಚಿತ್ರಿಸಲಾಗಿದ್ದು, ಮೇದೂರು ವೀರಗಲ್ಲಿನ ಎರಡನೆಯ ಹಂತದಲ್ಲಿ "ತುರುಗೋಳ್‌' ಪ್ರಸಂಗವನ್ನು 
ಕಂಡರಿಸಿರುವುದನ್ನು ಕಾಣುತ್ತೇವೆ. ಮಾಕಾಪುರದಲ್ಲಿ ಸಹ ಇಂತಹ ತುರುಗೋಳ ವೀರಗಲ್ಲು ಸಿಕ್ಕಿದೆ. 
ಸವಣೂರು ತಾಲೂಕಿನ ಜೆಲ್ಲಾಪುರದ ತುರುಗೋಳ್‌ ವೀರಗಲ್ಲಿನಲ್ಲಿ ವೀರನ ಸಮಾನ ಎತ್ತರದಲ್ಲಿ 
ತುರುಗಳನ್ನು ಕಂಡರಿಸಿರುವುದನ್ನು ಗಮನಿಸಿದರೆ, ಅದೊಂದು ತುರುಗೋಳ್‌ ವೀರಗಲ್ಲಿನ ಉತ್ಕೃಷ್ಟ 
ಮಾದರಿಯೆಂಬುದನ್ನು ಅಧ್ಯಯನದಿಂದ ಕಂಡುಕೊಳ್ಳಲಾಗಿದೆ. 

೦೮. ಅಧ್ಯಯನ ಪ್ರದೇಶದಲ್ಲಿ ಹದಿನಾರು "ಪೆ್ಣುಯ್ಯಲ್‌' ವೀರಗಲ್ಲುಗಳು ಕಂಡುಬಂದಿದ್ದು, ಅವುಗಳಲ್ಲಿ 
ಹನ್ನೊಂದು ಈಗಾಗಲೇ ಪ್ರಕಟಗೊಂಡಿವೆ. ನಮ್ಮ ಕ್ಷೇತಕಾರ್ಯದಲ್ಲಿ ಐದು ಹೊಸ ಶಾಸನಸಹಿತ 
ಪೇಣ್ಣುಯ್ಯಲ್‌ ವೀರಗಲ್ಲುಗಳನ್ನು ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸುವುದಲ್ಲದೆ, ಈ ಮೊದಲು 
ಪ್ರಕಟಗೊಂಡ ಪೇಣ್ಬುಯ್ಯಲ್‌ ಸ್ಮಾರಕ ಶಿಲ್ಲಗಳ ವಿಶ್ಲೇಷಣೆಯನ್ನು ಮಾಡಲಾಗಿದೆ. "ಪೆಣ್ಣುಯ್ಯಲ್‌' ಎಂಬ 
ಶಬ್ದ ಶಾಸನಗಳಲ್ಲಿ ಕ್ಷಚಿತ್ತಾಗಿ ಬಳಕೆಯಾಗಿದೆ ಎಂಬುದು ವಿದ್ದಾಂಸರ ಅಭಿಪ್ರಾಯ. ಸಾಮಾನ್ಯವಾಗಿ 
ವೀರಗಲ್ಲು ಶಾಸನಪಾಠಗಳಲ್ಲಿ ಇದನ್ನು "ಉಡೆಯುರ್ಚ್ಞು' ಎಂಬುದಾಗಿ ಉಲ್ಲೇಖಿಸಿರುತ್ತಾರೆ. ಪ್ರಸ್ತುತ 
ಅಧ್ಯಯನ ಪ್ರದೇಶದ ಹತ್ತಿಮತ್ತೂರು ಶಾಸನವೊಂದು "ಪೆಣ್ಣುಯ್ಯಲು[೦' ಎಂಬ ಶಬ್ದವನ್ನು 
ಉಲ್ಲೇಖಿಸಿರುವುದನ್ನು ಗುರುತಿಸಲಾಗಿದೆ. ಹಾವೇರಿ ಜಿಲ್ಲೆಯ ಹಿರೇಹುಲ್ಲಾಳ, ಹೊಸಳ್ಳಿ, ಚೀರನಹಳ್ಳಿ, 
ಯಳ್ಳೂರು ಮತ್ತು ಹಿರೆಯಡಚಿಗಳಲ್ಲಿ ಹೊಸದಾಗಿ "ಪೇಣ್ಣುಯ್ಯಲ್‌' ವೀರಗಲ್ಲುಗಳನ್ನು ಗುರುತಿಸಿ 
ಮೊದಲ ಬಾರಿ ಪ್ರಬಂಧದಲ್ಲಿ ವಿಶ್ಲೇಷಿಸಲಾಗಿದೆ. 

೧೯. ಪ್ರಸ್ತುತ ಅಧ್ಯಯನದಲ್ಲಿ ಹದಿನೆಂಟು ಕೋಟಿ ಕಾಳಗದ ವೀರಗಲ್ಲುಗಳನ್ನು ವಿವೇಚಿಸಲಾಗಿದ್ದು 
ಅವುಗಳಲ್ಲಿ ಮೂರು ಶಾಸನಸಹಿತ ಮತ್ತು ನಾಲ್ಕು ಶಾಸನರಹಿತ ಕೋಟೆಕಾಳಗದ ವೀರಗಲ್ಲುಗಳನ್ನು 
ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಕಲಕೇರಿಯಲ್ಲಿ ಎರಡು, ಕಚವಿಯ ಎರಡು, 


೧೮ 


ಸಾತೇನಹಳ್ಳಿ, ಗುತ್ತಲ ಮತ್ತು ಬೆಳವಿಗಿಯ ಕೋಟೆಕಾಳಗ ಶಿಲಗಳನ್ನು ಪ್ರಥಮ ಬಾರಿಗೆ ಅಧ್ಯಯನದಲ್ಲಿ 
ಪರಿಚಯಿಸಲಾಗಿದೆ. 

೧೦. ಸಾಮಾನ್ಯವಾಗಿ ವೀರನು ವೈರಿಯ ಜುಟ್ಟನ್ನು ಹಿಡಿದು ಹೋರಾಡುತ್ತಿರುವ ಸನ್ನಿವೇಶವನ್ನು 
ವಿದ್ವಾಂಸರು ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳೆಂದು ಹೆಸರಿಸಿದ್ದು, ಹಾವೇರಿ 
ಜಿಲ್ಲೆಯಲ್ಲಿ ಅಂತಹ ಎಂಟು ಸ್ಮಾರಕ ಶಿಲ್ಲಗಳು ದೊರಕಿವೆ. ಪ್ರಸ್ತುತ ಅಧ್ಯಯನದಲ್ಲಿ ಒಂದು 
ಶಾಸನಸಹಿತ ಮತ್ತು ನಾಲ್ಕು ಶಾಸನರಹಿತ ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳನ್ನು 
ಹೊಸದಾಗಿ ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 

೧೧. ಅಧ್ಯಯನ ಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೈದು ಬೇಟಿ ವೀರಗಲ್ಲುಗಳು ದೊರಕಿದ್ದು, ಅವುಗಳಲ್ಲಿ 
ಹನ್ನೊಂದು ಈಗಾಗಲೇ ಪ್ರಕಟಗೊಂಡಿವೆ. ನಮ್ಮ ಅಧ್ಯಯನದಲ್ಲಿ ಎರಡು ಶಾಸನಸಹಿತ ಮತ್ತು 


b 


ಹನ್ನೆರಡು ಶಾಸನರಹಿತ ಬೇಟೆ ವೀರಗಲ್ಲುಗಳನ್ನು ಹೊಸದಾಗಿ ಗುರುತಿಸಿ ಅಧ್ಯಯನಕ್ಕೆ 


[ot 


ಒಳಪಡಿಸಲಾಗಿದೆ. ಹಿರೇಕೆರೂರು ತಾಲೂಕಿನಲ್ಲಿ ಒಂಭತ್ತು, ಹಾನಗಲ್‌ ಮತ್ತು ಹಾವೇರಿ ತಾಲೂಕಿನಲ್ಲಿ 
ಐದು ಬೇಟೆ ವೀರಗಲ್ಲುಗಳು ಸಿಕ್ಕಿರುವುದನ್ನು ಗಮನಿಸಿದರೆ ಅಲ್ಲಿ ಹೆಚ್ಚು ಅರಣ್ಯ ಪ್ರದೇಶವಿರುವುದನ್ನು 
ಗಮನಿಸಬಹುದಾಗಿದೆ. ಅಧ್ಯಯನ ಪ್ರದೇಶದ ಎಮ್ಮ್ನಿಗನೂರು, ಜಾವಳ್ಳಿ, ಅಬ್ಬಲೂರು, ಯಲಗಚ್ಚ 
ಕಿತ್ತೂರು ಮತ್ತು ಕೆಲಕೇರಿಗಳಲ್ಲಿ ಹುಲಿಬೇಟೆ ವೀರಗಲ್ಲುಗಳನ್ನು, ಹುಡೆ ಗ್ರಾಮದಲ್ಲಿ ಎರಡು ಹಂದಿ 
ಬೇಟೆ ವೀರಗಲ್ಲುಗಳನ್ನು ಅಂಗರಗಟ್ಟಿ ಮತ್ತು ವರಹಗಳಲ್ಲಿ ಆನೆ ಬೇಟೆ ವೀರಗಲ್ಲುಗಳನ್ನು, 
ಶಿಡೇನೂರಿನಲ್ಲಿ ಜಿಂಕೆ ಬೇಟಿ ವೀರಗಲ್ಲನ್ನು ಅಲ್ಲದೆ ಅರಳಿಕಟ್ಟಿ ಮತ್ತು ಉಪ್ಪುಣಸಿಗಳಲ್ಲಿ ಸರ್ಪ 
ಕಡಿತದಿಂದ ಸಾವನ್ನಪ್ಪಿದವರ ವೀರಗಲ್ಲುಗಳನ್ನು ಗುರುತಿಸಿ ಮೊದಲ ಬಾರಿಗೆ ಅಧ್ಯಯನಕ್ಕೆ 
ಒಳಪಡಿಸಲಾಗಿದೆ. 

೧೨. ಬ್ಯಾಡಗಿ ತಾಲೂಕಿನ ಸೂಡಂಬಿಯ ವೀರಗಲ್ಲೊಂದು ಶಿಲ್ಪ ದೃಷ್ಟಿಯಿಂದ ವಿಶಿಷ್ಟವಾಗಿದೆ. 
ಅಲಂಕೃತ ವೀರನು ಎಗೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದು, ಬೆನ್ನಿಗೆ ಬತ್ತಳಿಕೆ ಕಟ್ಟಿದ್ದಾನೆ. ಬಲಗೈಯಲ್ಲಿರುವ 
ಕತ್ತಿಯಿಂದ ಕುದುರೆಯ ಎದೆಗೆ ಚುಚ್ಚದ್ದಾನೆ. ಕುದುರೆಯ ಎದೆಯಲ್ಲಿ ಹೊಕ್ಕ ಕತ್ತಿಯು ಬೆನ್ನಿನಲ್ಲಿ 
ನಾಟಿದೆ. ವೀರನು ತನ್ನ ಬಲಗಾಲಿನಿಂದ ಇನ್ನೊಂದು ಕುದುರೆಯನ್ನು ಮೆಟ್ಟಿ ನಿಂತಿದ್ದಾನೆ. ಎರಡೂ 
ಕುದುರೆಗಳಿಗೂ ಜೀನು ಬಿಗಿದು ಅಲಂಕರಿಸಲಾಗಿದೆ. ಇಡೀ ಶಿಲ್ಲವು ಕುದುರೆ ಪಳಗಿಸುವ ಸಂಧರ್ಭದಲ್ಲಿ 
ಮಡಿದ ವೀರನ ಸ್ಮರಣೆಗಾಗಿ ನಿಲ್ಲಿಸಿದ ಸ್ನಾರಕಶಿಲ್ಲವೆಂಬುದನ್ನು ಬಿಂಬಿಸುತ್ತದೆ. ಜಿಲ್ಲೆಯ ವಿಶಿಷ್ಟ ಸ್ಮಾರಕ 
ಶಿಲಗಳಲ್ಲಿ ಇದು ಸಹ ಒಂದಾಗಿದೆ. 

೧೩. ಬೆನಕನಕೊಂಡದ ರಾಷ್ಟಕೂಟರ ಕಾಲದ ವೀರಗಲ್ಲೊಂದರ ಎರಡನೆಯ ಹಂತದಲ್ಲಿ ವೀರನ 
ಪಾದಗಳಿಗೆ ಬಿಂದಿಗೆಗಳಿಂದ ನೀರನ್ನು ಹಾಕುತ್ತಿರುವ ಸ್ತೀಯರ ಶಿಲಗಳಿರುವುದು ವಿಶೇಷ. 
ಸಾಮಾನ್ಯವಾಗಿ ವೀರರ ಅಂತಸ್ತನ್ನು ಸೂಚಿಸಲು ಅವರ ತಲೆಯ ಮೇಲೆ ಛತಿಗಳನ್ನು 


ಕಂಡರಿಸಲಾಗಿರುತ್ತದೆ. ಚೆನ್ನಳ್ಳಿಯ ವೀರಗಲ್ಲಿನ ಸ್ಪರ್ಗಾರೋಹಣ ಹಂತದಲ್ಲಿ ಮಂಟಪದಲ್ಲಿ ಕೈಮುಗಿದು 


E: 


ಕುಳಿತ ವೀರನನ್ನು ಸ್ಪರ್ಗಕ್ಕೆ ಒಯ್ಯುತ್ತಿರುವ ಅಪ್ಪರೆಯರ ತಲೆಯ ಮೇಲೆ ಛತ್ರಿಗಳನ್ನು ಕಂಡರಿಸಿರುವುದು 
ವಶೇಷ. ಇದೇ ರೀತಿ ಅಪ್ಪರೆಯರಿಗೆ ಛತ್ರಿಗಳಿರುವ ಇನೊಂದು ವೀರಗಲ್ಲು ಅಬ್ದಲೂರಿನಲ್ಲಿದೆ. ಇಲ್ಲಿ 
ಅಪ್ಪರೆಯರಗೆ ಛತ್ರಿಗಳನ್ನು ಚಿತ್ರಿಸಿರುವುದು ಅಪರೂಪವಾಗಿದೆ. 

೧೪. ಬ್ಯಾಡಗಿ ತಾಲೂಕಿನ ಘಾಳಪೂಜಿಯ ವೀರಗಲ್ಲಿನ ಯುದ್ದ ಹಂತದಲ್ಲಿ ವೀರನ ಹಿಂದೆ ಕಮಲ 
ಮತ್ತು ಶಂಖ ಹಿಡಿದು ನಿಂತಿರುವ ಸ್ತೀ(ಲಕ್ಷ್ಮಿಯನ್ನು ಕಂಡರಿಸಿರುವುದು ವಿಶೇಷ. ದೇವರಗುಡ್ಡದ 
ವೀರಗಲ್ಲು ಕೆತ್ತನೆಯ ದೃಷ್ಟಿಯಿಂದ ಆಕರ್ಷಕವಾಗಿದೆ. ಸಾಮಾನ್ಯವಾಗಿ ಎಲ್ಲಾ ವೀರಗಲ್ಲುಗಳಲ್ಲಿ 
ವಾದ್ಯಮೇಳದವರನ್ನು ಸ್ಪರ್ಗಾರೋಹಣದ ಎರಡನೆಯ ಹಂತದಲ್ಲಿ ಕಂಡರಿಸಲಾಗಿರುತ್ತದೆ. ಆದರೆ ಈ 
ವೀರಗಲ್ಲಿನ ಮೂರನೆಯ(ಮೇಲಿನ) ಸ್ಪರ್ಗಸ್ತ ಹಂತದಲ್ಲಿ ವಾದ್ಮಮೇಳದವರಿರುವುದು ವಿಶೇಷ. 

೧೫. ಕಲಕೇರಿಯ ವೀರಗಲ್ಲೊಂದು ಸ್ತೀ ಹೋರಾಟದ ಸನ್ನಿವೇಶವನ್ನು ಒಳಗೊಂಡಿದ್ದು, ಅದರ 
ಮೊದಲ ಹಂತದಲ್ಲಿ ವೀರನ ಎಡಗೈಯಲ್ಲಿ ಕಿರುಗತ್ತಿಯನ್ನು ಹಿಡಿದು ಬಲಗೈಯಿಂದ ಸ್ತ್ರೀಯ ತಲೆಯ 
ಜುಟ್ಟು ಹಿಡಿಯಲು ಪ್ರಯತ್ಲಿಸುತ್ತಿದ್ದಾನೆ. ಬಲಗೈಯಲ್ಲಿ ಚಿಕ್ಕ ಆಯುಧ ಹಿಡಿದ ಸ್ತ್ರೀಯು ತನ್ನ 
ಎಡಗೈಯಿಂದ ವೀರನ ಮುಂಗೈಯನ್ನು ಹಿಡಿದು ತಡೆಯುತ್ತಿದ್ದಾಳೆ. ಎರಡನೆಯ ಹಂತ ಇನ್ನೂ 
ವಿಶಿಷ್ಟವಾಗಿದ್ದು, ವೀರ ಮತ್ತು ಸ್ತೀ ಇಬ್ಬರನ್ನೂ ಅಪ್ಲರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿರುವ ದೃಶ್ಯವಿದೆ. 
ವೀರಗಲ್ಲುಗಳ ಶಿಲ್ಪ ವಿನ್ಯಾಸದ ವಿಷಯ ವಿಶ್ಲೇಷಣೆಯ ಸಾಮಾನ್ಯ ದೃಷ್ಠಿಕೋನ ಇಲ್ಲಿ ಹಾದಿತಪ್ಪುವ 
ಸಾಧ್ಯತೆ ಇದೆ. ಏಕೆಂದರೆ ವೀರಗಲ್ಲುಗಳಲ್ಲಿ ಮಡಿದ ವೀರನನ್ನು ಸ್ವರ್ಗಕ್ಕೆ ಒಯ್ಯುವ ದೃಶ್ಯಗಳಿರುತ್ತಿದ್ದು, 
ಈ ವೀರಗಲ್ಲಿನಲ್ಲಿ ವೀರ ಮತ್ತು ಶತ್ತುವನ್ನು(ಸ್ತೀಯನ್ನು) ಸ್ವರ್ಗಕ್ಕೆ ಒಯ್ಯುವ ದೃಶ್ಯವಿರುವುದು ವಿಶೇಷ. 
ಕಲಕೇರಿಯ ಇನ್ನೊಂದು ವೀರಗಲ್ಲಿನಲ್ಲಿ ವೀರನು ಸ್ತೀಯೊಬ್ಬಳ ಮುಂಗೈ ಹಿಡಿದು ಹೋರಾಡುತ್ತಿರುವ 
ದೃಶ್ಯವಿದೆ. ಕರ್ನಾಟಕದಲ್ಲಿ ಸ್ತೀ ಹೋರಾಟದ ಸನ್ನಿವೇಶವಿರುವ ವೀರಗಲ್ಲುಗಳು ಅಪರೂಪವಾಗಿದ್ದು, 
ಆ ದೃಷ್ಟಿಯಿಂದ ಇವು ಅತ್ಯಂತ ಮಹತ್ವದ ವೀರಗಲ್ಲುಗಳಾಗಿವೆ. 

೧೬. ವೀರಗಲ್ಲುಗಳಲ್ಲಿ ವೀರ ಮತ್ತು ಆತನ ಸಹಚರರು ಹಾಗೂ ಶತ್ರುಪಡೆಯ ಸೈನಿಕರು 
ಅಶ್ವಪಡೆಯನ್ನು ಯುದ್ಧದಲ್ಲಿ ಬಳಸಿರುವುದು ಸಹಜ. ಆದರೆ ಪ್ರಸ್ತುತ ಅಧ್ಯಯನ ಪ್ರದೇಶದ 
ಗಜಕಾಳಗದ ವೀರಗಲ್ಲುಗಳಲ್ಲಿ ಗಜಪಡೆಯನ್ನು ವೈರಿ ಪಾಳಯದಲ್ಲಿ ಮಾತ್ರ ಚಿತ್ರಿಸಲಾಗಿದ್ದು, ವೀರನು 
ಶತ್ರುಗಳ ಗಜಪಡೆಯೊಂದಿಗೆ ಹೋರಾಡುತ್ತಿರುವಂತೆ ಕಂಡರಿಸಲಾಗಿದೆ. ಇದರ ಉದ್ದೇಶ ವೀರನ 
ಶೌರ್ಯ, ಸಾಹಸವನ್ನು ಬಿಂಬಿಸುವುದಾಗಿದೆ ಎಂಬುದನ್ನು ಕಂಡುಕೊಳ್ಳಲಾಗಿದೆ. 

೧೭. ಸಾತೇನಹಳ್ಳಿಯ ವೀರಗಲ್ಲೊಂದರ ಯುದ್ದ ಹಂತದಲ್ಲಿ ನಗಾರಿಗಳನ್ನು ಬೆನ್ನಿಗೆ ಬಿಗಿಯಲಾದ 
ಮೂರು ಒಂಟೆಗಳಿರುವುದು ವಿಶೇಷವಾಗಿದೆ. ತಿಳವಳ್ಳಿ ಮತ್ತು ಸಿದ್ದಾಪುರದಲ್ಲಿ ದೊರೆತ ವೀರಗಲ್ಲುಗಳ 
ಕೆಳಹಂತಗಳಲ್ಲಿ ಎತ್ತರವಾದ ವೇದಿಕೆಗಳ ಮೇಲೆ ಕುಳಿತ ವ್ಯಕ್ತಿಗಳು(ಅರಸ) ವೀರನಿಗೆ ರಣವೀಳ್ಯ 
ನೀಡುತ್ತಿರುವ ದೃಶ್ಯಗಳು ಮನೋಜ್ಯವಾಗಿ ಮೂಡಿಬಂದಿದ್ದು, ಇದು ಅಂದಿನ ಯುದ್ದದ ಪೂರ್ವ 


ಸಿದ್ದತೆ ಅಂಶಗಳನ್ನು ಬಿಂಬಿಸುತ್ತವೆ ಎಂಬುದನ್ನು ಮನಗಾಣಲಾಗಿದೆ. 


೨೦ 


೧೮. ಹಾನಗಲ್ಲು ತಾಲೂಕಿನ ಮಾರನಬೀಡು ಗ್ರಾಮದಲ್ಲಿರುವ ವೀರಗಲ್ಲೊಂದು ವಿಶಿಷ್ಟವಾಗಿದ್ದು, 
ಒಂದೇ ಶಿಲಾಫಲಕದಲ್ಲಿ ಎಡಬದಿಗೆ ಎರಡು ಯುದ್ದದ ಹಂತಗಳಿದ್ದರೆ, ಬಲಬದಿಗೆ ಇನ್ನೆರಡು 
ಹಂತಗಳಿವೆ. ಎರಡು ಹಂತಗಳ ಪಕ್ಕದಲ್ಲಿ ಇನ್ನೆರಡು ಹಂತಗಳಿರುವುದು ಇಲ್ಲಿಯ ವಿಶೇಷತೆ. ಇಂತಹ 
ಇನ್ನೊಂದು ಸ್ಮಾರಕ ಶಿಲ್ಪ ಹಿರೇಕೆರೂರಿನಲ್ಲಿ ಸಿಕ್ಕಿದ್ದು, ಅದು ಸಂಪೂರ್ಣ ಹಾಳಾಗಿದೆ. ಇದೇ ರೀತಿ 
ಒಂದೇ ವೀರಗಲ್ಲನ್ನು ಲಂಬವಾಗಿ ಮೂರು ಪ್ರತ್ಯೇಕ ಭಾಗಗಳಾಗಿ ವಿಂಗಡಿಸಿ ಕಂಡರಿಸಿರುವ ಶಿಲ್ಪ 
ಚಿಲ್ಲೂರಿನಲ್ಲಿ ಸಿಕ್ಕಿದೆ. ಇವು ವೀರಗಲ್ಲುಗಳ ವಿಶೇಷ ಮಾದರಿಗಳಾಗಿವೆ. 

೧೯. ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ. ಮ್ಯೂಜಿಯಂನಲ್ಲಿರುವ ತಿಳವಳ್ಳಿಯ ವೀರಗಲ್ಲೊಂದು 
ಶಿಲ್ಲದೃಷ್ಠಿಯಿಂದ ಆಕರ್ಷಕವಾಗಿದೆ. ಇದರ ಮೂರನೆಯ ಹಂತ ವಿಶಿಷ್ಠವಾಗಿದ್ದು, ಬಹ್ಮ ವಿಷ್ಟು 
ಮಹೇಶ್ವರರೊಂದಿಗೆ ವೀರ ಮತ್ತು ಆತನ ಸಹಚರರನ್ನು ಕಂಡರಿಸಲಾಗಿದೆ. ಈ ರೀತಿ 
ತ್ರಿಮೂರ್ತಿಗಳನ್ನು ವೀರಗಲ್ಲುಗಳಲ್ಲಿ ಚಿತ್ರಿಸಿರುವುದು ಅಪರೂಪವಾಗಿದೆ. ನಾಲ್ಕನೆಯ ಹಂತದಲ್ಲಿ 
ಶಿಖರದೊಂದಿಗೆ ಇಡೀ ದೇವಾಲಯದ ಚಿತ್ರಣವೇ ಮೂಡಬಂದಿದೆ. 

೨೦. ಸವಣೂರು ತಾಲೂಕಿನ ಮಂಟಗಣಿ ಮತ್ತು ಹಿರೆಕೆರೂರು ತಾಲೂಕಿನ ಶಿರಗಂಬಿಯಲ್ಲಿ ದೊಡ್ಡ 
ನೇಗಿಲನ ಶಿಲ್ಪಗಳನ್ನು ಹೊಂದಿರುವ ಎರಡು ವಿಶಿಷ್ಠ ಮಾದರಿಯ ವೀರಗಲ್ಲುಗಳನ್ನು ಗುರುತಿಸಲಾಗಿದೆ. 
೨೧. ಕ್ಷೇತಕಾರ್ಯದಲ್ಲಿ ೨೨ ಶಾಸನಸಹಿತ ಹಾಗೂ ೨೫೮ ಶಾಸನರಹಿತ ಮಾಸ್ತಿಕಲ್ಲುಗಳನ್ನು 
ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಅಲ್ಲದೆ ಈಗಾಗಲೇ ಪ್ರಕಟಗೊಂಡ 
ಮಾಸ್ತಿಕಲ್ಲುಗಳ ಶಿಲ್ಪಗಳನ್ನು ಸಂದರ್ಭೋಚಿತವಾಗಿ ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. 

೨೨. ಸಹಗಮನ ಸ್ಮಾರಕಶಿಲ್ಲಗಳಲ್ಲಿಯ ಶಾಸನ ಪಾಠಗಳನ್ನು ಆಧರಿಸಿ ಚಿತಾ ಪ್ರವೇಶದ ಮತ್ತು 
ಸಮಾಧಿ ಪ್ರವೇಶದ ಮಾಸ್ತಿಕಲ್ಲನ್ನು ಗುರುತಿಸಲಾಗಿದೆ. ಅಧ್ಯಯನ ಪ್ರದೇಶದಲ್ಲಿ ದೊರೆತ ಯಾವೊಂದು 
ಮಾಸಿಕಲ್ಲು ಅನುಗಮನದ ಘಟನೆಯನ್ನು  ಉಲ್ಲೇಖಿಸದಿರುವುದರಿಂದ, ಶಾಸನೋಕ್ತ 
ಮಹಾಸತಿಕಲ್ಲುಗಳನ್ನು ಸಹಗಮನದ ಮಾಸ್ತಿ ಕಲ್ಲುಗಳೆಂದು ಪರಿಗಣಿಸಲಾಗಿದೆ. 

೨೩. ಮಾಸ್ತಿ ಪಕ್ಕದಲ್ಲಿ ಕೈ ಮುಗಿದು ನಿಂತಿರುವ ಹಾಗೂ ಮಾಸ್ತಿ ಶಿಲ್ಪಗಳಲ್ಲಿ ಕೈ ಮುಗಿದು 
ಕುಳಿತಂತಿರುವ ಚಿಕ್ಕ ವೀರನ ಶಿಲ್ಲವನ್ನುು ಆತನು ಸಹಜ ಮರಣ ಹೊಂದಿರುವುದಾಗಿ 
ನಿರೂಪಿಸಲಾಗಿದೆ. 

೨೪. ಕಲಕೇರಿಯ ವೀರಗಲ್ಲೂಂದರ ಯುದ್ದ ಹಂತದ ಕೆಳಭಾಗದಲ್ಲಿ ತುರುಗಳನ್ನು ಸಾಲಾಗಿ 
ಕಂಡರಿಸಲಾಗಿದ್ದು, ಇದರ ಎಡಬದಿಗೆ ಇಬ್ಬರು ಸಮಾಧಿಯಲ್ಲಿ ಮಲಗಿರುವಂತೆ ಮತ್ತು ಸ್ಪರ್ಗಸ್ಥ 
ಹಂತದಲ್ಲಿ ದಂಪತಿಗಳ ಶಿಲ್ಪ್ಲಗಳಿರುವುದನ್ನು ಅವಲೋಕಿಸಲಾಗಿ ಇದು ಯುದ್ಧದಲ್ಲಿ ಮಡಿದ ವೀರನ 
ಸಮಾಧಿಯಲ್ಲಿ ಆತನ ಪತ್ನಿ ಸಮಾಧಿ ಹೊಂದಿದ ನಿದರ್ಶನವನ್ನು ಸಂಕೇತಿಸುತ್ತದೆ. ಕರ್ನಾಟಕದಲ್ಲಿ 
ಸತಿಯ ಸಮಾಧಿ ಮರಣವನ್ನ ತಿಳಿಸುವ ಮೊಟ್ಟ ಮೊದಲ ಶಾಸನಕಕ್ರಿಶ.೧೪೦೪) ರಾಣೆಬೆನ್ನೂರು 
ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ದೊರಕಿರುವುದು ವಿಶೇಷ. 


9) 


೨೫. ಕಲಕೇರಿ ಗ್ರಾಮದ ಎರಡು ವೀರಗಲ್ಲುಗಳ ಮೇಲಿನ ಹಂತಗಳಲ್ಲಿ ವೀರನ ಪತ್ನಿಯು 
ಮೆರವಣಿಗೆಯಲ್ಲಿ ಬಂದು ಚಿತೆಯೇರುವ ಸನ್ನಿವೇಶಗಳು ತುಂಬಾ ಸುಂದರವಾಗಿ ಮೂಡಿಬಂದಿವೆ. 
ಇಲ್ಲಿ ಅಗ್ನಿಕುಂಡದ ಕೆನ್ನಾಲಿಗೆಗಳ ಮಧ್ಯದಲ್ಲಿ ಕೈಮುಗಿದು ಕುಳಿತ ಸ್ತ್ರೀಯರ ಶಿಲಗಳು ಚಿತಾಪ್ರವೇಶದ 
ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ದೃಶ್ವೀಕರಿಸುತ್ತವೆ. 

೨೬. ಸಾಮಾನ್ಯವಾಗಿ ಸತಿ ಆಚರಣೆ ಜೈನರಲ್ಲಿ ನಿಶಿದ್ದವಾಗಿದ್ದು, ಈ ತತ್ನಕ್ತ ವಿರುದ್ಧವಾಗಿ ಸತಿ 
ಆಚರಿಸಿದ ವಿವರಣೆಯುಳ್ಳ ನಿಸಿದಿಕಲ್ಲೊಂದು ಬಾಳೂರಿನಲ್ಲಿ ದೊರಕಿದೆ. ಕ್ರಿಶ೧೨೫೭ರ ಸೇವುಣ 
ಕನ್ನರದೇವನ ಕಾಲಾವಧಿಯ ಈ ನಿಸಿದಿಕಲ್ಲು ಬಾಳೂರಿನ ಮುದ್ದುಗೌಡ ಸಲ್ಲೇಖನ ವಿಧಿಯಿಂದ 
ಸಮಾಧಿ ಮರಣ ಹೊಂದಲು ಆತನ ಸತಿ ಸಹಗಮನ ಆಚರಿಸಿದಳೆಂದು ತಿಳಿಸುತ್ತದೆ. ಸದರಿ ನಿಸಿದಿ 
ಫಲಕದ ಕೆಳಹಂತದ ಎಡಬದಿಗೆ ವ್ಯಾಸಪೀಠದೊಂದಿಗೆ ಸಲ್ಲೇಖನ ಬೋಧಿಸುವ ಮುನಿಯ ಶಿಲವಿದ್ದು, 
ಬಲಬದಿಗೆ ಸಲ್ಲೇಖನಾಧಾರಿ ಮುದ್ದುಗೌಡನು ಪೀಠದ ಮೇಲೆ ಕೈಮುಗಿದು ಕುಳಿತಿದ್ದಾನೆ. ಈತನ 
ಪಕ್ಕದಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಮಾಸಿಯ ಶಿಲ್ಪವಿರುವುದು ವಿಶೇಷ. ಸದ್ಯದ 
ಮಟ್ಟಿಗೆ ಜೈನರಲ್ಲಿ ಸಹಗಮನ ಸನ್ನಿವೇಶವನ್ನು ತಿಳಿಸುವ ಏಕೈಕ ಶಾಸನಶಿಲ್ಲ ಇದೆಂದು ಹೇಳಬಹುದು. 
೨೭.  ಜೋಯಿಸರಹರಳಹಳ್ಳಿಯ ಮಾಸ್ತಿಯ ಮೇಲಕ್ಕೆತ್ತಿದ ಬಲಗೈ ಕೆಳಭಾಗದಲ್ಲಿ ಪುರುಷನ 
ರುಂಡವನ್ನು ಮಾತ್ರ ಕಂಡರಿಸಲಾಗಿದೆ. ಇದು ಪುರುಷನೊಬ್ಬ ಆತ್ಮಬಲಿದಾನಗೈದಿದ್ದರಿಂದ ಆತನ ಪತ್ನಿ 
ಸತಿಯಾದ ಅಂಶವನ್ನು ಸೂಚಿಸುತ್ತಿದ್ದು, ಇಂತಹ ಶಿಲ್ಪಗಳು ಕರ್ನಾಟಕದಲ್ಲಿ ಅಪರೂಪ. 

೨೮. ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದ ವೀರಮಾಸಿಕಲ್ಲೊಂದರ ಎರಡನೆಯ ಹಂತದಲ್ಲಿ 
ಕೈಮುಗಿದು ಕುಳಿತ ವೀರನ ಎಡಬಲಗಳಲ್ಲಿ ಕುಳಿತಿರುವ ಮಾಸ್ತಿಯರು ತಮ್ಮ ಬಲಗೈಗಳನ್ನು ಮೇಲಕ್ಕೆತ್ತಿ 
ಅಭಯ ಹಸ್ನದಲ್ಲಿದ್ದಾರೆ. ಹೀಗೆ ಕುಳಿತ ಮಾಸ್ತಿಯರಿರುವುದು ಅಪರೂಪವಾಗಿದೆ. 

೨೯. ಸತಿ-ಪತಿಗಳನ್ನು ಸಮಾನ ಎತ್ತರದಲ್ಲಿ ಕಂಡರಿಸಿರುವ ವೀರಮಾಸ್ತಿ ಕಲ್ಲುಗಳು ಸಹಗಮನ 
ಘಟನೆಯನ್ನು ತಿಳಿಸುವ ವೀರಮಾಸ್ತಿಕಲ್ಲುಗಳಾಗಿವೆ ಎಂಬುದನ್ನು ಕಂಡುಕೊಳ್ಳಲಾಗಿದೆ. ಹಾವೇರಿ 
ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಕಂಡರಿಸಿದ ಇಂತಹ ಮೂವತ್ತೈದು ವೀರಮಾಸ್ಥಿಕಲ್ಲುಗಳಿದ್ದು, 
ಹತ್ತೊಂಬತ್ತರಲ್ಲಿ ವೀರನ ಎಡಭಾಗದಲ್ಲಿ ಸತಿಯನ್ನು ಕಂಡರಿಸಿದ್ದರೆ. ಹದಿನಾರರಲ್ಲಿ ವೀರನ ಬಲಬದಿಗೆ 
ಸತಿಯನ್ನು ಕಂಡರಿಸಲಾಗಿದೆ. ವೀರನ ಎಡ ಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಸತಿಯನ್ನು 
ಚಿತ್ರಿಸಬೇಕೆಂಬ ನಿಯಮವಿದ್ದಂತೆ ತೋರುವುದಿಲ್ಲವೆಂಬುದನ್ನು ಕಂಡುಕೊಳ್ಳಲಾಗಿದೆ. 

೩೦. ಹಾನಗಲ್ಲು ತಾಲೂಕಿನ ದಶರಥಕೊಪದಲ್ಲಿ ಒಂದು ವಿಶಿಷ್ಟ ಮಾಸಿಕಲ್ಲು ದೊರಕಿದೆ. ಮೂರು 
ಹಂತಗಳಲ್ಲಿರುವ ಇದರ ಕೆಳಹಂತದಲ್ಲಿ ಮಂಚದ ಮೇಲೆ ಮಲಗಿರುವ ವ್ಯಕ್ಷಿಯಿದ್ದು, ಅವನ ಕಾಲುಗಳ 
ಬಳಿ ಮಂಚೆದ ಕಳಗೆ ಕುಳಿತ ಭಂಗಿಯಲ್ಲಿರುವ ಸ್ತೀ ಶಿಲ್ಪವಿದೆ. ಇದರ ಮೇಲಿನ ಹಂತದಲ್ಲಿ ಮಾಸ್ತಿಯು 
ನಿಂಬೆಹಣ್ಣನ್ನು ಹಿಡಿದ ಬಲಗೈಯನ್ನು ಮೇಲಕ್ಕೆತ್ತಿ ಹರಸುತ್ತಿದ್ದು, ಎಡಗೈಯಲ್ಲಿ ಕನ್ನಡಿ ಹಿಡಿದಿದ್ದಾಳೆ. 
ಇವಳ ಬಲಬದಿಗೆ ಪೀಠದ ಮೇಲೆ ಕೈಮುಗಿದು ಕುಳಿತಿರುವ ಅವಳ ಪತಿಯ ಶಿಲ್ಪವಿದೆ. ಇದರ ಮೇಲೆ 


ಬು) 


ಸ್ಪರ್ಗಸ್ಥ ಹಂತವಿದೆ. ಅನಾರೋಗ್ಯ ಪೀಡಿತನಾಗಿ ಮರಣ ಹೊಂದಿದ ವ್ಯಕ್ತಿಯ ಮರಣದ ನಂತರದಲ್ಲಿ 
ಅನುಗಮನ ವಿಧಾನದಿಂದ ಸತಿಯಾದ ವಿಷಯವನ್ನು ಇಡೀ ಶಿಲ್ಲವು ಧ್ವನಿಸುತ್ತದೆ. 

೩೧. ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ನೂರಾ ಎರಡಕ್ಕೂ ಹೆಚ್ಚು ತೋಳುಗೈ ಕಂಬದ ಶಿಲ್ಪಗಳು 
ದೊರಕಿದ್ದು, ಅವುಗಳನ್ನು ಒಕ್ಕೈ 
ವಿವರಿಸಲಾಗಿದೆ. ಪ್ರಸ್ತುತ ಅಧ್ಯಯನ ಪದೇಶದಲ್ಲಿ ತೊಂಭತ್ತಕ್ಕೂ ಹೆಚ್ಚು ಒಕ್ಕೈೆ ಮಾಸ್ತಿಕಲ್ಲುಗಳನ್ನು 


ಇಕ್ಕೆ ಮತ್ತು ಬಹುಕ್ಕೆ ಮಾಸ್ತಿಕಲ್ಲುಗಳೆಂದು ವಿಭಾಗಿಸಿಕೊಂಡು 


ಗುರುತಿಸಲಾಗಿದೆ. ಒಕ್ಸೈ ಮಾಸ್ತಿಕಲ್ಲುಗಳಲ್ಲಿ ಕೈ ಮುಗಿದು ಕುಳಿತಿರುವ ವೀರನ ಚಿಕ್ಕ ಶಿಲ್ಪದ ಬದಿಯಲ್ಲಿ 
ಕಂಡರಿಸಲಾದ ಖಡ್ಗವು, ಆತನು ಆತ್ಮಬಲಿದಾನದಿಂದ ಮರಣಿಸಿರುವುದನ್ನು ಸೂಚಿಸುತ್ತದೆ ಎಂದು 
ನಿರೂಪಿಸಲಾಗಿದೆ. 

೩೨. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಇಕ್ಕೈ ಮಾಸ್ತಿಕಲ್ಲುಗಳನ್ನು ಗುರುತಿಸಲಾಗಿದೆ. ಹಾನಗಲ್ಲು 
ತಾಲೂಕಿನ ಸಾತ್ನಹಳ್ಳಿಯಲ್ಲಿ ದೊರೆತ ಇಕ್ಕೈಮಾಸಿಕಲ್ಲೊಂದರ ಮುಮ್ಮುಖದಲ್ಲಿ ಎರಡು ಕಂಬಗಳಿಂದ 
ಹೊರಟ ತೋಳುಗಳಿದ್ದರೆ, ಹಿಮ್ಮುಖದಲ್ಲಿ ಶಾಸನಸಾಲುಗಳಿರುವುದು ವಿಶೇಷ. ಸ್ಮಾರಕಶಿಲ್ಲದ ಹಿಂದೆ 
ಶಾಸನವಿರುವುದು ವಿರಳವಾಗಿದ್ದು, ಇದರ ವಿಶೇಷತೆಯಾಗಿದೆ. 

೩೩. ಅಭಯ ಹಸ್ತದಲ್ಲಿರುವ ಎತ್ತಿದ ಬಲ ತೋಳುಗೈ ಮಾತ್ರ ಇರುವ(ಕಂಬವಿಲ್ಲದ) ಮಾಸ್ತಿಕಲ್ಲುಗಳು 
ಅಪರೂಪ. ಹಿರೇಕೆರೂರು ತಾಲೂಕಿನ ತಾವರಗಿ ಗ್ರಾಮದಲ್ಲಿ ಇಂಥ ಅಪರೂಪದ ಒಕ್ಕೈ ಮಾಸ್ತಿಕಲ್ಲನ್ನು 
ಹೊಸದಾಗಿ ಗುರುತಿಸಲಾಗಿದೆ. ಇಂಡಿ ತಾಲೂಕಿನ ಉಮರಾಣಿ, ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ 
ಮತ್ತು ಸೊರಬ ತಾಲೂಕಿನ ಕುಂತಿ ಗ್ರಾಮಗಳನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಗುರುತಿಸಲಾದ 
ನಾಲ್ಕನೆಯ ವಿಶಿಷ್ಟ ತೋಳು ಮಾತ್ರ ಇರುವ ಒಕ್ಕೈ ಮಾಸ್ತಿಕಲ್ಲು ಇದಾಗಿದೆ. 

೩೪. ಉರಿಉಯ್ಯಾಲೆಯನ್ನು ತಿಳಿಸುವ ವೀರಮಾಸ್ತಿ ಸ್ನಾರಕಶಿಲ್ಲವೊಂದು ವರಹ ಗಾಮದ ಶೇಕಪ್ಪಾ 
ನಾಗಣ್ಣನವರ ಹೊಲದಲ್ಲಿ ಇದೆ. ಒಂದೇ ಹಂತದಲ್ಲಿರುವ ಈ ಆತ್ಮಬಲಿದಾನದ ಶಿಲ್ಲದಲ್ಲಿ ಎಡಬದಿಗೆ 
ತನಗಿಂತ ಎತ್ತರವಾದ ಬಿಲ್ಲನ್ನು ಹಿಡಿದು ನಿಂತಿರುವ ವೀರನು ತನ್ನ ಬಲಗೈಯಲ್ಲಿ ಬಾಣವನ್ನು 
ಹಿಡಿದಿದ್ದಾನೆ. ವೀರನ ಬಲಬದಿಗೆ ತನ್ನ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಮಾಸ್ತಿಯ 
ಶಿಲ್ಪವಿದೆ. ಮಾಸ್ತಿಯ ಬಲಗೈಯ ಕೆಳಭಾಗದಲ್ಲಿ ಕಲ್ಲುಮಂಟಪದಲ್ಲಿ  ಉಯ್ಯಾಲೆಯನ್ನು 
ಕಂಡರಿಸಲಾಗಿದೆ. ತನ್ನ ಪತಿಯ ವೀರಮರಣದ ನಂತರ ಆತನ ಸತಿಯಾದವಳು ಉರಿಉಯ್ಯಾಲೆಯ 
ಮೂಲಕ ಸಹಗಮನವನ್ನು ಆಚರಿಸಿದ ಅಂಶವನ್ನು ಇದು ಧ್ಧನಿಸುತ್ತದೆ. ಕೇವಲ ದೇವತೆಗಳಿಗೆ ಮಾತ್ರ 
ಉರಿಉಯ್ಯಾಲೆ ಮೂಲಕ ಅತ್ನಬಲಿದಾನಗೈಯುತ್ತಿದ್ದರು ಎಂಬ ವಿದ್ವಾಂಸರ ವಿಚಾರಕ್ಕೆ ಇನ್ನೊಂದು 
ಅಂಶವನ್ನು ಸೇರಿಸಿ ಲೌಕಿಕ ಕಾರಣಗಳಿಗೂ ಉರಿಉಯ್ಯಾಲೆ ಆಚರಣೆಯಲ್ಲಿತ್ತು ಎಂಬುದನ್ನು 
ಗುರುತಿಸಲಾಗಿದೆ. 

೩೫. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತೆಂಟು ಹಿಂದೂ ಆತ್ಮಬಲಿದಾನದ ಸಾರಕ ಶಿಲ್ಪಗಳು 
ದೊರೆಕಿವೆ. ಅವುಗಳಲ್ಲಿ ಈವರೆಗೆ ಇಪ್ಪತ್ತೆರಡು ಸ್ಮಾರಕ ಶಿಲ್ಲಗಳು ಪ್ರಕಟಗೊಂಡಿದ್ದು, ನಮ್ಮ 


[2 


೨೩ 


ಅಧ್ಯಯನದಲ್ಲಿ ಐದು ಶಾಸನಸಹಿತ ಹನ್ನೊಂದು ಶಾಸನರಹಿತ ಹಿಂದೂ ಆತ್ಮಬಲಿದಾನದ 
ಸ್ನಾರಕಶಿಲ್ಲಗಳನ್ನು ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 

೩೬. ಸಾತೇನಹಳ್ಳಿಯ ಆತ್ಮಬಲಿದಾನದ ಸ್ಮಾರಕ ಶಿಲ್ಲವೊಂದರಲ್ಲಿ ಉರಿಯುತ್ತಿರುವ ಅಗ್ನಿಕುಂಡದಲ್ಲಿ 
ಸ್ತ್ರೀಯೊಬ್ಬಳು ಕೈಮುಗಿದು ನಿಂತಂತೆ ಕಂಡರಿಸಲಾಗಿದೆ. ಇದರ ಎರಡನೆಯ ಹಂತದಲ್ಲಿ ಅಪ್ಪರೆಯರು 
ತಮ್ಮ ತೋಳುಗಳಿಂದ ಸ್ತ್ರೀಯನ್ನು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಸ್ತೀಯೊಬ್ಬಳ ಅಗ್ನಿಪ್ರವೇಶ ಮತ್ತು 
ಸ್ಪರ್ಗಾರೋಹಣದಲ್ಲಿ ಸ್ತೀಯನ್ನು ಕೊಂಡೊಯ್ಯುತ್ತಿರುವುದು ಅಪರೂಪವಾಗಿದ್ದು, ಮಿಡಗೇಶಿ ಶಿಲ್ಲವನ್ನು 
ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಇಂತಹ ಶಿಲ್ಪ ಇದೊಂದೆ ಎಂದು ಹೇಳಬಹುದು. 

೩೭. ಹಾವೇರಿ ಜಿಲ್ಲೆಯಲ್ಲಿ ಕೈಗೊಂಡ ಕ್ಷೇತಕಾರ್ಯ ಸಂದರ್ಭದಲ್ಲಿ ೭೮ ಶಾಸನಸಹಿತ ಮತ್ತು ೧೦ 
ಶಾಸನರಹಿತ, ಒಟ್ಟಾಗಿ ೮೮ ನಿಸಿದಿಗಲ್ಲುಗಳನ್ನು ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 

ಒಲೆ. ಆಡೂರಿನ ಎರಡು ನಿಸಿದಿಕಲ್ಲುಗಳಲ್ಲಿ ಸಲ್ಲೇಖನ ವ್ರತ ಆಚರಿಸುವ ಪರುಷರು ಸೊಂಟದಲ್ಲಿ 
ಕಿರುಗತ್ತಿಗಳನ್ನು ಧರಿಸಿರುವುದು ಕಂಡುಬಂದಿದ್ದು, ಅವುಗಳನ್ನು ವೀರನಿಸಿದಿಗಲ್ಲುಗಳೆಂದು 
ನಿರೂಪಿಸಲಾಗಿದೆ. 

೩೯. ನಿಸಿದಿಕಲ್ಲಿನ ಸ್ಪರ್ಗಾರೋಹಣ ಹಂತದಲ್ಲಿ ವಾದ್ಯಮೇಳದವರಿರುವ ವಿಶಿಷ್ಟ ಸ್ನಾರಕ ಶಿಲ್ಲವನ್ನು 
ಕದರಮಂಡಲಗಿಯಲ್ಲಿ ಶೋಧಿಸಲಾಗಿದೆ. 

೪೦. ವೀರರು ಕಟ್ಟಿಕೊಂಡ “ಬಂಟಸಾಸಿರ್ವರು' ಎಂಬ ಆಯುಧ ಜೀವಿಗಳ ಸಂಘವನ್ನು ತಿಳವಳ್ಳಿಯ 
ಶಾಸನದಿಂದ ಗುರುತಿಸಲಾಗಿದೆ. 

೪೧. ಅರಳಿಕಟ್ಟಿಯ ಮಾಸ್ತಿಕಲ್ಲುಗಳಲ್ಲಿಯ ಮಾಸ್ಟಿಯರ ವಯಸ್ಸಿಗನುಗುಣವಾದ ಮೈಮಾಟ ಮತ್ತು 
ವಸ್ತ್ರಗಳನ್ನು ವನ್ಯಾಸಗೊಳಿಸಿರುವುದನ್ನು, ಕಲಕೇರಿಯ ಎರಡು ವೀರಗಲ್ಲುಗಳಲ್ಲಿ ವೀರರು ಧರಿಸಿದ 
ಲೋಹದ ಕವಚಗಳನ್ನು ಗುಡಗೂರು ವೀರಗಲ್ಲಿನ ಭರ್ಚಿಗಳ ಕೆಳಭಾಗದಲ್ಲಿ ಬಂದೂಕಿನ 
ನಳಿಕೆಯಂತಹ ಭಾಗವಿರುದನ್ನು ಹಾಗೂ ಮಾಸಣಗಿಯ ವೀರಗಲ್ಲಿನ ಆನೆಗಳ ಮೇಲೆ ಹಾಕಲಾದ 
ವಸ್ತ್ರ ಮತ್ತು ಅವುಗಳ ಮೇಲೆ ಕುಳಿತು ಯುದ್ದ ಮಾಡಲು ಅನುಕೂಲವಾಗುವಂತೆ ನಿರ್ಮಿಸಲಾದ 
ಬುಟ್ಟಿಯಂತಹ ರಚನೆಯನ್ನು ಶಿಲ್ಪ್ಲಗಳನ್ನಾಧರಿಸಿ ಹೊಸದಾಗಿ ಗುರುತಿಸಲಾಗಿದೆ. 


೨೪ 


ಆಧಾರ ಗಂಥಗಳು 


ಶಾಸನ ಸಂಪುಟಗಳು ಮತ್ತು ವಾರ್ಷಿಕ ವರದಿಗಳು 


ಅಣ್ಣಿಗೇರಿ ಎ.ಎಂ. ಮತ್ತು ಮೇವುಂಡಿ ಮಲ್ಲಾರಿ(ಸಂ.), ೧೯೬೧, ಶಾಸನ ಸಾಹಿತ್ಯ ಸಂಚಯ, ಕನ್ನಡ ಸಂಶೋಧನ 
ಸಂಸ್ಥೆ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಕಲಬುರ್ಗಿ ಎಂ.ಎಂ.(ಸಂ.), ೧೯೭೫, ಧಾರವಾಡ ಜಿಲ್ಲೆಯ ಶಾಸನ ಸೂಚಿ, ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಕಲಬುರ್ಗಿ ಎಂ.ಎಂ., ೨೦೧೨, ಮಹಾರಾಷ್ಟದ ಕನ್ನಡ ಶಾಸನಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. 
ದೇಸಾಯಿ ಪಿ.ಬಿ, ೧೯೬೫, ಶಾಸನ ಪರಿಚಯ, ಧಾರವಾಡ. 

ನಾಗಯ್ಯ ಜೆ. ಎಂ.(ಸಂ.), ೨೦೧೧, ಕಲ್ಯಾಣ ಚಾಲುಕ್ಯರ ಶಾಸನಗಳು ಸಂಹುಟ-೧ಿ, ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

ಪಂಚಮುಖಿ ಆರ್‌. ಎಸ್‌. ೧೯೭೧, ಕರ್ನಾಟಕ ಶಾಸನಗಳು, ಕನ್ನಡ ಸಂಶೋಧನಾ ಸಂಸ್ಥೆ, ಧಾರವಾಡ. 

ಭಾರತೀ ಬಿ. ಆರ್‌.(ಸಂ.), ೨೦೧೧, ರಾಷ್ಟ್ರಕೂಟರ ಶಾಸನಗಳು ಸಂಪುಟ-೧ ಮತ್ತು ೨, ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

Annual Report on South Indian Epigraphy :1926-27, 1928-29, 1935-36, 1936-37,1946-47 
Annual Report of the Mysore Archaeological Department. 

Epigraphia Andrica 

Epigraphia Indica 

Epigraphia Carnatica 

Indian Antiquary 

Inscriptions in Northern Karnataka and the Kolhapur State 

Karnataka Inscriptions 

Progress Report ofe the KRI 


South Indian Inscriptions 


ಗೆಜೆಟಿಯರ್‌ಗಳು 


ಕಾಮತ್‌ ಸೂರ್ಯನಾಥ್‌.(ಸಂ.), ೧೯೮೩, ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಭಾಗ-೨ ಕರ್ನಾಟಕ ರಾಜ್ಯ ಸರ್ಕಾರ 
ಪಕಟಣೆ, ಬೆಂಗಳೂರು. 

ಕಾಮತ್‌ ಸೂರ್ಯನಾಥ್‌.(ಸಂ.), ೧೯೯೫, ಧಾರವಾಡ ಜಿಲ್ಲೆ ಗೆಜೆಟಿಯರ್‌, ಕರ್ನಾಟಕ ಸರ್ಕಾರ, ಬೆಂಗಳೂರು. 
ಉರತಣ. ಔಜಿ ಖಟಿಜುಚಿ, ೧೯೯೧, ಅಜಟಿಣ ಅಜಿ ಖಟಿಜುಚೆ, ಆಣಡಿಿಛಿಣ ಅಜಭಟಿಣು ಊಜೆಟಿಜ ಃಠರರಿಇ, 
ಅುಚಿಡಿತಿಚಿಜ ಅಣಡಿಿಛಿಣ 


೨೫ 


ಕನ್ನಡ ಗ್ರಂಥಗಳ 


ಅಣ್ಣಿಗೇರಿ ಎ.ಎಂ. ೧೯೭೪, ಹಾನಗಲ್ಲಿನ ಕದಂಬರು, ಐ.ಬಿ.ಹೆಚ್‌. ಪ್ರಕಾಶನ, ಬೆಂಗಳೂರು. 
ಅಂಬಳಿಕೆ ಹಿರಿಯಣ್ಣ (ಪ್ರಾ.ಸಂ.), ಭೋಜರಾಜ ಪಾಟೀಲ (ಜಿ.ಸಂ.), ೨೦೧೫, ಕರ್ನಾಟಕ ಗ್ರಾಮ ಚರಿತ್ರೆ ಕೋಶ 
ಹಾವೇರಿ ಜಿಲ್ಲಾ ಸಂಪುಟ ಭಾಗ-೧ ಮತ್ತು ೨, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, ಗೊಟಗೋಡಿ, ಶಿಗ್ಗಾಂವಿ. 
ಅಬ್ದುಲ್‌ ಖಾನ ಸಂಶಿ, ೨೦೧೭, ನಮ್ಮ ಸವಣೂರ, ಅಬ್ದುಲ್‌ಖಾನ ಪ್ರಕಾಶನ, ಸವಣೂರು. 


ಎಲಿಗಾರ ಚೆನ್ನಕ್ಕ, ೧೯೭೭, ಮಾಸ್ತಿಕಲ್ಲುಗಳು, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಎಲಿಗಾರ ಚೆನ್ನಕ್ವ್ಕ, ೧೯೯೦, ಶಾಸನಗಳಲ್ಲಿ ಕರ್ನಾಟಕದ ಸ್ತೀ ಸಮಾಜ, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಎಲಿಗಾರ ಚೆನ್ನಕ್ಕ, ೧೯೯೦, ಬಂಕಾಪುರ ಶೋಧನ, ಚನ್ನಗಂಗಾ ಪ್ರಕಾಶನ ಧಾರವಾಡ. 


ಒಡೆಯರ್‌ ಎಸ್‌. ಎಸ್‌. ೧೯೭೫, ಕರ್ನಾಟಕ ಮತ್ತು ಜೈನಧರ್ಮ, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಕವಿಚೆನ್ನ(ಮೂಲ.). ಶಿವಾನಂದ ವಿ.(ಸಂ), ೧೯೭೪, ಗುಂಡಬ್ರಹ್ಮಯ್ಯಗಳ ಚರಿತ್ರೆ ಅಖಂಡೇಶ್ವರ ಗ್ರಂಥಮಾಲೆ, 
ಜೇವರಗಿ 

ಕಮಲಾ ಹಂಪನಾ.(ಸಂ.), ೧೯೯೭, ಜೈನಧರ್ಮ ಸಾಹಿತ್ಯ ಚಿಂತನೆ ಮತ್ತು ಅತ್ತಿಮಬ್ಬೆ, ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಬೆಂಗಳೂರು. 

ಕಲಬುರ್ಗಿ ಎಂ. ಎಂ. ೧೯೮೦, ಸಮಾದಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಐ.ಬಿ.ಎಚ್‌. ಪ್ರಕಾಶನ, 
ಬೆಂಗಳೂರು. 

ಕಲಬುರ್ಗಿ ಎಂ. ಎಂ. ೧೯೯೯, ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಕಲಬುರ್ಗಿ ಎಂ. ಎಂ., ೨೦೦೪, ಮಾರ್ಗ ಸಂ. ೪, ಸಪ್ನ ಬುಕ್‌ ಹೌಸ್‌, ಬೆಂಗಳೂರು. 

ಕಲಬುರ್ಗಿ ಎಂ. ಎಂ. ೨೦೦೬, ಸಂಸ್ಕೃತಿ-ವಿಕೃತಿ, ಕನ್ನಡ ಮತ್ತು ಸಂಸ್ಕೃಶಿ ಇಲಾಖೆ, ಬೆಂಗಳೂರು. 

ಕುಮಾರ್‌ ಪಿ.ಎಸ್‌. ೧೯೮೬, ರಾಣೇಬೆನ್ನೂರು ತಾಲೂಕು ದರ್ಶನ, ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 
ಕುಮಾರಸ್ವಾಮಿ ಕೆ.ಎಸ್‌. ೨೦೧೩, ಬೃಹತ್‌ ಕರ್ನಾಟಕದ ಶಿಲ್ದಾಚಾರಿಯರ ಚರಿತ್ರೆ, ಕಣ್ಣ ಪ್ರಕಾಶನ, ಬೆಂಗಳೂರು. 
ಕುಲಕರ್ಣಿ ಸತೀಶ, ೧೯೮೭, ಹಾವೇರಿ ತಾಲೂಕ ದರ್ಶನ, ಇಐ.ಬಿ.ಹೆಚ್‌. ಪಕಾಶನ, ಬೆಂಗಳೂರು. 

ಕುಲಕರ್ಣಿ ಡಿ.ಜಿ. ೨೦೦೮, ಹಾವೇರಿ ಜಿಲ್ಲೆಯ ತಿಕೂಟ ದೇವಾಲಯಗಳು, ಕರ್ನಾಟಕ ಇತಿಹಾಸ ಸಂಶೋಧನ 
ಮಂಡಲ, ಧಾರವಾಡ. 

ಕೊಪ್ರಾ ಎಸ್‌. ಕ್ಲೆ ೧೯೯೦, ತರ್ದವಾಡಿನಾಡು : ಒಂದು ಅಧ್ಯಯನ, ಪ್ರತಿಭಾ ಪ್ರಕಾಶನ, ಇಂಡಿ. 

ಕೃಷ್ಣಮೂರ್ತಿ ಹನೂರು.(ಸಂ.), ೧೯೮೭, ಜನಪದ ವೀರಗೀತೆಗಳು, ಪ್ರಸಾರಾಂಗ ಮೈಸೂರು 

ವಿಶ್ವವಿದ್ಯಾಲಯ, ಮೈಸೂರು. 

ಕೃಷ್ಣಮೂರ್ತಿ ಹನೂರು.(ಸಂ.), ೧೯೯೩, ಮ್ಯಾಸಬೇಡರ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು. 
ಕೈದಾಳ ರಾಮಸ್ವಾಮಿ ಗಣೇಶ, ೨೦೦೮, ಶಾಸನ ಸರಸ್ಪತಿ, ಕರ್ನಾಟಕ ಇತಿಹಾಸ ಸಂಶೋಧನ ಮಂಡಲ, ಧಾರವಾಡ. 
ಗುರವ ಆರ್‌.ಎಸ್‌. ೧೯೭೯, ತರ್ದವಾಡಿ ನಾಡು, ಕರ್ನಾಟಕ ವಶ್ವವಿದ್ಯಾಲಯ, ಧಾರವಾಡ. 

ಗೋಪಾಲರಾವ್‌ ಎಜ್‌. ಎಸ್‌. ೨೦೦೮, ಕರ್ನಾಟಕದ ಆರಂಭಿಕ ಶಿಲ್ಪಕಲೆ, ಕರ್ನಾಟಕ ಶಿಲಕಲಾ ಅಕಾಡೆಮಿ, 
ಬೆಂಗಳೂರು. 

ಕುಲಕರ್ಣಿ ಆರ್‌. ಎಚ್‌.(ಲೇ), ೨೦೦೮, ಬಾದಾಮಿ ಚಾಲುಕ್ಯರ ಶಿಲ್ಪಕಲೆ, ಕರ್ನಾಟಕ ಶಿಲ್ಲಕಲಾ ಅಕಾಡೆಮಿ, 
ಬೆಂಗಳೂರು 

ಶೀಲಾಕಾಂತ ಪತ್ತಾರ.(ಲೇ), ೨೦೦೮, ಗಂಗ ಶಿಲ್ಲಕಲೆ, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ, ಬೆಂಗಳೂರು. 


೨೬ 


ದೇವರಕೊಂಡಾರೆಡ್ಡಿ.(ಲೇ), ೨೦೦೮, ಪಲ್ಲವ-ಚೋಳ ಶಿಲ್ಪಕಲೆ, ಕರ್ನಾಟಕ ಶಿಲ್ಲಕಲಾ ಅಕಾಡೆಮಿ, ಬೆಂಗಳೂರು 
ತಮಿಳ್‌ ಸೆಲ್ವಿ(ಲೇ), ೨೦೦೮, ರಾಷ್ಟಕೂಟ ಶಿಲ್ಪಕಲೆ, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ, ಬೆಂಗಳೂರು. 
ಚನ್ನಬಸವಯ್ಯ ಹಿರೇಮಠ, ೨೦೧೪, ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಚಂದಪೂಜಾರಿ ಎಂ., ೨೦೦೫, ಸಂಶೋಧಕರು ಮತ್ತು ಕ್ಷೇತ್ರಕಾರ್ಯ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಚನ್ನಬಸಪ್ಪ ಎಸ್‌. ಪಾಟೀಲ್ಲ ೧೯೯೯, ಕರ್ನಾಟಕದ ಕೋಟೆಗಳು, ಸಂಪುಟ-೧, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಚನ್ನಬಸವಣ್ಣ ತವರಮೆಳ್ಳಿಹಳ್ಳಿ, ೧೯೮೭, ಸವಣೂರು ತಾಲ್ಲೂಕು ದರ್ಶನ, ಐ.ಬಿ.ಹೆಚ್‌. 

ಪ್ರಕಾಶನ, ಬೆಂಗಳೂರು. 

ಚಂದಶೇಖರ ಎಸ್‌., ಸುರೇಂದ್ರ ರಾವ್‌ ಬಿ.(ಸಂ), ೨೦೧೬, ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಚರಿತ್ರೆಯ 
ಕೆಲವು ನೆಲೆಗಳು, ಸಂಪುಟ-೫, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಬೆಂಗಳೂರು. 

ಚನ್ನಕ್ಕ ಪಾವಟೆ, ೧೯೯೮, ಹಾನಗಲ್ಲ ಕದಂಬರು, ಚನ್ನಗಂಗಾ ಪ್ರಕಾಶನ ಧಾರವಾಡ. 

ಚನ್ನಕ್ಕ ಪಾವಟೆ, ೧೯೯೯, ರಾಷ್ಟ್ರಕೂಟ ಸಾಮಂತ ಚಲ್ಲಕೇತನರು, ಚನ್ನಗಂಗಾ ಪ್ರಕಾಶನ ಧಾರವಾಡ. 

ಚನ್ನಕ್ಕ ಪಾವಟೆ, ೧೯೮೨, ವೀರಗಲ್ಲುಗಳು ಮತ್ತು ಮಾಸ್ತಿಗಲ್ಲುಗಳು, ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 
ಜೆದಾನಂದಮೂರ್ತಿ ಎಂ., ೨೦೦೬, ಬೃಹತ್‌ ಕರ್ನಾಟಕ ಭಾಷಿಕ ಸಾಂಸ್ಕೃತಿಕ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 
ಬೆಂಗಳೂರು. 

ಜೆದಾನಂದಮೂರ್ತಿ ಎಂ. ೨೦೧೪, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸಪ್ನ ಬುಕ್‌ ಹೌಸ್‌, ಬೆಂಗಳೂರು. 
ಚಿದಾನಂದಮೂರ್ತಿ ಎಂ., ೨೦೦೭, ಹೊಸತು ಹೊಸತು, ಹೇಮಂತ ಸಾಹಿತ್ಯ, ಬೆಂಗಳೂರು. 
ಜೆದಾನಂದಮೂರ್ತಿ ಎಂ., ೨೦೧೪, ಮಧ್ಯಕಾಲೀನ ಕರ್ನಾಟಕ ಮತ್ತು ಅಸ್ಪಶ್ಯತೆ, ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು. 

ಜಯಮ್ಮ ಬಿ, ೨೦೦೦, ಧಾರವಾಡ ಜಿಲ್ಲೆಯ ಪುರಾತತ್ವ, ಅನ್ನದಾನಿಭೈರವ ಪ್ರಕಾಶನ, ಬೆಂಗಳೂರು. 

ಜಯಮ್ಮ ಕರಿಯಣ್ಣ ಎಚ್‌., ೨೦೦೮, ನೊಳೆಂಬರ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, ಧಾರವಾಡ. 

ಜವರೇಗೌಡ ದೇ. ೨೦೦೧, ಜಾನಪದ ಅಧ್ಯಯನ, ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು. 

ತಿಪ್ಲೇರುದಸ್ತಾಮಿ ಎಚ್‌., ೨೦೦೭, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಡಿ.ವಿ.ಕೆ. ಮೂರ್ತಿ, ಪ್ರಕಾಶಕರು, ಮೈಸೂರು. 
ತೋಟದ ಎಸ್‌.ಬಿ. ೨೦೦೨, ಕನ್ನಡ ಸಾಹಿತ್ಯದಲ್ಲಿ ವೀರರಸ, ಶಿಶು ಸಂಗಮೇಶ್ವರ ಪ್ರಕಾಶನ, ಗೋಕಾಕ್‌. 
ದುರ್ಗದಮಠ ಗಿರಿಜಾ.(ಸಂ), ೨೦೦೦, ಸಿರಿಸಂಪದ(ಹಾವೇರಿ ಜಿಲ್ಲಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ಮರಣ 
ಸಂಚಿಕೆ, ರಾಣೇಬೆನ್ನೂರು. 

ದೇಸಾಯಿ ಗೋವಿಂದಮೂರ್ತಿ, ೧೯೯೯, ಸವಣೂರು ನವಾಬರು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ದೇವರಕೊಂಡಾರೆಡ್ಡಿ.((ಸಂ), ೨೦೧೩, ಶಾಸನ ಅಧ್ಯಯನ, ಸಂಪುಟ-೧, ಸಂಚಿಕೆ-೧, ಪ್ರಸಾರಾಂಗ ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ನರಸಿಂಹಚಾರ್ಯ ಆರ್‌ ಮತ್ತು ದೇಸಾಯಿ ಪಿ.ಬಿ. ೧೯೭೨, ಪ್ರಾಚೀನ ಭಾರತೀಯ ಚರಿತ್ರೆ, ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ನರಸಿಂಹಮೂರ್ತಿ ಎ.ವಿ, ೨೦೧೦, ಕರ್ನಾಟಕ ಪುರಾತತ್ವ ಕೆಲವು ಅಧ್ಯಯನಗಳು, ಪ್ರಸಾರಾಂಗ, ಕರ್ನಾಟಕ ರಾಜ್ಯ 
ಮುಕ್ತ ವಿಶ್ವವಿದ್ಯಾಲಯ, ಮೈಸೂರು. 

ನರಸಿಂಹನ್‌ ಅ.ಲ ಮತ್ತು ಮರಿಶಾಮಾಚಾರ್‌ ಎನ್‌., ೧೯೯೪, ಶಿಲ್ಪಕಲಾ ಪ್ರಪಂಚ, ಕರ್ನಾಟಕ ಲಲಿತ ಕಲಾ 
ಅಕಾಡೆಮಿ, ಬೆಂಗಳೂರು. 


೨೬ 


ನೇಗಿನಹಾಳ ಎಂ.ಬಿ. ೧೯೮೨, ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ನಾಯಕರ ಹುಲಗಪ್ತ ೨೦೧೧, ಶಾಸನಗಳ ಪ್ರಕಾರ ಮತ್ತು ಅವುಗಳ ಮಹತ್ವ ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ನಾಗಯ್ಯ ಜೆ.ಎಂ., ೧೯೯೫, ಕಲಕೇರಿ, ಶ್ರೀ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ದಾರ ಟ್ರಸ್ಟ್‌ ಕಮಿಟಿ, ಕಲಕೇರಿ. 
ನಾಗಯ್ಯ ಜೆ.ಎಂ. ೧೯೧೭, ಆತ್ಮಬಲಿದಾನ, ವಿಜಯ ವಿಕ್ರಮ ಪ್ರಕಾಶನ, ಹುಬ್ಬಳ್ಳಿ. 

ನಾಗಯ್ಯ ಜೆ.ಎಂ., ೨೦೧೪, ಪ್ರಾಚೀನ ಕರ್ನಾಟಕದ ಜೀವನ ಮೌಲ್ಯಗಳು, ವಿಜಯ ವಿಕ್ರಮ ಪ್ರಕಾಶನ, ಹುಬ್ಬಳ್ಳಿ. 
ನಾಗರಾಜ ಎಂ.ಜಿ. ೧೯೯೦, ಶಾಸನ ಶಿಲ್ಪಗಳು, ಶ್ರೀ ಗೌರಿಗಂಗಾ ಪ್ರಕಾಶನ, ಬೆಂಗಳೂರು. 

ನಾಗೇಗೌಡ ಹೆಚ್‌.ಎಲ್‌., ೨೦೦೬, ಪ್ರವಾಸಿ ಕಂಡ ಇಂಡಿಯಾ, ಸಂಪುಟ-೧ ರಿಂದ ೮, ಐ.ಬಿ.ಹೆಚ್‌. ಪ್ರಕಾಶನ, 
ಬೆಂಗಳೂರು. 

ಪರಮಶಿವಮೂರ್ತಿ ಡಿ.ವಿ ೧೯೯೯, ಕನ್ನಡ ಶಾಸನಶಿಲ್ಲ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಪರಮಶಿವಮೂರ್ತಿ ಡಿ.ವಿ, ೨೦೦೭, ಶಾಸನ ಅಧ್ಯಯನ, ಸಂಪುಟ-೪, ಸಂಚಿಕೆ-೧ ಮತ್ತು ೨, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಪರಮಶಿವಮೂರ್ತಿ ಡಿ.ವಿ. ೨೦೧೦, ಪೆ್ಣುಯ್ಯಲ್‌, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಪರಮಶಿವಮೂರ್ತಿ ಡಿ.ವಿ, ೨೦೧೧, ತುಯುಗೊಳ್‌ ಸಂಕಥನ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಪ್ರಭಾಕರ ರಾವ್‌ ಕೆ ೨೦೦೬, ಮಧ್ಯಕಾಲೀನ ಕರ್ನಾಟಕದಲ್ಲಿ ಯುದ್ದಗಳು, ಪ್ರಸಾರಾಂಗ, ಕುವೆಂಪು ವಿಶ್ವವಿದ್ಯಾಲಯ, 
ಶಿವಮೊಗ್ಗ. 

ಬಸವರಾಜ ಕಲ್ಲುಡಿ, ೧೯೮೫, ಮಹಾಸತಿ ಆಚರಣೆ ಒಂದು ಅಧ್ಯಯನ, ಪ್ರಸಾರಾಂಗ ಬೆಂಗಳೂರು ವಿಶ್ವವಿದ್ಯಾಲಯ, 
ಬೆಂಗಳೂರು. 

ಭಟ್‌ಸೂರಿ ಕೆ.ಜಿ.((ಸಂ), ೨೦೦೬, ಶಾಸನ ಅಧ್ಯಯನ, ಸಂಪುಟ-ಪಿ ಸಂಚಿಕೆ-೧, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಭಟ್‌ಸೂರಿ ಕೆ.ಜಿ.((ಸಂ), ೨೦೧೧, ಶಾಸನ ಅಧ್ಯಯನ, ಸಂಪುಟ- ಲಿ, ಸಂಚಿಕೆ-೨, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಭೋಜರಾಜ ಬ. ಪಾಟೀಲ, ೧೯೯೫, ನಾಗರಖಂಡ-೭೦ ಒಂದು ಅಧ್ಯಯನ, ಮಲೆನಾಡು ವೀರಶೈವ ಅಧ್ಯಯನ 
ಸಂಸ್ಥೆ, ಆನಂದಪುರಂ. 

ಭೋಜರಾಜ ಬ. ಪಾಟೀಲ, ೧೯೮೭, ಹಿರೇಕೆರೂರು ತಾಲ್ಲೂಕು ದರ್ಶನ, ಇ.ಬಿ.ಹೆಚ್‌. ಪ್ರಕಾಶನ, ಬೆಂಗಳೂರು. 
ಭೂಸರೆಡ್ಡಿ ಎಸ್‌.ಎಸ್‌. ೧೯೭೬, ಬಂಕಾಪುರ, ಐ.ಬಿ.ಹೆಚ್‌. ಪ್ರಕಾಶನ, ಬೆಂಗಳೂರು. 

ಮಲ್ಲಿಕಾರ್ಜುನ ಹುಲಗಣ್ಣನವರ, ೧೯೮೬, ಹಾನಗಲ್‌ ತಾಲೂಕು ದರ್ಶನ, ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 
ಮಹದೇವ ಸಿ, ವಾಸುದೇವನ್‌ ಸಿ.ಎಸ್‌. ರಮೇಶ ನಾಯಕ, ೧೯೯೯, ಕರ್ನಾಟಕ ದೇವಾಲಯಗಳ ಕೋಶ 
ಹಾವೇರಿ ಜಿಲ್ಲೆ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಮಂಜುನಾಥ ಸಿ.ಯು. ೨೦೦೯, ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ, ಸುಮುಖ ಪ್ರಕಾಶನ, ಬೆಂಗಳೂರು. 
ಮಂಜುನಾಥ ಸಿ.ಯು. ೨೦೧೨, ಶಾಸನಗಳ ಮತ್ತು ಕರ್ನಾಟಕ ಸಂಸ್ಕೃತಿ, ಚಿತ್ಕಲಾ ಪ್ರಕಾಶನ, ಕುಪ್ಪಂ. 

ಮಂಜುನಾಥ ಎಂ.ಜಿ. ೨೦೦೯, ನಿಸಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸಿಂಚು ಮಲ್ಲಿಗ್ರಾಫ್‌ ಪ್ರಕಾಶನ 
ಮೈಸೂರು. 

ಮಂಜುನಾಥ ಎಂ.ಜಿ. ೨೦೧೧, ಮಾಸ್ತಿಕಲ್ಲು, ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು, ಪ್ರಸಾರಾಂಗ, ಕರ್ನಾಟಕ ರಾಜ್ಯ 
ಮುಕ್ತ ವಿಶವ್ಪಿದ್ಯಾಲಯ, ಮೈಸೂರು. 

ಮರಿಶಾಮಾಚಾರ್‌ ಎನ್‌., ೨೦೦೦, ಭಾರತೀಯ ಶಿಲ್ಲಕಲೆ, ಕರ್ನಾಟಕ ಶಿಲಕಲಾ ಅಕಾಡೆಮಿ, ಬೆಂಗಳೂರು. 


೨೮ 


ಮಿರ್ಜಿ ಅಣ್ಣಾರಾಯ(ಅನು), ೧೯೮೧, ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ, ಜೈನ ಸಂಸ್ಕೃಶಿ ಸಂರಕ್ಷಕ 
ಸಂಘ, ಸೊಲ್ಲಾಪುರ. 

ಮುತ್ತಾಚಾರ್ಯ ಟಿ.ಬಿ, ೧೯೮೭, ಭಾರತೀಯ ಶಿಲ್ಪಶಾಸ್ತ್ರ ಸಾರ ಭಾಗ-೧, ಶಿಲಕಲಾ ಪರಿಷತ್ತು, ಧಾರವಾಡ. 
ರಮೇಶ ಕೆ.ವಿ, ೧೯೭೭, ಕರ್ನಾಟಕ ಶಾಸನ ಸಮೀಕ್ಷೆ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 

ರಮೇಶ ನಾಯಕ (ಸಂ), ೨೦೦೭, ಕರ್ನಾಟಕದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನಗಳ 
ಮರುಚಿಂತನೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ರತ್ನಮ್ಮ ಎಸ್‌., ೨೦೦೩, ಕಂತಿಯರು ಮತ್ತು ಮುಡುಪಿದವರು, ರತ್ನತ್ರಯ ಪ್ರಕಾಶನ ಮೈಸೂರು. 

ರಘುನಾಥಭಟ್‌ ಎಚ್‌. ಆರ್‌., ೧೯೭೭, ಕರ್ನಾಟಕ ಶಾಸನ-ಕಲೆ, ಭಾರತಿ ಪ್ರಕಾಶನ, ಮೈಸೂರು. 

ರವೀಂದನಾಥ ಕೆ. ೨೦೦೬, ಗುಂಡಬ್ರಹ್ಮಯ್ಯಗಳ ಸಾಹಿತ್ಯ ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ರಾಜಶೇಖರ ಎಸ್‌. ೧೯೯೬, ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಕರ ಕೊಡುಗೆ, ಮೈಸೂರು 
ವಿಶ್ವವಿದ್ಯಾಲಯ, ಮೈಸೂರು. 

ರಾಜಾರಾಮ ಹೆಗಡೆ, ೨೦೧೧, ಲೌಕಿಕ-ಅಲೌಕಿಕ ಆನಂದ ಕಂದ ಗ್ರಂಥಮಾಲೆ, ಮಲ್ಲಾಡಿಹಳ್ಳಿ. 

ರಾಬರ್ಟ್‌ ಸಿವೆಲ್‌(ಮೂಲ), ಸದಾನಂದ ಕನವಳ್ಳಿ(ಅನು), ೧೯೯೭, ಮರೆತು ಹೋದ ಮಹಾ ಸಾಮ್ರಾಜ್ಯ 
ವಿಜಯನಗರ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ರಾಮಚಂದರಾವ್‌ ಕೆ, ೨೦೧೨. ಮೂರ್ತಿಶಿಲ್ಪ ನೆಲೆ-ಹಿನ್ನೆಲೆ, ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾಲಯ, 
ಬೆಂಗಳೂರು. 

ರೋಹಿಣಿ ಬಿ.ಎಂ ಮತ್ತು ಶಶಿಲೇಖಾ ಬಿ, ೨೦೧೦, ತುಳುನಾಡಿನ ಮಾಸ್ತಿ ಕಲ್ಲುಗಳು-ವೀರಗಲ್ಲುಗಳು, ದೇವಕಿಕೃಷ್ಣಾ 
ಪ್ರಕಾಶನ, ಮಂಗಳೂರು. 

ಲಲಿತಾಂಬಾ ಎನ್‌.ಆರ್‌., ೨೦೧೭, ಶಾಸನಗಳಲ್ಲಿ ಕರ್ನಾಟಕದ ಹೆಮ್ಮೆಯ ವೀರ ಕುಡಿಗಳು, ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, ಧಾರವಾಡ. 

ವಾಸುದೇವ ಬಡಿಗೇರ(ಸಂ), ೨೦೦೮, ಹಾನಗಲ್ಲು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ವಿಜಯಾ ಗುತ್ತಲ(ಸಂ), ೨೦೧೧ಕರ್ನಾಟಕ ಭಾರತಿ, ಸಂಪುಟ-೩ಲಿ, ಸಂಚಿಕೆ-೧, ಪ್ರಸಾರಂಗ ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ವಿವೇಕ ರೈ ಬಿ.ಎ.(ಸಂ), ೨೦೧೪, ಪ್ರವಾಸಿ ಕಂಡ ವಿಜಯನಗರ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಶಾಂತಪೂರ ಮಠ ವಿಜಿ, ೨೦೧೫, ವಿರಾಟ ನಗರ(ಹಾನಗಲ್ಲ) ಇತಿಹಾಸ, ಶ್ರೀ ಕುಮಾರೇಶ್ವರ ಪ್ರಕಾಶನ, ಹಾನಗಲ್ಲ. 
ಶಿವರಾಮ ಕಾರಂತ ಕೆ, ೧೯೮೩, ಕರ್ನಾಟಕದಲ್ಲಿ ಶಿಲ್ಪ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು. 
ಶಿವರಾಮ ಕಾರಂತ ಕೆ, ೧೯೯೪, ಶಿಲ್ಪಕಲಾ ಪ್ರಪಂಚ, ಪ್ರಸಾರಾಂಗ ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಶೆಟ್ಟರ್‌ ಷ..(ಮೂ.).ಸದಾನಂದ ಕನವಳ್ಳಿ, (ಅನು.), ೨೦೧೫, ಸಾವನ್ನು ಸ್ವಾಗತಿಸಿ, ಅಭಿನವ ಪ್ರಕಾಶನ, ಬೆಂಗಳೂರು. 
ಶೆಟ್ಟರ್‌ ಷ.(ಮೂ.), ನಾಗಭೂಷಣ ಸ್ವಾಮಿ ಓ.ಎಲ್‌.(ಅನು). ೨೦೧೫, ಸಾವನ್ನು ಅರಸಿ, ಅಭಿನವ ಪ್ರಕಾಶನ, 
ಬೆಂಗಳೂರು. 

ಶೇಷಶಾಸ್ತ್ರಿ ಆರ್‌., ೨೦೦೪, ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 

ಶೇಷಶಾಸ್ತ್ರಿ ಆರ್‌., ೨೦೦೫, ಶಾಸನ ಪರಿಚಯ, ಪ್ರಸಾರಂಗ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 

ಶೇಠೆ ಬಿ.ಎಸ್‌. ೧೯೯೧, ಕರ್ನಾಟಕದಲ್ಲಿ ಸತಿಪದ್ಧತಿ, ವೀರಶೈವ ಅಧ್ಯಯನ ಅಕಾಡೆಮಿ, ಬೆಳಗಾವಿ. 

ಶ್ರೀನಿವಾಸ, ೧೯೫೩, ಮಾಸತಿ, ಜೀವನ ಕಾರ್ಯಾಲಯ, ಬೆಂಗಳೂರು. 

ಸಾಲೆತ್ತರೆ ಬಿ.ಎ. ದೇಸಾಯಿ ಪಾಂಡುರಂಗ., ೧೯೯೭, ಕನ್ನಡ ನಾಡಿನ ಚರಿತ್ರೆ ಭಾಗ-೧, ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು 

ಸೈದಾಪುರ ವೈ.ಎಸ್‌., ೨೦೦೩, ಉತ್ತರ ಕರ್ನಾಟಕದ ಜನಪದ ವೀರಗೀತೆಗಳು, ಸೃಜನಶೀಲ ಪ್ರಕಾಶನ, ಹಾಸನ. 


೨೯ 


ಸೋಮಶೇಖರ್‌ ಎಸ್‌. ವೈ. ೨೦೦೦, ವಿಜಯನಗರ ಕಾಲದ ಸೈನಿಕ ಆಡಳಿತ ವ್ಯವಸ್ಥೆ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಸೋಸಲೆ ಚಿನ್ನಸ್ಟಾಮಿ ಎನ್‌.(ಸಂ.). ೨೦೧೫, ಜೈನ ಧರ್ಮದಲ್ಲಿ ಯಕ್ಷ-ಯಕ್ಷಿಯರು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ ಹಂಪಿ, 

ಷೇಕ್‌ ಅಲಿ ಬಿ.(ಪ್ರಸಂ.), ೨೦೧೮, ಕರ್ನಾಟಕ ಚರಿತ್ರೆ ಸಂಪುಟ-೧ ರಿಂದ ೭, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಹಾದಿಮನಿ ಕೆ.ಹೆಚ್‌, ೨೦೧೨, ಹಾವೇರಿ ಜಿಲ್ಲೆಯ ಜನಪದ ದೈವಗಳು, ಶ್ರೀ ಅನ್ನಪೂರ್ಣ ಪಬ್ಲಿಷರ್ಸ್‌ ಮತ್ತು 
ಡಿಸ್ತಿಬ್ಯೂಟರ್ಸ್‌, ಬೆಂಗಳೂರು. 

ಹಿರೇಮಠ ಬಿ.ಆರ್‌., ೧೯೮೬, ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಹಿರೇಮಠ ಬಿ.ಆರ್‌., ೧೯೭೬, ವೀರಗಲ್ಲುಗಳು, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಹಿರೇಮಠ ಎಸ್‌. ಎಂ. ೨೦೧೪, ಶಾಸನಾನುಸಂಧಾನ, ಪ್ರಿಯದರ್ಶಿನಿ ಪ್ರಕಾಶನ, ಬೆಂಗಳೂರು. 
ಹೊನ್ನೂರಸ್ತಾಮಿ ಹೆಚ್‌., ೨೦೧೫, ಸ್ನಾರಕ ಶಿಲ್ಪಗಳ ಅಧ್ಯಯನ, ನಯನ ಪ್ರಕಾಶನ, ಮೈಸೂರು. 


ಇಂಗ್ಲೀಷ್‌ ಕೃತಿಗಳು 


Altekar A. S., 1962, The Position of women in Hindu Civilization, Motilal 
Banarasidas, Delhi. 

Gopal B. R., 1981, Minar Dynasties of South India, Karanataka, New Era 
Publication, Madras. 

Kalaghatagi T. G.(Edi.), 1976, Karnataka Kings and Jainism, The Department of 
Jainilogy and prakrits, University of Mysore, 

Kalaghatagi T. G.,1976, Jainism A Study, The Department of Jainilogy and prakrits, 
University of Mysore. 

Kalaghatagi T. G.,1977, Jainism and Karnataka Culture, Prasaranga, Karnatak 
Univresity, Dharwad. 

Nagaswamy R., 1973, Hero Stones of Tamilnadu, Journal of Indian History, Vol-51, 
Tamilnadu, 

Rajan K., 2000, South Indian Memorial Stones, Manoo Pathippakam, Publications, 
Thanjavur. 

Saletore B.A., 1834, Social and Political life in the Vijayanagara Empire, Madras. 
Ramachandra Dikshitar V.R., 1999, War in Ancient India, Cosmo Publication, London. 
Settar S., Sontheimar G.D., 1982, Memorial Stones (A Study of Their Origin, 


Signifisance and Variety), Institute of Indian Art History, Karnatak University 


೩೦ 


Dharwad. 

Settar S., 1986, Inviting Death, 1.1. A.H, Publications, Karnatak University Dharwad. 
Settar S., 1990, Pursuing Death, I.1.A.H, Publications, Karnatak University Dharwad. 
Saletore B. A., 1964, Social and Political life in the Vijayanagara Empire, Madras. 


ಸಂಶೋಧನ ಲೇಖನಗಳು 


ಅಪ್ಪಣ್ಣ ಎನ್‌. ಹಂಜೆ, ೨೦೦೨, ನೀರಲಗಿಯ ಪೂರ್ಣ ಮಹಾಸತಿಗಲ್ಲು, ಹಸಿರು ಕ್ರಾಂತಿ ದೀಪಾವಳಿ ವಿಶೇಷಾಂಕ, 
ಬೆಳಗಾವಿ. 

ಅಪ್ಪಣ್ಣ ಎನ್‌. ಹಂಜೆ, ೨೦೦೩, ಶಾಬಾಳದ ಹುಲಿಬೇಟೆ ವೀರಗಲ್ಲು, ಸರ್ಕಾರಿ ನೌಕರರ ಮಿತ್ರ ಮಾಸಪತ್ರಿಕೆ, 
ಸಂಪುಟ-ಜ೫/೫, ಬೆಂಗಳೂರು. 

ಅಪ್ಪಣ್ಣ ಎನ್‌. ಹಂಜೆ, ೨೦೦೩, ಹೊಟ್ಟುರದ ತುರುಗೋಳ್‌ ವೀರಗಲ್ಲು, ಮಂಜುವಾಣಿ ಮಾಸ ಪತ್ರಿಕೆ ಸಂಪುಟ- 
೨೨ನ್ನಿ ಉಜರೆ. 

ಅಪ್ಪಣ್ಣ ಎನ್‌. ಹಂಜೆ, ೨೦೦೩, ಹಿರೇಮಲ್ಲೂರದ ವಕ್ಕೈ ಮಹಾಸತಿಗಲ್ಲು, ಸರ್ಕಾರಿ ನೌಕರರ ಮಿತ್ರ ಮಾಸಪತ್ರಿಕೆ, 
ಸಂಪುಟ-೫/೬, ಬೆಂಗಳೂರು. 

ಕಲಘಟಗಿ ಟಿ.ಜಿ. ೧೯೮೨, ಸಲ್ಲೇಖನ ವ್ರತ, ತ್ಯಾಗ ಸಂದೇಶ, ಧರ್ಮಸ್ಥಳ. 

ಚಿಟ್ನೀಸ್‌ ಕೆ.ಎಸ್‌. ೧೯೮೭, ಸವಣೂರು ನವಾಬರು, ಇತಿಹಾಸ ದರ್ಶನ, ಸಂಪುಟ-೩, ಕರ್ನಾಟಕ ಇತಿಹಾಸ 
ಅಕಾದೆಮಿ, ಬೆಂಗಳೂರು. 

ಪತ್ತಾರ ಐ.ಕೆ. ಕಿವುಡನ್ನವರ ಜಗದೀಶ, ೨೦೦೧, ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಕಾಪುರದ ಕೋಟೆ, ಕರ್ನಾಟಕ 
ಹಿಸ್ಪರಿ ಕಾಂಗೆಸ್‌ ಪ್ರೊಸೀಡಿಂಗ್ಸ್‌ ಸಂಪುಟ-೬, ಬೆಂಗಳೂರು. 

ಪ್ರತಿಭಾ ಚಿಣ್ಣಪ್ರ ೧೯೯೨, ಕರ್ನಾಟಕದಲ್ಲಿ ಬಲಿ-ಆತ್ಮ- ತ್ಯಾಗ, ಇತಿಹಾಸ ದರ್ಶನ, ಸಂಪುಟ-೭, ಕರ್ನಾಟಕ 
ಇತಿಹಾಸ ಅಕಾದೆಮಿ, ಬೆಂಗಳೂರು. 

ರಿತ್ತಿ ಶೀನಿವಾಸ, ೧೯೫೯, ಪ್ರಾಚೀನ ಕರ್ನಾಟಕದ ಪ್ರಮುಖ ಪಟ್ಟಣ ಹಾವೇರಿ, ಪ್ರಬುದ್ಧ ಕರ್ನಾಟಕ ಸಂಪುಟ-೪೧, 
ಮೈಸೂರು ವಿಶ್ವವಿದ್ಯಾಲಯ ಮೈಸೂರು. 

ಲಲಿತಾಂಬ ಎನ್‌.ಆರ್‌., ೨೦೧೦, ಎಕ್ಕಟಿಗ ವೀರಪಡೆ, ಇತಿಹಾಸ ದರ್ಶನ, ಸಂಪುಟ-೨೫, ಕರ್ನಾಟಕ ಇತಿಹಾಸ 
ಅಕಾದೆಮಿ, ಬೆಂಗಳೂರು. 

ಸಂಧ್ಯಾ ವಿ, ೨೦೧೫, ರಾಜಮನೆತನಗಳಲ್ಲಿ ಪೆಣ್ಣುಯ್ಯಲ್‌, ಇತಿಹಾಸ ದರ್ಶನ, ಸಂಪುಟ-೩೦, ಕರ್ನಾಟಕ ಇತಿಹಾಸ 
ಅಕಾದೆಮಿ, ಬೆಂಗಳೂರು. 

ಸುಂದರ ಅ. ೧೯೯೭, ಹಿರೇಕೆರೂರು-ಹೊನ್ನಾಳಿ ಪ್ರದೇಶದಲ್ಲಿ ಬಿಲ್ಲುದೇವರು ಮತ್ತು ರಾಮಬಾಣ ಒಂದು ವಿವೇಚನೆ, 
ಇತಿಹಾಸ ದರ್ಶನ, ಸಂಪುಟ-೧೨, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 

ಶಿವಯೋಗಿ ಕೋರಿಶೆಟ್ಟರ, ೨೦೧೬, ಬಾಸವೂರು ಕಂಪಣದ ಚೈನ ಪ್ರಾಚ್ಯಾವಶೇಷಗಳು, ಇತಿಹಾಸ ದರ್ಶನ, 
ಸಂಪುಟ-೩೧, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 

ಹನುಮಾಕ್ಷಿ ಗೋಗಿ, ೨೦೧೬.ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ದೊರೆತ ರಾಷ್ಟಕೂಟರ ಕಾಲದ ಅಪ್ರಕಟಿತ ಶಾಸನಗಳು, 
ಇತಿಹಾಸ ದರ್ಶನ, ಸಂಪುಟ-೩೧, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 


೩೧ 


ಪಿಎಚ್‌.ಡಿ. ಪ್ರಬಂಧಗಳು 


ಅಪ್ಪಣ್ಣ ಎನ್‌. ಹಂಜೆ. ೨೦೦೬, ಶಿಗ್ಗಾಂವ ಪ್ರದೇಶದ ಪುರಾತತ್ವ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಗೀತಾ ಎಸ್‌. ತಹಶೀಲದವರ, ೨೦೦೮, ಹಾವೇರಿ ಜಿಲ್ಲೆಯ ಸ್ಥಳನಾಮಗಳ ಭಾಷಾವೈಜ್ಞಾನಿಕ ಅಧ್ಯಯನ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಗೇಮರಾಜ ಬಾಸು ಚವ್ಹಾಣ, ೨೦೦೭, ಹೂನಸತಿ ಒಂದು ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಪ್ರಕಾಶ್‌ ಕೆ.ಎಂ., ೨೦೧೭, ನಂಜನಗೂಡು ಮತ್ತು ಹೆಗ್ಗಡದೇವನಕೋಟೆ ತಾಲೂಕುಗಳ ವೀರಗಲ್ಲುಗಳು ಮತ್ತು 
ಮಾಸ್ತಿಗಲ್ಲುಗಳು- ಒಂದು ಅಧ್ಯಯನ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 

ಪ್ರಸನ್ನ ಕುಮಾರ ಡಿ, ೨೦೦೫, ಕರ್ನಾಟಕದಲ್ಲಿ ಶಿಲಾಶಾಸನ ನಿರ್ಮಾಣ ಮತ್ತು ಅದರ ಸಾಮಾಜಿಕ ಆಯಾಮಗಳು, 
ಕುವೆಂಪು ವಿಶ್ವವಿದ್ಯಾಲಯ, ಶಿವಮೊಗ್ಗ. 

ಬಸವರಾಜ ಹನುಮಂತಪ್ಪ ದೊಡ್ಡರಾಮಣ್ಣನವರ, ೨೦೦೬, ಹಾವೇರಿ ಜಿಲ್ಲೆಯ ವೈದ್ಯ-ಜನಪದ ಒಂದು ಅಧ್ಯಯನ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 

ಬಾಲಪ್ಪ, ೨೦೧೫, ತ್ಯಾಗ ಬಲಿದಾನ ಸ್ಮಾರಕಗಳು ಒಂದು ಐತಿಹಾಸಿಕ ಅಧ್ಯಯನ ವಿಶೇಷತಾ ಗುಲ್ಬರ್ಗಾ ಮತ್ತು 
ಯಾದಗಿರಿ ಜಿಲ್ಲೆಗಳನ್ನು ಅನುಲಕ್ಷಿಸಿ, ಗುಲಬರ್ಗಾ ವಿಶ್ವವಿದ್ಯಾಲಯ, ಗುಲಬರ್ಗಾ. 

ಲಮಾಣಿ ಜೆ.ಡಿ. ೨೦೦೪, ಹಾವೇರಿ ಜಿಲ್ಲೆಯ ಲಂಬಾಣಿ ತಾಂಡಾಗಳ ಚಾರಿತ್ರ್ಯ ಹಾಗೂ ಸಾಂಸ್ಕೃತಿಕ ಅಧ್ಯಯನ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಬಾಸವೂರ-೧೪೦ ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಶೇಕಪ್ಪ ಶಂಕ್ರಪ್ಪ ಬಂದವ್ಹನವರ, ೨೦೧೦, ಹಾವೇರಿ ಜಿಲ್ಲೆಯ ಜನಪದ ಕಾವ್ಯ ಪ್ರಕಾರಗಳು, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಸೀಮಾ ಎಸ್‌.ಆರ್‌., ೨೦೦೫, ಕನ್ನಡ ಜನಪದ ಕಾವ್ಯಗಳಲ್ಲಿ ಮಹಿಳೆಯರ ಚಿತ್ರಣ, ಕುವೆಂಪು ವಿಶ್ವವಿದ್ಯಾಲಯ, 
ಶಿವಮೊಗ್ಗ. 

ಸುರೇಶ ಗು. ದೊಡ್ಡಮನಿ, ೨೦೦೧, ನೂರುಂಬಾಡ-ಒಂದು ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಹೊನ್ನೂರಸ್ತಾಮಿ ಹೆಚ್‌. ೨೦೧೯, ದಾವಣಗೆರೆ ಜಿಲ್ಲೆಯ ಸ್ಮಾರಕಶಿಲ್ಲಗಳು, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
Manjeshwara S., 1990, Studies in the Military Hiatory of Karnataka (From the 
Earliest Times to the Fourteenth Century), Karnatak University Dharwad. 
Rangnathan B., 1979, Hero Stones of South India With Special Reference To 
Tamilnadu, University of Madras, Madras. 

Sankappa S. Angadi, 2012, Archaeology of the Tungabhadra Valley (With Special 
Reference to Haveri District), Vol-1 and 2, Karnatak University Dharwad. 
Sudarshan S., 2010, Women in Hoysala Sculptures : A Cultural Study (1000-1346 
A.D.), Mysore University, Mysore. 

Yeligar Ashok C., 2003, Bankapur : A Historical Study, Karnatak University 


Dharwad. 


೩೨ 


ಅಪ್ರಕಟಿತ ಎಂ.ಫಿಲ್‌. ನಿಬಂಧಗಳು 


ಅರಿಶಿನಗುಪ್ಪಿ ಬಸವರಾಜ, ೨೦೦೦, ತಿಳವಳ್ಳಿ ಪ್ರದೇಶದ ದೇವಾಲಯಗಳು: ಒಂದು ಅಧ್ಯಯನ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಕರಿಬಸಯ್ಯ ಆರ್‌., ೧೯೯೮, ಹಿರೇಕೆರೂರು ಪ್ರದೇಶದ ಮೂರ್ತಿಶಿಲ್ಪ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಮಂಜುನಾಥ ಹ. ಪಾಟೀಲ, ೧೯೯೮, ರಾಣೆಬೆನ್ನೂರ ತಾಲೂಕ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ರಮೇಶ ನಾಯಕ, ೧೯೯೭, ಹಾವೇರಿ : ಒಂದು ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ವಿನೋದಾ ಪಾಟೀಲ, ೧೯೯೯, ಪಾನುಂಗಲ್ಲಯ್ದೂರ : ಒಂದು ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ವರುಪಾಕ್ಷಪ್ಪಾ ನಿಂ. ಆಲದಕಟ್ಟಿ, ೧೯೯೭, ಶಿಗ್ಗಾಂವ ತಾಲೂಕಾ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಸಣ್ಣಮನಿ ಪಕಾಶ, ೧೯೯೮, ಹಾವೇರಿ ತಾಲೂಕಿನ ಶಾಸನಗಳು ಒಂದು ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಸಾಲಿಮಠ ಸುರೇಶ, ೧೯೯೬, ಹಿರೇಕೆರೂರು ಮತ್ತು ಅದರ ಸುತ್ತಮುತ್ತಲಿನ ಶಾಸನಗಳು, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಸೊಟ್ಟಮ್ಮನವರ ವಿ.ಜಿ. ೧೯೯೮, ರಾಣೆಬೆನ್ನೂರು ಪ್ರದೇಶದ ದೇವಾಲಯಗಳು, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಸೇವಾನಾಯ್ಕ ಆರ್‌., ೨೦೧೫, ಹರಪ್ಪನಹಳ್ಳಿ ಪರಿಸರದ ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳ ಅಧ್ಯಯನ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


ನಿಘಂಟುಗಳು 

ಕವಲಿ ಜೆ. ಎ, ೧೯೫೨, ಸಚಿತ್ರ ಕನ್ನಡ ಕೋಶ, ಧಾರವಾಡ. 
ಮೈಸೂರು ವಿಶ್ವವಿದ್ಯಾನಿಲಯ, ೧೯೬೫, ಇಂಗ್ಲೀಷ್‌-ಕನ್ನಡ ನಿಘಂಟು, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 
ಮರಿಯಪ್ಪಭಟ್ಟ ಎಂ. ಎಸ್‌.. ೧೯೭೦, ಕಿಟೆಲ್ಲರ ಕನ್ನಡ-ಇಂಗ್ಲೀಷ್‌ ನಿಘಂಟು, ಮದ್ರಾಸ್‌. 

ಕ.ಸಾ.ಪ ಬೆಂಗಳೂರು, ೧೯೭೯, ಕನ್ನಡ ನಿಘಂಟು, ಸಂ, ೧-೪. 


ಕ.ಸಾ.ಪ ಬೆಂಗಳೂರು, ೧೯೭೫, ಸಂಕ್ಷಿಪ್ತ ಕನ್ನಡ ನಿಘಂಟು, ಕನ್ನಡ-ಕನ್ನಡ. 


ನಿಯತಕಾಲಿಕೆಗಳು 

ಅರವಂಟಿಗೆ ಜೈನ ಅಧ್ಯಯನ ಸಂಸ್ಥೆ, ಶ್ರವಣಬೆಳಗೋಳ 
ಅನಿಕೇತನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು. 
ಇತಿಹಾಸ ದರ್ಪಣ ಹಂ.ಗು. ರಾಜೇಶ, ಬೆಂಗಳೂರು. 

ಇತಿಹಾಸ ದರ್ಶನ ಇತಿಹಾಸ ಅಕಾದೆಮಿ, ಬೆಂಗಳೂರು. 


ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆ ಕನ್ನಡ ಸಾಹಿತ್ಯ ಪರಿಷತ್‌, ಬೆಂಗಳೂರು. 


ಗ್‌ 


ಕರ್ನಾಟಕ ಭಾರತಿ ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಕರ್ನಾಟಕ ಲೋಚನ ಬಿ.ಎಂ.ಶ್ರೀ ಸ್ನಾರಕ ಪ್ರತಿಷ್ಠಾನ, ಬೆಂಗಳೂರು. 
ಚರಿತ್ರೆ ಅಧ್ಯಯನ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಷಿ 


ಪ್ರಬುದ್ಧ ಕರ್ನಾಟಕ 


ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 


ಮಹಿಳಾ ಅಧ್ಯಯನ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಮಾನವಿಕ ಕರ್ನಾಟಕ ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 
ವಿಜಯನಗರ ಅಧ್ಯಯನ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಹೊಸಪೇಟೆ. 
ವಿದ್ಯಾರ್ಥಿ ಭಾರತಿ ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಶಾಸನ ಅಧ್ಯಯನ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಶೋಧ ಹಾ.ಮಾ.ನಾ. ಸಂಶೋಧನಾ ಕೇಂದ್ರ, ಅಉಜಿರೆ. 
ಸಾಧನೆ ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 
(ಡಾ. ರಮೇಶ ನಾಯಕ) (ಯರಬಾಳ ಮದ್ದಾನಸ್ಟಾಮಿ ಕೊಟ್ರಪ್ಪ) 
ಪ್ರಾಧ್ಯಾಪಕರು ಮತ್ತು ಮಾರ್ಗದರ್ಶಕರು ಪಿಎಚ್‌.ಡಿ. ಸಂಶೋಧನಾ ವಿದ್ಯಾರ್ಥಿ 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


ವಿದ್ಯಾರಣ್ಯ 


ವಿದ್ಯಾರಣ್ಯ 


ಷಿ೪ 


ಆಕರ ಗಂಥಗಳು 

ಶಾಸನ ಸಂಪುಟಗಳು ಮತ್ತು ವಾರ್ಷಿಕ ವರದಿಗಳು 

ಅಣ್ಣಿಗೇರಿ ಎ.ಎಂ. ಮತ್ತು ಮೇವುಂಡಿ ಮಲ್ಲಾರಿ(ಸಂ.), ೧೯೬೧, ಶಾಸನ ಸಾಹಿತ್ಯ ಸಂಚಯ, ಕನ್ನಡ 
ಸಂಶೋಧನ ಸಂಸ್ಥೆ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಕಲಬುರ್ಗಿ ಎಂ.ಎಂ.(ಸಂ.). ೧೯೭೫, ಧಾರವಾಡ ಜಿಲ್ಲೆಯ ಶಾಸನ ಸೂಚಿ, ಕನ್ನಡ ಅಧ್ಯಯನ ಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಕಲಬುರ್ಗಿ ಎಂ.ಎಂ., ೨೦೧೨, ಮಹಾರಾಷ್ಟ್ರದ ಕನ್ನಡ ಶಾಸನಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 
ದೇಸಾಯಿ ಪಿ.ಬಿ. ೧೯೬೫, ಶಾಸನ ಪರಿಚಯ, ಧಾರವಾಡ. 


ನಾಗಯ್ಯ ಜೆ. ಎಂ.(ಸಂ.), ೨೦೧೧, ಕಲ್ಯಾಣ ಚಾಲುಕ್ಯರ ಶಾಸನಗಳು ಸಂಪುಟ-೧, ಕುವೆಂಪು ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಧಾನಿಲಯ, ಮೈಸೂರು. 


ಪಂಚಮುಖಿ ಆರ್‌. ಎಸ್‌., ೧೯೭೧, ಕರ್ನಾಟಕ ಶಾಸನಗಳು, ಕನ್ನಡ ಸಂಶೋಧನಾ ಸಂಸ್ಥೆ, ಧಾರವಾಡ. 


ಭಾರತೀ ಬಿ. ಆರ್‌.(ಸಂ.), ೨೦೧೧, ರಾಷ್ಟಕೂಟರ ಶಾಸನಗಳು ಸಂಪುಟ-೧ಿ ಮತ್ತು ೨, ಕುವೆಂಪು ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

Annual Report on South Indian Epigraphy :1926-27, 1928-29, 1935-36, 1936- 
37,1946-47. 

Annual Report of the Mysore Archaeological Department. 

Epigraphia Andrica 

Epigraphia Indica 

Epigraphia Carnatica 

Indian Antiquary 

Inscriptions in Northern Karnataka and the Kolhapur State 

Karnataka Inscriptions 

Progress Report of the KRI 

South Indian Inscriptions 


ಗೆಜೆಟಿಯರ್‌'ಗಳು 


ಕಾಮತ್‌ ಸೂರ್ಯನಾಥ್‌.(ಸಂ.), ೧೯೮೩, ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಭಾಗ-೨ ಕರ್ನಾಟಕ ರಾಜ್ಯ 


ಸರ್ಕಾರ ಪ್ರಕಟಣೆ, ಬೆಂಗಳೂರು. 
ಕಾಮತ್‌ ಸೂರ್ಯನಾಥ್‌.(ಸಂ.). ೧೯೯೫, ಧಾರವಾಡ ಜಿಲ್ಲೆ ಗೆಜೆಟಿಯರ್‌, ಕರ್ನಾಟಕ ಸರ್ಕಾರ, ಬೆಂಗಳೂರು. 


Govt Of India, 1991, Census of India, District Census Hand Book, Dharwad 
District 


೪೩೮ 


ಕನ್ನಡ ಗಂಥಗಳ 
ಅಣ್ಣಿಗೇರಿ ಎ.ಎಂ., ೧೯೭೪, ಹಾನಗಲ್ಲಿನ ಕದಂಬರು, ಐ.ಬಿ.ಹೆಚ್‌. ಪ್ರಕಾಶನ, ಬೆಂಗಳೂರು. 

ಅಂಬಳಿಕೆ ಹಿರಿಯಣ್ಣ (ಪ್ರಾ.ಸಂ.). ಭೋಜರಾಜ ಪಾಟೀಲ (ಜಿ.ಸಂ.)). ೨೦೧೫, ಕರ್ನಾಟಕ ಗ್ರಾಮ ಚರಿತ್ರೆ 
ಕೋಶ ಹಾವೇರಿ ಜಿಲ್ಲಾ ಸಂಪುಟ ಭಾಗ-೧ ಮತ್ತು ೨, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, ಗೊಟಗೋಡಿ, 
ಶಿಗ್ಗಾಂವಿ. 

[a 
ಅಬ್ದುಲ್‌ ಖಾನ ಸಂಶಿ, ೨೦೧೭, ನಮ್ಮ ಸವಣೂರ, ಅಬ್ಬುಲ್‌ಖಾನ ಪ್ರಕಾಶನ, ಸವಣೂರು. 
ಎಲಿಗಾರ ಚೆನ್ನಕ್ಕ, 


ಎಲಿಗಾರ ಚೆನ್ನಕ್ಕ. 


೧೯೭೭, ಮಾಸ್ತಿಕಲ್ಲುಗಳು, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
೧೯೯೦, ಶಾಸನಗಳಲ್ಲಿ ಕರ್ನಾಟಕದ ಸ್ಪೀ ಸಮಾಜ, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 


ಎಲಿಗಾರ ಚೆನ ಕ 


ಕ್ಟ ೧೯೯೦, ಬಂಕಾಪುರ ಶೋಧನ, ಚನ್ನಗಂಗಾ ಪ್ರಕಾಶನ ಧಾರವಾಡ. 


ಒಡೆಯರ್‌ ಎಸ್‌. ಎಸ್‌., ೧೯೭೫, ಕರ್ನಾಟಕ ಮತ್ತ ಚೈನಧರ್ಮ, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಕವಿಚೆನ್ನ(ಮೂಲ.), ಶಿವಾನಂದ ವಿ.(ಸಂ). ೧೯೭೪, ಗುಂಡಬ್ರಹ್ಮಯ್ಯಗಳ ಚರಿತ್ರೆ ಅಖಂಡೇಶ್ವರ ಗಂಥಮಾಲೆ. 
ಜೇವರಗಿ 

ಕಮಲಾ ಹಂಪನಾ.(ಸಂ.), ೧೯೯೭, ಜೈನಧರ್ಮ ಸಾಹಿತ್ಯ ಚಿಂತನೆ ಮತ್ತು ಅತ್ತಿಮಬ್ಬೆ, ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಬೆಂಗಳೂರು. 


ಕಲಬುರ್ಗಿ ಎಂ. ಎಂ. ೧೯೮೦, ಸಮಾದಿ-ಬಲಿದಾನ-ವೀರಮರಣ ಸ್ಮಾರಕಗಳು, ಐ.ಬಿ.ಎಚ್‌. ಪ್ರಕಾಶನ, 
ಬೆಂಗಳೂರು. 


ಕಲಬುರ್ಗಿ ಎಂ. ಎಂ. ೧೯೯೯, ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಕಲಬುರ್ಗಿ ಎಂ. ಎಂ. ೨೦೦೪, ಮಾರ್ಗ ಸಂ. ೪, ಸಪ್ನ ಬುಕ್‌ ಹೌಸ್‌, ಬೆಂಗಳೂರು. 

ಕಲಬುರ್ಗಿ ಎಂ. ಎಂ., ೨೦೦೬, ಸಂಸ್ಕೃತಿ-ವಿಕೃತಿ, ಕನ್ನಡ ಮತ್ತು ಸಂಸ್ಕೃಶಿ ಇಲಾಖೆ, ಬೆಂಗಳೂರು. 
ಕುಮಾರ್‌ ಪಿ.ಎಸ್‌.. ೧೯೮೬, ರಾಣೇಬೆನ್ನೂರು ತಾಲೂಕು ದರ್ಶನ, ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 
ಕುಮಾರಸ್ವಾಮಿ ಕೆ.ಎಸ್‌.. ೨೦೧೩ ಬೃಹತ್‌ ಕರ್ನಾಟಕದ ಶಿಲ್ದಾಚಾರಿಯರ ಚರಿತ್ರೆ, ಕಣ್ಣ ಪ್ರಕಾಶನ, ಬೆಂಗಳೂರು. 
ಕುಲಕರ್ಣಿ ಸತೀಶ, ೧೯೮೭, ಹಾವೇರಿ ತಾಲೂಕ ದರ್ಶನ, ಐ.ಬಿ.ಹೆಚ್‌. ಪ್ರಕಾಶನ, ಬೆಂಗಳೂರು. 


ಕುಲಕರ್ಣಿ ಡಿ.ಜಿ. ೨೦೦೮, ಹಾವೇರಿ ಜಿಲ್ಲೆಯ ತ್ರಿಕೂಟ ದೇವಾಲಯಗಳು, ಕರ್ನಾಟಕ ಇತಿಹಾಸ ಸಂಶೋಧನ 
ಮಂಡಲ, ಧಾರವಾಡ. 

ಕೊಪ್ರಾ ಎಸ್‌. ಕೆ. ೧೯೯೦, ತರ್ದವಾಡಿನಾಡು : ಒಂದು ಅಧ್ಯಯನ, ಪ್ರತಿಭಾ ಪ್ರಕಾಶನ, ಇಂಡಿ. 
ಕೃಷ್ಣಮೂರ್ತಿ ಹನೂರು.(ಸಂ.), ೧೯೮೭, ಜನಪದ ವೀರಗೀತೆಗಳು, ಪ್ರಸಾರಾಂಗ ಮೈಸೂರು 
ವಿಶ್ವವಿದ್ಯಾಲಯ, ಮೈಸೂರು. 


ಕೃಷ್ಣಮೂರ್ತಿ ಹನೂರು.(ಸಂ.). ೧೯೯೩, ಮ್ಯಾಸಬೇಡರ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು. 


೪೩೯" 


ಕೈದಾಳ ರಾಮಸ್ಥಾಮಿ ಗಣೇಶ, ೨೦೦೮, ಶಾಸನ ಸರಸ್ಪತಿ, ಕರ್ನಾಟಕ ಇತಿಹಾಸ ಸಂಶೋಧನ ಮಂಡಲ, 
ಧಾರವಾಡ. 


ಗುರವ ಆರ್‌.ಎಸ್‌., ೧೯೭೯, ತರ್ದವಾಡಿ ನಾಡು, ಕರ್ನಾಟಕ ವಿಶ್ವವಿದ್ಯಾಲಯ. ಧಾರವಾಡ. 


ಗೋಪಾಲರಾವ್‌ ಎಚ್‌. ಎಸ್‌., ೨೦೦೮, ಕರ್ನಾಟಕದ ಆರಂಭಿಕ ಶಿಲ್ಪಕಲೆ, ಕರ್ನಾಟಕ ಶಿಲಕಲಾ ಅಕಾಡೆಮಿ, 
ಬೆಂಗಳೂರು. 


ಕುಲಕರ್ಣಿ ಆರ್‌. ಎಚ್‌.(ಲೇ), ೨೦೦೮, ಬಾದಾಮಿ ಚಾಲುಕ್ಕರ ಶಿಲ್ಪಕಲೆ, ಕರ್ನಾಟಕ ಶಿಲಕಲಾ ಅಕಾಡೆಮಿ, 
ಬೆಂಗಳೂರು 


ಶೀಲಾಕಾಂತ ಪತ್ತಾರ.(ಲೇ), ೨೦೦೮, ಗಂಗ ಶಿಲ್ಪಕಲೆ, ಕರ್ನಾಟಕ ಶಿಲ್ಲಕಲಾ ಅಕಾಡೆಮಿ, ಬೆಂಗಳೂರು. 
ದೇವರಕೊಂಡಾರೆಡ್ಡಿ.(ಲೇ), ೨೦೦೮, ಪಲ್ಲವ-ಚೋಳ ಶಿಲ್ಲಕಲೆ, ಕರ್ನಾಟಕ ಶಿಲಕಲಾ ಅಕಾಡೆಮಿ, ಬೆಂಗಳೂರು 
ತಮಿಳ್‌ ಸೆಲಿ(ಲೇ), ೨೦೦೮, ರಾಷ್ಟ್ರಕೂಟ ಶಿಲ್ಪಕಲೆ, ಕರ್ನಾಟಕ ಶಿಲಕಲಾ ಅಕಾಡೆಮಿ, ಬೆಂಗಳೂರು. 


ಚನ್ನಬಸವಯ್ಯ ಹಿರೇಮಠ, ೨೦೧೪, ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಚಂದಪೂಜಾರಿ ಎಂ., ೨೦೦೫, ಸಂಶೋಧಕರು ಮತ್ತು ಕ್ಷೇತ್ರಕಾರ್ಯ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. 
ಹಂಪಿ. 

ಚನ್ನಬಸಪ್ಪ ಎಸ್‌. ಪಾಟೀಲ್ಲ ೧೯೯೯, ಕರ್ನಾಟಕದ ಕೋಟೆಗಳು, ಸಂಪುಟ-೧, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಚನ್ನಬಸವಣ್ಣ ತವರಮೆಳ್ಳಿಹಳ್ಳಿ, ೧೯೮೭, ಸವಣೂರು ತಾಲ್ಲೂಕು ದರ್ಶನ, ಐ.ಬಿ.ಹೆಚ್‌. 

ಪ್ರಕಾಶನ, ಬೆಂಗಳೂರು. 


ಚಂದಶೇಖರ ಎಸ್‌., ಸುರೇಂದ್ರ ರಾವ್‌ ಬಿ.(ಸಂ), ೨೦೧೬, ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ 
ಚರಿತ್ರೆಯ ಕೆಲವು ನೆಲೆಗಳು, ಸಂಪುಟ-೫, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಬೆಂಗಳೂರು. 


ಚನ್ನಕ್ಕ ಪಾವಟೆ, ೧೯೯೮, ಹಾನಗಲ್ಲ ಕದಂಬರು, ಚನ್ನಗಂಗಾ ಪ್ರಕಾಶನ ಧಾರವಾಡ. 
ಚನ್ನಕ್ಕ ಪಾವಟೆ, ೧೯೯೯, ರಾಷ್ಟ್ರಕೂಟ ಸಾಮಂತ ಚಲ್ಲಕೇತನರು, ಚನ್ನಗಂಗಾ ಪ್ರಕಾಶನ ಧಾರವಾಡ. 
ಚನ್ನಕ್ಕ ಪಾವಟೆ, ೧೯೮೨, ವೀರಗಲ್ಲುಗಳು ಮತ್ತು ಮಾಸ್ತಿಗಲ್ಲುಗಳು, ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 


ಜೆದಾನಂದಮೂರ್ತಿ ಎಂ., ೨೦೦೬, ಬೃಹತ್‌ ಕರ್ನಾಟಕ ಭಾಷಿಕ ಸಾಂಸ್ಕೃತಿಕ, ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ, ಬೆಂಗಳೂರು. 


ಜೆದಾನಂದಮೂರ್ತಿ ಎಂ. ೨೦೧೪, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸಪ್ನ ಬುಕ್‌ ಹೌಸ್‌, 
ಬೆಂಗಳೂರು. 


ಜೆದಾನಂದಮೂರ್ತಿ ಎಂ., ೨೦೦೭, ಹೊಸತು ಹೊಸತು, ಹೇಮಂತ ಸಾಹಿತ್ಯ, ಬೆಂಗಳೂರು. 


ಚಿದಾನಂದಮೂರ್ತಿ ಎಂ., ೨೦೧೪, ಮಧ್ಯಕಾಲೀನ ಕರ್ನಾಟಕ ಮತ್ತು ಅಸ್ಪಶ್ಯತೆ, ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು. 


ಜಯಮ್ಮ ಬಿ. ೨೦೦೦, ಧಾರವಾಡ ಜಿಲ್ಲೆಯ ಪುರಾತತ್ವ, ಅನ್ನದಾನಿಭೈರವ ಪ್ರಕಾಶನ, ಬೆಂಗಳೂರು. 


೪೪೦ 


ಜಯಮ್ಮ ಕರಿಯಣ್ಣ ಎಚ್‌., ೨೦೦೮, ನೊಳಂಬರ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, ಧಾರವಾಡ. 

ಜವರೇಗೌಡ ದೇ., ೨೦೦೧, ಜಾನಪದ ಅಧ್ಯಯನ, ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು. 
ತಿಪೇರುದಸ್ಟಾಮಿ ಎಚ್‌., ೨೦೦೭, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಡಿ.ವಿ.ಕೆ. ಮೂರ್ತಿ, ಪ್ರಕಾಶಕರು, ಮೈಸೂರು. 
ತೋಟದ ಎಸ್‌.ಬಿ. ೨೦೦೨, ಕನ್ನಡ ಸಾಹಿತ್ಯದಲ್ಲಿ ವೀರರಸ, ಶಿಶು ಸಂಗಮೇಶ್ವರ ಪ್ರಕಾಶನ, ಗೋಕಾಕ್‌. 
ದುರ್ಗದಮರಠ ಗಿರಿಜಾ.(ಸಂ), ೨೦೦೦, ಸಿರಿಸಂಪದ(ಹಾವೇರಿ ಜಿಲ್ಲಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ 
ಸ್ಮರಣ ಸಂಚಿಕೆ), ರಾಣೇಬೆನ್ನೂರು. 

ದೇಸಾಯಿ ಗೋವಿಂದಮೂರ್ತಿ, ೧೯೯೯, ಸವಣೂರು ನವಾಬರು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 

ದೇವರಕೊಂಡಾರೆಡ್ಡಿ.((ಸಂ), ೨೦೧೩, ಶಾಸನ ಅಧ್ಯಯನ, ಸಂಪುಟ- ೧, ಸಂಚಿಕೆ-೧, ಪ್ರಸಾರಾಂಗ ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ನರಸಿಂಹಚಾರ್ಯ ಆರ್‌ ಮತ್ತು ದೇಸಾಯಿ ಪಿ.ಬಿ. ೧೯೭೨, ಪ್ರಾಚೀನ ಭಾರತೀಯ ಚರಿತ್ರೆ, ಪ್ರಸಾರಾಂಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ನರಸಿಂಹಮೂರ್ತಿ ಎ.ವಿ. ೨೦೧೦, ಕರ್ನಾಟಕ ಪುರಾತತ್ವ ಕೆಲವು ಅಧ್ಯಯನಗಳು, ಪ್ರಸಾರಾಂಗ, ಕರ್ನಾಟಕ 
ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮೈಸೂರು. 

ನರಸಿಂಹನ್‌ ಅ.ಲ ಮತ್ತು ಮರಿಶಾಮಾಚಾರ್‌ ಎನ್‌. ೧೯೯೪, ಶಿಲ್ಪಕಲಾ ಪ್ರಪಂಚ, ಕರ್ನಾಟಕ ಲಲಿತ ಕಲಾ 
ಅಕಾಡೆಮಿ, ಬೆಂಗಳೂರು. 

ನೇಗಿನಹಾಳ ಎಂ.ಬಿ. ೧೯೮೨, ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ನಾಯಕರ ಹುಲಗಪ್ಪ, ೨೦೧೧, ಶಾಸನಗಳ ಪ್ರಕಾರ ಮತ್ತು ಅವುಗಳ ಮಹತ್ವ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ನಾಗಯ್ಯ ಜೆ.ಎಂ. ೧೯೯೫, ಕಲಕೇರಿ, ಶ್ರೀ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ದಾರ ಟ್ರಸ್ಟ್‌ ಕಮಿಟಿ, 
ಕಲಕೇರಿ. 

ನಾಗಯ್ಯ ಜೆ.ಎಂ. ೨೦೧೭. ಆತ್ಮಬಲಿದಾನ, ವಿಜಯ ವಿಕ್ರಮ ಪ್ರಕಾಶನ, ಹುಬ್ಬಳ್ಳಿ. 

ನಾಗಯ್ಯ ಜೆ.ಎಂ.. ೨೦೧೪, ಪ್ರಾಚೀನ ಕರ್ನಾಟಕದ ಜೀವನ ಮೌಲ್ಯಗಳು, ವಿಜಯ ವಿಕ್ರಮ ಪ್ರಕಾಶನ, 
ಹುಬ್ಬಳ್ಳಿ. 

ನಾಗಯ್ಯ ಜೆ.ಎಂ. ೧೯೯೨, ಆರನೆಯ ವಿಕಮಾದಿತ್ಯನ ಶಾಸನಗಳು, ವೀರಶೈವ ಅಧ್ಯಯನ ಅಕಾಡೆಮಿ, 
ಬೆಳಗಾವಿ 

ನಾಗರಾಜ ಎಂ.ಜಿ. ೧೯೯೦, ಶಾಸನ ಶಿಲ್ಪಗಳು, ಶ್ರೀ ಗೌರಿಗಂಗಾ ಪ್ರಕಾಶನ, ಬೆಂಗಳೂರು. 


ನಾಗೇಗೌಡ ಹೆಚ್‌.ಎಲ್‌., ೨೦೦೬, ಪ್ರವಾಸಿ ಕಂಡ ಇಂಡಿಯಾ, ಸಂಪುಟ-೧ ರಿಂದ ೮, ಇ.ಬಿ.ಹೆಚ್‌. 
ಪ್ರಕಾಶನ, ಬೆಂಗಳೂರು. 


ಪರಮಶಿವಮೂರ್ತಿ ಡಿ.ವಿ, ೧೯೯೯, ಕನ್ನಡ ಶಾಸನಶಿಲ್ಪ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


೪೪೧ 


ಪರಮಶಿವಮೂರ್ತಿ ಡಿ.ವಿ. ೨೦೦೭, ಶಾಸನ ಅಧ್ಯಯನ, ಸಂಪುಟ-೪, ಸಂಚಿಕೆ-೧ ಮತ್ತು ೨, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಪರಮಶಿವಮೂರ್ತಿ ಡಿ.ವಿ., ೨೦೧೦, ಪೆ್ಣ್ಣುಯ್ಯಲ್‌, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಪರಮಶಿವಮೂರ್ತಿ ಡಿ.ವಿ, ೨೦೧೧, ತುಜುಗೊಳ್‌ ಸಂಕಥನ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 

ಪ್ರಭಾಕರ ರಾವ್‌ ಕ್ಲೆ ೨೦೦೬, ಮಧ್ಯಕಾಲೀನ ಕರ್ನಾಟಕದಲ್ಲಿ ಯುದ್ದಗಳು, ಪ್ರಸಾರಾಂಗ, ಕುವೆಂಪು 
ವಿಶ್ವವಿದ್ಯಾಲಯ, ಶಿವಮೊಗ್ಗ. 

ಬಸವರಾಜ ಕಲ್ಲುಡಿ, ೧೯೮೫, ಮಹಾಸತಿ ಆಚರಣೆ ಒಂದು ಅಧ್ಯಯನ, ಪ್ರಸಾರಾಂಗ ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 

ಭಟ್‌ಸೂರಿ ಕೆ.ಜಿ.(ಸಂ), ೨೦೦೬, ಶಾಸನ ಅಧ್ಯಯನ, ಸಂಪುಟ- ಪಿ, ಸಂಚಿಕೆ-೧, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಭಟ್‌ಸೂರಿ ಕೆ.ಜಿ.(ಸಂ). ೨೦೧೧, ಶಾಸನ ಅಧ್ಯಯನ, ಸಂಪುಟ-ಲಿ, ಸಂಚಿಕೆ-೨, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಭೋಜರಾಜ ಬ. ಪಾಟೀಲ, ೧೯೯೫, ನಾಗರಖಂಡ-೭೦ ಒಂದು ಅಧ್ಯಯನ, ಮಲೆನಾಡು ವೀರಶೈವ 
ಅಧ್ಯಯನ ಸಂಸ್ಥೆ, ಆನಂದಪುರಂ. 

ಭೋಜರಾಜ ಬ. ಪಾಟೀಲ, ೧೯೮೭, ಹಿರೇಕೆರೂರು ತಾಲ್ಲೂಕು ದರ್ಶನ, ಇ.ಬಿ.ಹೆಚ್‌. ಪ್ರಕಾಶನ, ಬೆಂಗಳೂರು. 
ಭೂಸರೆಡ್ಡಿ ಎಸ್‌.ಎಸ್‌., ೧೯೭೬, ಬಂಕಾಪುರ, ಐ.ಬಿ.ಹೆಚ್‌. ಪ್ರಕಾಶನ, ಬೆಂಗಳೂರು. 

ಮಲ್ಲಿಕಾರ್ಜುನ ಹುಲಗಣ್ಣನವರ, ೧೯೮೬, ಹಾನಗಲ್‌ ತಾಲೂಕು ದರ್ಶನ, ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 
ಮಹದೇವ ಸಿ. ವಾಸುದೇವನ್‌ ಸಿ.ಎಸ್‌. ರಮೇಶ ನಾಯಕ, ೧೯೯೯, ಕರ್ನಾಟಕ ದೇವಾಲಯಗಳ ಕೋಶ 
ಹಾವೇರಿ ಜೆಲ್ಲೆ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಮಂಜುನಾಥ ಸಿ.ಯು., ೨೦೦೯, ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ, ಸುಮುಖ ಪ್ರಕಾಶನ, ಬೆಂಗಳೂರು. 
ಮಂಜುನಾಥ ಸಿ.ಯು., ೨೦೧೨, ಶಾಸನಗಳ ಮತ್ತು ಕರ್ನಾಟಕ ಸಂಸ್ಕೃತಿ, ಚಿತ್ಕಲಾ ಪ್ರಕಾಶನ, ಕುಪ್ಪಂ. 
ಮಂಜುನಾಥ ಎಂ.ಜಿ. ೨೦೦೯; ನಿಸಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸಿಂಚು ಮಲ್ಲಿಗ್ರಾಫ್‌ ಪ್ರಕಾಶನ 


ಮೈಸೂರು. 


ಮಂಜುನಾಥ ಎಂ.ಜಿ. ೨೦೧೧, ಮಾಸ್ತಿಕಲ್ಲು, ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು, ಪ್ರಸಾರಾಂಗ, ಕರ್ನಾಟಕ 
ರಾಜ್ಯ ಮುಕ್ತ ವಿಶವ್ಪಿದ್ಯಾಲಯ, ಮೈಸೂರು. 

ಮರಿಶಾಮಾಚಾರ್‌ ಎನ್‌., ೨೦೦೦, ಭಾರತೀಯ ಶಿಲ್ಪಕಲೆ, ಕರ್ನಾಟಕ ಶಿಲಕಲಾ ಅಕಾಡೆಮಿ, ಬೆಂಗಳೂರು. 
ಮಿರ್ಜಿ ಅಣ್ಣಾರಾಯ(ಅನು), ೧೯೮೧, ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ, ಜೈನ ಸಂಸ್ಕೃತಿ 
ಸಂರಕ್ಷಕ ಸಂಘ, ಸೊಲ್ಲಾಪುರ. 


ಮುತಾಚಾರ್ಯ ಟಿ.ಬಿ, ೧೯೮೭, ಭಾರತೀಯ ಶಿಲ್ಲಶಾಸ್ತ ಸಾರ ಭಾಗ-೧, ಶಿಲಕಲಾ ಪರಿಷತ್ತು ಧಾರವಾಡ. 
dy ಮೆ [99] po) 


೪೪೨ 


ರಮೇಶ ಕೆ.ವಿ, ೧೯೭೭, ಕರ್ನಾಟಕ ಶಾಸನ ಸಮೀಕ್ಷೆ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 
ರಮೇಶ ನಾಯಕ (ಸಂ), ೨೦೦೭, ಕರ್ನಾಟಕದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನಗಳ 
ಮರುಚಿಂತನೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ರತ್ನಮ್ಮ ಎಸ್‌., ೨೦೦೩, ಕಂತಿಯರು ಮತ್ತು ಮುಡುಪಿದವರು, ರತ್ನತ್ರಯ ಪ್ರಕಾಶನ ಮೈಸೂರು. 
ರಘುನಾಥಭಟ್‌ ಎಚ್‌. ಆರ್‌., ೧೯೭೭, ಕರ್ನಾಟಕ ಶಾಸನ-ಕಲೆ, ಭಾರತಿ ಪ್ರಕಾಶನ, ಮೈಸೂರು. 
ರವೀಂದನಾಥ ಕೆ. ೨೦೦೬, ಗುಂಡಬ್ರಹ್ಮಯ್ಯಗಳ ಸಾಹಿತ್ಯ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. ಹಂಪಿ. 
ರಾಜಶೇಖರ ಎಸ್‌., ೧೯೯೬, ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಕೊಡುಗೆ, ಮೈಸೂರು 
ವಿಶ್ವವಿದ್ಯಾಲಯ, ಮೈಸೂರು. 

ರಾಜಾರಾಮ ಹೆಗಡೆ, ೨೦೧೧, ಲೌಕಿಕ-ಅಲೌಕಿಕ, ಆನಂದ ಕಂದ ಗ್ರಂಥಮಾಲೆ, ಮಲ್ಲಾಡಿಹಳ್ಳಿ. 
ರಾಬರ್ಟ್‌ ಸಿವೆಲ್‌(ಮೂಲ), ಸದಾನಂದ ಕನವಳ್ಳಿ(ಅನು), ೧೯೯೭, ಮರೆತು ಹೋದ ಮಹಾ ಸಾಮ್ರಾಜ್ಯ 
ವಿಜಯನಗರ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ರಾಮಚಂದರಾವ್‌ ಕೆ. ೨೦೧೨, ಮೂರ್ತಿಶಿಲ್ಪ ನೆಲೆ-ಹಿನ್ನೆಲೆ, ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾಲಯ, 
ಬೆಂಗಳೂರು. 

ರೋಹಿಣಿ ಬಿ.ಎಂ ಮತ್ತು ಶಶಿಲೇಖಾ ಬಿ, ೨೦೧೦, ತುಳುನಾಡಿನ ಮಾಸ್ತಿ ಕಲ್ಲುಗಳು-ವೀರಗಲ್ಲುಗಳು, 
ದೇವಕಿಕೃಷ್ಣಾ ಪ್ರಕಾಶನ, ಮಂಗಳೂರು. 


ಲಲಿತಾಂಬಾ ಎನ್‌.ಆರ್‌. ೨೦೧೭, ಶಾಸನಗಳಲ್ಲಿ ಕರ್ನಾಟಕದ ಹೆಮ್ಮೆಯ ವೀರ ಕುಡಿಗಳು, ಕರ್ನಾಟಕ 
ಇತಿಹಾಸ ಸಂಶೋಧನ ಮಂಡಲ, ಧಾರವಾಡ. 

ವಾಸುದೇವ ಬಡಿಗೇರ(ಸಂ), ೨೦೦೮, ಹಾನಗಲ್ಲು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ವಿಜಯಾ ಗುತ್ತಲ(ಸಂ), ೨೦೧೧ಕರ್ನಾಟಕ ಭಾರತಿ, ಸಂಪುಟ-೩ಲೆ, ಸಂಚಿಕೆ-೧, ಪ್ರಸಾರಂಗ ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ವಿವೇಕ ರೈ ಬಿ.ಎ.(ಸಂ), ೨೦೧೪, ಪ್ರವಾಸಿ ಕಂಡ ವಿಜಯನಗರ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 

ಶಾಂತಪೂರ ಮಠ ವಿಜಿ. ೨೦೧೫, ವಿರಾಟ ನಗರ(ಹಾನಗಲ್ಲ) ಇತಿಹಾಸ, ಶ್ರೀ ಕುಮಾರೇಶ್ವರ ಪ್ರಕಾಶನ, 
ಹಾನಗಲ್ಲ. 

ಶಿವರಾಮ ಕಾರಂತ ಕೆ. ೧೯೮೩ ಕರ್ನಾಟಕದಲ್ಲಿ ಶಿಲ್ಪ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, 
ಬೆಂಗಳೂರು. 

ಶಿವರಾಮ ಕಾರಂತ ಕೆ. ೧೯೯೪, ಶಿಲ್ಪಕಲಾ ಪ್ರಪಂಚ, ಪ್ರಸಾರಾಂಗ ಕರ್ನಾಟಕ ವಿಶ್ವವಿದ್ಯಾಲಯ. ಧಾರವಾಡ. 
ಶೆಟ್ಟರ್‌ ಷ.(ಮೂ.),ಸದಾನಂದ ಕನವಳ್ಳಿ, (ಅನು.), ೨೦೧೫, ಸಾವನ್ನು ಸ್ವಾಗತಿಸಿ, ಅಭಿನವ ಪ್ರಕಾಶನ, 
ಬೆಂಗಳೂರು. 

ಶೆಟ್ಟರ್‌ ಷ.(ಮೂ), ನಾಗಭೂಷಣ ಸ್ಥಾಮಿ ಓ.ಎಲ್‌.(ಅನು), ೨೦೧೫, ಸಾವನ್ನು ಅರಸಿ, ಅಭಿನವ 
ಪ್ರಕಾಶನ, ಬೆಂಗಳೂರು. 


ಶೇಷಶಾಸ್ತಿ ಆರ್‌., ೨೦೦೪, ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 


೪೪ಡಿ 


ಶೇಷಶಾಸ್ತಿ ಆರ್‌., ೨೦೦೫, ಶಾಸನ ಪರಿಚಯ, ಪ್ರಸಾರಂಗ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 
ಶೇಠೆ ಬಿ.ಎಸ್‌. ೧೯೯೧, ಕರ್ನಾಟಕದಲ್ಲಿ ಸತಿಪದ್ಧತಿ, ವೀರಶೈವ ಅಧ್ಯಯನ ಅಕಾಡೆಮಿ, ಬೆಳಗಾವಿ. 
ಶ್ರೀನಿವಾಸ, ೧೯೫೩, ಮಾಸತಿ, ಜೀವನ ಕಾರ್ಯಾಲಯ, ಬೆಂಗಳೂರು. 

ಸಾಲೆತ್ತೂರೆ ಬಿ.ಎ. ದೇಸಾಯಿ ಪಾಂಡುರಂಗ., ೧೯೯೭, ಕನ್ನಡ ನಾಡಿನ ಚರಿತ್ರೆ ಭಾಗ-೧, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು 

ಸೈದಾಪುರ ವೈ.ಎಸ್‌. ೨೦೦೩, ಉತ್ತರ ಕರ್ನಾಟಕದ ಜನಪದ ವೀರಗೀತೆಗಳು, ಸೃಜನಶೀಲ ಪ್ರಕಾಶನ, 
ಹಾಸನ. 

ಸೋಮಶೇಖರ್‌ ಎಸ್‌. ವೈ. ೨೦೦೦, ವಿಜಯನಗರ ಕಾಲದ ಸೈನಿಕ ಆಡಳಿತ ವ್ಯವಸ್ಥೆ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಸೋಸಲೆ ಚಿನ್ನಸ್ಟಾಮಿ ಎನ್‌.(ಸಂ.). ೨೦೧೫, ಜೈನ ಧರ್ಮದಲ್ಲಿ ಯಕ್ಷ-ಯಕ್ಸಿಯರು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ ಹಂಪಿ, 

ಷೇಕ್‌ ಅಲಿ ಬಿ.(ಪ್ರಸಂ.), ೨೦೧೮, ಕರ್ನಾಟಕ ಚರಿತ್ರೆ ಸಂಪುಟ-೧ ರಿಂದ ೭. ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಹಾದಿಮನಿ ಕೆ.ಹೆಚ್‌.. ೨೦೧೨, ಹಾವೇರಿ ಜಿಲ್ಲೆಯ ಜನಪದ ದೈವಗಳು, ಶ್ರೀ ಅನ್ನಪೂರ್ಣ ಪಬ್ಲಿಷರ್ಸ್‌ ಮತ್ತು 
ಡಿಸ್ಟಿಬ್ಯೂಟರ್ಸ್‌, ಬೆಂಗಳೂರು. 

ಹಿರೇಮಠ ಬಿ.ಆರ್‌. ೧೯೮೬, ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ. 
ಧಾರವಾಡ. 

ಹಿರೇಮಠ ಬಿ.ಆರ್‌., ೧೯೭೬, ವೀರಗಲ್ಲುಗಳು, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಹಿರೇಮಠ ಎಸ್‌. ಎಂ., ೨೦೧೪, ಶಾಸನಾನುಸಂಧಾನ, ಪ್ರಿಯದರ್ಶಿನಿ ಪ್ರಕಾಶನ, ಬೆಂಗಳೂರು. 
ಹೊನ್ನೂರಸ್ತಾಮಿ ಹೆಚ್‌. ೨೦೧೫, ಸ್ಮಾರಕ ಶಿಲ್ಪಗಳ ಅಧ್ಯಯನ, ನಯನ ಪ್ರಕಾಶನ, ಮೈಸೂರು. 
ಇಂಗ್ಲೀಷ್‌ ಕೃತಿಗಳು 

Altekar A. S., 1962, The Position of women in Hindu Civilization, Motilal 
Banarasidas, Delhi. 


Gopal B. R., 1981, Minar Dynasties of South India, Karanataka, New Era 
Publication, Madras. 

Kalaghatagi T. G(Edi.), 1976, Karnataka Kings and Jainism, The Department of 
Jainilogy and prakrits, University of Mysore, 

Kalaghatagi T. G.,1976, Jainism A Study, The Department of Jainilogy and prakrits, 
University of Mysore. 

KalaghatagiT. G,1977, Jainism and Karnataka Culture, Prasaranga, Karnatak 
Univresity, Dharwad. 


Nagaswamy R., 1973, Hero Stones of Tamilnadu, Journal of Indian History, 
Vol-51, Tamilnadu, 


ಅಲ 


Rajan K., 2000, South Indian Memorial Stones, Manoo Pathippakam, Publica- 
tions, Thanjavur. 

Saletore B.A., 1834, Social and Political life in the Vijayanagara Empire, Ma- 
dras. 

Ramachandra Dikshitar V.R., 1999, War in Ancient India, Cosmo Publication, 
London. 

Settar S., Sontheimar G.D., 1982, Memorial Stones (A Study of Their Origin, 
Signifisance and Variety), Institute of Indian Art History, Karnatak University 
Dharwad. 

Settar S., 1986, Inviting Death, 1.1.A.H, Publications, Karnatak University Dharwad. 
Settar S., 1990, Pursuing Death, LI.A.H, Publications, Karnatak University Dharwad. 
Saletore B. A., 1964, Social and Political life in the Vijayanagara Empire, Ma- 
dras. 

ಸಂಶೋಧನ ಲೇಖನಗಳು 

ಅಪ್ಪಣ್ಣ ಎನ್‌. ಹಂಜೆ, ೨೦೦೨, ನೀರಲಗಿಯ ಪೂರ್ಣ ಮಹಾಸತಿಗಲ್ಲು, ಹಸಿರು ಕ್ರಾಂತಿ ದೀಪಾವಳಿ 
ವಿಶೇಷಾಂಕ, ಬೆಳಗಾವಿ. 

ಅಪ್ಪಣ್ಣ ಎನ್‌. ಹಂಜೆ, ೨೦೦೩, ಶಾಬಾಳದ ಹುಲಿಬೇಟೆ ವೀರಗಲ್ಲು, ಸರ್ಕಾರಿ ನೌಕರರ ಮಿತ್ರ ಮಾಸಪತ್ರಿಕೆ, 
ಸಂಪುಟ-೫/೫, ಬೆಂಗಳೂರು. 

ಅಪ್ಪಣ್ಣ ಎನ್‌. ಹಂಜೆ, ೨೦೦೩, ಹೊಟ್ಟುರದ ತುರುಗೋಳ್‌ ವೀರಗಲ್ಲು, ಮಂಜುವಾಣಿ ಮಾಸ ಪತ್ರಿಕೆ. 
ಸಂಪುಟ-೨೨/೨, ಉಜರೆ. 

ಅಪ್ಪಣ್ಣ ಎನ್‌. ಹಂಜೆ, ೨೦೦೩, ಹಿರೇಮಲ್ಲೂರದ ವಕ್ಕೈ ಮಹಾಸತಿಗಲ್ಲು, ಸರ್ಕಾರಿ ನೌಕರರ ಮಿತ್ರ 
ಮಾಸಪತ್ರಿಕೆ, ಸಂಪುಟ-೫/೬, ಬೆಂಗಳೂರು. 
ಕಲಘಟಗಿ ಟಿ.ಜಿ. ೧೯೮೨, ಸಲ್ಲೇಖನ ವ್ರತ, ತ್ಯಾಗ ಸಂದೇಶ, ಧರ್ಮಸ್ಥಳ. 

ಚಿಟ್ನೀಸ್‌ ಕೆ.ಎಸ್‌. ೧೯೮೭, ಸವಣೂರು ನವಾಬರು, ಇತಿಹಾಸ ದರ್ಶನ, ಸಂಪುಟ-೩, ಕರ್ನಾಟಕ 
ಇತಿಹಾಸ ಅಕಾದೆಮಿ, ಬೆಂಗಳೂರು. 

ಪತ್ತಾರ ಐ.ಕೆ. ಕಿವುಡನ್ನವರ ಜಗದೀಶ, ೨೦೦೧, ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಕಾಪುರದ ಕೋಟೆ, 
ಕರ್ನಾಟಕ ಹಿಸ್ಪರಿ ಕಾಂಗೆಸ್‌ ಪ್ರೊಸೀಡಿಂಗ್ಸ್‌ ಸಂಪುಟ-೬, ಬೆಂಗಳೂರು. 

ಪ್ರತಿಭಾ ಚಿಣ್ಣಪ್ರ ೧೯೯೨, ಕರ್ನಾಟಕದಲ್ಲಿ ಬಲಿ-ಆತ್ಮ- ತ್ಯಾಗ, ಇತಿಹಾಸ ದರ್ಶನ, ಸಂಪುಟ-೭, ಕರ್ನಾಟಕ 
ಇತಿಹಾಸ ಅಕಾದೆಮಿ, ಬೆಂಗಳೂರು. 

ರಿತ್ತಿ ಶ್ರೀನಿವಾಸ, ೧೯೫೯, ಪ್ರಾಚೀನ ಕರ್ನಾಟಕದ ಪ್ರಮುಖ ಪಟ್ಟಣ ಹಾವೇರಿ, ಪ್ರಬುದ್ಧ ಕರ್ನಾಟಕ 
ಸಂಮಟ-೪೧, ಮೈಸೂರು ವಿಶ್ವವಿದ್ಯಾಲಯ ಮೈಸೂರು. 

ಲಲಿತಾಂಬ ಎನ್‌.ಆರ್‌., ೨೦೧೦, ಎಕ್ಕಟಿಗ ವೀರಪಡೆ, ಇತಿಹಾಸ ದರ್ಶನ, ಸಂಪುಟ-೨೫, ಕರ್ನಾಟಕ 
ಇತಿಹಾಸ ಅಕಾದೆಮಿ, ಬೆಂಗಳೂರು. 


೪೪೫ 


ಸಂಧ್ಯಾ ವಿ. ೨೦೧೫, ರಾಜಮನೆತನಗಳಲ್ಲಿ ಪೆಣ್ಣುಯ್ಯಲ್‌, ಇತಿಹಾಸ ದರ್ಶನ, ಸಂಪುಟ-೩೦, ಕರ್ನಾಟಕ 
ಇತಿಹಾಸ ಅಕಾದೆಮಿ, ಬೆಂಗಳೂರು. 

ಸುಂದರ ಅ., ೧೯೯೭, ಹಿರೇಕೆರೂರು-ಹೊನ್ನಾಳಿ ಪ್ರದೇಶದಲ್ಲಿ ಬಿಲ್ಲುದೇವರು ಮತ್ತು ರಾಮಬಾಣ ಒಂದು 
ವಿವೇಚನೆ, ಇತಿಹಾಸ ದರ್ಶನ, ಸಂಪುಟ-೧೨, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 
ಶಿವಯೋಗಿ ಕೋರಿಶೆಟ್ಟರ, ೨೦೧೬, ಬಾಸವೂರು ಕಂಪಣದ ಚೈನ ಪ್ರಾಚ್ಯಾವಶೇಷಗಳು, ಇತಿಹಾಸ ದರ್ಶನ, 
ಸಂಪುಟ-೩೧, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 

ಹನುಮಾಕ್ಷಿ ಗೋಗಿ, ೨೦೧೬.ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ದೊರೆತ ರಾಷ್ಟಕೂಟರ ಕಾಲದ ಅಪ್ರಕಟಿತ 
ಶಾಸನಗಳು, ಇತಿಹಾಸ ದರ್ಶನ, ಸಂಪುಟ-೩೧, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 
ಪಿಎಚ್‌.ಡಿ. ಪ್ರಬಂಧಗಳು 

ಅಪ್ಪಣ್ಣ ಎನ್‌. ಹಂಜೆ.. ೨೦೦೬, ಶಿಗ್ಗಾಂವ ಪ್ರದೇಶದ ಪುರಾತತ್ವ ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಗೀತಾ ಎಸ್‌. ತಹಶೀಲದವರ, ೨೦೦೮, ಹಾವೇರಿ ಜಿಲ್ಲೆಯ ಸ್ಥಳನಾಮಗಳ ಭಾಷಾವೈಜ್ಞಾನಿಕ ಅಧ್ಯಯನ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಗೇಮರಾಜ ಬಾಸು ಚವ್ಹಾಣ, ೨೦೦೭, ಹೂನಸತಿ ಒಂದು ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಪ್ರಕಾಶ್‌ ಕೆ.ಎಂ., ೨೦೧೭, ನಂಜನಗೂಡು ಮತ್ತು ಹೆಗ್ಗಡದೇವನಕೋಟೆ ತಾಲೂಕುಗಳ ವೀರಗಲ್ಲುಗಳು ಮತ್ತು 
ಮಾಸ್ತಿಗಲ್ಲುಗಳು- ಒಂದು ಅಧ್ಯಯನ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 

ಪ್ರಸನ್ನ ಕುಮಾರ ಡಿ, ೨೦೦೫, ಕರ್ನಾಟಕದಲ್ಲಿ ಶಿಲಾಶಾಸನ ನಿರ್ಮಾಣ ಮತ್ತು ಅದರ ಸಾಮಾಜಿಕ ಆಯಾಮಗಳು, 
ಕುವೆಂಪು ವಿಶ್ವವಿದ್ಯಾಲಯ, ಶಿವಮೊಗ್ಗ. 

ಬಸವರಾಜ ಹನುಮಂತಪ್ಪ ದೊಡ್ಡರಾಮಣ್ಣನವರ, ೨೦೦೬, ಹಾವೇರಿ ಜಿಲ್ಲೆಯ ವೈದ್ಯ-ಜನಪದ ಒಂದು 
ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 

ಬಾಲಪ್ಪ ೨೦೧೫, ತ್ಯಾಗ ಬಲಿದಾನ ಸ್ನಾರಕಗಳು ಒಂದು ಐತಿಹಾಸಿಕ ಅಧ್ಯಯನ ವಿಶೇಷತಾ ಗುಲ್ಬರ್ಗಾ ಮತ್ತು 
ಯಾದಗಿರಿ ಜಿಲ್ಲೆಗಳನ್ನು ಅನುಲಕ್ಷಿಸಿ, ಗುಲಬರ್ಗಾ ವಿಶ್ವವಿದ್ಯಾಲಯ, ಗುಲಬರ್ಗಾ. 

ಲಮಾಣಿ ಜೆ.ಡಿ. ೨೦೦೪, ಹಾವೇರಿ ಜಿಲ್ಲೆಯ ಲಂಬಾಣಿ ತಾಂಡಾಗಳ ಚಾರಿತ ಹಾಗೂ ಸಾಂಸ್ಕೃತಿಕ ಅಧ್ಯಯನ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಶಿವಯೋಗಿ ಕೋರಿಶೆಟ್ಟರ, ೨೦೧೭, ಬಾಸವೂರ-೧೪೦ ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಶೇಕಪ್ಪ ಶಂಕ್ರಪ್ಪ ಬಂದವ್ಪನವರ, ೨೦೧೦, ಹಾವೇರಿ ಜಿಲ್ಲೆಯ ಜನಪದ ಕಾವ್ಯ ಪ್ರಕಾರಗಳು, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಸೀಮಾ ಎಸ್‌.ಆರ್‌., ೨೦೦೫, ಕನ್ನಡ ಜನಪದ ಕಾವ್ಯಗಳಲ್ಲಿ ಮಹಿಳೆಯರ ಚಿತ್ರಣ, ಕುವೆಂಪು ವಿಶ್ವವಿದ್ಯಾಲಯ. 
ಶಿವಮೊಗ್ಗ. 

ಸುರೇಶ ಗು. ದೊಡ್ಡಮನಿ, ೨೦೦೧, ನೂರುಂಬಾಡ-ಒಂದು ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 


೪೪೬ 


ಹೊನ್ನೂರಸ್ವಾಮಿ ಹೆಚ್‌.. ೨೦೧೯, ದಾವಣಗೆರೆ ಜಿಲ್ಲೆಯ ಸ್ಥಾರಕಶಿಲ್ಲಗಳು, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
Manjeshwara S., 1990, Studies in the Military Hiatory of Karnataka (From 
the Earliest Times to the Fourteenth Century), Karnatak University Dharwad. 

Rangnathan B., 1979, Hero Stones of South India With Special Reference To 
Tamilnadu, University of Madras, Madras. 

Sankappa S. Angadi, 2012, Archaeology of the Tungabhadra Valley (With Spe- 
cial Reference to Haveri District), Vol-1 and 2, Karnatak University Dharwad. 

Sudarshan S., 2010, Women in Hoysala Sculptures : A Cultural Study (1000- 
1346 A.D.), Mysore University, Mysore. 

Yeligar Ashok C., 2003, Bankapur : A Historical Study, Karnatak University 
Dharwad. 

ಅಪ್ರಕಟಿತ ಎಂ.ಫಿಲ್‌. ನಿಬಂಧಗಳು 

ಅರಿಶಿನಗುಪ್ತಿ ಬಸವರಾಜ, ೨೦೦೦, ತಿಳವಳ್ಳಿ ಪ್ರದೇಶದ ದೇವಾಲಯಗಳು: ಒಂದು ಅಧ್ಯಯನ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಕರಿಬಸಯ್ಯ ಆರ್‌. ೧೯೯೮, ಹಿರೇಕೆರೂರು ಪ್ರದೇಶದ ಮೂರ್ತಿಶಿಲ್ಪ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಮಂಜುನಾಥ ಹ. ಪಾಟೀಲ, ೧೯೯೮, ರಾಣೆಬೆನ್ನೂರ ತಾಲೂಕ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ರಮೇಶ ನಾಯಕ, ೧೯೯೭, ಹಾವೇರಿ : ಒಂದು ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ವಿನೋದಾ ಪಾಟೀಲ, ೧೯೯೯, ಪಾನುಂಗಲ್ಲಯ್ದೂರ : ಒಂದು ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ವಿರುಪಾಕ್ಷಪ್ಪಾ ನಿಂ. ಆಲದಕಟ್ಟ, ೧೯೯೭, ಶಿಗ್ಗಾಂವ ತಾಲೂಕಾ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಸಣ್ಣಿಮನಿ ಪ್ರಕಾಶ, ೧೯೯೮, ಹಾವೇರಿ ತಾಲೂಕಿನ ಶಾಸನಗಳು ಒಂದು ಅಧ್ಯಯನ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಸಾಲಿಮಠ ಸುರೇಶ, ೧೯೯೬, ಹಿರೇಕೆರೂರು ಮತ್ತು ಅದರ ಸುತ್ತಮುತ್ತಲಿನ ಶಾಸನಗಳು, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಸೊಟ್ಟಮ್ಮನವರ ವಿ.ಜಿ. ೧೯೯೮, ರಾಣೆಬೆನ್ನೂರು ಪ್ರದೇಶದ ದೇವಾಲಯಗಳು, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 

ಸೇವಾನಾಯ್ಯ ಆರ್‌., ೨೦೧೫, ಹರಪ್ಪನಹಳ್ಳಿ ಪರಿಸರದ ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳ ಅಧ್ಯಯನ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


೪೪೭ 


ನಿಘಂಟುಗಳು 
ಕವಲಿ ಜೆ. ಎ, ೧೯೫೨, ಸಚಿತ್ರ ಕನ್ನಡ ಕೋಶ, ಧಾರವಾಡ. 


ಮೈಸೂರು ವಿಶ್ವವಿದ್ಯಾನಿಲಯ, ೧೯೬೫, ಇಂಗ್ಲೀಷ್‌-ಕನ್ನಡ ನಿಘಂಟು, ಮೈಸೂರು ವಿಶ್ವವಿದ್ಯಾನಿಲಯ, 


ಮೈಸೂರು. 

ಮರಿಯಪ್ಪಭಟ್ಟ ಎಂ. ಎಸ್‌. ೧೯೭೦, ಕಿಟೆಲ್ಲರ ಕನ್ನಡ-ಇಂಗ್ಲೀಷ್‌ ನಿಘಂಟು, ಮದ್ರಾಸ್‌. 
ಕ.ಸಾ.ಪ ಬೆಂಗಳೂರು, ೧೯೭೯, ಕನ್ನಡ ನಿಘಂಟು, ಸಂ, ೧-೪. 

ಕ.ಸಾ.ಪ ಬೆಂಗಳೂರು, ೧೯೭೫, ಸಂಕ್ಷಿಪ್ತ ಕನ್ನಡ ನಿಘಂಟು, ಕನ್ನಡ-ಕನ್ನಡ. 
ನಿಯತಕಾಲಿಕೆಗಳು 

ಅರವಂಟಿಗೆಜೈನ ಅಧ್ಯಯನ ಸಂಸ್ಥೆ, ಶ್ರವಣಬೆಳಗೋಳ 
ಅನಿಕೇತನಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು. 

ಇತಿಹಾಸ ದರ್ಪಣಹಂ.ಗು. ರಾಜೇಶ, ಬೆಂಗಳೂರು. 

ಇತಿಹಾಸ ದರ್ಶನಇತಿಹಾಸ ಅಕಾದೆಮಿ, ಬೆಂಗಳೂರು. 

ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆಕನ್ನಡ ಸಾಹಿತ್ಯ ಪರಿಷತ್‌, ಬೆಂಗಳೂರು. 
ಕರ್ನಾಟಕ ಭಾರತಿಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಕರ್ನಾಟಕ ಲೋಚನಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನ, ಬೆಂಗಳೂರು. 

ಚರಿತ್ರೆ ಅಧ್ಯಯನಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಪ್ರಬುದ್ಧ ಕರ್ನಾಟಕಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 

ಮಹಿಳಾ ಅಧ್ಯಯನಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಮಾನವಿಕ ಕರ್ನಾಟಕಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 
ವಿಜಯನಗರ ಅಧ್ಯಯನಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಹೊಸಪೇಟೆ. 
ವಿದ್ಯಾರ್ಥಿ ಭಾರತಿಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 

ಶಾಸನ ಅಧ್ಯಯನಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಶೋಧಹಾ.ಮಾ.ನಾ. ಸಂಶೋಧನಾ ಕೇಂದ್ರ ಉಜಿರೆ. 

, ಸಾಧನೆಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


೪೪೮ 


ಹಾವೇರಿ ಜಿಲ್ಲೆಯ ಸ್ಮಾರಕ ಶಿಲ್ಪಗಳು 


ಅಧ್ಯಯನದ ಫಲಿತಗಳು : 


೧. 


ಪ್ರಸ್ತುತ ಮಹಾಪ್ರಬಂಧವು ಹಾವೇರಿ ಜಿಲ್ಲೆಯ ಸ್ನಾರಕಶಿಲ್ಲಗಳಿಗೆ ಸಂಬಂಧಿಸಿದಂತೆ ಕೈಗೊಂಡ 
ಮೊದಲ ಸಮಗ್ರ ಅಧ್ಯಯನವಾಗಿದೆ. ಜಿಲ್ಲೆಯ ಎಂಟು ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ 
ಸುಮಾರು ೭೪೮ಕ್ಕೂ ಹೆಚ್ಚು ಗ್ರಾಮಗಳು ಮತ್ತು ಸ್ಥಳಾಂತರಗೊಂಡ ಜನವಸತಿಗಳಲ್ಲಿ ಕ್ಷೇತ್ರಕಾರ್ಯ 
ಕೈಗೊಂಡು ವವಿಧ ಶಾಸನ ಸಂಪುಟಗಳನ್ನು ಅವಲೋಕಿಸಲಾಗಿ ಈವರೆಗೆ ಕಂಡುಬಂದ ಒಟ್ಟು 
ಸ್ಮಾರಕಶಿಲ್ಲಗಳು ೧೧೭೦, ಅವುಗಳಲ್ಲಿ ೫೧೨ ಪ್ರಕಟಗೊಂಡಿದ್ದರೆ, ೬೫೮ ಸ್ನಾರಕಶಿಲ್ಲಗಳನ್ನು 


ಹೊಸದಾಗಿ ಗುರುತಿಸಿ ಪ್ರಸ್ತುತ ಮಹಾಪ್ರಬಂಧದಲ್ಲಿ ಮೊದಲ ಬಾರಿಗೆ ವಿಶ್ಲೇಷಿಸಲಾಗಿದೆ. 


ಅಧ್ಯಯನ ಪ್ರದೇಶದಲ್ಲಿ ಯುದ್ದ, ಹಗೆತನ, ಮುತ್ತಿಗೆ, ದಾಳಿ, ಕುದುರೆ ಕಾಳಗ, ಆನೆ ಕಾಳಗಕ್ಕೆ 
ಸಂಬಂಧಿಸಿದ ೪೩೧ ವೀರಗಲ್ಲುಗಳು ಈವರೆಗೆ ಸಿಕ್ಕಿದ್ದು, ಅವುಗಳಲ್ಲಿ ೨೩೫ ವೀರಗಲ್ಲುಗಳು 
ಪ್ರಕಟಗೊಂಡಿವೆ. ಪ್ರಸ್ತುತ ನಮ್ಮ ಕ್ಷೇತಕಾರ್ಯದಲ್ಲಿ ೩೭ ಶಾಸನಸಹಿತ ಮತ್ತು ೧೦೯ ಶಾಸನರಹಿತ 
ಯುದ್ಧಕ್ಕೆ ಸಂಬಂಧಿಸಿದ ವೀರಗಲ್ಲುಗಳನ್ನು ಹೊಸದಾಗಿ ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಅಲ್ಲದೆ ಪ್ರಕಟಗೊಂಡ ಬಹುಪಾಲು ವೀರಗಲ್ಲುಗಳ ಶಿಲ್ಪಗಳನ್ನು ಮೊದಲ ಬಾರಿಗೆ ವಿಶ್ಲೇಷಿಸಲಾಗಿದೆ. 


ಹಿರೇಕೆರೂರು ತಾಲೂಕಿನ ಕಚವಿ ಗ್ರಾಮದಲ್ಲಿ ಬಂದೂಕು ಹಿಡಿದು ನಿಂತಿರುವ ವೀರನ 
ವೀರಗಲ್ಲೊಂದನ್ನು ಹೊಸದಾಗಿ ಗುರುತಿಸಲಾಗಿದ್ದು, ಇಡೀ ಜಿಲ್ಲೆಯಲ್ಲಿ ಇದನ್ನು ಹೊರತುಪಡಿಸಿ 
ಗುತ್ತಲದಲ್ಲಿ ಇಂತಹ ಇನ್ನೊಂದು ಬಂದೂಕು ವೀರಗಲ್ಲು ಕಂಡುಬರುತ್ತದೆ. 


ಅಧ್ಯಯನ ಪ್ರದೇಶದಲ್ಲಿ ಕಂಡುಬರುವ ಆರಂಭ ಕಾಲದ ವೀರಗಲ್ಲುಗಳು, ಆಯ್ಕೆ ಮಾಡಿಕೊಂಡ 
ಶಿಲಾಫಲಕದ ಆಕಾರಕ್ಕೆ, ಆಯುಧಪಾಣಿಿ ವೀರನನ್ನು ಅಥವಾ ವೀರರನ್ನು ಒಂದೇ ಹಂತದಲ್ಲಿ 
ಕಂಡರಿಸಿರುವುದನ್ನು ಕಂಡುಕೊಳ್ಳಲಾಗಿದೆ. ಇಂತಹ ೨೮ ವೀರಗಲ್ಲುಗಳನ್ನು ಹೊಸದಾಗಿ ಗುರುತಿಸಿ 


ವಿವರಿಸಲಾಗಿದೆ. 


ಕುದುರೆ ಏರಿ ಹೊರಟ ವೀರನ ಶಿಲ್ಲವುಳ್ಳ ವೀರಗಲ್ಲುಗಳು ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ 
ಕಂಡುಬಂದಿದ್ದು, ಇವುಗಳನ್ನು ಕುಮಾರರಾಮನ  ಶಿಲ್ಲಗಳಂದೂ ಸಹ ಕರೆಯಲಾಗುತ್ತದೆ. 
ಮಲ್ಲರಸನಾಯಕನೆಂಬುವನು ಅಶ್ಲಾರೂಢ ವೀರರಾಮನಾಥನ ಶಿಲ್ಲವನ್ನು ಮಾಡಿಸಿದ ಉಲ್ಲೇಖವು 
ಕ್ರಿಶ೧೪೪೭ರ ವರಾಹ ಗ್ರಾಮದಲ್ಲಿರುವ ಸ್ಮಾರಕ ಶಿಲ್ಲದ ಶಾಸನದಲ್ಲಿ ಕಂಡುಬರುತ್ತದೆ. ಇಂಥ 
ಶಿಲ್ಪಗಳಲ್ಲಿ ಯುದ್ಧ ದೃಶ್ಯವಿರದೆ ಕುದುರೆ ಏರಿ ಯುದ್ಧಕ್ಕೆ ಹೊರಟ ವೀರನ ಶಿಲ್ಪವಿರುತ್ತದೆ. ಕೆಲವೊಮ್ಮೆ 
ವೀರನಿಗೆ ಛತ್ರಿ ಹಿಡಿದ ಮತ್ತು ಧ್ವಜವನ್ನು ಹಿಡಿದ ಸೇವಕರಿರುವುದನ್ನು ಕಾಣುತ್ತೇವೆ. ಅಧ್ಯಯನ 


ಪ್ರದೇಶದಲ್ಲಿ ಎರಡು ಶಾಸನಸಹಿತ ಮತ್ತು ಹದಿಮೂರು ಶಾಸನರಹಿತ ಕುದುರೆ ಪ್ರಯಾಣದ ಅಥವಾ 
ಕುಮಾರರಾಮನ ಇಂಥ ವೀರಗಲ್ಲುಗಳನ್ನು ಗುರುತಿಸಲಾಗಿದೆ. ಸಂಗೂರಿನ ಅಗಸಿಯ ಹತ್ತಿರವಿರುವ 
ಕ್ರಿಶ. ೧೪೦೮ರ ಇಂತಹ ಶಿಲವೊಂದರ ಶಾಸನ ಪಾಠದಲ್ಲಿ ಮಾದರಸನಿಂದ ಕುಮಾರರಾಮನಾಥ 
ದೇವರ ವಿಗ್ರಹ ಪ್ರತಿಷ್ಠಾಪನೆ ಎಂದಿರುವುದನ್ನು ಗಮನಿಸಬಹುದು. 


ಹಾವೇರಿ ಜಿಲ್ಲೆಯಲ್ಲಿ ೧೩೧ ತುರುಗೋಳ್‌ ವೀರಗಲ್ಲುಗಳು ಕಂಡುಬಂದಿದ್ದು, ಅವುಗಳಲ್ಲಿ ೮೧ 
ಪ್ರಕಟಗೊಂಡಿವೆ. ಇವುಗಳಲ್ಲದೆ ೨೩ ಶಾಸನಸಹಿತ, ೨೭ ಶಾಸನರಹಿತ ತುರುಗೋಳ್‌ 
ವೀರಗಲ್ಲುಗಳನ್ನು ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಈಗಾಗಲೇ ಪ್ರಕಟಗೊಂಡ 
ತುರುಗೋಳ್‌ ವೀರಗಲ್ಲು ಶಿಲ್ಲಗಳನ್ನೂ ಸಹ ಸಂದರ್ಭೋಚಿತವಾಗಿ ವಿಶ್ಲೇಷಿಸಲಾಗಿದೆ. ಹಾವೇರಿ 
ಜಿಲ್ಲೆಯಲ್ಲಿ ದೊರೆತ ೧೩೧ ತುರುಗೋಳ್‌ ವೀರಗಲ್ಲುಗಳಲ್ಲಿ ೧೦೦ ಕ್ಕೂ ಹೆಚ್ಚು ತುರುಗೋಳ್‌ 
ವೀರಗಲ್ಲುಗಳು ಶಾಸನಗಳನ್ನು ಹೊಂದಿರುವುದು ವಿಶೇಷ. ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ 
ತುರುಗೋಳ್‌ ವೀರಗಲ್ಲುಗಳು ಕಂಡಬರುವುದರಿಂದ, ರಾಜಕೀಯ ಕಾರಣಕ್ಕಾಗಿ ನಡೆದ 
ಯುದ್ಧಗಳನ್ನು ಹೊರತುಪಡಿಸಿದರೆ ತುರುಗೋಳ್‌ ಯುದ್ದಗಳೇ ಜಿಲ್ಲೆಯಲ್ಲಿ ಹೆಚ್ಚು ಎಂಬುದನ್ನು 
ಗುರುತಿಸಲಾಗಿದೆ. 


ಬಹುಪಾಲು ತುರುಗೋಳ್‌ ವೀರಗಲ್ಲುಗಳ ಒಂದನೆಯ ಹಂತದಲ್ಲಿ ತುರುಗಾಳಗವನ್ನು 
ಚಿತ್ತಿಸಲಾಗಿದ್ದು, ಮೇದೂರು ವೀರಗಲ್ಲಿನ ಎರಡನೆಯ ಹಂತದಲ್ಲಿ "ತುರುಗೋಳ್‌' ಪ್ರಸಂಗವನ್ನು 
ಕಂಡರಿಸಿರುವುದನ್ನು ಕಾಣುತ್ತೇವೆ. ಮಾಕಾಪುರದಲ್ಲಿ ಸಹ ಇಂತಹ ತುರುಗೋಳ ವೀರಗಲ್ಲು ಸಿಕ್ಕಿದೆ. 
ಸವಣೂರು ತಾಲೂಕಿನ ಜೆಲ್ಲಾಪುರದ ತುರುಗೋಳ್‌ ವೀರಗಲ್ಲಿನಲ್ಲಿ ವೀರನ ಸಮಾನ ಎತ್ತರದಲ್ಲಿ 
ತುರುಗಳನ್ನು ಕಂಡರಿಸಿರುವುದನ್ನು ಗಮನಿಸಿದರೆ, ಅದೊಂದು ತುರುಗೋಳ್‌ ವೀರಗಲ್ಲಿನ ಉತ್ಕಷ್ಪ 
ಮಾದರಿಯೆಂಬುದನ್ನು ಅಧ್ಯಯನದಿಂದ ಕಂಡುಕೊಳ್ಳಲಾಗಿದೆ. 


ಅಧ್ಯಯನ ಪ್ರದೇಶದಲ್ಲಿ ಹದಿನಾರು "ಪೇಣ್ಣುಯ್ಕಲ್‌' ವೀರಗಲ್ಲುಗಳು ಕಂಡುಬಂದಿದ್ದು, ಅವುಗಳಲ್ಲಿ 
ಹನ್ನೊಂದು ಈಗಾಗಲೇ ಪ್ರಕಟಗೊಂಡಿವೆ. ನಮ್ಮ ಕ್ಷೇತಕಾರ್ಯದಲ್ಲಿ ಐದು ಹೊಸ ಶಾಸನಸಹಿತ 
ಪೆಣ್ಣುಯ್ಯಲ್‌ ವೀರಗಲ್ಲುಗಳನ್ನು ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸುವುದಲ್ಲದೆ, ಈ ಮೊದಲು 
ಪ್ರಕಟಗೊಂಡ ಪೆಣ್ಣುಯ್ಯಲ್‌ ಸ್ನಾರಕ ಶಿಲ್ಲಗಳ ವಿಶ್ಲೇಷಣೆಯನ್ನು ಮಾಡಲಾಗಿದೆ. "ಪೆಣ್ಣುಯ್ಯಲ್‌' 
ಎಂಬ ಶಬ್ದ ಶಾಸನಗಳಲ್ಲಿ ಕ್ಷಚಿತ್ತಾಗಿ ಬಳಕೆಯಾಗಿದೆ ಎಂಬುದು ವಿದ್ಧಾಂಸರ ಅಭಿಪ್ರಾಯ. 
ಸಾಮಾನ್ಯವಾಗಿ ವೀರಗಲ್ಲು ಶಾಸನಪಾಠಗಳಲ್ಲಿ ಇದನು 


ಥ 
ಉಲ್ಲೇಖಿಸಿರುತ್ತಾರೆ. ಪ್ರಸ್ತುತ ಅಧ್ಯಯನ ಪ್ರದೇಶದ ಹತ್ತಿಮತ್ತೂರು ಶಾಸನವೊಂದು "ಪೆಣ್ಣುಯ್ಯಲು[೦]’ 


"ಉಡೆಯುರ್ಚು” ಎಂಬುದಾಗಿ 


ಎಂಬ ಶಬ್ದವನ್ನು ಉಲ್ಲೇಖಿಸಿರುವುದನ್ನು ಗುರುತಿಸಲಾಗಿದೆ. ಹಾವೇರಿ ಜಿಲ್ಲೆಯ ಹಿರೇಹುಲ್ಲಾಳ, 


೧೦. 


೧೧. 


೧೨. 


ಹೊಸಳ್ಳಿ, ಚೀರನಹಳ್ಳಿ ಯಳ್ಳೂರು ಮತ್ತು ಹಿರೆಯಡಚಿಗಳಲ್ಲಿ ಹೊಸದಾಗಿ "ಪೆಣ್ಣುಯ್ಯಲ್‌' 


ವೀರಗಲ್ಲುಗಳನ್ನು ಗುರುತಿಸಿ ಮೊದಲ ಬಾರಿ ಪ್ರಬಂಧದಲ್ಲಿ ವಿಶ್ಲೇಷಿಸಲಾಗಿದೆ. 


ಪ್ರಸ್ತುತ ಅಧ್ಯಯನದಲ್ಲಿ ಹದಿನೆಂಟು ಕೋಟೆ ಕಾಳಗದ ವೀರಗಲ್ಲುಗಳನ್ನು ವಿವೇಚಿಸಲಾಗಿದ್ದು, 
ಅವುಗಳಲ್ಲಿ ಮೂರು ಶಾಸನಸಹಿತ ಮತ್ತು ನಾಲ್ಕು ಶಾಸನರಹಿತ ಕೋಟೆಕಾಳಗದ ವೀರಗಲ್ಲುಗಳನ್ನು 
ಹೊಸದಾಗಿ ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಕಲಕೇರಿಯಲ್ಲಿ ಎರಡು, ಕಚವಿಯ ಎರಡು, 
ಸಾತೇನಹಳ್ಳಿ, ಗುತ್ತಲ ಮತ್ತು ಬೆಳವಿಗಿಯ ಕೋಟೆಕಾಳಗ ಶಿಲ್ಪಗಳನ್ನು ಪ್ರಥಮ ಬಾರಿಗೆ 


ಅಧ್ಯಯನದಲ್ಲಿ ಪರಿಚಯಿಸಲಾಗಿದೆ. 


ಸಾಮಾನ್ಯವಾಗಿ ವೀರನು ವೈರಿಯ ಜುಟ್ಟನ್ನು ಹಿಡಿದು ಹೋರಾಡುತ್ತಿರುವ ಸನ್ನಿವೇಶವನ್ನು 
ವಿದ್ಧಾಂಸರು ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳೆಂದು ಹೆಸರಿಸಿದ್ದು, ಹಾವೇರಿ 
ಜಿಲ್ಲೆಯಲ್ಲಿ ಅಂತಹ ಎಂಟು ಸ್ಥಾರಕ ಶಿಲ್ಲಗಳು ದೊರಕಿವೆ. ಪ್ರಸ್ತುತ ಅಧ್ಯಯನದಲ್ಲಿ ಒಂದು 
ಶಾಸನಸಹಿತ ಮತ್ತು ನಾಲ್ಕು ಶಾಸನರಹಿತ ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳನ್ನು 
ಹೊಸದಾಗಿ ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಅಧ್ಯಯನ ಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೈದು ಬೇಟಿ ವೀರಗಲ್ಲುಗಳು ದೊರಕಿದ್ದು, ಅವುಗಳಲ್ಲಿ 
ಹನ್ನೊಂದು ಈಗಾಗಲೇ ಪ್ರಕಟಗೊಂಡಿವೆ. ನಮ್ಮ ಅಧ್ಯಯನದಲ್ಲಿ ಎರಡು ಶಾಸನಸಹಿತ ಮತ್ತು 
ಹನ್ನೆರಡು ಶಾಸನರಹಿತ ಬೇಟಿ ವೀರಗಲ್ಲುಗಳನ್ನು ಹೊಸದಾಗಿ ಗುರುತಿಸಿ ಅಧ್ಯಯನಕ್ಕೆ 
ಒಳಪಡಿಸಲಾಗಿದೆ. ಹಿರೇಕೆರೂರು ತಾಲೂಕಿನಲ್ಲಿ ಒಂಭತ್ತು, ಹಾನಗಲ್‌ ಮತ್ತು ಹಾವೇರಿ 
ತಾಲೂಕಿನಲ್ಲಿ ಐದು ಬೇಟಿ ವೀರಗಲ್ಲುಗಳು ಸಿಕ್ಕಿರುವುದನ್ನು ಗಮನಿಸಿದರೆ ಅಲ್ಲಿ ಹೆಚ್ಚು ಅರಣ್ಯ 
ಪ್ರದೇಶವಿರುವುದನ್ನು ಗಮನಿಸಬಹುದಾಗಿದೆ. ಅಧ್ಯಯನ ಪ್ರದೇಶದ ಎಮ್ಮಿಗನೂರು, ಜಾವಳ್ಳಿ, 
ಅಬ್ಬಲೂರು, ಯಲಗಚ್ಚ, ಕಿತ್ತೂರು ಮತ್ತು ಕೆಲಕೇರಿಗಳಲ್ಲಿ ಹುಲಿಬೇಟೆ ವೀರಗಲ್ಲುಗಳನ್ನು, ಹುಡೆ 
ಗ್ರಾಮದಲ್ಲಿ ಎರಡು ಹಂದಿ ಬೇಟೆ ವೀರಗಲ್ಲುಗಳನ್ನು, ಅಂಗರಗಟ್ಟಿ ಮತ್ತು ವರಹಗಳಲ್ಲಿ ಆನೆ ಬೇಟೆ 
ವೀರಗಲ್ಲುಗಳನ್ನು ಶಿಡೇನೂರಿನಲ್ಲಿ ಜಿಂಕೆ ಬೇಟೆ ವೀರಗಲ್ಲನ್ನು ಅಲ್ಲದೆ ಅರಳಿಕಟ್ಟಿ ಮತ್ತು 
ಉಪ್ಪುಣಸಿಗಳಲ್ಲಿ ಸರ್ಪ ಕಡಿತದಿಂದ ಸಾವನ್ನಪ್ಪಿದವರ ವೀರಗಲ್ಲುಗಳನ್ನು ಗುರುತಿಸಿ ಮೊದಲ ಬಾರಿಗೆ 


ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಬ್ಯಾಡಗಿ ತಾಲೂಕಿನ ಸೂಡಂಬಿಯ ವೀರಗಲ್ಲೊಂದು ಶಿಲ್ಪ ದೃಷ್ಟಿಯಿಂದ ವಿಶಿಷ್ಟವಾಗಿದೆ. ಅಲಂಕೃತ 
ವೀರನು ಎಗೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದು, ಬೆನ್ನಿಗೆ ಬತ್ತಳಿಕೆ ಕಟ್ಟಿದ್ದಾನೆ. ಬಲಗೈಯಲ್ಲಿರುವ ಕತ್ತಿಯಿಂದ 
ಕುದುರೆಯ ಎದೆಗೆ ಚುಚ್ಚಿದ್ದಾನೆ. ಕುದುರೆಯ ಎದೆಯಲ್ಲಿ ಹೊಕ್ಕ ಕತ್ತಿಯು ಬೆನ್ನಿನಲ್ಲಿ ನಾಟದೆ. 
ವೀರನು ತನ್ನ ಬಲಗಾಲಿನಿಂದ ಇನ್ನೊಂದು ಕುದುರೆಯನ್ನು ಮೆಟ್ಟಿ ನಿಂತಿದ್ದಾನೆ. ಎರಡೂ 
ಕುದುರೆಗಳಿಗೂ ಜೀನು ಬಿಗಿದು ಅಲಂಕರಿಸಲಾಗಿದೆ. ಇಡೀ ಶಿಲ್ಲವು ಕುದುರೆ ಪಳಗಿಸುವ 


೧೩. 


೧೪. 


೧೫. 


೧೬. 


2 


೦ಧರ್ಭದಲ್ಲಿ ಮಡಿದ ವೀರನ ಸ್ಮರಣೆಗಾಗಿ ನಿಲ್ಲಿಸಿದ ಸ್ನಾರಕಶಿಲ್ಲವೆಂಬುದನ್ನು ಬಿಂಬಿಸುತ್ತದೆ. 


[20 


ಲ್ಲೆಯ ವಿಶಿಷ್ಟ ಸ್ನಾರಕ ಶಿಲ್ಪಗಳಲ್ಲಿ ಇದು ಸಹ ಒಂದಾಗಿದೆ. 


ಬೆನಕನಕೊಂಡದ ರಾಷ್ಟಕೂಟರ ಕಾಲದ ವೀರಗಲ್ಲೊಂದರ ಎರಡನೆಯ ಹಂತದಲ್ಲಿ ವೀರನ 
ಪಾದಗಳಿಗೆ ಬಿಂದಿಗೆಗಳಿಂದ ನೀರನ್ನು ಹಾಕುತ್ತಿರುವ ಸ್ತೀಯರ ಶಿಲ್ಲಗಳಿರುವುದು ವಿಶೇಷ. 
ಸಾಮಾನ್ಯವಾಗಿ ವೀರರ ಅಂತಸ್ತನ್ನು ಸೂಚಿಸಲು ಅವರ ತಲೆಯ ಮೇಲೆ ಛತ್ರಿಗಳನ್ನು 
ಕಂಡರಿಸಲಾಗಿರುತ್ತದೆ. ಚೆನ್ನಳ್ಳಿಯ ವೀರಗಲ್ಲಿನ ಸ್ಪರ್ಗಾರೋಹಣ ಹಂತದಲ್ಲಿ ಮಂಟಪದಲ್ಲಿ 
ಕೈಮುಗಿದು ಕುಳಿತ ವೀರನನ್ನು ಸ್ಪರ್ಗಕ್ಕೆ ಒಯ್ಯುತ್ತಿರುವ ಅಪ್ಪರೆಯರ ತಲೆಯ ಮೇಲೆ ಛತ್ರಿಗಳನ್ನು 
ಕಂಡರಿಸಿರುವುದು ವಿಶೇಷ. ಇದೇ ರೀತಿ ಅಪ್ಪರೆಯರಿಗೆ ಛತ್ರಿಗಳಿರುವ ಇನೊಂದು ವೀರಗಲ್ಲು 
ಅಬ್ದಲೂರಿನಲ್ಲಿದೆ. ಇಲ್ಲಿ ಅಪ್ಪರೆಯರಗೆ ಛತ್ರಿಗಳನ್ನು ಚಿತ್ರಿಸಿರುವುದು ಅಪರೂಪವಾಗಿದೆ. 


ಬ್ಯಾಡಗಿ ತಾಲೂಕಿನ ಘಾಳಪೂಜಿಯ ವೀರಗಲ್ಲಿನ ಯುದ್ಧ ಹಂತದಲ್ಲಿ ವೀರನ ಹಿಂದೆ ಕಮಲ ಮತ್ತು 
ಶಂಖ ಹಿಡಿದು ನಿಂತಿರುವ ಸ್ತೀ(ಲಕ್ಷ್ಮ್ರಯನ್ನು ಕಂಡರಿಸಿರುವುದು ವಿಶೇಷ. ದೇವರಗುಡ್ಡದ 
ವೀರಗಲ್ಲು ಕೆತ್ತನೆಯ ದೃಷ್ಟಿಯಿಂದ ಆಕರ್ಷಕವಾಗಿದೆ. ಸಾಮಾನ್ಯವಾಗಿ ಎಲ್ಲಾ ವೀರಗಲ್ಲುಗಳಲ್ಲಿ 
ವಾದ್ಯಮೇಳದವರನ್ನು ಸ್ಪರ್ಗಾರೋಹಣದ ಎರಡನೆಯ ಹಂತದಲ್ಲಿ ಕಂಡರಿಸಲಾಗಿರುತ್ತದೆ. ಆದರೆ ಈ 
ವೀರಗಲ್ಲಿನ ಮೂರನೆಯ(ಮೇಲಿನ) ಸ್ಪರ್ಗಸ್ತ ಹಂತದಲ್ಲಿ ವಾದ್ಯಮೇಳದವರಿರುವುದು ವಿಶೇಷ. 


ಕಲಕೇರಿಯ ವೀರಗಲ್ಲೊಂದು ಸ್ತೀ ಹೋರಾಟದ ಸನ್ನಿವೇಶವನ್ನು ಒಳಗೊಂಡಿದ್ದು, ಅದರ ಮೊದಲ 
ಹಂತದಲ್ಲಿ ವೀರನ ಎಡಗೈಯಲ್ಲಿ ಕಿರುಗತ್ತಿಯನ್ನು ಹಿಡಿದು ಬಲಗೈಯಿಂದ ಸ್ತ್ರೀಯ ತಲೆಯ ಜುಟ್ಟು 
ಹಿಡಿಯಲು ಪ್ರಯತ್ನಿಸುತ್ತಿದ್ದಾನೆ. ಬಲಗೈಯಲ್ಲಿ ಚಿಕ್ಕ ಆಯುಧ ಹಿಡಿದ ಸ್ತ್ರೀಯು ತನ್ನ ಎಡಗೈಯಿಂದ 
ವೀರನ ಮುಂಗೈಯನ್ನು ಹಿಡಿದು ತಡೆಯುತ್ತಿದ್ದಾಳೆ. ಎರಡನೆಯ ಹಂತ ಇನ್ನೂ ವಿಶಿಷ್ಟವಾಗಿದ್ದು, 
ವೀರ ಮತ್ತು 


po] 


¢ ಇಬ್ಬರನ್ನೂ ಅಪ್ಪರೆಯರು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿರುವ ದೃಶ್ಯವಿದೆ. 


ಬ 


62 


ವೀರಗಲ್ಲುಗಳ ಶಿಲ್ಪ ವಿನ್ಯಾಸದ ವಿಷಯ ವಿಶ್ಲೇಷಣೆಯ ಸಾಮಾನ್ಯ ದೃಷ್ಟಿಕೋನ ಇಲ್ಲಿ ಹಾದಿತಪುುವ 
ಸಾಧ್ಯತೆ ಇದೆ. ಏಕೆಂದರೆ ವೀರಗಲ್ಲುಗಳಲ್ಲಿ ಮಡಿದ ವೀರನನ್ನು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯಗಳಿರುತ್ತಿದ್ದು, 
ಈ ವೀರಗಲ್ಲಿನಲ್ಲಿ ವೀರ ಮತ್ತು ಶತ್ರುವನ್ನು(ಸ್ತೀಯನ್ನು) ಸ್ವರ್ಗಕ್ಕೆ ಒಯ್ಯುವ ದೃಶ್ಯವಿರುವುದು ವಿಶೇಷ. 
ಕಲಕೇರಿಯ ಇನ್ನೊಂದು ವೀರಗಲ್ಲಿನಲ್ಲಿ ವೀರನು ಸ್ತೀಯೊಬ್ಬಳ ಮುಂಗೈ ಹಿಡಿದು ಹೋರಾಡುತ್ತಿರುವ 
ದೃಶ್ಯವಿದೆ. ಕರ್ನಾಟಕದಲ್ಲಿ ಸ್ತೀ ಹೋರಾಟದ ಸನ್ನಿವೇಶವಿರುವ ವೀರಗಲ್ಲುಗಳು ಅಪರೂಪವಾಗಿದ್ದು, 


ಆ ದೃಷ್ಟಿಯಿಂದ ಇವು ಅತ್ಯಂತ ಮಹತ್ವದ ವೀರಗಲ್ಲುಗಳಾಗಿವೆ. 


ವೀರಗಲ್ಲುಗಳಲ್ಲಿ ವೀರ ಮತ್ತು ಆತನ ಸಹಚರರು ಹಾಗೂ ಶತ್ರುಪಡೆಯ ಸೈನಿಕರು ಅಶ್ವಪಡೆಯನ್ನು 
ಯುದ್ಧದಲ್ಲಿ ಬಳಸಿರುವುದು ಸಹಜ. ಆದರೆ ಪ್ರಸ್ತುತ ಅಧ್ಯಯನ ಪ್ರದೇಶದ ಗಜಕಾಳಗದ 


pe) 


ವೀರಗಲ್ಲುಗಳಲ್ಲಿ ಗಜಪಡೆಯನ್ನು 


ವೈರಿ ಪಾಳಯದಲ್ಲಿ ಮಾತ್ರ ಚಿತ್ರಿಸಲಾಗಿದ್ದು, ವೀರನು ಶತ್ರುಗಳ 


೧೭. 


೧೮. 


೧೯. 


೨೦. 


೨೧. 


೨೨; 


ಗಜಪಡೆಯೊಂದಿಗೆ ಹೋರಾಡುತ್ತಿರುವಂತೆ ಕಂಡರಿಸಲಾಗಿದೆ. ಇದರ ಉದ್ದೇಶ ವೀರನ ಶೌರ್ಯ, 


ಸಾಹಸವನ್ನು ಬಿಂಬಿಸುವುದಾಗಿದೆ ಎಂಬುದನ್ನು ಕಂಡುಕೊಳ್ಳಲಾಗಿದೆ. 


ಸಾತೇನಹಳ್ಳಿಯ ವೀರಗಲ್ಲೊಂದರ ಯುದ್ಧ ಹಂತದಲ್ಲಿ ನಗಾರಿಗಳನ್ನು ಬೆನ್ನಿಗೆ ಬಿಗಿಯಲಾದ ಮೂರು 
ಒಂಟೆಗಳಿರುವುದು ವಿಶೇಷವಾಗಿದೆ. ತಿಳವಳ್ಳಿ ಮತ್ತು ಸಿದ್ದಾಪುರದಲ್ಲಿ ದೊರೆತ ವೀರಗಲ್ಲುಗಳ 
ಕೆಳಹಂತಗಳಲ್ಲಿ ಎತ್ತರವಾದ ವೇದಿಕೆಗಳ ಮೇಲೆ ಕುಳಿತ ವ್ಯಕ್ತಿಗಳು(ಅರಸ) ವೀರನಿಗೆ ರಣವೀಳ್ಯ 
ನೀಡುತ್ತಿರುವ ದೃಶ್ಯಗಳು ಮನೋಜ್ಯವಾಗಿ ಮೂಡಿಬಂದಿದ್ದು, ಇದು ಅಂದಿನ ಯುದ್ಧದ ಪೂರ್ವ 


ಸಿದ್ದತೆ ಅಂಶಗಳನ್ನು ಬಿಂಬಿಸುತ್ತವೆ ಎಂಬುದನ್ನು ಮನಗಾಣಲಾಗಿದೆ. 


ಹಾನಗಲ್ಲು ತಾಲೂಕಿನ ಮಾರನಬೀಡು ಗ್ರಾಮದಲ್ಲಿರುವ ವೀರಗಲ್ಲೊಂದು ವಿಶಿಷ್ಟವಾಗಿದ್ದು, ಒಂದೇ 
ಶಿಲಾಫಲಕದಲ್ಲಿ ಎಡಬದಿಗೆ ಎರಡು ಯುದ್ದದ ಹಂತಗಳಿದ್ದರೆ, ಬಲಬದಿಗೆ ಇನ್ನೆರಡು ಹಂತಗಳಿವೆ. 
ಎರಡು ಹಂತಗಳ ಪಕ್ಕದಲ್ಲಿ ಇನ್ನೆರಡು ಹಂತಗಳಿರುವುದು ಇಲ್ಲಿಯ ವಿಶೇಷತೆ. ಇಂತಹ ಇನ್ನೊಂದು 
ಸ್ಮಾರಕ ಶಿಲ್ಪ ಹಿರೇಕೆರೂರಿನಲ್ಲಿ ಸಿಕ್ಕಿದ್ದು, ಅದು ಸಂಪೂರ್ಣ ಹಾಳಾಗಿದೆ. ಇದೇ ರೀತಿ ಒಂದೇ 
ವೀರಗಲ್ಲನ್ನು ಲಂಬವಾಗಿ ಮೂರು ಪ್ರತ್ಯೇಕ ಭಾಗಗಳಾಗಿ ವಿಂಗಡಿಸಿ ಕಂಡರಿಸಿರುವ ಶಿಲ್ಪ 


ಚಿಲ್ಲೂರಿನಲ್ಲಿ ಸಿಕ್ಕಿದೆ. ಇವು ವೀರಗಲ್ಲುಗಳ ವಿಶೇಷ ಮಾದರಿಗಳಾಗಿವೆ. 


ಕರ್ನಾಟಕ ವಿಶ್ವವಿದ್ಯಾಲಯದ ಕೆ.ಆರ್‌.ಐ. ಮ್ಯೂಜಿಯಂನಲ್ಲಿರುವ ತಿಳವಳ್ಳಿಯ ವೀರಗಲ್ಲೊಂದು 
ಶಿಲ್ಲದೃಷ್ಟಿಯಿಂದ ಆಕರ್ಷಕವಾಗಿದೆ. ಇದರ ಮೂರನೆಯ ಹಂತ ವಿಶಿಷ್ಟವಾಗಿದ್ದು, ಬಹ್ಮ ವಿಷ್ಟು 
ಮಹೇಶ್ವರರೊಂದಿಗೆ ವೀರ ಮತ್ತು ಆತನ ಸಹಚರರನ್ನು ಕಂಡರಿಸಲಾಗಿದೆ. ಈ ರೀತಿ 
ತ್ರಿಮೂರ್ತಿಗಳನ್ನು ವೀರಗಲ್ಲುಗಳಲ್ಲಿ ಚಿತ್ರಿಸಿರುವುದು ಅಪರೂಪವಾಗಿದೆ. ನಾಲ್ಕನೆಯ ಹಂತದಲ್ಲಿ 
ಶಿಖರದೊಂದಿಗೆ ಇಡೀ ದೇವಾಲಯದ ಚಿತ್ರಣವೇ ಮೂಡಬಂದಿದೆ. 


ಸವಣೂರು ತಾಲೂಕಿನ ಮಂಟಗಣಿ ಮತ್ತು ಹಿರೆಕೆರೂರು ತಾಲೂಕಿನ ಶಿರಗಂಬಿಯಲ್ಲಿ ದೊಡ್ಡ 
ನೇಗಿಲನ ಶಿಲ್ಲಗಳನ್ನು ಹೊಂದಿರುವ ಎರಡು ವಿಶಿಷ್ಟ ಮಾದರಿಯ ವೀರಗಲ್ಲುಗಳನ್ನು 
ಗುರುತಿಸಲಾಗಿದೆ. 


ಕ್ಷೇತಕಾರ್ಯದಲ್ಲಿ ೨೨ ಶಾಸನಸಹಿತ ಹಾಗೂ ೨೫೮ ಶಾಸನರಹಿತ ಮಾಸ್ತಿಕಲ್ಲುಗಳನ್ನು ಹೊಸದಾಗಿ 
ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಅಲ್ಲದೆ ಈಗಾಗಲೇ ಪ್ರಕಟಗೊಂಡ ಮಾಸ್ತಿಕಲ್ಲುಗಳ 
ಶಿಲ್ಪಗಳನ್ನು ಸಂದರ್ಭೋಚಿತವಾಗಿ ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. 


ಸಹಗಮನ ಸ್ನಾರಕಶಿಲ್ಲಗಳಲ್ಲಿಯ ಶಾಸನ ಪಾಠಗಳನ್ನು ಆಧರಿಸಿ ಚಿತಾ ಪ್ರವೇಶದ ಮತ್ತು ಸಮಾಧಿ 
ಪ್ರವೇಶದ ಮಾಸಿಕಲ್ಲನ್ನು ಗುರುತಿಸಲಾಗಿದೆ. ಅಧ್ಯಯನ ಪ್ರದೇಶದಲ್ಲಿ ದೊರೆತ ಯಾವೊಂದು 
ಮಾಸ್ತಿಕಲ್ಲು ಅನುಗಮನದ ಘಟನೆಯನ್ನು ಉಲ್ಲೇಖಿಸದಿರುವುದರಿಂದ, ಶಾಸನೋಕ್ತ 
ಮಹಾಸತಿಕಲ್ಲುಗಳನ್ನು ಸಹಗಮನದ ಮಾಸ್ತಿ ಕಲ್ಲುಗಳೆಂದು ಪರಿಗಣಿಸಲಾಗಿದೆ. 


೫ 


೨೩. 


೨೪. 


೨೫. 


ವಿಟ 


೨೭. 


೨೮. 


ಮಾಸ್ತಿ ಪಕ್ಕದಲ್ಲಿ ಕೈ ಮುಗಿದು ನಿಂತಿರುವ ಹಾಗೂ ಮಾಸ್ತಿ ಶಿಲ್ಲಗಳಲ್ಲಿ ಕೈ ಮುಗಿದು ಕುಳಿತಂತಿರುವ 
ಚಿಕ್ಕ ವೀರನ ಶಿಲ್ಲವನ್ನು ಆತನು ಸಹಜ ಮರಣ ಹೊಂದಿರುವುದಾಗಿ ನಿರೂಪಿಸಲಾಗಿದೆ. 


ಕಲಕೇರಿಯ ವೀರಗಲ್ಲೊಂದರ ಯುದ್ಧ ಹಂತದ ಕೆಳಭಾಗದಲ್ಲಿ ತುರುಗಳನ್ನು ಸಾಲಾಗಿ 
ಕಂಡರಿಸಲಾಗಿದ್ದು, ಇದರ ಎಡಬದಿಗೆ ಇಬ್ದ್ಬರು ಸಮಾಧಿಯಲ್ಲಿ ಮಲಗಿರುವಂತೆ ಮತ್ತು ಸ್ಪರ್ಗಸ್ಥ 
ಹಂತದಲ್ಲಿ ದಂಪತಿಗಳ ಶಿಲ್ಲಗಳಿರುವುದನ್ನು ಅವಲೋಕಿಸಲಾಗಿ ಇದು ಯುದ್ಧದಲ್ಲಿ ಮಡಿದ ವೀರನ 
ಸಮಾಧಿಯಲ್ಲಿ ಆತನ ಪತ್ನಿ ಸಮಾಧಿ ಹೊಂದಿದ ನಿದರ್ಶನವನ್ನು ಸಂಕೇತಿಸುತ್ತದೆ. ಕರ್ನಾಟಕದಲ್ಲಿ 
ಸತಿಯ ಸಮಾಧಿ ಮರಣವನ್ನ ತಿಳಿಸುವ ಮೊಟ್ಟ ಮೊದಲ ಶಾಸನ್ರಿ.ಶ.೧೪೦೪) ರಾಣೆಬೆನ್ನೂರು 
ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ದೊರಕಿರುವುದು ವಿಶೇಷ. 


ಕಲಕೇರಿ ಗ್ರಾಮದ ಎರಡು ವೀರಗಲ್ಲುಗಳ ಮೇಲಿನ ಹಂತಗಳಲ್ಲಿ ವೀರನ ಪತ್ನಿಯು 
ಮೆರವಣಿಗೆಯಲ್ಲಿ ಬಂದು ಚಿತೆಯೇರುವ ಸನ್ನಿವೇಶಗಳು ತುಂಬಾ ಸುಂದರವಾಗಿ ಮೂಡಿಬಂದಿವೆ. 
ಇಲ್ಲಿ ಅಗ್ನಿಕುಂಡದ ಕೆನ್ನಾಲಿಗೆಗಳ ಮಧ್ಯದಲ್ಲಿ ಕೈಮುಗಿದು ಕುಳಿತ ಸ್ತೀಯರ ಶಿಲ್ಪಗಳು ಜಿತಾಪ್ರವೇಶದ 
ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ದೃಶ್ವೀಕರಿಸುತ್ತವೆ. 

ಸಾಮಾನ್ಯವಾಗಿ ಸತಿ ಆಚರಣೆ ಜೈನರಲ್ಲಿ ನಿಶಿದ್ದವಾಗಿದ್ದು, ಈ ತತ್ಪಕ್ಕೆ ವಿರುದ್ಧವಾಗಿ ಸತಿ ಆಚರಿಸಿದ 
ವಿವರಣೆಯುಳ್ಳ ನಿಸಿದಿಕಲ್ಲೊಂದು ಬಾಳೂರಿನಲ್ಲಿ ದೊರಕಿದೆ. ಕ್ರಿಶ.೧೨೫೭ರ ಸೇವುಣ ಕನ್ನರದೇವನ 
ಕಾಲಾವಧಿಯ ಈ ನಿಸಿದಿಕಲ್ಲು ಬಾಳೂರಿನ ಮುದ್ದುಗೌಡ ಸಲ್ಲೇಖನ ವಿಧಿಯಿಂದ ಸಮಾಧಿ ಮರಣ 
ಹೊಂದಲು ಆತನ ಸತಿ ಸಹಗಮನ ಆಚರಿಸಿದಳೆಂದು ತಿಳಿಸುತ್ತದೆ. ಸದರಿ ನಿಸಿದಿ ಫಲಕದ 
ಕೆಳಹಂತದ ಎಡಬದಿಗೆ ವ್ಯಾಸಪೀಠದೊಂದಿಗೆ ಸಲ್ಲೇಖನ ಬೋಧಿಸುವ ಮುನಿಯ ಶಿಲ್ಲವಿದ್ದು, 
ಬಲಬದಿಗೆ ಸಲ್ಲೇಖನಾಧಾರಿ ಮುದ್ದುಗೌಡನು ಪೀಠದ ಮೇಲೆ ಕೈಮುಗಿದು ಕುಳಿತಿದ್ದಾನೆ. ಈತನ 
ಪಕ್ಕದಲ್ಲಿ ಬಲಗೈ ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಮಾಸ್ತಿಯ ಶಿಲ್ಲವಿರುವುದು ವಿಶೇಷ. ಸದ್ಯದ 
ಮಟ್ಟಿಗೆ ಜೈನರಲ್ಲಿ ಸಹಗಮನ ಸನ್ನಿವೇಶವನ್ನು ತಿಳಿಸುವ ಏಕೈಕ ಶಾಸನಶಿಲ್ಲ ಇದೆಂದು 
ಹೇಳಬಹುದು. 


ಜೋಯಿಸರಹರಳಹಳ್ಳಿಯ ಮಾಸ್ತಿಯ ಮೇಲಕ್ಕೆತ್ತಿದ ಬಲಗೈ ಕೆಳಭಾಗದಲ್ಲಿ ಪುರುಷನ ರುಂಡವನ್ನು 
ಮಾತ್ರ ಕಂಡರಿಸಲಾಗಿದೆ. ಇದು ಪುರುಷನೊಬ್ಬ ಆತ್ಮಬಲಿದಾನಗೈದಿದ್ದರಿಂದ ಆತನ ಪತ್ನಿ ಸತಿಯಾದ 


ಅಂಶವನ್ನು ಸೂಚಿಸುತ್ತಿದ್ದು, ಇಂತಹ ಶಿಲ್ಲಗಳು ಕರ್ನಾಟಕದಲ್ಲಿ ಅಪರೂಪ. 


ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದ ವೀರಮಾಸಿಕಲ್ಲೊಂದರ ಎರಡನೆಯ ಹಂತದಲ್ಲಿ 
ಕೈಮುಗಿದು ಕುಳಿತ ವೀರನ ಎಡಬಲಗಳಲ್ಲಿ ಕುಳಿತಿರುವ ಮಾಸ್ತಿಯರು ತಮ್ಮ ಬಲಗೈಗಳನ್ನು 
ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿದ್ದಾರೆ. ಹೀಗೆ ಕುಳಿತ ಮಾಸ್ತಿಯರಿರುವುದು ಅಪರೂಪವಾಗಿದೆ. 


೨೮೯ 


೩೦. 


೩೧. 


೩೨. 


೩೩. 


ಸತಿ-ಪತಿಗಳನ್ನು ಸಮಾನ ಎತ್ತರದಲ್ಲಿ ಕಂಡರಿಸಿರುವ ವೀರಮಾಸ್ತಿ ಕಲ್ಲುಗಳು ಸಹಗಮನ 
ಘಟನೆಯನ್ನು ತಿಳಿಸುವ ವೀರಮಾಸ್ಸಿಕಲ್ಲುಗಳಾಗಿವೆ ಎಂಬುದನ್ನು ಕಂಡುಕೊಳ್ಳಲಾಗಿದೆ. ಹಾವೇರಿ 
ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಕಂಡರಿಸಿದ ಇಂತಹ ಮೂವತ್ತೈದು ವೀರಮಾಸ್ತಿಕಲ್ಲುಗಳಿದ್ದು, 
ಹತ್ತೊಂಬತ್ತರಲ್ಲಿ ವೀರನ ಎಡಭಾಗದಲ್ಲಿ ಸತಿಯನ್ನು ಕಂಡರಿಸಿದ್ದರೆ. ಹದಿನಾರರಲ್ಲಿ ವೀರನ 
ಬಲಬದಿಗೆ ಸತಿಯನ್ನು ಕ೦ಡರಿಸಲಾಗಿದೆ. ವೀರನ ಎಡ ಭಾಗದಲ್ಲಿ ಅಥವಾ ಬಲಭಾಗದಲ್ಲಿ 


ಸತಿಯನ್ನು ಚಿತ್ತಿಸಬೇಕೆಂಬ ನಿಯಮವಿದ್ದಂತೆ ತೋರುವುದಿಲ್ಲವೆಂಬುದನ್ನು ಕಂಡುಕೊಳ್ಳಲಾಗಿದೆ. 


ಹಾನಗಲ್ಲು ತಾಲೂಕಿನ ದಶರಥಕೊಪುದಲ್ಲಿ ಒಂದು ವಿಶಿಷ್ಠ ಮಾಸ್ತಿಕಲ್ಲು ದೊರಕಿದೆ. ಮೂರು 
ಹಂತಗಳಲ್ಲಿರುವ ಇದರ ಕೆಳಹಂತದಲ್ಲಿ ಮಂಚದ ಮೇಲೆ ಮಲಗಿರುವ ವ್ಯಕ್ತಿಯಿದ್ದು ಅವನ 
ಕಾಲುಗಳ ಬಳಿ ಮಂಚದ ಕೆಳಗೆ ಕುಳಿತ ಭಂಗಿಯಲ್ಲಿರುವ ಸ್ತೀ ಶಿಲ್ಪವಿದೆ. ಇದರ ಮೇಲಿನ ಹಂತದಲ್ಲಿ 
ಮಾಸ್ತಿಯು ನಿಂಬೆಹಣ್ಣನ್ನು ಹಿಡಿದ ಬಲಗೈಯನ್ನು ಮೇಲಕ್ಕೆತ್ತಿ ಹರಸುತ್ತಿದ್ದು, ಎಡಗೈಯಲ್ಲಿ ಕನ್ನಡಿ 
ಹಿಡಿದಿದ್ದಾಳೆ. ಇವಳ ಬಲಬದಿಗೆ ಪೀಠದ ಮೇಲೆ ಕೈಮುಗಿದು ಕುಳಿತಿರುವ ಅವಳ ಪತಿಯ ಶಿಲ್ಲವಿದೆ. 
ಇದರ ಮೇಲೆ ಸ್ಪರ್ಗಸ್ಥ ಹಂತವಿದೆ. ಅನಾರೋಗ್ಯ ಪೀಡಿತನಾಗಿ ಮರಣ ಹೊಂದಿದ ವ್ಯಕ್ತಿಯ 
ಮರಣದ ನಂತರದಲ್ಲಿ ಅನುಗಮನ ವಿಧಾನದಿಂದ ಸತಿಯಾದ ವಿಷಯವನ್ನು ಇಡೀ ಶಿಲ್ಲವು 
ಧ್ಹನಿಸುತ್ತದೆ. 


ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ನೂರಾ ಎರಡಕ್ಕೂ ಹೆಚ್ಚು ತೋಳುಗೈ ಕಂಬದ ಶಿಲ್ಲಗಳು 
ದೊರಕಿದ್ದು, ಅವುಗಳನ್ನು ಒಕ್ಕೈೆ, ಇಕ್ಕೈ ಮತ್ತು ಬಹುಕ್ಕೆ ಮಾಸ್ತಿಕಲ್ಲುಗಳೆಂದು ವಿಭಾಗಿಸಿಕೊಂಡು 


ವಿವರಿಸಲಾಗಿದೆ. ಪ್ರಸ್ತುತ ಅಧ್ಯಯನ ಪ್ರದೇಶದಲ್ಲಿ ತೊಂಭತ್ತಕ್ಕೂ ಹೆಚ್ಚು ಒಕ್ಕೈೆ ಮಾಸ್ತಿಕಲ್ಲುಗಳನ್ನು 
ಗುರುತಿಸಲಾಗಿದೆ. ಒಕ್ಕೈ ಮಾಸ್ತಿಕಲ್ಲುಗಳಲ್ಲಿ ಕೈ ಮುಗಿದು ಕುಳಿತಿರುವ ವೀರನ ಚಿಕ್ಕ ಶಿಲ್ಲದ ಬದಿಯಲ್ಲಿ 
ಕಂಡರಿಸಲಾದ ಖಡ್ಗವು. ಆತನು ಆತ್ಮಬಲಿದಾನದಿಂದ ಮರಣಿಸಿರುವುದನ್ನು ಸೂಚಿಸುತ್ತದೆ ಎಂದು 


ನಿರೂಪಿಸಲಾಗಿದೆ. 


ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಇಕ್ಕೆ ಮಾಸ್ತಿಕಲ್ಲುಗಳನ್ನು ಗುರುತಿಸಲಾಗಿದೆ. ಹಾನಗಲ್ಲು 
ತಾಲೂಕಿನ ಸಾತ್ನಹಳ್ಳಿಯಲ್ಲಿ ದೊರೆತ ಇಕ್ಕೈಮಾಸ್ತಿಕಲ್ಲೊಂದರ ಮುಮ್ಮುಖದಲ್ಲಿ ಎರಡು ಕಂಬಗಳಿಂದ 
ಹೊರಟ ತೋಳುಗಳಿದ್ದರೆ, ಹಿಮ್ಮುಖದಲ್ಲಿ ಶಾಸನಸಾಲುಗಳಿರುವುದು ವಿಶೇಷ. ಸ್ಥಾರಕಶಿಲ್ಲದ ಹಿಂದೆ 
ಶಾಸನವಿರುವುದು ವಿರಳವಾಗಿದ್ದು, ಇದರ ವಿಶೇಷತೆಯಾಗಿದೆ. 


ಅಭಯ ಹಸ್ತದಲ್ಲಿರುವ ಎತ್ತಿದ ಬಲ ತೋಳುಗೈ ಮಾತ್ರ ಇರುವ(ಕಂಬವಿಲ್ಲದ) ಮಾಸ್ತಿಕಲ್ಲುಗಳು 
ಅಪರೂಪ. ಹಿರೇಕೆರೂರು ತಾಲೂಕಿನ ತಾವರಗಿ ಗ್ರಾಮದಲ್ಲಿ ಇಂಥ ಅಪರೂಪದ ಒಕ್ಕೈ 
ಮಾಸ್ತಿಕಲ್ಲನ್ನು ಹೊಸದಾಗಿ ಗುರುತಿಸಲಾಗಿದೆ. ಇಂಡಿ ತಾಲೂಕಿನ ಉಮರಾಣಿ, ಶಿಕಾರಿಪುರ 
ತಾಲೂಕಿನ ಬಳ್ಳಿಗಾವೆ ಮತ್ತು ಸೊರಬ ತಾಲೂಕಿನ ಕುಂತಿ ಗ್ರಾಮಗಳನ್ನು ಹೊರತುಪಡಿಸಿದರೆ 


೩೪. 


೩೫. 


೩೬. 


೩೭. 


೩೮. 


೩೯. 


ಕರ್ನಾಟಕದಲ್ಲಿ ಗುರುತಿಸಲಾದ ನಾಲ್ಕನೆಯ ವಿಶಿಷ್ಟ ತೋಳು ಮಾತ್ರ ಇರುವ ಬಒಕ್ಕೈ ಮಾಸ್ತಿಕಲ್ಲು 


ಇದಾಗಿದೆ. 


ಉರಿಉಯ್ಯಾಲೆಯನ್ನು ತಿಳಿಸುವ ವೀರಮಾಸ್ತಿ ಸ್ಮಾರಕಶಿಲ್ಲವೊಂದು ವರಹ ಗ್ರಾಮದ ಶೇಕಪ್ಪಾ 
ನಾಗಣ್ಣನವರ ಹೊಲದಲ್ಲಿ ಇದೆ. ಒಂದೇ ಹಂತದಲ್ಲಿರುವ ಈ ಆತ್ಮಬಲಿದಾನದ ಶಿಲ್ಲದಲ್ಲಿ ಎಡಬದಿಗೆ 
ತನಗಿಂತ ಎತ್ತರವಾದ ಬಿಲ್ಲನ್ನು ಹಿಡಿದು ನಿಂತಿರುವ ವೀರನು ತನ್ನ ಬಲಗೈಯಲ್ಲಿ ಬಾಣವನ್ನು 
ಹಿಡಿದಿದ್ದಾನೆ. ವೀರನ ಬಲಬದಿಗೆ ತನ್ನ ಬಲಗೈಯನ್ನು ಮೇಲಕ್ಕೆತ್ತಿ ಅಭಯ ಹಸ್ತದಲ್ಲಿರುವ ಮಾಸ್ಲಿಯ 
ಶಿಲ್ಪವಿದೆ. ಮಾಸ್ತಿಯ ಬಲಗೈಯ ಕೆಳಭಾಗದಲ್ಲಿ ಕಲ್ಲುಮಂಟಪದಲ್ಲಿ  ಉಯ್ಯಾಲೆಯನ್ನು 
ಕಂಡರಿಸಲಾಗಿದೆ. ತನ್ನ ಪತಿಯ ವೀರಮರಣದ ನಂತರ ಆತನ ಸತಿಯಾದವಳು ಉರಿಉಯ್ಯಾಲೆಯ 
ಮೂಲಕ ಸಹಗಮನವನ್ನು ಆಚರಿಸಿದ ಅಂಶವನ್ನು ಇದು ಧ್ಧನಿಸುತ್ತದೆ. ಕೇವಲ ದೇವತೆಗಳಿಗೆ ಮಾತ್ರ 
ಉರಿಉಯ್ಯಾಲೆ ಮೂಲಕ ಅತ್ನಬಲಿದಾನಗೈಯುತ್ತಿದ್ದರು ಎಂಬ ವಿದ್ದ್ಧಾಂಸರ ವಿಚಾರಕ್ಕೆ ಇನ್ನೊಂದು 
ಅಂಶವನ್ನು ಸೇರಿಸಿ ಲೌಕಿಕ ಕಾರಣಗಳಿಗೂ ಉರಿಉಯ್ಯಾಲೆ ಆಚರಣೆಯಲ್ಲಿತ್ತು ಎಂಬುದನ್ನು 
ಗುರುತಿಸಲಾಗಿದೆ. 


ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತೆಂಟು ಹಿಂದೂ ಆತ್ಮಬಲಿದಾನದ ಸ್ನಾರಕ ಶಿಲ್ಲಗಳು ದೊರೆಕಿವೆ. 
ಅವುಗಳಲ್ಲಿ ಈವರೆಗೆ ಇಪ್ಪತ್ತೆರಡು ಸ್ಮಾರಕ ಶಿಲ್ಲಗಳು ಪ್ರಕಟಗೊಂಡಿದ್ದು, ನಮ್ಮ ಅಧ್ಯಯನದಲ್ಲಿ ಐದು 
ಶಾಸನಸಹಿತ, ಹನ್ನೊಂದು ಶಾಸನರಹಿತ ಹಿಂದೂ ಆತ್ಮಬಲಿದಾನದ ಸ್ನಾರಕಶಿಲ್ಲಗಳನ್ನು ಹೊಸದಾಗಿ 


ಶೋಧಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಸಾತೇನಹಳ್ಳಿಯ ಆತ್ಮಬಲಿದಾನದ ಸ್ಮಾರಕ ಶಿಲ್ಲವೊಂದರಲ್ಲಿ ಉರಿಯುತ್ತಿರುವ ಅಗ್ನಿಕುಂಡದಲ್ಲಿ 
ಸ್ತೀಯೊಬ್ಬಳು ಕೈಮುಗಿದು ನಿಂತಂತೆ ಕಂಡರಿಸಲಾಗಿದೆ. ಇದರ ಎರಡನೆಯ ಹಂತದಲ್ಲಿ ಅಪ್ಪರೆಯರು 
ತಮ್ಮ ತೋಳುಗಳಿಂದ ಸ್ತ್ರೀಯನ್ನು ಸ್ಪರ್ಗಕ್ಕೆ ಒಯ್ಯುವ ದೃಶ್ಯವಿದೆ. ಸ್ತೀಯೊಬ್ಬಳ ಅಗ್ನಿಪ್ರವೇಶ ಮತ್ತು 


ಸ್ಪರ್ಗಾರೋಹಣದಲ್ಲಿ ಸ್ಲೀಯನ್ನು ಕೊಂಡೊಯ್ಯುತ್ತಿರುವುದು ಅಪರೂಪವಾಗಿದ್ದು, ಮಿಡಗೇಶಿ 


ಮೆ 


ಶಿಲ್ಲವನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಇಂತಹ ಶಿಲ್ಪ ಇದೊಂದೆ ಎಂದು ಹೇಳಬಹುದು. 
ಹಾವೇರಿ ಜಿಲ್ಲೆಯಲ್ಲಿ ಕೈಗೊಂಡ ಕ್ಷೇತಕಾರ್ಯ ಸಂದರ್ಭದಲ್ಲಿ ೭೮ ಶಾಸನಸಹಿತ ಮತ್ತು ೧೦ 


ಶಾಸನರಹಿತ, ಒಟ್ಟಾಗಿ ೮೮ ನಿಸಿದಿಗಲ್ಲುಗಳನ್ನು ಗುರುತಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. 


ಆಡೂರಿನ ಎರಡು ನಿಸಿದಿಕಲ್ಲುಗಳಲ್ಲಿ ಸಲ್ಲೇಖನ ವ್ರತ ಆಚರಿಸುವ ಪರುಷರು ಸೊಂಟದಲ್ಲಿ 
ಕಿರುಗತ್ತಿಗಳನ್ನು ಧರಿಸಿರುವುದು ಕಂಡುಬಂದಿದ್ದು, ಅವುಗಳನ್ನು ವೀರನಿಸಿದಿಗಲ್ಲುಗಳೆಂದು 
ನಿರೂಪಿಸಲಾಗಿದೆ. 


ನಿಸಿದಿಕಲ್ಲಿನ ಸ್ಪರ್ಗಾರೋಹಣ ಹಂತದಲ್ಲಿ ವಾದ್ಯಮೇಳದವರಿರುವ ವಿಶಿಷ್ಟ ಸ್ಮಾರಕ ಶಿಲ್ಲವನ್ನು 
ಕದರಮಂಡಲಗಿಯಲ್ಲಿ ಶೋಧಿಸಲಾಗಿದೆ. 


೪೦. ವೀರರು ಕಟ್ಟಿಕೊಂಡ “ಬಂಟಸಾಸಿರ್ವರು' ಎಂಬ ಆಯುಧ ಜೀವಿಗಳ ಸಂಘವನ್ನು ತಿಳವಳ್ಳಿಯ 


ಶಾಸನದಿಂದ ಗುರುತಿಸಲಾಗಿದೆ. 


೪೧. ಅರಳಿಕಟ್ಟಿಯ ಮಾಸ್ತಿಕಲ್ಲುಗಳಲ್ಲಿಯ ಮಾಸ್ತಿಯರ ವಯಸ್ಸಿಗನುಗುಣವಾದ ಮೈಮಾಟ ಮತ್ತು 
ವಸ್ತ್ರಗಳನ್ನು ವಿನ್ಯಾಸಗೊಳಿಸಿರುವುದನ್ನು ಕಲಕೇರಿಯ ಎರಡು ವೀರಗಲ್ಲುಗಳಲ್ಲಿ ವೀರರು ಧರಿಸಿದ 
ಲೋಹದ ಕವಚಗಳನ್ನು ಗುಡಗೂರು ವೀರಗಲ್ಲಿನ ಭರ್ಚಿಗಳ ಕೆಳಭಾಗದಲ್ಲಿ ಬಂದೂಕಿನ 
ನಳಿಕೆಯಂತಹ ಭಾಗವಿರುದನ್ನು ಹಾಗೂ ಮಾಸಣಗಿಯ ವೀರಗಲ್ಲಿನ ಆನೆಗಳ ಮೇಲೆ ಹಾಕಲಾದ 
ವಸ್ತ್ರ ಮತ್ತು ಅವುಗಳ ಮೇಲೆ ಕುಳಿತು ಯುದ್ದ ಮಾಡಲು ಅನುಕೂಲವಾಗುವಂತೆ ನಿರ್ಮಿಸಲಾದ 
ಬುಟ್ಟಿಯಂತಹ ರಚನೆಯನ್ನು ಶಿಲ್ಲಗಳನ್ನಾಧರಿಸಿ ಹೊಸದಾಗಿ ಗುರುತಿಸಲಾಗಿದೆ. 


